ಅ 
ಸತ್ಯಾರ್ಥ ಪ್ರಕಾಶ 


(ಬೇದಾದಿ-ವಿವಿಧ-ಸಚ್ಛಾಸ್ತು-ಪ್ರಮಾಣಗಳಿಂದ ಕೂಡಿದೆ) 


ಸತ್ಯಸನಾತನ ವೈದಿಕಧರ್ಮೊೋದ್ಧಾರಕ 
ಪರಮಹಂಸ ಪರಿವ್ರಾಜಕ ಆಚಾರ್ಯ 


ಸ್ವಾಮೀ ದಯಾನಂದ ಸರಸ್ವತೀ 


: ಕನ್ನಡಾನುವಾದ : 
ಪಂ. ಸುಧಾಕರ ಚತುರ್ವೇದೀ 


ಪ್ರಕಾಶಕರು 
ಆರ್ಯಸಮಾಜ, ಶ್ರದ್ಧಾನಂದ ಭವನ, ವಿಶ್ವೇಶ್ವರಪುರಂ 


ಬೆಂಗಳೂರು - ೫೬೦ 0೦೪ (ದೂರವಾಣಿ: ೬೫೨೬೩೮೦) 


ಪರಿಷ್ಕೃತ ಷಷ್ಠ ಸಂಸ್ಕರಣ 


ಇಸವಿ 2003. 


ಯುಗಾಬ್ದ ೫೧೦೫ ಸ್ವಭಾನು ಸಂ. ಶ್ರಾವಣ. ಬೆಲೆ: ೧೨೦ ರುಪಾಯಿ 


5417118714. 


1110 17 11] 


೫881015114 (10ಡ0/202)- 0804 ಶಂ0& 0೯ 8015005, 86008000, 50018, 
(೧/೫1 ಖ6 00/1081 10100008705. 


1161 ॥)/ : 5೫4011 0/1/473704 54845111111 
(0ಜ3ರ್ಕೇ 01 ಸಿ73 52/32)) 


18051304]: 01. 5110114118 (11411111780, 8೩/೩1೧೯ 


1 


0101500 ॥)/ 


೫110: 


೫660 ದ: 


11/5! (1088063) 81007: .. 1909 (1,000 ೧01೬) 
ಕೇಣ ಗ 1939 (2000 ೧0೬) 
17೪ ೫ 1955 (4000 ೧೦5) 
೫೦೫ '" 1974 (5,000 09015) 1773 52/33] 51030303 
583/113001 811100. 
(ಊರ) 10 1989 (3000 ೧॥15) (122 58831 
ಈಾ02/1200 02120022000 1004 1/00). 
9% 1020036೩ 861007 :.. 200 (5000 ೧/15) 
೫೫ * 497 
71253024], 50/9602 813128, 


171581513[27073/3, 8373100 - 560 004 
೫106: 6526380 


8. 120/- 


1/00 81451೩ 7131250202 5301/01 
50/20002286% 118130: 
11/00/2/), 820221070- 560 004 
08: 660 2914 


॥ಓಂ॥| 
ಪ್ರಕಾಶಕರ ಪಾಕೃಥನ 


ಆದಿತ್ಯಬ್ರಹ್ಮಾರೀ, ವೇದಕಾನನವಿಹಾರೀ, ಸಾಕ್ಷಾತ್ಮ್ಯತಧರ್ಮಾದಿವೃದರ್ಶೀ ಮಹರ್ಷಿ ದಯಾನಂದಸರಸ್ವತೀ ಸ್ವಾಮಿಗಳ ಅವರ 
ಕೃತಿಯಾದ “ಸತ್ಕಾರ್ಥಪ್ರಕಾಶ”ದ ಕನ್ನಡ ಭಾಷಾನುವಾದದ ಆರನೆಯ ಸಂಸ್ಕರಣವನ್ನು ಕನ್ನಡ ಜನತೆಯ ಕೈಯಲ್ಲಿಡುವ ಈ ಶುಭ 
ಸಂದರ್ಭದಲ್ಲಿ ಅತ್ಯಂತ ಆವಶ್ಯಕವಾದ ನಾಲ್ಕಾರು ಮಾತುಗಳನ್ನಾಡುವುದು ನಮ್ಮ ಕರ್ತವ್ಯವೇ ಆಗಿದೆ. 

“ಸತ್ಯಾರ್ಥಪ್ರಕಾಶ ಗ್ರಂಥ” ರಚನೆಯ ನ್ಯಾಯಸಂಗತವಾದ ಆವಶ್ಯಕತೆಯನ್ನು, ಅನಿವಾರ್ಯತೆಯನ್ನು ಅರಿತುಕೊಳ್ಳಬೇಕಾದರೆ, 
ಗ್ರಂಥ-ರಚನಾಕಾಲದ ಮತ್ತು ತತ್ಪೂರ್ವನಿರ್ದಿಷ್ಟವಾದ ಧಾರ್ಮಿಕ, ಸಾಮಾಜಿಕ ಹಾಗೂ ರಾಜಕೀಯ ಹಿನ್ನೆಲೆಯನ್ನು ಸಂಶಯಕ್ಕೆಡೆಯಿಲ್ಲದುತೆ. 
ಗುರುತಿಸುವುದು ಅತ್ಯಾವಶ್ಶಕವೇ ಸರಿ. ಪಾಠಕರಿಗೆ ಇದರ ಪೂರ್ಣಮನವರಿಕೆಯಾದರೆ ಮಾತ್ರ ಸತ್ಯವೆಂಬುದರ ಸತ್ಯವಾದ ಅರ್ಥ 
_ಮನೋಮಂದಿರದಲ್ಲಿ ಪ್ರಕಾಶವಾದೀತು. 


ಸ್ವಾಮೀಜಿಯವರ ಜನ್ಮ-ಪೂರ್ವ ಭಾರತದ ಪರಿಸ್ಥಿತಿ 


ಈ ನಮ್ಮ ಪುಣ್ಯಭೂಮಿ ಭಾರತದ ದುರ್ದಿನಗಳು ಆರಂಭವಾದುದು ೫,೦೦೦ ವರ್ಷಗಳ ಮುನ್ನ. ಯೋಗೇಶ್ವರ ಶ್ರೀಕೃಷ್ಣನು 
ಮಹಾರಾಜಾ ಧೃತರಾಷ್ಟ್ರನ ಆಸ್ಥಾನಕ್ಕೆ ಪಾಂಡವರ ದೂತನಾಗಿ ಬಂದು - 


ಕುರೂಣಾಂ ಪಾಂಡವಾನಾಂ ಚ ಶಮಃ ಸ್ಕಾದಿತಿ ಭಾರತ | 
ಅಪ್ಪಣಾಶೇನ ವೀರಾಣಾಮಿತಿ ಯಾಚಿತುಮಾಗತಃ ॥| 

“ಓ ರಾಜೇಂದ್ರ! ವೀರರಾರೂ ನಾಶಹೊಂದದೆ ಕೌರವ-ಪಾಂಡವರ ನಡುವೆ ಶಾಂತಿಯುದ್ಧವಿಸಲಿ - ಎಂದು 
ಬೇಡಿಕೊಳ್ಳುವುದಕ್ಕಾಗಿಯೇ ಬಂದಿದ್ದೇನೆ?” - ಎಂದು ನಿವೇದಿಸಿಕೊಂಡನು; 

ಸೊಚಗ್ರಂ ನೈವದಾಸ್ಕಾಮಿ ವಿನಾಯುದ್ಯೇನ ಕೇಶವ ॥ 
“ಯದ್ಧವಿಲ್ಲದೆ, ಸೂಜಿಯ ಮೊನೆಯೂರಲು ಬೇಕಾದಷ್ಟು ನೆಲವನ್ನೂ ನಾನು ಕೊಡೆನು”'-ಎಂದನು ದುರ್ಯೋಧನ. ಬ್ರಹ್ಮಕರದ 
'ಅಖಂಡವ್ರತತೊಟ್ಟು, ದೇವವ್ರತನೆಂಬ ಹೆಸರಿಗೆ ಬದಲು "ಭೀಷ್ಮ ನೆಂದೇ ಪ್ರಸಿದ್ಧರಾದ, ಪಿತಾಮಹರೂ, ಮತ್ತು “ಇದೋ ನೋಡು. 
ಈ ಕೈಯಲ್ಲಿ ವೇದವಿದೆ; ಇದರಲ್ಲಿ ಧನ್ನಸ್ಸಿದೆ. ಬ್ರಾಹ್ಮಬಲದಿಂದಲಾದರೂ ಸರಿ; ಕ್ಟಾತ್ರಬಲದಿಂದಲೇ ಆದರೂ ಸರ; ಗೆಲುವ ಸಿದ್ಧ- 
ಎಂದು ಸಾರಿದ ದ್ರೋಣರೂ ಒಂದೇ ಧ್ವನಿಯಿಂದ 

ಅರ್ಥಸ್ಮ ಪುರುಷೋ ದಾಸೋ ನಾರ್ಥೋದಾಸಕ್ಕಕಸ್ಯಚಿತ್‌॥ 

“ಮಾನವ ಧನದ ದಾಸನು; ಧನ ಯಾವನಿಗೂ ದಾಸನಲ್ಲ'- ಎಂದು ಅಪಸ್ವರವೆಳೆದಾಗ ಆರಂಭವಾಯಿತು ನಮ್ಮ ರಾಷ್ಟ್ರದ 
ದುರವಸ್ಥೆ: ೧೮ ಅಕ್ಷೌಸಿಣೀ ಸೈನ್ಯ ಹಾಗೂ ಯೋಧಾಗ್ರೇಸರು ಮಾತ್ರವಲ್ಲ; ವೇದವೇದಾಂಗ ಪಾರಂಗತರಾದ ಖುಷಿಮುನಿಗಳೂ 
ನಿರ್ನಾಮರಾದರು. ಸರಿಯಾದ ಧಾರ್ಮಿಕಪಥಪ್ರದರ್ಶಕರು ಇಲ್ಲದಂತಾಗಿ, ವೇದಪ್ರಚಾರ ನಿಂತೇ ಹೋಯಿತು. ೨,೫೦೦ ವರ್ಷಗಳ 
ಹಿಂದೆ ಗೌತಮಬುದ್ಯಮಹಾವೀರ ತೀರ್ಥಂಕರರು ಬಂದರು. ಆಹಿಂಸಾಗಾನಮಾಡಿ ನಡೆದರು. ಆ ಸಂದರ್ಭದಲ್ಲಿ ಮೂಡಿದ ನಾಸ್ತಿಕ್ಕವನ್ನು 
ಹುಡಿಗೂಡಿಸಲು ೧,೨೦೦ ವರ್ಷಗಳ ಮುನ್ನ ಆಚಾರ್ಕ ಶಂಕರರು ಬಂದರು. ಅವರ ಅದ್ವೈತವಾದ ರೂಪಗೆಟ್ಟು' 
ಮಾಯಾವಾದ-ವಿವರ್ತವಾದಗಳು ಜನತೆಗೆ ಭ್ರಾಂತಿ ಹುಟ್ಟಿಸಹತ್ತಿದವು. ಆ ಕಾಟವನ್ನು ತಪ್ಪಿಸಲು ೯೦೦ ವರ್ಷ ಮುನ್ನ ಆಚಾರ್ಯ 
ರಾಮಾನುಜರು ಬಂದರು. ಶೈವಸಂಪ್ರದಾಯಕ್ಕೆ ಪ್ರತಿಯಾಗಿ ವೈಷ್ಣವಮು ತರೆಯೆತ್ತಿತು. ಜೀವರ ಹಾಗೂ ಪ್ರಕೃತಿಯ ಭಿನ್ನ ಅಸ್ತಿತ್ವವನ್ನೊಪ್ಪಿಯೂ 
ಅವೆರಡೂ ಬ್ರಹ್ಮದಲ್ಲಿಯೇ - ವಿಷ್ಣುವಿನಲ್ಲಿಯೇ ಇರುವ ಕಾರಣ: "ಅದ್ವೈತ' ಪ್ರಜ್ಞೆಯನ್ನು ಕಾಪಾಡಿಕೊಂಡು, "ಎಿಶಿಷ್ಟಾದ್ವೈತ'ವನ್ನು 
ರಾಮಾನುಜರು ಎತ್ತಿಹಿಡಿದರು. ಶಂಕರರು "ಜ್ಞಾನ'ದ ಮೇಲೆ ಒತ್ತಡವಿತ್ತರೆ, ರಾಮಾನುಜರು "ಭಕ್ತಿಯ ಮೇಲೆ ಒತ್ತಡವಿತ್ತರು. ೭೦೦ 
ವರ್ಷಗಳ ಮುನ್ನ ಆಚಾರ್ಯ ಆನಂದತೀರ್ಥರು ಉದ್ಭವಿಸಿ, ಅದ್ವೈತ ಶಬ್ದದ ಹಾವಳಿಯನ್ನು ನಿವಾರಿಸಲು ದ್ವೈತ ಸಿದ್ಧಾಂತವನ್ನೂ, 
ಎಚ್ಚರಿಸಲು, ಸುಪ್ತ ಬುದ್ಧಿಯನ್ನೆಚ್ಚಿರಿಸಲು ದುಡಿದರು. ಆದರೂ, ಈ ಎಲ್ಲರ ಯತ್ನಗಳೂ ಬೇರೆ-ಬೇರೆ ಮತಗಳೇ ಆಗಿಹೋಗಿ, 
ಸರ್ವಧರ್ಮದ ಸತ್ಯ ಆಶ್ರಯವಾದ ವೇದಗಳತ್ತ ಯಾರ ಚಿತ್ತವೂ ಹೊರಳಲಿಲ್ಲ. ಆಚಾರ್ಯತ್ರಯರು "ವೇದ, ವೈದಿಕಧರ್ಮ'-ಎಂಬ. 








0 
ಪದಗಳನ್ನೇನೋ ಬಳಸಿಕೊಂಡರೂ, ಮೂಲವೇದವನ್ನು ಮುಟ್ಟುವ ಗೋಜಿಗೇ ಹೋಗಲಿಲ್ಲ. ವೇದವಾಣಿಯ ಮಂಜುಳನಿನಾದದಿಂದ 
ಕೇವಲ ಬಾರತವನಲ್ಲು ಸಮಸ್ರಸೂಮಂಗಂಖನನ್ನೇ. ಸುಬ ಇರ್ಭಾಣು ಇುಖೊಬ್ಬನು ಅವಶ್ಯಿಕಿತಿಯಿದ್ದಿತು. ಆ ಆವಶ್ಯಕತಿಯ 
ಪೂರ್ತಿಗಾಗಿಯೇ ಮೈತಳೆದು ಬಂದ ನಿರ್ಮಲ ಪ್ರತಿಭೆ “ದಯಾನಂದಸರಸ್ಥತಿ'-ಎಂದು ವಿರಾಜುಸಿತು. 

ಮಹರ್ಷಿ ದಯಾನಂದಸರಸ್ಥತಿಗಳ ಜನ್ಮ ಮತ್ತು ಬಾಲ್ಕ 

ಸನ್‌ ೧೮೨೪ನೆಯ ಇಸವಿಯಲ್ಲಿ ಮೋರವೀ ಸಂಸ್ಥಾನದ ಬಂಕಾರಾ ಗ್ರಾಮದಲ್ಲಿ, ಸೌರಾಷ್ಟ್ರ ಪ್ರಾಂತದಲ್ಲಿ ಜನ್ಮವತ್ತಿದರು. 
ಮಹರ್ಷಿ ದಯಾನಂದಸರಸ್ವತೀ, ಅವರು ಚೀತನೋಪಾಸಸೆಯತ್ತ ಚಿತ್ತಹರಿಸಲು ಕಾರಣಭೂತವಾದ ಘಟನೆ ೧೮೩೮ರ ಶಿವರಾತ್ರಿಯಂದು, 
ಶಿವಮಂದಿರದಲ್ಲಿ, ನಟ್ಟರಳನಲ್ಲಿ ನಡೆಯಿತು. ೧೪ ವರ್ಷಗಳ ಬಾಲಕ ಮೂಲಶಂಕರ-ಅದೇ ಮಹರ್ಷಿಗಳ ಪೂರ್ವಾಶ್ರಮದ ಹೆಸರು-ಅಪ್ರತಿಮ. 
ನಿಷ್ಠಾವಂತ ಶೈವ ಬ್ರಾಹ್ಮಣದಾಗಿದ್ದ ತನ್ನ ತಂದೆ ಕರ್ಷನ್‌ಜೀ ತಿವಾರಿಗಳೊಂಡಿಗೆ ಉಪವಾಸ-ಜಾಗರಣ-ಪೂಜನಗಳ ವ್ರತತೊಟ್ಟು, 
ಶಿವದೇಗುಲದಲ್ಲಿ, ಎಲ್ಲರೂ, ಕೊನೆಗೆ ತನ್ನ ತಂದೆಯೂ ಕೂಡ. ಗಾಢನಿದ್ರಾಪರ್ಯಂಕದಲ್ಲಿ ಪವಡಿಸಿದಾಗ, ವ್ರತಭಂಗವಾಗಬಾರಬಂ ಬ 
ದೃಢ ಸಂಕಲ್ಪದಿಂದ, ನಿದ್ದೆ ಬಂದಂತಾದಾಗಲೆಲ್ಲಾ ಕಣ್ಣುಗಳ ಮೇಲೆ ತಣ್ಣೀರನ್ನೆರಚಿಕೊಳ್ಳುತ್ತ ಕುಳಿತಿದ್ದನು. ಇದ್ದಕ್ಕಿದ್ದಂತೆಯೇ ಇಲಿಗಳು. 
ಬಂದು, 'ವಲಿಂಗದ ಮೇಲೇರಿ, ಕುಣಿದಾಡಿ, ಫೈವೇದ್ಯಗಳನ್ನು ಕುರುಕಿ- ಕುಕಿ ತಿನ್ನುವುದನ್ನು ಕಂಡು ಆ ಬಾಲಕ. ಸ್ಪಬ್ಧನಾದನು. 
ರಕ್ಕಸರ ಸೈನ್ಯಗಳನ್ನೇ ಹತ್ತಿಕಬಲ್ಲ ಶವನೆಲ್ಲಿ? ಇಲಿಗಳನ್ನು ಬೆದರಿಸಲಾರದ ಈ ಲಿಂಗವೆಲ್ಲಿ”?-ಎಂಬ, ಸರಳವಾದರೂ ಜಟಿಲವಾದ 
ಪ್ರಶ್ನೆ ಮೂಲಶಂಕರನ ವಸ್ತಿಷ್ಯದಲ್ಲಿ ತಾನೇ ತಾನಾಗಿ ತಲೆಯೆತ್ತಿತು. ಎಲ್ಲ ಲೌಕಿಕರೂ ಕೊಡುವಂತೆಯೇ ಕರ್ಷನ್‌ಜೀ ಕೂಡ 
ಪ್ರತೀಮೋಪಾಸನೆಯ ಬಗೆಗೆ ಕೊಟ್ಟ ವಿವರಣೆ ಬಾಲಕನ ಬುದ್ಧಿಗೊಪ್ಪಲಿಲ್ಲ. “ನನಗೆ ಚೇತನೇಶ್ವರನ ಅನುಭೂತಿಯಾದಂದೇ 
ಉಪಾಸನೆಮಾಡುವೆ”.- ಎಂಬ ನಿರ್ಣಯದೊಂದಿಗೆ ಮಂದಿರದ ಹೊಸ್ತರನ್ನು ದಾಟಿದನು. ತನ್ನ ಚಿಕ್ಕಪ್ಪನ ಬಂಬಲದಿಂದ ಅಧ್ಯಯನದಲ್ಲಿ. 
ನಿರತನಾದನು; ಪೂರ್ಣ ಯಜುರ್ವೇದವನ್ನು ಕಂಠಪಾಠ ಮಾಡಿದನು. ಇನ್ನೆರಡು ವರ್ಷಗಳು ಉರುಳಿದವು. ಚಿಕ್ಕ ತಂಗಿ ವಾಂತಿಭೇಬಯ. 
ಮಾರಕವ್ಕಾಧಿಗೆ ತುತ್ತಾಗಿ ಸದಾ ಕಾಲಕ್ಕೂ ಕಣ್ಕುಚ್ಚದಳು. ಪರಿವಾರ-ಪರಿಜನರೆಲ್ಲಾ, ತಾಯಿ-ತಂದೆಗಳೊಂದಿಗೆ ಕಂಬನಿಗರೆಯುತ್ತಾ 
ಹಾಹಾಕಾರ ಮಾಡುತ್ತಿದ್ದಾಗ, ಬಾಲಕ ಮೂಲಶಂಕರನು ಸ್ವಬ್ಧನಾಗಿ, ಮೌನದಿಂದ ಗೋಡೆಗೊರಗಿ, ತಂಗಿಯ ತಣ್ಣಗಾದ ತನುವನ್ನೇ 
ನಿಟ್ಟಿಸುತ್ತಾ “ಸಾವಾರು, ನಾವಾರು?'- ಎಂದು. ಚೀಂತಿಸುತ್ತಿದ್ದನು. ಕಣ್ಣುಗಳಲ್ಲಿ ಕಂಬನಿಯಿಲ್ಲ, ರೋದನದ ದನಿಯಿಲ್ಲ. “ಕಠೋರನೀ 
ಜಾಲ''-ಎಂದವರು ಎಂದರು. ಬಾಲಕನ ನೋವಿನಾಳವನ್ನು ಅಳೆಯಬಲ್ಲವರು ಅಲ್ಲಿರಲಿಲ್ಲ. 

ಮತ್ತೆ ಮೂರು ವರ್ಷಗಳು ಉರುಳಿದವು. ಮೂಲಶಂಕರನಿಗೆ ಅತ್ಯಂತ ಆಪ್ವವಾಗಿದ್ದ ಹಾಗೂ ಸ್ವತಃ ವಿದ್ವಾಂಸನಾಗಿದ್ದ ಅವನ 
ಚಿಕ್ಕಪ್ಪನೂ ಅದೇ ಉಪದ್ರವಕ್ಕೆ ಕ್ಕ "ಇಲ್ಲವಾದಾಗ, ಮೂಲಶಂಕರನ ಹೃದಯದ ಅಂತರಾಳದಲ್ಲಿ ಅಡಗಿದ್ದ ಅಳುವೆಲ್ಲಾ ಅಳುಕೆಲ್ಲಾ, 
ಕಟ್ಟಿಯೊಡೆದ ಕೆರೆಯ ನೀರಿನಂತೆ ಚೆಲ್ಲೆ ಹರಿಯಿತು. ತಂಗಿಗಳದವನು ತನ್ನ ಚಿಕ್ಕಪ್ಪನಗಾಗಿ ಹುಚ್ಚನಂತೆ ಅತ್ತನು. ಕಣ್ಣುಗಳೂದಿಕೊಂಡವ; 

ಮಗನ ವೈರಾಗ್ಯವನ್ನು ಹೊತ್ತಿಕ್ಕಲು, ಹೊಸಕಿಹಾಕಲು ಮದುವೆಯೇ ಸೋಲದ ಚಿಕಿತ್ಸೆಯೆಂದರಿತ ಮಾತಾ-ಶಿತ್ಯಗಳು ಯೋಗ 
ಕನ್ನೆಯ ಅನ್ವೇಷಣವನ್ನಾರಂಭಿಸಿದರು. ವೈರಾಗ್ಯವಾನ್‌ ಯುವಕನು, ಯಾರಾರಿಂದಲೋ ಹೇಳಿಸಿ, ವಿವಾಹವನ್ನು ಮುಂದೂಡಿಸಿದನು. 
ಆದರೆ, ಮುಂದೂಡುವಿಕೆಯ ಅರ್ಥ ಮುರಿದುಹಾಕುವಿಕೆಯಲ್ಲ; ಮರಳಿ ಮದುವೆಯ ಮಾತು ಯಾವ ಕ್ಷಣದಲ್ಲಿಯೇ ಆದರೂ ಮುಂದೆ. 
ಬರಬಹುದು-ಎಂಬ ತಥ್ಯವನ್ನು ಯುವಕ ವೈರಾಗೀ ಮೂಲಶಂಕರನು ಸುಲಭವಾಗಿಯೇ ಗುರುತಿಸಿದನು. ಸೃಹತ್ಯಾಗವನ್ನುಳದು ಬೇರಾವ 
ಮಾರ್ಗವೂ ಇಲ್ಲವೆಂದವನು ನಿರ್ಧರಿಸಿದನು. 

ಮೂಲಶಂಕರ ೨೨ ವರ್ಷದವನಾಗಿದ್ದಾಗ, ಒಂದು ಸಂಜೆ ಮನೆಯಿಂದ ನುಸುದನು. ಸಿದ್ಧ್ಪರಕ್ಕೆ ಹೋಗುವ ಮಾರ್ಗದಲ್ಲಿ ಸಬ್ಬ 
ಸಾಧುವಿನಂದ ನೈಶ್ಠಕ ಬ್ರಹ್ಮಕರ್ಯದ ದೀಕ್ಷಿತಳದು “ಬ್ರಹ್ಮರೀ ಶೃದ್ಧತ್ಛತನ್ಯ'ನಾದನು. ಸಿದ್ಧಪ್ತರದ ದೇಗುಲವೊಂದರಲ್ಲ ಇದ್ದಕಂದಂತ 
ಕರ್ಷನ್‌ಜೀ ಎದುರುಬಂದು, ಮಗನನ್ನು ಬಂಧಿಸಿದರು. ಶ್ವೇತವಸ್ವಗಳನ್ನು ತೊಡಿಸಿ, ಪೀತವಸ್ತಗಳನ್ನು ಗಾಳಿಗೆ ತೂರಿ, ಮಗನನ್ನು ತಮ್ಮ 
ಬಿಡಾರಕ್ಕೆ ಒಯ್ದರು. ಪುತ್ರನನ್ನು ಮನೆಗೊಯ್ಯಬೇಕೆಂಬ ಆಹಾರ್ಷೆತಂದೆಗೆಫ್ಟದ್ದಿತೋ, ಅದಕ್ಕಂತ ಮಿಗಿಲಾದ ಆಕಾಂಕ್ಷೆ ಮರಳಿ ತಪ್ಪಿಸಿ 
ಜಾರಬೇಕೆಂದು ಮಗರಿಗಿತ್ತು. 

ಎರಡು ದಿನಗಳನ್ನು ಶುದ ಚೈತನ್ಯ ಹೇಗೋ ಬಂಧನದಲ್ಲಿ ಕಳೆದನು. ಮೂರನೆಯ ರಾತ್ರಿ ಕಾವಲುಗಾರರ ಕನ್ನ ತಪ್ಪಿಸಿ ಹೇಗೋ 
ಜಾರಿದನು ತಂದೆಯ ಬಂಧನದಿಂದ ಆ ಶುದ್ಧ ಚೈತನ್ಯ, ಮತ್ತೆ ತಂದೆಯ ಬಂಧನಕ್ಕೆ ಸಿಕ್ಕಲೇ ಇಲ್ಲ. 

ಯತಿದೀಕ್ಷೆ 

ಶುದ್ಧ ಚೈತನ್ಯ ಈ ಹಂತ ಮುಟ್ಟಿದಾಗ, ಸನ್‌ ೧೮೪೬ನೆಯ ಇಸವಿ ನಡೆದಿತ್ತು. ಆಗಿನಿಂದ ಹಿಡಿದು ೧೪ ವರ್ಷಗಳ ಕಾಲ, 

ನಿರುತರವೂ ಆಬೂ-ವಿಂಧ್ಯ-ಸಿಮಾಲಯ ಪರ್ವತಗಳಲ್ಲಲ್ಲಾ ಸಾವನ್ನು ಸದೆಬಡಿಯುವ ಸಾಮರ್ಥ್ಯಸಂಪನ್ನ ಸಿದ್ಧಯೋಗಗಳನ್ನು ಹುಡುಕುತ್ತಾ 


1 
ತಿರುಗಿದನು. ಓಖೀಮಠದ ಮಹಂತನೊಡ್ಡಿದ ಪ್ರಲೋಭನಕ್ಕೆ ಮಣಿಯದೆ, ವನ-ವನದಲ್ಲಿ ಗುಹೆ-ಗುಹೆಯಲ್ಲಿ, ನದಿ-ನದಿಯಲ್ಲಿ. 
ಓಡಾಡಿದನು. ಕೊನೆಗೆ ಒಬ್ಬ ದಾಕ್ಷಿಣಾತ್ಯ ಸಂನ್ಕಾಸೀ ಪೂರ್ಣಾನಂದಸರಸ್ಯತಿಗಳಿಂದ ಯತಿ-ದೀ್ಷೆ ಪಡೆದು ಆದೇ ಶುದ್ಧ ಚೈತನ್ಯ ಸ್ವಾಮೀ 
ದಯಾನಂದ ಸರಸ್ವತಿಯಾದನು. 


ಕಾಷಾಯವಸ್ವದಿಂದ ಜ್ಞಾನ-ಪಿಪಾಸೆ ತುಂಬಲಿಲ್ಲ; ಸಾವನ್ನೇ ಸಾಯಿಸಬೇಕೆಂಬ ಛಲ ತೀರಲಿಲ್ಲ. ಸ್ವಾಮೀ ದಯಾನಂದರು. 
ನರ್ಮದಾತಟದಲ್ಲಿ ಯೋಗ್ಯ ಗುರುವನ್ನರಸು್ತಾ ತಿರುಗುತ್ತಿದ್ದಾಗ, ಮಥುರಾನಿವಾಸೀ ವ್ಯಾಕರಣಧಾಸ್ಕರ, ಪ್ರಜ್ಞಾಚಕ್ನು ವಿರಜಾನಂದ 
ದಂಡೀಶರ ಯಶೋವಿಲಾಸ ಕಿವಿದೆರೆಗೆ ತಗಲಿತು. ಸರಿ; ೧೮೬೦ನೆಯ ಇಸವಿಯಲ್ಲಿ ಒಂದು ಮಧ್ಯಾಹ್ನ ಸ್ವಾಮೀ ದಯಾನಂದಸರಸ್ಥತಿಗಳು 
ಮಥುರಾನಗರಿಯ ಯಮುನಾಘಾಟಿನ ಮಾರ್ಗದಲ್ಲಿದ್ದ ಗುರುವರ ವಿರಜಾನಂದರ ಕುಟೀರದ ದ್ವಾರವನ್ನು ತಟ್ಟಿದರು. ಆಗ 
ಪ್ರಜ್ಞಾಚಕ್ನು ವಿರಜಾನಂದ ದಂಡೀಶ್ವರರು ತೆರೆದುದು ತಮ್ಮ ಅರ್ಧಭಗ್ನ ಕುಟೀರದ ಬಾಗಿಲಸ್ಟಲ್ಲ ನಿರ್ಭ್ರಾಂತ ಜ್ಞಾನ ಭಂಡಾರದ ಪ್ರಶಸ್ತ 
ದ್ವಾರವನ್ನೇ. ಸ 
ಗುರು. ಎಿರಜಾನಂದರ ದರ್ಶನ ಮತ್ತು ವೇದಾದಿ ಸತ್ಯಶಾಸ್ತ್ರಗಳ ಅಧ್ಯಯನ. 


ತೀಕ್ಷ್ಣ ಮೇಧಾವೀ ಸ್ವಾಮೀ ದಯಾನಂದರು ಪ್ರಜ್ನಾಚಕ್ನು ವಿರಜಾನಂದರ ಚರಣಾರವಿಂದಗಳಲ್ಲಿ ಹತ್ತಾರು ವರ್ಷಗಳಲ್ಲ; ಕೇವಲ. 
ಎರಡೂವರೆ ವರ್ಷಕಾಲಿ ಮಾತ್ರ ಕಲಿತರು. ತಮ್ಮ ಬಾಲ್ಯದಲ್ಲೇ ಸಿಡುಬಿನಿಂದ ಎರಡು ಕಣ್ಣುಗಳನ್ನೂ ಕಳೆದುಕೊಂಡಿದ್ದ ಆ ಪ್ರಜ್ಞಾಚಬ್ಬ 
ಕೇವಲ ತನ್ನ ಅಲೌಕಿಕ ಸ್ಮರಣಶಕ್ತಿಯಿಂದ ವೇದಾದಿಶಾಸ್ತ್ರಗಳ ಮೇಲೆ ಪೂರ್ಣಾಧಿಕಾರಹೊಂದಿದ್ದರು. ವ್ಯಾರರಣದಲ್ಲಿಯಂತೂ ಅವರ 
ಸರಿತೂಗುವ ವ್ಯಕ್ತಿ ಅಂದು ಯಾರೂ ಇರಲಿಲ್ಲ. ದೈಹಕದೃಷ್ಟಿಯಿಂದ ಅಸ್ಥಿ ಪಂಜರಮಾತ್ರವಾದರೂ ಆಧ್ಯಾತ್ಮಕ ಶಕ್ತಿಯಲ್ಲಿ, ಶಾಸ್ತ್ರೀಯ 
ಜ್ಞಾನದಲ್ಲಿ, ನಿರ್ಭಯತ್ತದಲ್ಲಿ ಹಾಗೂ ತತ್ತ್ವ-ನಿಷ್ಠೆಯಲ್ಲಿ ಸರ್ವಥಾ ಅಸಮಾನರೇ ಆಗಿದ್ದರು ವಿರಜಾನಂದ ದಂಡೀಶ್ವರರು. 

೮೧ ವರ್ಷದ ವೃದ್ಧ ಪ್ರಜ್ಞಾಚಕ್ನವಿನ ಬಳಿ, ೩೬ ವರ್ಷಗಳ ಯವಕ, ಭೀಮಕಾಯ ಬೃಹಸ್ನೂರ್ತಿ, ಅತುಳಮೇಧಾವೀ-ಕರ್ಕನಿಪ್ರಣ 
ಸ್ವಾಮೀ ದಯಾನಂದರು ಹೋದರು. ಅಲ್ಪಕಾಲದಲ್ಲಿಯೇ ಅಖಿಳ ಶಾಸ್ತ್ರಗಳ ಮೇಲೆಯೂ ನಿರ್ವಿವಾದವೇ ಆದ ಅಖಂಡಾಧಿಕಾರವನ್ನು 
ಗಳಿಸಿಕೊಂಡರು. ಗುರುದೇವರು ಯೋಗ್ಯಶಿಷ್ಠನಿಗಾಗಿ ಕಾದಿದ್ದರು ಶಿಷ್ಯ-ಪ್ರವರರು ಯೋಗ್ಯ ಗುರುವಿಗಾಗಿ ಕಾದಿದ್ದರು. ಭಗವದಿಚ್ಛೆಯಿಂದ 
ಇಬ್ಬರ ಕಾಮನೆಯೂ ಪೂರ್ಣವಾಯಿತು. ಸ್ವಾಮೀ ದಯಾನಂದರು ಶೀಘ್ರಕೋಪಿಗಳಾದ ವಿರಜಾನಂದರಿಂದ ಎಷ್ಟೋ ಸಾರಿ. 
ಬೈಯಿಸಿಕೊಂಡಿದ್ದರು ; ದೊಣ್ಣೆಯ ಪೆಟ್ಟನ್ನೂ ಧಾರಾಳವಾಗಿ ತಿಂದಿದ್ದರು. ಆಗಿನ್ನೂ ವಿದ್ಯಾಪ್ರಪಂಚಕ್ಕೆ ಹರತಾಳಗಳು ಕಾಲಿಟ್ಟಿರಲಿಲ್ಲ. 
ತಾನು ಸಂನ್ಕಾಿ; ಉನ್ನತ ಕುಲೀನ ಬ್ರಾಹ್ಮಣ, ತಾನೇಕೆ ಪೆಟ್ಟನ್ನು ತಿನ್ನಬೇಕೆಂದು ಎಂದೂ ಯೋಚಿಸಲಿಲ್ಲ. “ಗುರುವಿತ್ತ ಶಿಕ್ಷೆ ಅಮರತ್ವದ 
ಭಿಕ್ಷೆ'-ಎಂದೇ ಭಾವಿಸಿ, ವಿನಯಾವನತಮಸ್ತಕರಾಗಿ ವಿದ್ಯೆ ಕಲಿತರು-ಆ ಪುರುಷಸಿಂಹ ದಯಾನಂದ ಸರಸ್ವತೀ, 

ಗುರುದಕ್ಷಿಣೆ ಮತ್ತು ಆಶೀರ್ವಚನ 

ವಿದ್ಯಾಭ್ಯಾಸ ಮುಗಿಸಿ, ತೃಕ್ರಸರ್ವಸ್ವರಾದ ದಯಾನಂದ ಸರಸ್ವತೀ ರಿಕ್ಷಹಸ್ತರಾಗಿ ಗುರುವಿನ ಬಳಿ ತೆರಳಬಾರದೆಂಬ ಭವ್ಯವೈದಿಕ 
ಪರಂಪರೆಗೆ ಹೃದಯದಲ್ಲಿ ಎಡೆಯಿತ್ತಿದ್ದರು. ಅರ್ಧಮುಷ್ಟಿಯಷ್ಟು ಲವಂಗಗಳನ್ನು ತಟ್ಟೆಯಲ್ಲಿಟ್ಟು, ಗುರುಪದಯಗ್ಧದಲ್ಲಿ ತಲೆಯನ್ನಿಟ್ಟು, 
ಗದ್ಗದಕಂಠರಾಗಿ. “ಗುರುದೇವ! ಈ ಕಿರಿ ಕಾಣಿಕೆಯನ್ನಂಗೀಕರಿಸಿ,. ಹೊರತೆರಳಲು ಅನುಮತಿ ಕರುಣಿಸಿರಿ”.- ಎಂದು ಕೇಳಿಕೊಂಡರು. 
“ಒಳಿತು, ದಯಾನಂದ! ಒಳಿತು, ಆದರೆ, ನಿನ್ನ ಈ ಗುರುದಕ್ಷಿಣೆ ಮಾತ್ರ ನಾನು ಒಪ್ಪಲಾರೆ”.- ಎಂದರು ದಂಡೀಶರು. 

ಗುರುದೇವ! ಎಲ್ಲವನ್ನೂ ತೊರೆದ ನನ್ನ ಬಳಿ ಇರುವುದಾದರೂ ಏನು?” ಸ್ವಲ್ಪ ಭೀತರಾಗಿ ಕೇಳಿದರು ದಯಾನಂದರು. “ನನ್ನ. 
ಬಳಿಯಿದೆ. ದಯಾನಂದ! ನಿಜವಾಗಿಯೂ ಇದೆ. ಕೊಡುವೆಯಾ?'-ಎಂದು ಪ್ರಶ್ನಿಸಿದರು ಗುರುದೇವ. “ಮಹಾರಾಜ್‌! ಅಪ್ಪಣೆಕೊಡಿರಿ. 
ಪ್ರಾಣಗಳನ್ನಾದರೂ ಹಣವಾಗಿ ಒಡ್ಡಿ, ತವಗೆ ಗುರುದಕ್ಷಿಣೆ ಸಲ್ಲಿಸುವೆ''-ಎಂದರು ಸ್ವಾಮೀ ದಯಾನಂದರು. “ವತ್ಸ! ಅನಾರ್ಷಗ್ರಂಥಗಳ: 
ಪಠಸ-ಪಾಠನದಿಂದಾಗಿ, ಜಗತ್ತಿಗೆಲ್ಲಾ ಗುರುಸ್ಥಾನೀಯವಾದ ಈ ಆರ್ಯಾವರ್ತ ತಳವಿಲ್ಲದ ಅಂಧಕಾರದ ಕೂಪವಾಗಿದೆ. ಆರ್ಷ 
ಗ್ರಂಥಗಳನ್ನು ಪ್ರಸರಿಸಿ, ಸಂಪೂರ್ಣ ಭಾರತದಲ್ಲಿಯೇ ನಿರ್ಮಲ ವೇದಜ್ಞಾನದ ಮೇಲೆ ನಿಂತ ಮಾನವಧರ್ಮವನ್ನು ಪ್ರವರ್ತಿಸುವೆನಂದು. 
ವಚನಕೊಡು"”-ಎಂದರು ಗುರುದೇವ ವಿರಜಾನಂದ ದಂಡೀಶ್ವರರು. “ತಮ್ಮ ಆಜ್ಞೆ ಸದಾ ಶಿರೋಧಾರ್ಯ ನನಗೆ. ವಚನವಿತ್ತೆ, 
ಗುರುದೇವ'”-ಎಂದು ತಲೆಬಾಗಿಸಿ ಹೇಳಿದರು ದಯಾನಂದ ಸರಸ್ವತೀ, 

ಯೋಗಿರಾಜರ ಕಣ್ಮುಂದೆ ಇದ್ದ ಧಾರ್ಮಿಕ ಪರಿಸ್ಥಿತಿ ಮತ್ತು ಪರಾಧೀನ ಭಾರತ. 

ಸ್ವಾಮೀ ದಯಾನಂದರು ತಮ್ಮಗುರುವರ೯ರಿಗೆ ವಚನವಿತ್ತು ಮಥುರಾನಗರಿಯಿಂದ ಆಗ್ರಾದ ಕಡೆಗೆ ತೆರಳಿದುದು ೧೮೬೨ನೆಯ 
ಇಸವಿಯಲ್ಲಿ. ಕೊನೆಯ ಸಮರ್ಥ ಮುಗಲ್‌ ಸಾಮ್ರಾಟ್‌ ಔರಂಗಜೇಬನು ೧೭೦೭ರಲ್ಲಿ ಕಣ್ಣುತ್ತಿದನು. ಅವನ ನಂತರ ಸಮರ್ಥರಾದ. 
ಸಾಮ್ರಾಟರಾರೂ 'ದ್ದುಗೆಗೇರಲಿಲ್ಲ, ಔರಂಗಜೇಬನ ಮತ್ತು ಅವನ ಮುನ್ನ ಆಳಿದ ಶಾಹ್‌ಜಹಾನ್‌ ಹಾಗೂ ಜಹಾನ್‌ಗೀರರ ಕಾಲದಲ್ಲಿ 





ರಾಜಭಯದಿಂದಲೂ, ಪ್ರಲೋಭನಗಳಿಂದಲೂ, ಸಮಾಜಿಕ ನೀಚೋಚ್ಚಭಾವನೆಗಳ ಪರಿಣಾಮವಾಗಿಯೂ ಹಿಂದೂಗಳ ಹಳ್ಳಿ ಹಳ್ಳಿಗಳೇ 
ಸಾಮೂಹಿಕವಾಗಿ ಇಸ್ಲಾಂ ಮತವನ್ನಂಗೀಕರಸಿದ್ದವು. ಈ ಬಲವಂತದ ಮಾಘಸ್ನಾನ ಔರಂಗಜೇಬನು ಮಾಂಡಲಿಕರನ್ನಾಗಿ ನೇ: ಎದ 
ಪ್ರಾಂತಪಾಲರುಗಳೂ, ಸೂಬೇದಾರರೂ ಕೂಡ ಮಾಡಿಸುತ್ತಲೇ ನಡೆದಿದ್ದರು. ದಿನದಿನಕ್ಕೆ ಸಂಖ್ಯಾಬಲದಲ್ಲಿಯೂ, ಭರ್ಮಜ್ನಾನ 
ಸಂಪತ್ತಿನಲ್ಲಿಯೂ ವೈದಿಕ ಧರ್ಮೀಯರು ಕುಗ್ಗತ್ತರೇ ಸಾಗಿದ್ದರು. ಯಾರೇನೇ ಹೇಳಲಿ; ಗೌತಮ ಬುದ್ಧನ ಹಾಗೂ ವುಹಾವೀರತೀರ್ಥಂಕರರ, 
ಅಳತೆಮೀರಿದ ಅಹಿಂಸಾತತ್ತ್ವದ ಪ್ರಸಾರದಿವದಾಗಿ ವೃದಿಕಥರ್ಮೀಯರು ಆಕ್ರಮಣಕಾರಿಗಳ ಮುಂದೆ ತಲೆಬಾಗುತ್ತಲೇ ಬಂದಿದ್ದರು. 
ಸಾವಿರ ವರ್ಷಗಳ ಇಸ್ಲಾಮೀ ಆಡಳಿತದ ಪರಿಣಾಮವಾಗಿ ವೇದಾನುಯಾಯಿಗಳು ಅತ್ಯಂತ ಶಕ್ತಿಹೀನರಾಗಿದ್ದರು. ಪರಮಾತ್ಮನಿಂದ 
ಕೇವಲ ಒಂದಾಗಿ ಸೃಜಿಸಲ್ಪಟ್ಟಿದ್ದ ಮಾನವ ಸಮಾಜ, ಈಶ್ವರೋಕ್ತವೇದಗಳ ಜ್ಞಾನದ ಪ್ರಸರಣದ ಅಭಾವದಿಂದಾಗಿ ಛಿದ್ರ-ಧಿದ್ರವಾಗದ್ದಿತು. 
ಆಖಂಡ ಮಾನವ ಸಮತಾ ಸಂದೇಶವನ್ನು ಸಾರುವ ವೇದಗಳ ಪ್ರತಿಯಾಗಿ, ವ್ಯಾಸರ ಹೆಸರಿನಲ್ಲಿ ಯಾರಾರಿಂದಲೋ ರಚಿಸಲ್ಪಟ್ಟ ೧೮ 
ಪುರಾಣಗಳ ಹಾಗೂ ಮಾನವನನ್ನು ದಾನವನನ್ನಾಗಿ ಪರಿರರ್ಶಿಸುವ ತಂತ್ರಗಳ ವಿಸ್ತರಣದಿಂದ ಭಾರತೀಯ ಸಮಾಜ ಮತ-ಮತಾಂತರಗಳಲ್ಲಿ 
ಹರಿದು ಹಂಚಿಹೋಗಿದ್ದಿತು. ಇಸ್ಲಾಮೀ ಒತ್ತಡ ಸಾಲದೆಂದು, ದುರ್ದಶಾಗ್ರಸ್ತ ಭಾರತದ ಮೇಲೆ ಐರೋಪ್ಯರ ವಕ್ತದೃಜ್ಚಿ ಬೇರೆ. 
ಬ್ದದ್ದತು. ಇಂಗ್ಲೆಂಡಿನ ರಾಣಿ ಎಲಿಜಬೆತಳು ತನ್ನ ಪ್ರತಿ ನಿಧಿಯಾಗಿ ಸರ್‌ ಥಾಮಸ್‌ ರೋ-ಎಂಬ ದೂತನನ್ನು ಜಹಾಂಗೀರ್‌ 
ಬಾದಶಾಹನ ಆಸ್ವಾನಕ್ಕೆ ಕಳುಹಿಸಿದ್ದರು. ಸರ್‌ ಥಾಮಸ್‌ ಸಮರ್ಥ ಚಿಕಿತ್ಲಕನೂ ಆಗಿದ್ದನು: ಬಾದಶಾಹನ ಮುದ್ದಿನ ಮಗಳಿಗೆ ಬಂದಿದ್ದ 
ಯಾವುದೋ ವ್ಯಾಧಿಯನ್ನು ಸರ್‌ ಥಾಮಸ್‌ ಗುಣಪಡಿಸಿದನು. ಬಾದಶಾಹನು "ನಿನಗೇನು ಕೊಡಲಿ? ಎಂದು ಕೇಳಿದಾಗ, ದೇಶಭಕ್ತ, 
ಸರ್‌ ಥಾಮಸ್‌ ರೋ-'ನ್ನ ರಾಷ್ಟ್ರದ ಜನರಿಗೆ ನಿನ್ನ ಸಾಮ್ರಾಜ್ಯದಲ್ಲಿ ವ್ಯಾಪಾರ ಮಾಡುವ ಅಧಿಕಾರವನ್ನು ಕರುಣಿಸು'- ಎಂದು 
ಕೇಳಿಕೊಂಡನು. ಬಾದಶಾಹನ ಕೃಪೆಯಿಂದ ಆಂಗ್ಲರು "ಈಸ್ಟ್‌ ಇಂಡಿಯಾ ಕಂಪೆನಿ'-ಎಂಬ ಸಂಸ್ಥೆಯ ಆಶ್ರಯದಲ್ಲಿ ಸೂರತ್‌ ನಲ್ಲಿ 
ಪ್ರಥಮ ವ್ಯಾಪಾರವಳಿಗೆ ಸ್ಥಾಪಿಸಿ, ವಾಣಿಜ್ಯವನ್ನಾರಂಭಿಸಿದರು. 
ವ್ಯಾಪಾರ ನೆಪದಲ್ಲಿ ಆಂಗ್ಬರ ಆಗಮನಾರಂಭ 

ಸ್ವಾಮೀ ದಯಾನಂದರು ಕಾರ್ಯರಂಗಕ್ಕಿಳಿದಾಗ, ಮುಗಲ್‌ ಸಾಮ್ರಾಜ್ಯ ಮಣ್ಣುಗೂಡಿ ಅದಷ್ಟೋ ಕಾಲ ಸಂದಿತ್ತು. ಔರಂಗಜೇಬನ 
ನಂತರ, ಅವನ ರಾಜಪ್ರತಿನಿಧಿಗಳಾಗಿದ್ದ ನವಾಬರುಗಳೇ ಸ್ವತಂತ್ರ ರಾಜರುಗಳಾಗಿ ಹೋಗಿದ್ದರು. ಫೋರ್ಚುಗೀಸರು, ಡಚ್ಚರು, ಫ್ರೆಂಚರು 
ಮತ್ತು ಬ್ರಿಟಿಷರು ಈ ನವಾಬರುಗಳ ಅಪ್ಪಣೆಯಿಂದಲೇ ವ್ಯಾಪಾರ ಮಳಿಗೆಗಳನ್ನು ಕಟ್ಟಿಕೊಂಡು ವ್ಯವಹಾರ ;ೆಡೆಸು್ತಿದ್ದರು. ಮೇಲೆ 
ಹೇಳಿದ ಐರೋಪ್ಯರುಗಳು ಕೇವಲ ವ್ಯಾಪಾರ-ವಾಣಿಜ್ಯಗಳಲ್ಲಿಯೇ ಇದ್ದಿದ್ದರೆ, ದುರ್ಗತಿ ಪ್ರು್ತವಾಗುತ್ತಿರಲಿಲ್ಲ. ಈ 
ವಿದೇಶೀಯರು ಭಾರತವನ್ನಾಳುವ ಮಹದಾಕಾಾಕ್ಷಿಗಳನ್ನು ತಾಳಿದ್ದರು; ಮತ್ತು ಅಳಲ್ಪಡುವ ಮೇಲೆ ತಮ್ಮ ಪೂರ್ಣಾಧಿಕಾರವನ್ನು 
ಸ್ವೀಕರಿಸಬೇಕಾದರೆ, ಆ ಹತಭಾಗ್ಯ ಜನಾಂಗದ ಧರ್ಮ, ಸಭ್ಯತೆ, ಸಂಸ್ಕೃತ-ಎಲ್ಲವನ್ನೂ ತುಚ್ಛೀಕಂಸುವ ಮನೋಭಾವವನ್ನು ಅಳಲ್ಬಡುವ. 
ಜನಾಂಗದ ನಾಯಕರುಗಳ ಅಂತರ್ಯದಲ್ಲಿ ಮೂಡಿಸುವುದಕ್ಕಿಂತ ಉತ್ತಮವಾದ ಉಪಾಯ ಬೇರೆ ಯಾವುದೂ ಇಲ್ಲವೆಂಬ ತಥ್ಯವನ್ನು 
ಅವರು ಕಂಡುಕೊಂಡರು. ಕಾಲಕ್ರಮದಲ್ಲಿ ಡಜ್ಜರ ನೆರಳೂ ಕೂಡ ಭಾರತದಲ್ಲಿ ಉಳಿಯಲಿಲ್ಲ. ಪೋರ್ಚುಗೀಸರು ಗೋವಾ, ದಾಮನ್‌, 
ದಿಯು -ಈ ಮೂರು ಎಡೆಗಳಲ್ಲಿ ಉಳಿದುಕೊಂಡರು. ಹಾಗೆಯೇ ಡೂಪ್ಲೇ ಕಂಡ ಕನುನ್ನು ನನಸಾಗಿ ಮಾಡುವ ದಿಟ್ಟತನ ಫ್ರಾಂಸ್‌ಗೆ 
ಇಲ್ಲದ ಕಾರಣ ಕೇವಲ ಪುದುಚೇರೀ, ಕಾರೈಕಲ್‌, ಮಾಹೀ, ಯಾನಾಂ ಹಾಗೂ ಚಂಜ್ರೆನಗರ- ಈ ಐದು ಉಪನಿವೇಶಗಳಲ್ಲಿ ಮಾತ್ರ 
ಫ್ರೆಂಚರು ಉಳಿದರು. ಆದರೆ, ಬ್ರಿಟನ್ನಿನಲ್ಲಿ, ಲಂಡನ್‌ ನಗರದಲ್ಲಿ ತಮ್ಮ ಕಂಪೆನಿಯ ಕೇಂದ್ರವನ್ನು ನೆರೆಗೊಳಿಸ, ಬ್ರಿಟಿಷರು ಈ್ಟ್‌ 
ಇಂಡಿಯಾ ಕಂಪೆನಿಯ ಮೂಲಕ, ಭಾರತದ ಮೇಲೆ ತಮ್ಮ ಶಾಸನಾಧಿಕಾರವನ್ನು ದೃಢವಾಗಿಯೇ ನೆಲೆಗೊಳಿಸಿದರು. 

ಬ್ರಿಟಿಷರ ಅಧಿಪತ್ಯ 

ರಾಬರ್ಟ ಕೈವನು ೧೭೫೧ರಲ್ಲಿ ಆರ್ಕಾಟ್‌ ಮುತ್ತಿಗೆಯಿಂದ ಜಯಶಾಲಿಯಾದನು; ಪುನಃ ೧೭೫೭ರಲ್ಲಿ ಸಿರಾಜ್‌-ಉದ್‌-ಬೌಲನ: 
ವಿರುದ್ಧ ಪ್ಲಾಸೀ ಎಂಬಲ್ಲಿ ಹೋರಾಡಿ ಗೆದ್ದನು. ಸರ್‌ ಐರ್‌ ಕೂಟನು ೧೭೬೦ರಲ್ಲಿ ವಾಂಡೀವಾಶ್‌ನಲ್ಲಿ ಹೋರಾಡಿ ಜಯಗಳಿಸಿದನು. 
ಈ ಮೂರು ಜಯಗಳು ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯದ ಮೂರು ಮೈಲುಗಲ್ಲುಗಳಾಗಿ, ಸಂಪೂರ್ಣ ಭಾರತ ಕ್ರಮ-ಕ್ರಮವಾಗಿ 
ಬ್ರಿಟಿಷರ ಬೃಹತ್ಲಮ್ರಾಜ್ಯವಾಗಿ ರೂಪಿಸಲ್ಪಟ್ಟಿತ. ೧೭೯೯ರಲ್ಲಿ ಜನರಲ್‌ ಹ್ಯಾರಸನ ಶ್ರೀರು1ಪಟ್ಟಣಕ್ಕ ಮತ್ತಗೆ ಹಾಕಿ, ಆ ಹೋರಾಟದಲ್ಲಿ 
ಟಿಪ್ಪು ಮೃತನಾದ ಮೇಲೆ, ಬ್ರಿಟಿಷರನ್ನು ಎದುರಿಸಬಲ್ಲ ಶಕ್ತಿ ಯಾವುದೂ ಉಳಿಯಲಿಲ್ಲ. 

ಅಸಮರ್ಥ ಭಾರತಕ್ಕೆ ಮಹರ್ಷಿಯವರ ಜೀವದಾನ 

೧೮೫೭ರಲ್ಲಿ ನಡೆದ ಸಿಪಾಯಿಗಳ ದಂಗೆ, ನಾನಾರಾಯನ ದಗೆ, ಭಾರತ ಸ್ವಾತಂತ್ರ್ಯದ ಪ್ರಥಮ ಸಂಗ್ರಾಮ-ಎಂದೆಲ್ಲು 
ಕರೆಯಲ್ಪಡುವ ರಕ್ತಪಾತದ ದುರ್ಫಟನೆಯ ನಂತರ, ಬ್ರಿಟಿಷರ ಕೈಗೆ ಸಿಕ್ಕದ ಯಾವುದೇ ನೆಲವೂ ಭಾರತದಲ್ಲಿ ಉಳಿಯಲಿಲ್ಲ. 
ಮಹರ್ಷಿದಯಾನಂದರು ಕಾರ್ಯರಂಗಕ್ಕೆ ಧುಮುಕಿದಾಗ ನಾವು ೧೮೬೦ನೆಯ ಇಸವಿಯಲ್ಲಿದ್ದೆವು. ಆ ಮಹಾಮಾನವ ವಿಷ-ಪ್ರಾಶನಕ್ಕೀಡಾಗಿ 
೧೮೮೩ರಲ್ಲಿ ದಿವಂಗತರಾದರು. ಹೀಗೆ ಅವರಿಗೆ ತಮ್ಮ ಮಹತ್ಯಾರ್ಯವನ್ನು ಸಾಧಿಸಲು ಸಿಕ್ಕಿದುದು ಕೇವಲ ೨೩ ವರ್ಷಗಳು ಮಾತ್ರ. 








೪೫ 
ಮಹರ್ಷಿ ತಮ್ಮ ಸಮಸ್ತ ಸಾಮರ್ಥ್ಯವನ್ನೂ ಉಪ್ಪಯೋಗಿಸಿಕೊಂಡು, ಕಾರ್ಯದಲ್ಲಿ ನಿರತರಾಗಿದ್ದಾಗ, ಈಸ್ಟ್‌ ಇಂಡಿಯಾ ಕಂಪೆನಿಯು 
ಶಾಸನಾಧಿಹಾರನ್ನು ಕಳೆದುಕೊಂಡು ಸಮ್ರಾಜ್ನೀ ವಿಕ್ಟೋರಿಯ ಬ್ರಿಟಿಷ್‌ ಪಾರ್ಲಿಮೆಂಟಿನ ಮೂಲಕ ತಾನೇ ಸೂತ್ರಗಳನ್ನು ಕೈಗೆ 
ತೆಗೆದುಕೊಂಡಿದ್ದಳು. ಮತ್ತು ಮಹರ್ಷಿಯ ಕಾರ್ಯವಿಸ್ತಾರ ಮಾಡುತ್ತಿದ್ದಾಗ, ಲಾರ್ಡ ಎಲ್ಲಿನ್‌, ಜಾನ್‌ ಲಾರೆನ್ಸ್‌, ಲಾರ್ಡ್‌ ಮೇಯೋ, 
ಲಾರ್ಡ್‌ ನಾರ್ಥ್‌ ಬ್ರೂಕ್‌, ಲಾರ್ಡ್‌ ಲಿಟ್ಟನ್‌, ಮತ್ತು ಲಾರ್ಡ್‌ ರಿಷನ್‌- ಈ ಆರು ಜನರು ಭಾರತದ ವೈಸ್‌ ರಾಯ್‌ ಹಾಗೂ 
ಗವರ್ನರ್‌ ಜನರಲ್‌ ಗಳಾಗಿ ರಾಜಭಾರ ನಡೆಸಿದರು. 


ಪರಭಾಪಾಪ್ರಿಯ ಭಾತತೀಯರು ; ತನ್ಮೂಲಕ ಸಾಮಾಜಿಕ ಧಾರ್ಮಿಕ ಅಧಃಪತನ 

ಶಾಸಕರ ಭಾಷೆ, ಶಾಸಕರ ಆಚಾರ-ವಿಚಾರಗಳು, ಶಾಸಕರ ಮತ-ಇವುಗಳ ವರ್ಚಸ್ಸು ಶಾಸಿತ ಜನಸಾಮಾನ್ಯರ ಮೇಲೆ ಬೀಳುವುದು. 
ಸಹಜ. ೧೮೨೮ರಿಂದ ೧೮೩೫ರ ವರೆಗೆ ವೈಸ್‌ ರಾಯ್‌ -ಹಾಗೂ ಗವರ್ನರ್‌ ಜನರಲ್‌ ಆಗಿದ್ದ ಲಾರ್ಡ್‌ ವಿಲಿಯಂ ಬೆಂಟಿಂಕ್‌ 
ಉದಾರವೃತ್ತಿಯವನೂ, ಸುಧಾರವಾದಿಯೂ ಆದ ಸತ್ಪುರುಷನಾಗಿದ್ದನು. ಅದೇ ಕಾಲದಲ್ಲಿದ್ದ, ಬ್ರಾಹಸಮಾಜದ ಸಂಸ್ಥಾಪಕರಾದ ರಾಜಾ 
ರಾಮಮೋಹನರಾಯರಂತಹ ದೇಶಭಕ್ತರೂ ಕೂಡ “ಸಂಸ್ಕೃತ ಸತ್ತ್ವಹೀನ; ಅದರ ಸಾಹಿತ್ಯ ಅತ್ಯಂತ ಕೆಳದರ್ಜೆಯದು. ಭಾರತೀಯರು 
ನಿಜವಾಗಿ ಪ್ರಗತಿ ಸಾಧಿಸಬೇಕಾದರೆ, ಸಂಸ್ಕೃತವನ್ನು ಪಕ್ಕಕ್ಕೆ ಸರಸಿ, ಅಂಗ್ಲಭಾಷೆಯನ್ನೇ ಎಲ್ಲರಿಗೂ ಕಲಿಸಬೇಕು'.-ಎಂಬ ಸಲಹೆಯನ್ನು 
ಕೊಟ್ಟರೆಂದ ಮೇಲೆ, ಶಾಸಕರ ಭಾಷೆ, ಸಭ್ಭತೆ-ವ್ಯವಹಾರಗಳ ವರ್ಚಸ್ಸು ಜನಸಾಮಾನ್ಯರ ಮೇಲೆ ಬೀಳುವುದರಲ್ಲಿ ಆಶ್ಚರ್ಯವೇನಿದೆ? 
ಸಂಪೂರ್ಣ ಭಾರತವನ್ನೇ ಏಸುದೇವನ ಪದತಳಕ್ಕೆ ತಾರದೆ, ಭಾರತೀಯರ ಉದ್ಭಾರ ಮೂರು ಕಾಲಕ್ಕೂ ಅಸಂಭವ'-ಎಂದು. 
ಉಗ್ಗಡಿಸುತ್ತಾ ಬ್ರಿಟಿಷ್‌ ಹಾಗೂ ಅನ್ಕ ಐರೋಪ್ಯ ಕ್ರೈಸ್ತ ಮಿಶನರಿಗಳ ತಂಡ ಕೈಗಳಲ್ಲಿ ಬೈಬಲನ್ನು ಹಿಡಿದು ಧಾಳಿಯಿುತ್ತಿದ್ದತು; ಹಿಂದೂ 
ಧರ್ಮದ ಅವಗುಣಗಳನ್ನು ಮತ್ತು ಕ್ರೈಸ್ತ ಧರ್ಮದ ಶುಭಗುಣಗಳನ್ನು ಮಾತ್ರ ಘೋಷಿಸುತ್ತಾ ಈ ಪಾದರಿಗಳು ಮತಪ್ರಚಾರದಲ್ಲಿ 
ನಿರತರಾಗಿದ್ದರು. ಕೇರಳ, ಮದರಾಸು, ಹಾಗೂ ಬಂಗಾಳ ಪ್ರಾಂತಗಳಲ್ಲಿ ಈ ಪಾದರಿಗಳಿಗೆ ಅನಿರೀಕ್ಷಿತವೆಂಬಷ್ಟು ಸಾಫಲ್ಯ ಸಿಕ್ಕುತ್ತಿತ್ತು. 
ಪಾದರಿಗಳ ಯುಕ್ತಿಯುಕ್ತವಾದ ಮಾತುಗಳಿಗೆ ಮಾರು ಹೋಗಿ, ಹಿಂದೂ ಯುವಕರು ಗುಂಪು-ಗುಪಗಿ ಕ್ಷೈಸ್ತರಾಗಿ ಹೋಗುತ್ತಿದ್ದರು. 
ವೇದೋಪನಿಷತ್ತುಗಳನ್ನಾಗಲಿ, ಷಡ್ಜರ್ಶನಗಳನ್ನಾಗಲಿ ಓದುವ ಹಾಗೂ ತಿಳಿದುಕೊಳ್ಳುವ ಶ್ರಮವನ್ನು ಪಾದರಿಗಳು ತೆಗೆದು್ಕೊಳ್ಳುತ್ತಿಲಿಲ್ಲ. 

ನಿದ್ರಾವಕರಾದ ಬ್ರಾಹ್ಮಣವರ್ಗ ಹಾಗೂ ಸ್ಟಾರ್ಥೀ ಮತಾಚಾರ್ಯರು 

ಜನತೆಗೆ ಪಥ-ಪ್ರದರ್ಶನ ಮಾಡಬೇಕುದ ಬ್ರಾಹ್ಮಣ ವರ್ಗ ಸ್ವತಃ ವೇದಾದಿ ಸತ್ಯಶಾಸ್ತ್ರಗಳ ಪರಿಜ್ಞಾನವನ್ನು ಹೊಂದಿರಲಿಲ್ಲ. ತಮ್ಮ 
ಧರ್ಮ-ಸಂಸ್ಕೃತಿಗಳ ಮೇಲೆ ಈ ರೀಶಿ ಪ್ರಚಂಡ ಪ್ರಹಾರವಾಗುತ್ತಿದ್ದರೂ ಕೂಡ, ಹಿಂದೂಗಳ ಧಾರ್ಮಿಕ-ನಾಯಕರುಗಳು “ನಾಮ. 
ಒಂದಿರಬೇಕೋ, ಮೂರಿರಬೇಕೋ? ಫಿಭೂತಿ ಬಳಿದವರು ಮುಕ್ತರಾಗುತ್ತಾರೋ ಅಥವಾ ಅಡ್ಡಗಂಧವಿಡುವವರು ಮಕ್ತರಾಗುತ್ತಾರೋ? 
ಶಿವ. ದೊಡ್ಡವನೋ, 'ವಿಷ್ಣು ದೊಡ್ಡವನೋ? ಪುಣ್ಯಾತ್ಮರು ತೆರಳುವುದು ಕೈಲಾಸಕ್ಕೋ, ವೈಕುಂಠಕ್ಕೋ?'-ಎಂಬ . ಈ ಗಂಭೀರ 
ಪ್ರಶ್ನೆಗಳನ್ನು ಹಿಡಿದು ಗುದ್ದಾಡುತ್ತಿದ್ದರು. ವೇದೋಕ್ತವಾದ ಏಕೇಶ್ವರ ನಿರಾಕಾರೇಶ್ವರವಾದವನ್ನು ಬದಿಗೊತ್ತಿ, ಪುರಾಣೋಕ್ತವಾದ ನೂರಾರು. 
ದೇವೀದೇವತೆಯರ ಇರುವಿಕೆಯನ್ನೂ, ಅವರ ಸಾಕಾರತ್ವವನ್ನೂ ಅವತಾರವಾದದವನ್ನೂ ಗ್ರಹಿಸಿ, ಹಿಂದೂ ಜನಾಂಗ ನೂರು-ನೂರು. 
ಸಾವಿರ-ಸಾವಿರ ಮತ-ಮತಾಂತರಗಳಲ್ಲಿ ಛಿನ್ನ-ಭನ್ನವಾಗಿ ಹರಿದು ಹಂಚಿಹೋಗಿದ್ದಿತು. ಬುದ್ಧಿಕೋಧ-ಕರ್ಮಶೋಧದ ಪ್ರೇರಣೆಗಾಗಿ 
ದೇವದೇವನಲ್ಲಿ ಮೊರೆಯಿಡುವ ಗಾಯತ್ರಿಯ ಉಪದೇಶ ಶೂನ್ಯ-ವಿಲೀನವಾಗಿ, ಜಾತಿಗೊಂದು, ನೀತಿಗೊಂದು, ಬಣ್ಣಕ್ಕೊಂದು, 
ನಾಡಿಗೊಂದು ಸ್ಥಾಂಪ್ರದಾಯಿಕ ಗುರುಮಂತ್ರಗಳು ರೂಪಿಸಲ್ಪಟ್ಟು ಐಕಮತ್ಕ ಅತೀತದ ವಿಶಾಲಗರ್ಭದ ಅದಾವುದೋ ಗಾಢಾಂಧಕಾರ 
ಕವಿದ ಮೂಲೆಯಲ್ಲಿ ಬಿದ್ದಿದ್ದಿತು. ವೇಧೋಕ್ತ ಯಜ್ಞದ ರೂಪವನ್ನು ಕೆಸಿ, ಫ್ರಣಾಸ್ಪದವಾದ ಪಶುಹಿಂಸೆ ತನ್ನ ರಾಕ್ಷಸ ಸೃತ್ಯವನ್ನು 


ಅಸುರೀ ಭಾವನೆಯನ್ನು ಬಿತ್ತರಿಸಿ, ಸಂಪ್ರದಾಯಗಳ ಗುರುಗಳೂ, ಗದ್ದುಗೆಗೆ ಅಂಟಿಕೊಂಡ ಮಹಂತರೂ, ಮಠಾಧೀಶರೂ ಮಾನವತ್ವದ. 
ಮುಖಕ್ಕೆ ಮಸಿ ಮೆತ್ತಿದ್ದರು. ಮುಸ್ಲಿಂ ಮೌಲವಿಗಳೂ, ಕ್ರೈಸ್ತಪಾದರಿಗಳೂ ತಮ್ಮ ಯುಕ್ತಿಯುಕ್ತವಾದ ತರ್ಕದಿಂದಲೂ, ಭೌತಿಕ ಸುಖಗಳ 
ಪ್ರಲೋಭನದಿಂದಲೂ ಹಿಂದೂ ಯುವಸಕರನ್ನು ತಮ್ಮ ಮತಗಳಿಗೆ ಸೇರಿಸಿಕೊಳ್ಳುತ್ತಿದ್ದರೂ ಕೂಡ, ಈ ಪಂಡಿತಂಮನ್ಶರು ತಮ್ಮ 
ಪ್ರಾಚೀನ ಆರ್ಷೇಯ ಧರ್ಮದ ರಕ್ಷಣೆಯ ಬಗೆಗೆ ಚಿಂತಿಸುವುದಂತಿರಲಿ; “ವಿದೇಶಕ್ಕೆ ಹೋಗಿ ಬಂದವರಿಗೆ ಯಾವ ಪ್ರಾಯತ್ಚಿತ್ತ. 
ವಿಧಿಸಬೇಕು? ಅನ್ಯಮತೀಯರೊಂದಿಗೆ ಉಂಡವರಿಗೆ-ಕುಡಿದವರಿಗೆ ಯಾವ ರೀತಿ ಬಹಿಷ್ಕಾರ ಹಾಕಬೇಕು? ದ್ವಿಜರಲ್ಲದವರು. 
ವೇದಶ್ರವಣ-ವೇದೋಚ್ಚಾರಣ-ವೇದಚಿಂತನ-ವೇದಧರ್ಮಾನುಷ್ಠಾನ ಮಾಡಿದರೆ, ಅವರಿಗೆಂತಹ ಬಹಿಷ್ಕಾರ ಹಾಕಬೇಕು?'- ಎಂಬ 
ಕೂಟಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಿದ್ದರೇ ಹೊರತು, “ದಿನದಿನಕ್ಕೆ ಸಂಖ್ಯಾಬಲವನ್ನು ಕಳೆದುಕೊಳ್ಳುತ್ತಿರುವ ವೈದಿಕಧರ್ಮವನ್ನು ಹೇಗೆ 
ರಕ್ಷಿಸಬೇಕು?” ಎಂದು ಯೋಚಿಸುವ ಗೋಜಿಗೇ ಹೋಗುತ್ತಿರಲಿಲ್ಲ! 


1೫% 
ಧಾಸ್ಯಕ್ಕೆ ಕಾರಣವಾದ ಅಂಗ್ಲ ಭಾಷೆಯ ಉತ್ಥಾನ 

ಈ ನಿರಾಶಾಜನಕಕಿತಿಗೆ ಮತ್ತಷ್ಟು ಬೆಂಬಲಕೊಡಲು, ಬ್ರಿಟಿಶ್‌ ಸರಕಾರ ತಕ್ನ ಶಿಕ್ಷಣ ವ್ಯವಸ್ಥೆಯನ್ನೂ ತವಗೆ ಅನುಕೂಲವಾಗುವಂತೆ 
ರೂಪಿಸಿಕೊಂಡಿತು. ಭಾರತದಲ್ಲಿ ಎಂತಹ ಶಿಕ್ಷಣ ಪ್ರಸಾರಮಾಡಲ್ಪಡಬೇಕೆಂಬುದನ್ನು ನಿರ್ಣಯಿಸಲು ನೇಮಿಸಲ್ಪಟ್ಟ ಶಿಕ್ಷಣ-ತಜ್ಞ ಲಾರ್ಡ್‌ 
ಮೆಕಾಲೇ, ಇಂಗ್ಲಂಡಿನಲ್ಲಿದ್ದ ತನ್ನ' ತಂದೆಗೆ ಪತ್ರ ಬರೆಯುತ್ತಾ, ಅತಿಗರ್ವದಿಂದ-“ನಾನೀಗ ರೂಪಿಸಿರುವ ಪದ್ಧತಿಯಂತೆ ಶಿಕ್ಷಣ 
ಕೊಡಲ್ಪಟ್ಟರೆ, ಇನ್ನು ೫೦ ವರ್ಷಗಳ ನಂತರ ಬುಗಳಾದಲ್ಲಿ ಒಬ್ಬನೇ ಒಬ್ಬ ಮೂರ್ತಿಪೂಜಕನೂ ಸಿಕ್ಕಲಾರನು. ಮೈ ಬಣ್ಣದಿಂದ 
ಕಪ್ಪಗಿದ್ದರೂ, ಬುದ್ಧಿ, ಭಾವನೆ ಹಾಗೂ ಫಡೆನುಡಿಗಳಿಂದ ಎಲ್ಲರೂ ಆಂಗ್ಜರೇ ಆಗಿರುತ್ತಾರೆ?'.. ಎಂದು ಬರೆದಿದ್ದನು. ಮಹರ್ಷಿ 
ದಯಾನಂದಸರಸ್ಥತಿಗಳು ಸಂಗ್ರಾಮರಂಗಕ್ಕೆ ಧುಮುಕಿದಾಗ, ಮೆಕಾಲೆಯ ಉದ್ಗಾರ ಸತ್ಯವೇ ಆಗುವಂತೆ ತೋರುತ್ತಿದ್ದಿತು. 
ಮತಾಧೀಶರು-ಮಠಾಧೀಶರು ಕಣ್ಣುಗಳನ್ನು ತೆರೆಯುವ ಲಕ್ಷಣಗಳೇ ಕಾಣುತ್ತಿರಲಿಲ್ಲ. 

ದಿವೃದರ್ಶೀ ದಯಾನಂದರು. 

ಮಹರ್ಷಿಗಳು ಕೇವಲ ಶಾಸ್ತ್ರಜರು ಹಾಗೂ ತಾರ್ಕಿಕರು ಮಾತ್ರವಲ್ಲ; ಮಹಾನ್‌ ಮನೋವೈಜ್ಞಾನಿಕರೂ ಆಗಿದ್ದರು. ಅಂಗ್ಯರು. 
ಭಾರತೀಯರಿಗೆ ಓದಿಸುತ್ತಿದ್ದ ಭಾರತದ ಪ್ರಾಚೀನ ಚರಿತ್ರೆ ವಿದ್ಯಾರ್ಥಿಗಳ ಹೃದಯಗಳಲ್ಲಿ ತಮ್ಮ ಪೂರ್ವಜರ ಬಗೆಗೆ ಕೇವಲ ಬೇಸರ 
ುಟ್ಟಿಸುವಂತಹದಾಗಿದ್ದಿತು. “ನಿಮ್ಮ ಪೂರ್ವಜರು ಪೂರ್ಣತಃ ಕಾಡಾಡಿಗಳು; ಅಸಭ್ಯರು; ಆಸಂಸ್ಥೃತರು. ನಿಮ್ಮ ಅತೀತ ಅವಿದ್ಯಾಂಧಕಾರದ 
ನೆಲೆವೀಡು. ನಿಮ್ಮವರ ಚರಿತ್ರೆ ಬರಿಯ ಸೋಲುಗಳ ಕತತ; ಅಜ್ಞಾನಿಗಳ ಸಂತೆ; ನಿಮ್ಮವರ ಸಂಸ್ಕೃತಿ ಬರಿದೊಂದು ಸೊನ್ನೆ. ನಿಮ್ಮ 
ಪೂರ್ವಜರು ಕಲ್ಲು-ಮಣ್ಣು-ನೀರು-ಮರಗಿಡಗಳನ್ನು ಪೂಜಿಸುವ ಬುದ್ಧಿಹೀನ ತಿಳಿಗೇಡಿಗಳು. ದೇವರು, ಧರ್ಮ, ಆತ್ಮ.ಯಾವುದರ 
ಅರಿವೂ ಅವರಿಗಿರಲಿಲ್ಲ'.- ಎಂದು ನಮ್ಮ ಮಕ್ಕೆ ಕಲಿಸುತ್ತಿದ್ದರು. ನಮ್ಮವರು ಅದನ್ನು ಒಪ್ಪಿಕೊಂಡುಬಿಡುತ್ತಲೂ ಇದ್ದರು. “ಯಾವ. 
ರಾಷ್ಟ್ರಕ್ಕೆ ತನ್ನ ಪೂರ್ವಜರ ಬಗೆಗೆ, ಪೂರ್ವಜರ ಧರ್ಮದ ಹಾಗೂ ಪೂರ್ವಜರ ಇತಿಹಾಸದ ಬಗೆಗೆ ಅಭಿಮಾನಎಿಲ್ಲವೋ, 
ಆ ರಾಷ್ಟ್ರ ಆತ್ಯಾಭಿಮಾನದಿಂದ ತೆಯೆತ್ತಿ ನಿಲ್ಲರಾರದು”- ಎಂಬ ಮನೋವೈಜ್ಞಾನಿಕ ಸತ್ಯವನ್ನು ಎಲ್ಲರಿಗಿಂತ ಮುನ್ನ ಮಹರ್ಷಿ 
ದಯಾನಂದರು ಕಂಡುಕೊಂಡರು. “ಭಾರತೀಯರೇ! ಸಿಂಹದ ಹಲ್ಲುಗಳನ್ನೆಣಿಸುವ ಭರತನಂತಹ, ಆರು ಜನ ಮಹಾರಥರೊಂದಿಗೆ. 
ಏಕಾಕಿಯಾಗಿಯೇ ಹೋರಾಡಿದ ಅಭಿಮನ್ಯುವಿನಂತಹ ವೀರ-ಕುಮಾರರಿಗೆ ಜನ್ಮವಿತ್ತ ಭಾರತಾಂಬೆ ಬಂಜೆಯಲ್ಲ, ಶ್ರೀರಾಮನಂತಹ 
ಮರ್ಯಾದಾ ಪುರುಷೋತ್ತಮನನ್ನು, ಶ್ರೀಕೃಷ್ಣನಂತಹ ಮಹಾಯೋಗೇಶ್ವರನನ್ನ ಹೆತ್ತ ಹೆಮ್ಮೆ ಭಾರತಕ್ಕಲ್ಲದೆ ಬೇರಾವ ದೇಶಕ್ಕೂ ಸಿಕ್ಕಲ್ಲ 
ನಿಮ್ಮ ಇತಿಹಾಸ ಸೋಲುಗಳ ಕತೆಯಲ್ಲ ಶಾಶ್ವತ ವಿಜಯದ, ಮಾನವತ್ಚದ ಉಜ್ಜ್ವಲ ಮಹಾಜಯದ ಗಗನಸ್ಪರ್ಶೀ ಮಹದುದ್ಗಾರ-ಎಂಬುದನ್ನು 
ನೆನಪಿಡಿ. ಸಂಪೂರ್ಣ ವಿಶ್ವಕ್ಕೇ ಅಧ್ಯಾತ್ಮಜ್ಞಾನದ ಸುಧಾಪಾನಮಾಡಿಸಿದ ಪುಣ್ಯಭೂಮಿ ಈ ನಿಮ್ಮ ಭಾರತ! ನಿಮ್ಮ ವೇದಗಳಿಗೆ, ನಿಮ್ಮ 
ಉಪನಿಷತ್ತುಗಳಿಗೆ ಸರಿತೂಗುವ ಸತ್ಯಶಾಸ್ತ್ರವನ್ನು ಮಾನವನ ಕೈಗಿಡುವ ಮಹಾಭಾಗ್ಯ ಈ ನಿಮ್ಮ ಪುಣ್ಯಭೂಮಿಗಳ್ಲದೆ ಮತ್ತಾವ ದೇಶಕ್ಕದೆ? 
ಆದಕಾರಣ, ನನ್ನ ಪ್ರಿಯ ಬಂಧುಗಳೇ! ನೀವು ಪರರ ಮುಂದೆ ಅಪಮಾನದಿಂದ ತರೆತಗ್ಗಿಸಿ ನಿಲ್ಲಬೇಕಾದ ಪರಿಸ್ಥಿತಿ. ಇಲ್ಲ, 
ಅಭಿಮಾನದಿಂದ ಎದೆ ಸೆಟೆದು ನಿಲ್ಲಿರಿ. ವೇದಗಳನ್ನು ಹಿಡಿದು ನಿಮ್ಮ ಪೂರ್ವಜರು ಜಗತ್ತಿಗೇ ಗುರುಗಳಾಗಿ ವಿರಾಜಿಸಿದರು. ನೀವೂ. 
ಅದೇ ವೇದಗಳನ್ನು ಹಿಡಿದು ನೀವೂ ಮತ್ತೆ ಜಗದ್ಗುರುಗಳಾದೀರಿ''- ಎಂದು ಮೇಘ ಗಂಭೀರಸ್ವರದಿಂದ ಗುಡುಗಿದರು ಮಹರ್ಷಿ 
ದಯಾನಂದುರಸ್ಯತೀ, 

ಸುಪ್ತಭಾರತವನ್ನು ಎಚ್ಚರಿಸಿದ ಆರ್ಯಸಮಾಜದ ಸ್ಥಾಪನೆ 

ಕೇವಲ ವೇದ ಸಂಹಿತೆಗಳನ್ನು ಈಶ್ವರೋಕ್ತ ಶಾಸ್ತ್ರವದು ಗ್ರಹಿಸದೆ, ಪರಿಶುದ್ಧ ಮಾನವಧರ್ಮವನ್ನು ಪ್ರಸರಿಸಲು ಸಾಧ್ಯವಿಲ್ಲವೆಂದು 
ಕುಡುಕೊಂಡ ಮಹರ್ಷಿಪ್ರವರರು, ವೇದವಿರುದ್ಧವಾದ ಪುರಾಣಗಳಿಗೆ ಹಾಗೂ ಸ್ಮೃತಿಗಳಿಗೆ ತಿಲಾಂಜಲಿ ಕೊಡದೆ ಗತ್ಯಂತರವಿಲ್ಲವೆಂಬುದನ್ನೂ 
ಸಹಜವಾಗಿಯೇ ಅರಿತರು. 

“ನಾನು ಯಾವುದೇ ನವೀನ ಮತವನ್ನೂ ಸ್ಥಾಪಿಸಲು ಬಂದವನಲ್ಲ. ಸರ್ವಜೀವರ ಸರ್ವವಿಧ ಸಮತ್ವ ಕಕ್ಕೆ ಸರ್ವದಾ, ಸರ್ವಥಾ, 
ಸರ್ವತ್ರ ಕಾರಣಭೂತವಾದ ಅನಾದಿನಿಧನಾ ನಿತ್ಯಾ ವೇದವಾಣಿಯ ಪ್ರಸರಣದಿಂದ- ಮಾತ್ರ ಸಮಸ್ಪ ಲೋಪ-ದೋಷಗಳೂ ನಿವೃತ್ತವಾಗಿ, 
ಸರ್ವವಿಧದ ಸುಧ್ದಾರಣೆಯೂ ಸಿದ್ಧಿಸುವುದು. ಆದುದರಿಂದ, ವೇದಗಳಿಗೆ ಅಭಿಮುಖರಾಗಿ ನಡೆಯಿರಿ”... ಎಂದವರು ಕರೆಯಿತ್ತರು. 
ವೇದಪ್ರಜಾರಕ್ಕೆ ಬ್ರಾಹಸಮಾಜ ಸೆರವಾದೀತೇನೋ-ಎಂಬ ಅಭಿಲಾಷೆ ಹೊತ್ತು, ಕಲತ್ರೆಯಲ್ಲಿ ಬಾಬೂ ಕೇಶವಚಂದ್ರಸೇನರನ್ನು, 
ಬೋಲ್‌ಪುರದಲ್ಲಿ ಮಹರ್ಷಿದೇವೇಂದ್ರವಾಥ ಠಾಕುರರ್ನು ಮತ್ತು ಪೂನಾದಲ್ಲಿ ಮಹಾದೇವಗೋವಿಂದ ರಾನಡೆಯವರನ್ನು ಸಂಧಿಸಿದರು. 
ಅದರೆ, ಅಂಗ್ಲಭಾಷಾಮೋಹದಿಂದ, ಪಾಶ್ಚಾತ್ಮಸಭ್ಯತಾ ಪ್ರವಾಹದಿಂದ ಪ್ರಭಾವಿತರಾದ ಆ ಭದ್ರಪುರುಷರು ವೇದಗಳ ಗಂಭೀರವಾದ 
ರಗೆ ಕಿವಿಕೊಡಲಿಲ್ಲ. ಪರಿಣಾಮತಃ, ಮಹರ್ಷಿಗಳು ವೇದ ಪ್ರಚಾರಕ್ಕಾಗಿ “ಅರ್ಯಸಮಾಜ'ವನ್ನು ೧೮೭೫ರಲ್ಲಿ ಬೊಂಬಾಯಿ 
ನಗರದಲ್ಲಿ ಸ್ಥಾಪಿಸಬೇಕಾಯಿತು. 





ಹ 
ವೇದಧರ್ಮದ ಪುನರುತ್ಯಾನದಿಂದಲೇ ಸಂಗತನ ಸಾಧ್ಯ 

ಫೂರ್ಣತಃ ನಿಸ್ವಾರ್ಥರಾದ, ಭೌತಿಕಪೃಜ್ಟಿಯಿಂದ ಸರ್ವಥಾ ಅಕಿಂಚನರಾದ ಮಹರ್ಷಿದಯಾನುದರಿಗೆ ತಮ್ಮದೇ ಆದ ಸ್ವಾರ್ಥವೇನೂ 
ಇರಲಿಲ್ಲ, ಅನೇಕೇಶ್ವರವಾದ, ಸಾಕಾರೇಶ್ವರವಾದ ಅವತಾರವಾದ, ಮೂರ್ತಿಪೂಜೆ, ಜನ್ಮಮೂಲಕವಾದ ಜಾತಿಪದ್ಧತಿ, ಉಚ 
ಭಾವನೆ, ಹಿಂಸಾಮಯಯಜ್ಞ, ಬಾಲವಿವಾಹ, ವೃದ್ಧರಿವಾಹ-ಮೊದಲಾದ ಅಪಸದ್ಯಾಂತಳನ್ನು ಎತ್ತಿಕೋರಿಸುವಾಗ, ಅವರ ಹೃದಯದಲ್ಲಿ 
ಸರ್ವಮಾನವನಕಲ್ಯಾಣದ ಏಕಮಾತ್ರ ದಿವ್ಯಭಾವನಯಿದ್ದಿತೇ ಹೊರತು, ರಾಗದ್ದೇಷಗಳ ಮತೀಯ ಆಗ್ವಹದ ಅಥವಾ ಪಕ್ಷಪಾತದ 
ತಿಲದ ಕೋಟ್ಕಂಶವೂ ಇರಲಿಲ್ಲ. ಸಾರ್ವಕಾಲಿಕ, ಸಾರ್ವಭೌಮ ಮಾನವಧರ್ಮದ ಪ್ರಕಾಶನ ಕಾರ್ಯದಲ್ಲಿ ಯಾವುದಾದರೂ ಮತದ 
ಖಂಡನವನ್ನೆಗಗದ್ದರೆ, ಅದು ರೈತನು ಬೆಳೆಯ ಸಲುವಾಗಿ ಕಳೆಯನ್ನು ಕಿತ್ತು ಹಾಕುವಂತೆ ಮಾತ್ರ. "ಇತ್ಯಾಸತ್ಯ ನಿರ್ಣಯದ ಸಲುವಾಗಿ. 
ಈ ನನ್ನ ಉದ್ಯಮ”'- ಎಂದವರು ಸಾರಿಸಾರಿ ಸಾರಿಹೇಂಿದ್ದಾರೆ. “ವಿವೇಚನಾನಂತರ, ನಿಮಗೆ ಸತ್ಯವಂದು. ನಿಶ್ಚಿತವಾದುದನ್ನು ಸ್ಟೀಕರಿಸಿ; 
ಅಸತ್ಯವನ್ನು ವರ್ಜಿಸಿರಿ?”-ಎಂಬ ವಾಕ್ಯ ಅವರ ಪಲ್ಲವಿಯೇ ಆಗಿತ್ತು. 

ಅಹಿಂಸೆಯ ಪ್ರತೀಕ ಸ್ಥಾಮೀ ದಯಾನಂದರು. 

ಸರ್ವಮಾನವಕಲ್ಯಾಣದ, ಸರ್ವಮಾನವಸಮತಾವಾದದ, ಸದ್ಯರ್ಮಪ್ರಜಾರದ ಈ ಮಹಾಕಾರ್ಯ ಅವರಿಗೆ ಯಾವುದೇ ಸುಖವನ್ನೂ, 
ಭೌತಿಕ ಸಮೃದ್ಧಿಯನ್ನೂ ತರಲಿಲ್ಲ. ಆದರೆ, ಹಲವಾರು ಸಾರಿ ಅವರ ಮೇಲೆ ಲಾಶೀ-ಕಲ್ಲು-ಇಟ್ಟಿಗೆಗಳ ಪ್ರಹಾರವಾಯಿತು. ಮೂರು 
ನಾಲ್ಕು ಸಾರಿ ಅವರ ಗುಡಿಸಲಿಗೆ ಬೆಂಕಿಯಿಟ್ಟರು. ಒಂದು ಸಾರಿ ಗಂಗೆಗೆಸೆದುದೂ ಆಯಿತು. ಹದಿಮೂರು ಸಾರಿ ವಿಷಪ್ರಾಶನವು 
ಆಯಿತು. ಆದರೆ, ಆ ಮಹರ್ಷಿ ಯಾರ ಮೇಲೆಯೂ ಶ್ರುದ್ಧರಾಗಲಿಲ್ಲ. ಯಾರನ್ನೂ ದಂಡಿಸಲಿಲ್ಲ. ಬೈದವರಿಗೆ ಆಶೀರ್ವಾದವಿತ್ತರು; 
ಹೊಡೆದವರಿಗೆ ಶುಭಾಶಯವನ್ನೇ ಕೋರಿದರು. ಒಂದು ಸಾರಿ ವೀಳೆಯದೆಲೆಯಲ್ಲಿ ವಿಷವಿತ್ತ ಬ್ರಾಹ್ಮಣನನ್ನು ಒಬ್ಬ ತಹಸೀಲ್ದಾರನು. 
ಬಂಧಿಸಿದಾಗ-*ಸೈಯದ್‌ ಸಾಹೇಬರೇ! ನಾನು ಎಲ್ಲರನ್ನೂ ಬಂಧನಮುಕ್ತರನ್ನಾಗಿಮಾಡಲು ಬಂದಿದ್ದೇನೆ; ಯಾರನ್ಸೂ 
ಭಿಂಧಿಸಲಿಕ್ಕಲ್ಲ!'-ಎಂದು ಅವನನ್ನು ಬಿಡಿಸಿಬಿಟ್ಟರು. ಕೊಟ್ಟಕೊನೆಗೆ ಜೋಧಪುರದಲ್ಲಿ ಅವರ ಅಡುಗೆಯ ಭಟ್ಟ ಧೌಡಯಿಶ್ರನು 
(ಜಗನ್ನಾಥ) ಹಾಲಿನಲ್ಲಿ ಹಾಲಾಹಲ ವಿಷವಿತ್ತಾಗ, "ಛಿ!' ಎನ್ನಲಿಲ್ಲ; "ಹಾಯ್‌'-ಎನ್ನಲಿಲ್ಲ! “ಧೌಡಮಿಶ್ರರೇ! ತಾವೀ 
ಕಾರ್ಯಮಾಡಿದುದರಿಂದ -ನನ್ನ ವೇದಭಾಷ್ಯದ ಕಾರ್ಯ ಮುರಿದು ಬಿದ್ದು, ಜಗತ್ತಿಗೆಷ್ಟು ಹಾನಿಯಾಯಿತೆಂದು, ತಾವು ಸಿಳಿಯದೇ 
ಹೋದಿರಿ! ಆಯಿತು. ತೆಗೆದುಕೊಳ್ಳಿರಿ ಈ ಹಣವನ್ನು! ನೇಪಾಳಕ್ಕೆ ಹೋಗಿ ಜೀವ ಉಳಿಸಿಕ್ಕೊಳ್ಳಿ. ಜೋಧಪುರದ ರಾಜರಿಗೆ ಈ ಸಂಗತ 
ಏನಾದರೂ ತಿಳಿದರೆ, ನಿಮ್ಮ ಕುಲವನ್ನೇ ಒರೆಸಿಹಾಕುವನು””- ಎಂದು ಪ್ರಾಣಾಪಹಾರಿಯ ಪ್ರಾಣವನ್ನೂ ಉಳಿಸಿದರು. ಇಂತಹ 
ಕರುಣ್ಣಾವಾ೦ಿಧಿಯ ಮೇಲೆ ಪಕ್ಷಪಾತದ ಅಥವಾ ದ್ವೇಷಾಸೂಯೆಗಳ ಆರೋಪಣೆ ಹೊರೆಸುವುದು ಮಾನವತ್ವಕ್ಕೆಯೇ ಕ 1 
ಕೃತ್ಯವಾದೀತು. “ಈಶ್ವರ! ಇದೇ ನಿನ್ನ ಇಚ್ಛ. ನನ್ನ ಇಚ್ಛಿ ಪೂರ್ವವಾಗಲಿ!'-ವಎನ್ನುತ್ತಾ ೧೮೮೩ರ ಅಕ್ಟೋಬರ್‌ ೩೦ರಂದು 711 
ಘಂಟೆಗೆ ಅಜಮೇರ್‌ ನಗರದ "ಭೀನಾಯಿ ಭವನೆದಲ್ಲಿ ಕಳೇವರವನ್ನು ಕಳಚಿಹಾಕಿ, ಅಮರರಾದರು ಸಾವನ್ನೇ ಸಾಯಬಡೆಯಲು 
ಯೌವನದಲ್ಲಿ ೃಹತ್ಯಜಿಸಿ ಹೊರಟ ಮಹರ್ಷಿ ದಯಾನಂದಸರಸ್ವತೀ.. 

ಧಾರ್ಮಿಕ, ಶೈಕ್ಷಣಿಕ, ದಾರ್ಶನಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜನೀತಿಕ ಕ್ಷೇತ್ರಗಳಲ್ಲಿ ಹತ್ತೊಂಬತ್ತನೆಯ ಶತಮುನದಲ್ಲಿ 
ಕ್ರಾಂತಿಯನ್ನುಂಟು ಮಾಡಿದ ಏಕೈಕ ಅಮರ ಕೃತಿ ಎಂದರೆ, ತಮ್ಮಮಾತೃಭಾಷೆ ಗುಜರಾತಿಯಾದರೂ ಮಹರ್ಷಿ ದಯಾನಂದ ಸರಸ್ಪಕಿ. 
ಅವರು, ಹಿಂದೀ ಭಾಷೆಯಲ್ಲಿ ೧೮೭೫ರಲ್ಲಿ ರಚಿಸಿದ ಸತ್ಯಾರ್ಥಪ್ರಕಾಶ. 

೧೮೭೫ರಲ್ಲಿ ಪ್ರಕಾಶಿತವಾಗಿ ೧೮೮೩ರಲ್ಲಿ ಸಂಶೋಧಿತವಾದ ಈ ಗ್ರಂಥ ವಿಶ್ವದ ಎಲ್ಲ ಭಾಷೆಗಳಲ್ಲೂ ಅನುವಾದಿತ: 
ಕೋಟ್ಯಾಂತರ ಪ್ರತಿಗಳು ಮಾರಾಟವಾಗಿದ್ದಾಗ್ಯೂ, ಅದರ ಬೇಡಿಕೆ ಇನ್ನೂ ಹೆಚ್ಚುತ್ತಲೇ ಇದೆ. 

ಅಂತೆಯೇ ಈ ಅಮರಕ್ಕತಿ ಕನ್ನಡ ಭಾಷೆಯಲ್ಲೂ ತೊಂಬತ್ತವಾಲ್ಕು ವರ್ಷಗಳ ಹಿಂದೆಯೇ ಅನುವಾದವಾಗಿದ್ದು ಅನೇಕ ಸಂಸ್ಕ ಣಗಳನ್ನು 
ಕುಡಿದೆ. ಮೊಟ್ಟ ಮೊದಲ ಬಾರಿಗೆ ೧೯೦೯ ರಲ್ಲಿ ಶ್ರೀಯುತ ಸುಬ್ರಾವ ಶೇಷಗಿರಿ ಹಾಳಕರ ಅವರು ಹತ್ತು ಸಮಲ್ಲಾಳಳಳ್ನು ಅನುವಾದಿಸಿದ್ದು 
ಬೆಂಗಳೂರಿನ ಡಾ|| ಧರ್ಮಾರ್ಥಿ ಬಸಪ್ಪ ಅವರು ೧೦೦೦ ಪ್ರತಿಗಳನ್ನು ಪ್ರಕಾಶಿಸಿದರು. ೧೯೧೧ರಲ್ಲಿ ಶ್ರೀಯುತ ಶೇಷಗಿರಿ ಅವರೆ: 
ಅನುವಾದಿಸಿದ್ದು ಹನ್ನೊಂದನೆಯ ಸಮಲ್ಲಾಸವನ್ನು ಸೇರಿಸಿ, ೨೦೦೦ ಪ್ರತಿಗಳನ್ನು ಡಾ| ಧರ್ಮಾರ್ಥಿ ಬಸಪ್ಪ ಅವರೇ ಪ್ರಕಾಶಿಸಿದರು. 
ಸಂತರ ೧೯೩೯ರಲ್ಲಿ ಎರಡನೆಯ ಬಾರಿಗೆ ಹದಿನಾಲ್ಕನೇ ಸಮುಲ್ಲಾಸವನ್ನು ಬಿಟ್ಟು ಉಳಿದ ಹದಿಮೂರು ಸಮಲ್ಲಾಸಗಳನ್ನು ಬೆಂಗ! 
ಶ್ರೀಯುತ ಭಾಸ್ಕರ ಪಂತ ಸುಬ್ಬನರಸಿಂಹ ಶಾಸ್ತ್ರಿಗಳು ಅನುವಾದ ಮಾಡಿದ್ದನ್ನು ಬೆಂಗಳೂರು ಸಿಟಿ ಆರ್ಯಸಮಾಜದವರು ೨ 
ಪ್ರತಿಗಳನ್ನು ಮುದ್ರಿಸಿ ಪ್ರಕಾಶಿಸಿದರು. ನಂತರ ಮೂರನೇ ಬಾರಿಗೆ ೧೯೫೫ರಲ್ಲಿ ಸತ್ಯಾರ್ಥ ಪ್ರಕಾಶವನ್ನು ಪೂರ್ಣವಾಗಿ ಶ್ರೀಯುತರುಗಳಾದ 
ಭಾಸ್ಕರ ಪಂತ ಸುಬ್ಬನರಸಿಂಹಶಾಸ್ತ್ರಿ ಮತ್ತು ಮಂಜುನಾಥ ಶಾಸ್ತ್ರಿ, ಸಿದ್ಧಾಂತ ಭೂಷಣ ಅವರುಗಳು ಅನುವಾದಿಸಿದ್ದು ಕರ್ನಾಟ! ೪: 
ಪ್ರತಿನಿಧಿ ಸಭೆಯ ಪ್ರತಿನಿಧಿ ಪ್ರಕಾಶನ ಸಮಿತಿಯವರು ೪೦೦೦ ಪ್ರತಿಗಳನ್ನು ಮುದ್ರಿಸಿ ಮೈಸೂರಿನಲ್ಲಿ ಪ್ರಕಾಶಿಸಿದರು. 

















೫ 

ಇದರ ನಂತರ ನಾಲ್ಕನೇ ಬಾರಿಗೆ ಆರ್ಯಸಮಾಜದ ಸ್ಥಾಪನಾ ಶತಾಬ್ದಿಯ ಸಂಸ್ಕರಣವಾಗಿ ೧೯೭೪ ರಲ್ಲಿ ಪಂಡಿತ ಸುಧಾಕರ 
ಚತುರ್ವೇದೀ ಅವರು ಪೂರ್ಣವಾಗಿ ಸಂಶೋಧಿಸಿದ ಅನುವಾದವನ್ನು ಬೆಂಗಳೂರು ಆರ್ಯಸಮಾಜದ ವೈದಿಕ ಧರ್ಮ ಪ್ರಕಾಶನ ಸಮಿತಿಯವರು 
೯೦೦ ಪುಟಗಳಿಂದೊಡಗೂಡಿದ ೫೦೦೦ ಪ್ರತಿಗಳನ್ನು ಮುದ್ರಿಸಿ ಪ್ರಕಾಶ ಪಡಿಸಿದರು. 

ನಾಲ್ಕನೇ ಬಾರಿಗೆ ಪ್ರಕಟವಾದ ೫೦೦೦ ಪ್ರತಿಗಳೂ ಮಾರಾಟವಾಗಿ ಪ್ರತಿಗಳು ಓದುಗರಿಗೆ ದುರ್ಲಭವಾದ ಕಾರಣ ಪಂಡಿತ 
ಸುಧಾಕರ ಚತುರ್ವೇದೀ ಅವರು ಭಾಷಾಂತರಿಸಿದ್ದ ಕೃತಿಯನ್ನು ೧೯೮೯ರಲ್ಲಿ ಪೂರ್ಣವಾಗಿ ಸಂಸ್ಕರಿಸಿ, ಹರಿಯಾಣದ ಬಹಾಲ್‌ಗಡ್‌' 
(ಯೋನೀಪತ್‌) ನ ರಾಮಲಾಲ್‌ ಕಪೂರ್‌ ಟ್ರಶ್ಟಿನವರು ಪ್ರಕಾಶಿಸಿದ್ದ ರಾಜಸಂಸ್ಕರಣ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಐದನೇ ಬಾರಿಗೆ 
ಶ್ರೀಯುತ ಉಪೇಂದ್ರ ಭೂಪಾಲ್‌ ಅವರ ಸಂಪಾದಕತ್ವದಲ್ಲಿ ತಯಾರಾದ ಗ್ರಂಥವನ್ನು ಬೆಂಗಳೂರು ವಿಶ್ವೇಶ್ವರಪುರಂ ಆರ್ಯಸಮಾಜದ. 
ಸತ್ಯಾರ್ಥಪ್ರಕಾಶ ಪ್ರಕಾಶನ ಸಮಿತಿಯವರು ಆರ್ಯಸಮಾಜ ಶ್ರದ್ಧಾನಂದ ಭವನ ವಜ್ರಮಹೋತ್ಸವ ಸಂಸ್ಕರಣ ಕೃತಿಯನ್ನಾಗಿ ೧೨೦೦. 
ಪುಟಗಳನ್ನೊಳಗೊಂಡ ಎರಡು ಖಂಡಗಳ ೩೦೦೦ ಪ್ರತಿಗಳನ್ನು ಮುದ್ರಿಸಿ ಪ್ರಕಟಿಸಿದರು. 

ಈ ಪ್ರತಿಗಳೂ ಸಹ ಮಾರಾಟವಾಗಿ ಪ್ರತಿಗಳು ಅಲಭ್ಯವಾದ ಕಾರಣ ಬೆಂಗಳೂರಿನ ವಿಶ್ವೇಶ್ವರಪುರಂ ಆರ್ಯಸಮಾಜ ಪಂಡಿತ 
ಸುಧಾಕರ ಚತುರ್ವೇದೀ ಅವರು ಭಾಷಾಂತರಿಸಿ ೧೯೭೪ರಲ್ಲಿ ಪ್ರಕಟವಾದ ಗ್ರಂಥವನ್ನೇ ಆಧಾರವಾಗಿಟ್ಟು ಆರನೇ ಬಾರಿಗೆ ೫೦೦೦ 
ಪ್ರತಿಗಳನ್ನು ಮುದ್ರಿಸಿ ಪ್ರಕಾಶಿಸಲಾಗುತ್ತಿದ್ದು ಪ್ರಿಯ ಓದುಗರ ಕೈಗಿುತ್ತಿದ್ದೇವೆ. ಪ್ರಿಯ ಓದುಗರು ಸ್ವೀಕರಿಸುವಿರಾಗಿ ಭಾವಿಸಿದ್ದೇವೆ. 

ಈ ಸಂಸ್ಕರಣವನ್ನು ಬೆಂಗಳೂರು ವಿಶ್ವೇಶ್ವರಪುರಂ ಆರ್ಯಸಮಾಜದಲ್ಲಿರುವ ವೇದಭಾಷ್ಯ ಪ್ರಕಾಶನ ಸಮಿತಿಯವರು ಮುದ್ರಣಕಾರ್ಯವನ್ನು 
ಕೈಗೊಂಡಿದ್ದು ಪ್ರಕಟಣೆಯಲ್ಲಿ ನೆರವಾದ ಪ್ರತಿಯೊಬ್ಬರಿಗೂ ಆರ್ಯಸಮಾಜ ಧನ್ಯವಾದವನ್ನರ್ಪಿಸುತ್ತದೆ. 

ಈ ಗ್ರಂಥವನ್ನು ತಯಾರಿಸುವಲ್ಲಿ ಮುದ್ರಣದೋಷದಿಂದ ಕೆಲವು ತಪ್ಪಗಳು ಉಳಿದಿದ್ದು ಅದರ ತಪ್ಪ ಒಪ್ಪೋಲೆಯನ್ನು ಪುಸ್ತಕದ 
ಕೊನೆಯಲ್ಲಿ ಕೊಡಲಾಗಿದೆ. ಅವುಗಳನ್ನು ಓದುಗರು ತಿದ್ದಿಕೊಂಡು ಓದಬೇಕೆಂದು ಪ್ರಕಾಶಕರ ವಿನಂತಿ. 


ಎಿಸ್‌.ಆರ್‌.ಬಾಲಾಜಿ ಬಿ.ವಿ.ಯತಿರಾಜ್‌ ಹೆಚ್‌.ಬಿ.ರೆಡ್ಡಪ್ಪ 
ಕೋಶಾಧ್ಯಕ್ಷರು ಕಾರ್ಯದರ್ಶಿಗಳು ಅಧ್ಯಕ್ಷರು 








ಓದುಗರಿಗೆ ವಿಶೇಷ ಸೂಚನೆ. 


೧. ಪ್ರಾಕ್ಯಥನವನ್ನು ಮೊದಲಾಗಿ ಓದಿ ತಿಳಿಯಿರಿ. 

೨. ಎರಡನೆಯದಾಗಿ ಖಷಿ ಭೂಮಿಕೆಯ ಅಧ್ಯಯನ ಮಾಡಿರಿ. 

೩. ಗ್ರಂಥದ ಕೊನೆಯ ಭಾಗದ ಸ್ವಮಂತವ್ಯಾಮಂತವ್ಯಗಳನ್ನು ಪೂರ್ಣಮನನ ಮಾಡಿಕೊಳ್ಳಿರಿ. 

೪. ಅನಂತರ ಪ್ರಥಮ ಸಮುಲ್ಲಾಸದಿಂದ ದಶಮ ಸಮಲ್ಲಾಸಗಳವರೆಗೆ ಹಂತಹಂತವಾಗಿ, ಗಮನವಿಟ್ಟು 
ಓದ. 

೫. ಕೊನೆಯದಾಗಿ, ಏಕಾದಶ ಸಮುಲ್ಲಾಸದಿಂದ ಚತುರ್ದಶ ಸಮುಲ್ಲಾಸಗಳವರೆಗೆ ವಿಮರ್ಶಾತ್ಮಕ ದೃಷ್ಟಿಯಿಂದ 
ಓದಿರಿ. 

೬. ಈ ರೀತಿ ಮುಂದುವರಿದರೆ ಗ್ರಂಥದ ಪೂರ್ಣ ಅರಿವಾಗುವುದು. 























ವಿಷಯಾನುಕ್ರಮಣಿಕೆ 


ಪ್ರಥಮ ಸಮುಲ್ಲಾಸ 
೧. ಪರಮಾತ್ಮನ ಹೆಸರುಗಳು 
೨, ಮಂಗಳಾಚರಣ ಸಮೀಕ್ಷಾ 
ದ್ವಿತೀಯ ಸಮುಲ್ಲಾಸ, 


೨. ಭೂತ-ಪ್ರೇತ ವಿವೇಚನೆ 


೧, ಅಧ್ಯಯನ-ಅಧ್ಯಾಪನ ವಿಧಾನ. 
೨. ಗುರುಮಂತ್ರ ವ್ಯಾಖ್ಯಾನ 

೩. ಪ್ರುಣಾಯಾಮ-ಮಹಿಮೆ 

೪. ಯಜ್ಞ:ಸಂಧ್ಯೋಪಾಸನಾ ಕ್ರಮ 
೫. ಉಪನಯನ ವಿಧಿ 

೬. ಬ್ರಹ್ಮತರ್ಯಾಶ್ರಮ ಸ್ವರೂಪ 


೮. ದ್ರವ್ಯ-ಗುಣಾದಿ ವಿವರಣ. 
೯. ಪಠನ-ಪಾಠನ ವಿಧಿ 
೧೦. ಶಾಸ್ತ್ರಪ್ರಾಮಾಣ್ಯಾಪ್ರಾಮಾಣ್ಯ 
೧೧. ಸ್ವೀ-ಕೂದ್ರ-ವೇದಾಧಿಕಾರ 
ಚತುರ್ಥ ಸಮುಲ್ಲಾಸ, 
೧. ಸಮಾವರ್ತನ ವಿಷಯ 
೨. ಬಾಲವಿವಾಹ ನಿಷೇಧ 


೪. ವಿವಾಹ ಭೇಧಗಳು 


ಫೆ 


3 8 88 888 8 ॥ ಈ 8 8 88 & 2 


೬೯ 


೫. ಗರ್ಭ-ಧಾರಣ-ಸಂವರ್ಧನ ವಿಧಿ ೭೦ 
೬. ಪುಂಸವನ-ಸೀಮಂತೋನ್ನಯನ ವಿಧಿ. ೭೧ 
೭. ಪಂಚಮಹಾಯಜ್ನಗಳು ೭೪ 
೯. ಗೃಹಸ್ಥಭರ್ಮ ವಿವರಣ. ೮೨ 
೧೦. ಅಧ್ಯಾಪಕ-ಅಧ್ಯಾಹಿಕಾ ಲಕ್ಷಣಗಳು. ೮೪ 
೧೧. ಮೂರ್ಥ ಲಕ್ಷಣಗಳು ೮೫ 
೧೨. ವಿದ್ಯಾರ್ಥಿ ಲಕ್ಷಣಗಳು ೮೬ 
೧೩, ಆಪದ್ಯರ್ಮವಾದ ನಿಯೋಗ ೮ 
೧೪. ಪಾರಾಶರ ಸ್ಮೃತಿ ವಿಶ್ಲೇಷಣ ೯೪ 
೧೫. ಗೃಹಸ್ಥಾಶ್ರಮ ಶ್ರೇಷ್ಠಕ್ತ ೯೫ 
ಸಂಚೆಮು ಸಮುಲ್ಲಾಸ 
೧. ವಾಸಪ್ರಸ್ಥವಿಧಿ ೯೭ 
೨. ಸಂನ್ಯಾಸವಿಧಿ ೯೮ 
ಸ್ಯ ಸಮುಲ್ಲಾಸ (ರಾಜನೀತಿ ಪ್ರಕರಣ) 
೧. ರಾಜಸಭಾತ್ರಯ ವಿವರಣ ೧೦೯ 
೨. ಶಾಸಕ ನಿರ್ವಾನ ೧೧೪ 


೩. 


ಶಾಸಕರ ಯೋಗ್ಯತಾ ಕರ್ತವ್ಯ ನಿರೂಪಣ ೧೧೫ 


. ಹದಿನೆಂಟು ಕೆಟ್ಟ ಚಟಗಳ ವರ್ಣನೆ ೧೧೫ 


.. ಸಭಾಸದ-ಮಂತ್ರಿಗಳ ಅರ್ಹತ್ವ ನಿರೂಪಣ ೧೧೭. 
ದುರ್ಗನಿರ್ಮಾಣ-ಯದ್ಭ್ದೋಶಿ. ೧೧೮ 
ಸಂಗ್ರಾಮದಲ್ಲಿ ಅವಧ್ಯರು-ಯುದ್ಧಕ್ರಮ ೧೨೦ 


ರಾಜಕಾರ್ಯನಿರ್ವಹಣ ಕ್ರಮ ೧೨೧. 
ರಾಜಾದಾಯ ವಿಧಾನ ೧೨೫ 
. ನ್ಯಾಯ ನಿರ್ಣಯ ವಿಧಾನ ೧೩೩ 


ಸಾಕ್ಷಿಗಳ ಸ್ವರೂಪ ವರ್ಣನ ೧೩೫ 





ವಿವಿಧ ದಂಡ ವಿಧಾನ ವರ್ಣ ೧೩೯ 
ವ್ಯಭಿಚಾರಕ್ಕೆ ಕಠೋರ ದಂಡ. ೧೪೧ 
. ನೌಕಾ-ಕರ ವಿಧಾನ ೧೪೨ 
ಸಮುಲ್ಗಾಸ 


. ಈಶ್ವರ ಸ್ವರೂಪ ವರ್ಣನ-ದೇವತಾಗಣನ ೧೪೪ 


ಈಶ್ವರ ಸಿದ್ಧಿ ಅನೇಕೇಶ್ವರವಾದ ನಿರಾಕರಣ ೧೪೬. 
ಈಶ್ವರನ ಸರ್ವವ್ಯಾಪಕತ್ವ ನಿರೂಪಣ. ೧೪೬ 
ಸ್ತುತಿ ಪ್ರಾರ್ಥನೋಪಾಸನಾ ವಿಧಾನ. ೧೪೮ 
(, ಅವತಾರವಾದ ನಿರಾಕರಣ ೧೫೫ 
-. ಜೀವಾತ್ಮನ ಸ್ವಾತಂತ್ರ್ಯ-ಪಾರತಂತ್ರ್ಯ 

ನಿರೂಪಣ ೧೫೭ 
ಜೀವಾತ್ಮನ ಅನಾದಿತ್ವ ಮತ್ತು ಲಕ್ಷಣಗಳು ೧೫೭. 


, ಜೀವ-ಬ್ರಹ್ಮ ಭೇದ ಪ್ರತಿಪಾದನ. ೧೫೭. 
ಪ್ರಚಲಿತ ಚೇತನೈಕ್ಕವಾದ ನಿರಾಕರಣ. ೧೫೯ 


ಈಶ್ವರನ ಸಗುಣತ್ವ-ನಿರ್ಗಣತ್ವ 
ಪ್ರತಿಪಾದನೆ ೧೬೪ 
ವೇದ ಪ್ರಕಾಶನ ಕ್ರಮ ನಿರೂಪಣ. ೧೬೬ 


ಸಮುಲ್ಲಾಸ 

ಸೃಷ್ಟತತ್ತಿ ಪ್ರಕರಣ: ೧೭೦. 
ಪ್ರಕೃತಿಯ ಮತ್ತು ಜೀವರ ಅನಾದಿತ್ವಕಥನ ೧೭೧. 
ಜಗತ್ಕಾರಣತ್ರಯ ನಿರೂಪಣ ೧೭೩ 
ಅಭಿನ್ಥನಿಮಿತ್ರೋಪಾದಾನಕರಣ 

ನಿರಾಕರಣ ೧೭೩, 
ನಾಸ್ತಿಕವಾದದ ಪೂರ್ಣನಿರಾಕರಣ ೧೭೬. 
ಸೃಷ್ಟಿ ವಿಷಯದಲ್ಲಿ ಭಿನ್ನ ಭಿನ್ನ ಶಾಸ್ತ್ರಗಳ. 
ಸಮನ್ಹಯ ೧೮೦. 


ಸೃಷ್ಟಿರಚನಾ ಕೌಶಲ ಮತ್ತು ಸೃಜನವಿಧಾನ ೧೮೨ 


8888 


೧೦. 


೧೧. 


೧೨. 


೧೩. 


೧೪. 


೧೫. 


ಅಮೈಧನೀ ಸೃಷ್ಟಿ ಹಾಗೂ ಮಾನವರ. 


ಮಾನವ ಜಾತಿಯ ಏಕತ್ವ ಪ್ರತಿಪಾದನ 
ಆರ್ಯ-ದಸ್ಯು ಭೇದವ ರಹಸ್ಯ, 
ಸ್ವರಾಜ್ಯದ ಶ್ರೇಷ್ಠತ್ತದ ವರ್ಣನೆ. 
ಸೃಷ್ಟಿಯಾದುದು ಯಾವಾಗ? 
ಪರಮಾತ್ಮನ ಸರ್ವಾಧಾರತ್ವ ವರ್ಣನೆ 
ಸೂರ್ಯನ ಆಕರ್ಷಣ ಶಕ್ತಿಯ 


ವಿದ್ಯೆಯ ಮತ್ತು ಅವಿದ್ಯೆಯ ಲಕ್ಷಣಗಳು 
ಮಕ್ತಿಸ್ಪಾಭಾವಿಕಲ್ಲ ನೈಮಿತ್ತಿಕ 
ನವೀನ ವೇದಾಂತಿಗಳ ಮುಕ್ತಿಯ 


ಪ್ರತಿಬಿಂಬವಾದದ ವಿಶ್ಲೇಷಣ 
ಉಪಾಧಿಕಲ್ಪಿತ ಜೀವೇಶ್ವರವಾದದ. 


- ಮುಕ್ತಿಸ್ವರೂಪ-ಪ್ರತಿಪಾದನ ; 


ಜೀವನ ೨೪ ಶಕ್ತಿಗಳು 
ಮುಕ್ತಿಯಿಂದ ಪುನರಾವೃತ್ತಿ ಪ್ರತಿಪಾದನ 
ಮುಕ್ತಿ-ಸಾಧನ-ನಿರೂಪಣ. 

ಪಂಚಕೋಶ ವಿವರಣ 

ಜಾಗ್ರತ್‌ ಸ್ವಪ್ನ ಸುಷುಪ್ತಿ ವಿವರಣ 
ತ್ರಿವಿಧಶರೀರ ವರ್ಣನ 
ಜೀವಾತ್ಯನೇ ಭೋಕ್ತವಾಗಿದ್ದಾನೆ. 
ಈಶ್ವರೀಯ ಅಂತರ್ವಾಣಿ. 

ಮುಕ್ತಿ ಸಾಧನಗಳು 





೧೭. ಮುಕ್ತಿಯ ಸ್ವರೂಪ: 


೧೯. ಜೀವಮಾತ್ರರ ಸಮಾನಸ್ವರೂಪತ್ವ 
೨೦. ಮುಕ್ತಿಯಲ್ಲಿಯೂ ಜೀವನ ಅಸ್ತಿತ್ವ 
೨೧. ಪ್ರಾಕೃತಿಕ ಗುಣಗಳ ಸ್ಪಷ್ಟೀಕರಣ 

೨೨. ಶ್ರಿವಿಧದುಖನಿವೃ್ತಿ 


೧. ಧರ್ಮಸ್ಟರೂಪ ಮತ್ತು ಪ್ರಮಾಣ 
೨. ಜಿತೇಂದ್ರಿಯತ್ವ-ಸದಾಜಾರ 


೩. ತಾಯಿ-ತಂದೆ, ಗುರು-ಹಿರಿಯರ ಸೇವೆ. 


೨೧೫. 


೨೧೭ 


೪. ದೇಶ-ದೇಶಾಂತರ ಸಂಚಾರ ಧರ್ಮಾನುಕೂಲ೨೧೭. 
೫. ಎಲ್ಲೆಡೆಯೂ ಆಹಾರ ಶುದ್ಧಿ-ಸದ್ಗುಣ ಗ್ರಹಿಕೆ೨೧೯ 


೬. ಶೂದ್ರಾಶೂದ್ರವಿವಾದ ಪರಿಹಾರ 


೨೧೯ 


ಓ ವರ್ಣಭೇದ ಪರಿತ್ಮಾಗ-ಏಕಮತ್ಕ ಸಾಧನೆ ೨೨೦ 


೮, ಮದ್ಯಪಾನ-ಮಾಂಸಾಹಾರ ಪರಿತ್ಯಾಗ: 
೯. ಎಂಜಲೂಟ ಸರ್ವಥಾ ತ್ಯಾಜ್ಯ 


ಏಕಾದಶ ಸಮುಲ್ಲಾಸ. 


೧. ಭಾರತದ ಗತವಿದ್ಯಾವೈಭವ 
೨. ವೈಜ್ಞಾನಿಕ ಅಸ್ತ್ರ ಶಸ್ತ್ರಗಳ ಪರಿಜ್ನಾನ 


೫. ಸತ್ಯವಾದ ಬ್ರಾಹ್ಮಣ್ಯದ ವಿನಾಶವೇ 
ಸರ್ವನಾಶದ ಮೂಲ 


`ಓ. ಅಶ್ವಮೇಧದ ಸತ್ಯಾರ್ಥ ನಿರೂಪಣ 


೨೨೯ 


೨೩೪ 


$ 


$ 


888 88 £ 


೩88 ॥ 88 ॥ ॥॥ $ 


ಶ್ರ 


. ಪಶುಬಲಿಯುಕ್ತ ಯಜ್ಞ ನಿರಾಕರಣ. ೨೩೫ 
ಮೃತಕ ಶ್ರಾದ್ಧ ವಿಶ್ಲೇಷಣ. ೨೩೫ 
ಜೈನಮತೋತ್ಸಾನ-ಮೂರ್ತಿಪೂಜಾ ಪ್ರಾರಂಭ೨೩೫ 
ಶಂಕರಾಚಾರ್ಯರ ವೇದಮತೋದ್ದಾರ. ೨೩೬ 
ಶೈವಮತ ಪ್ರಸಾರ ೨೩೭ 
ವೈಷ್ಯವಮತ ಪ್ರಸಾರ ೨೪೯ 
ಸತ್ಯವಾದ ತಪಸ್ಸಿನ ನಿರೂಪಣ ೨೫೧ 
ನಿರಾಕಾರ ಭಗವದುಪಾಸನಾದೇಶ. ೨೫೪ 
ಮೂರ್ತಿಪೂಜಾ ದೋಷ ನಿರೂಪಣ ೨೫೮ 
ಸತ್ಯ ಪಂಚಾಯತನ ಪೂಜಾ ನಿರೂಪಣ ೨೬೦ 
ನಾನಾ ಕಲ್ಪಿತ ದೇವೀದೇವತಾ 
ಮೂರ್ತ್ಯರ್ಚಿನ ವಿವೇಜನ ೨೬೧ 
ತೀರ್ಥ-ಕ್ಷೇತ್ರಗಳ ವಿಮರ್ಶೆ ೨೬೮ 
ಸತ್ಯವಾದ ಗುರುಮಹಿಮಾ ವಿಶ್ಲೇಷಣ. ೨೭೦ 
ಪುರಾಣಗಳು ವ್ಯಾಸಕ್ಕತವಲ್ಲ. ೨೭೧ 
ಬ್ರಾಹ್ಮಣ-ಪುರಾಣಾದಿಗಳ ಸತ್ಯಸ್ವರೂಪ. ೨೭೧. 
ಪುರಾಣಗಳ ಪರಸ್ಪರ ವಿರೋಧ ೨೭೨ 
ಗೀತಗೋವಿಂದ-ಭಾಗವತಗಳ ಕತಗಳಾರು?೨೭೭ 
ಸ್ಟ್ರ-ಕೂದ್ರಾದಿ ಸರ್ವರಿಗೂ ವೇದಾಧಿಕಾರ ೨೭೮. 
ಗ್ರಹಗಳ ಪ್ರಭಾವದ ವಿಮರ್ಶನ. ೨೭೮ 
ಶ್ರಾದ್ಯತರ್ಪಣ-ದಾನಾದಿ ವಿಶ್ಲೇಷ್ಠಾ ೨೮೧ 

. ಮರಣಾನಂತರ ಜೀವಗತಿ ವ್ಯಾಖ್ಯಾನ. ೨೮೪ 
ಪಾತ್ರಾಪಾತ್ರ ವಿವೇಚನ ೨೮೫ 

. ಉಪವಾಸ ವ್ರತಾದಿಗಳಲ್ಲಿ ಆಂತರಿಕ 
ವಿರೋಧ ೨೮೬ 
ವಾಮಪಂಥ-ಮಾರಣಮೋಹನಾದಿ. 
ಸಮೀಕ್ಷಣ ೨೮೮ 
ಶೈವ-ವೈಷ್ಣವ-ಪಂಥ ವಿಶ್ಲೇಷಣ ೨೯೧ 


೩೩. 


೩೪ 


೩೬. 


೩೭, 


೩೮. 


೩೯. 


೪೦. 


೪೨. 


೪೩, 


ಖಾಖೀ-ನಾಥ-ಸಂಪ್ರದಾಯ ವಿಮರ್ಶೆ ೨೯೨ 
ಸಿಕ್ಸ್‌ ಸಂಪ್ರದಾಯ ಸಮೀಕ್ಷಾ ೨೯೬ 
, ದಾದೂ ಪಂಥ-ರಾಮಸ್ನೇಹೀ ಪಂಥ. ೨೯೮ 
ಗೋಕುಲೀಯ ಸಂಪ್ರದಾಯ ೩೦೧ 
ಸ್ವಾಮೀ ನಾರಾಯಣಮತವಿಮರ್ಶನ ೩೦೭ 
ಮತಮತಾಂತರಪರೀಕ್ಷಣಕ್ಕೊಂದು. 
ದೃಷ್ಟಾಂತ ೩೦೮. 
ಮದ್ದಮತ ಪರ್ಯಾಲೋಚನ ೩೧೦ 
ಲಿಂಗಾಯತ ಮತ ಪರೀಕ್ಷಣ. ೩೧೧: 
, ಬ್ರಾಹಸಮಾಜ-ಪ್ರಾರ್ಥನಾಸಮಾಜ ವಿಶ್ಲೇಷಣ೩೧೧ 
ಮತಮತಾಂತರಗಳ ನಿಷ್ಣಕ್ಷ ಸಮೀಕ್ಷಣ ೩೧೬ 
ಆರ್ಯರಾಜ ವಂಶಾವಳಿ ೩೨೫ 
ಸಮುಲ್ಗಾಸ 
ಅನುಭೂಮಿಕಾ. ೩೩೧ 
ನಾಸ್ತಿಕಮತ ವಿವೇಚನ. ೩೩೨ 
, ಚಾರವಾಕಾದಿ ಮತಭೇದಗಳು ೩೩೪ 
, ಬೌದ್ಯಸೌಗತಮತ ವಿವೇಚನೆ ೩೩೭ 
| ಜೀವ-ಪುದ್ಗಲಾದಿಗಳು ೩೪೩ 
, ಸಪ್ತಭಂಗೀ-ಸ್ಕಾದ್ದಾದ ೩೪೩ 
, ಜೈನ-ಬೌದ್ಧ ಮತ್ತೆಕ್ಕ ೩೪೫ 
. ಆಸ್ತಿಕ-ನಾಸ್ತಿಕ-ಸಂವಾದ. ೩೪೭ 


ತಗಿ 


೯. 


೧೦. 


೧೧. 


೧೨. 


ಜಗದನಾದಿತ್ವ ವಿಮರ್ಶನ. 

ಜೈನರ ಪರಮತದ್ವೇಷ: 

ಜೈನರ ಮುಕ್ತಿವರ್ಣನ 

ಜೈನ ಮತದ ಮತ್ತು ತೀರ್ಥಂಕರರ 
ವಿವೇಚನೆ 


ತ್ರಯೋದಶ ಸಮುಲ್ಲಾಸ. 


೧. 


ಅನುಭೂಮಿಕಾ 


,. ತೌರೇಶಿನ ವಿಶ್ಲೇಷಣ-ಸೃಷ್ಟಿವರ್ಣನ 
.. ಸಾಕಾರನಾದ ಜೆಹೋವಾ 


ನೂಹನ ನಾವೆ-ಜಲಪ್ಲಾವನ. 
ಯಾತ್ರಾಪುಸ್ತಕ ಸಮಾಲೋಚನ 
ಜೀವಹಿಂಸಾಮಯ ಹೋಮ ವಿಧಿ. 


ಏಸುವಿನ ಜನನ-ಮಾನವ ವಿಮೋಚನ 


ಚತುರ್ದಶ ಸಮುಲ್ಲಾಸ 


ಅನುಭೂಮಿಕಾ 


ಕುರಾನ್‌ ಕಥಿತ ಈಶ್ವರ ಸ್ವರೂಪ 
ಕುರಾನ್‌ ವರ್ಣಿತವಾದ ಸ್ವರ್ಗದ ವರ್ಣನ ೪೨೮ 
, ಮೋಸೆಸ್‌-ಏಸುಗಳೂ ಪೈಗಂಬರರೇ 
ಪವಿತ್ರ ರಮ್‌ಜಾನ್‌-ಮದನೋತ್ಸವ 


ಕಾಫಿರರ ಹತ್ಯಾನುವತಿ. 


ಸ್ಮಮಂತವ್ವ-ಅಮಂತವೃಪ್ರಕಾಶನ 


೩೬೧. 


೩೭೦ 


೩೭೨ 


೪೩೧. 


೪೩೫. 


೪೩೫. 


೪೭೭ 





೩೪ 
॥ಓಂ॥ 


ಸಚ್ಟಿದಾನಂದೇಶ್ವರಾಯ ನಮೋ ನಮಃ 
ಭೂಮಿಕಾ 
(೧) ಯಾವ ಕಾಲದಲ್ಲಿ ನಾನು ಈ “ಸತ್ಯಾರ್ಥ ಪ್ರಕಾಶ ' ಗ್ರಂಥವನ್ನು ರಚಿಸಿದ್ದೆನೋ, ಆ ಕಾಲದಲ್ಲಿ ಮತ್ತು ಅದಕ್ಕೆ ಮೊದಲು ನಾನು 
ಸಂಸ್ಕೃತದಲ್ಲಿ ಮಾತನಾಡುತ್ತಿದ್ದುದರಿಂದ, ಪಠನ-ಪಾಠನಗಳಲ್ಲಿಯೂ ಸಂಸ್ಕೃತವನ್ನೇ ಬಳಸುತ್ತಿದ್ದರಿಂದ ಮತ್ತು ಜನ್ಮಭೂಮಿಯ ಭಾಷೆ 
ಗುಜರಾತಿಯಾಗಿದ್ದದರಿಂದ ನನಗೆ ಈ (ಒಂದೀ) ಭಾಷೆಯ ವಿಶೇಷ ಪರಿಜ್ಞಾಮಿರಲಿಲ್ಲ. ಈ ಕಾರಣದಿಂದ ಭಾಷೆಯ ಅಶುದ್ಧವಾಗಿಹೋಗಿದ್ದತು. 
ಈಗ ಭಾಷೆಯನ್ನು ಮಾತನಾಡುವ ಮತ್ತು ಬರೆಯುವ ಅಭ್ಯಾಸವಾಗಿದೆ. ಆದುದರಿಂದ ಈ ಗ್ರಂಥವನ್ನು ಭಾಷಾ ವ್ಯಾಕರಣಾನುಸಾರವಾಗಿ 
ಶುದ್ಧಗೊಳಿಸಿ, ಎರಡನೆಯ ಸಾರಿ ಮುದ್ರಣಮಾಡಿಸಿದ್ದೇನೆ. ಒಂದೊಂದೆಡೆ ಶಬ್ದ - ವಾಕ್ಕ - ರಚನೆಯಲ್ಲಿ ವ್ಯತ್ಯಾಸವುಂಟಾಗಿದೆ. ಹಾಗೆ. 
ಮಾಡುವುದು ಉಚಿತವಾಗಿತ್ತು. ಏಕೆಂದರೆ, ಅದನ್ನು ವ್ಯತ್ಯಾಸಮಾಡದೆ, ಭಾಷಾ ಶೈಲಿಯು ಉತ್ತಮಗೊಳ್ಳುವುದು ಕಠಿನವಾಗಿದ್ದಿತು. 


ಆದರೆ, ಅರ್ಥದಲ್ಲಿ ವೃತ್ಯಾಸ ಮಾಡಲ್ಪಟ್ಟಲ್ಲ. ಆದರೆ ವಿಶೇಷವೇನೋ ಬರೆಯಲ್ಪಟ್ಟಿದೆ. ಅಹುದು ; ಮೊದಲ ಮುದ್ರಣದಲ್ಲಿ ಅಲ್ಲಲ್ಲಿ ಯಾವ: 
ದೋಷಗಳು ಉಂಟಾಗಿದ್ದವೋ, ಅವುಗಳನ್ನು ಹೊರತೆಗೆದು, ಸಂಶೋಧಿಸಿ, ಸರಿಸರಿಯಾಗಿ ಮಾಡಲಾಗಿದೆ. 


(೨) ಈ ಗ್ರಂಥವು ಹದಿನಾಲ್ಕು ಸಮಲ್ಲಾಸಗಳು, ಎಂದರೆ ಹದಿನಾಲ್ಕು ವಿಭಾಗಗಳಲ್ಲಿ ರಚಿಸಲ್ಪಟ್ಟಿದೆ. ಇದರಲ್ಲಿ ಹತ್ತು ಸಮಲ್ಲಾಸಗಳು 
ಪೂರ್ವರ್ಧದಲ್ಲಿಯೂ ಮತ್ತು ನಾಲ್ಕು ಉತ್ತರಾರ್ಧದಲ್ಲಿಯೂ ರಚಿತವಾಗಿವೆ. ಆದರೆ, ಕೊನೆಯ ಸಮಲ್ಲಾಸಗಳೂ ಮತ್ತು ಅನಂತರ 
ಸ್ವಸಿದ್ಯಾತಗಳೂ ಯಾವುದೋ ಕಾರಣದಿಂದ ಮುದ್ರಿಸಲು ಶಕ್ಕವಾಗಲಿಲ್ಲ. ಈಗ ಅವುಗಳನ್ನೂ ಕೂಡ ಮುದ್ರಣಮಾಡಿಸಿದ್ದೇನೆ. 

೧. ಪ್ರಥಮ ಸಮುಲ್ನಾಸದಲ್ಲಿ ಈಶ್ವರನ ಓಂಕಾರವೇ ಮೊದಲಾದ ಹೆಸರುಗಳು ವ್ಯಾಖ್ಯಾನ. 

೨. ದ್ವಿತೀಯ ಸಮುಲ್ಲಾಸದಲ್ಲಿ ಸಂತತಿಯ ಶಿಕ್ಷಣ. 


ಒ. ತೃತೀಯ ಸಮುಲ್ಲಾಸದಲ್ಲಿ ಬ್ರಹ್ಮಚರ್ಯ, ಪಠನ-ಪಾಠನ-ವೃಮಸ್ಥೆ, ಸತ್ಯಾಸತ್ತ ಗ್ರಂಥಗಳ ಹೆಸರುಗಳ ಮತ್ತು 
ಓದುವ- ಓದಿಸುವ ಕ್ರಮ, 


೪. ಚತುರ್ಥ ಸಮುಲ್ಲಾಸದಲ್ಲಿ ವಿವಾಹ ಮತ್ತು ಗೃಹಾಶ್ರಮದ ವ್ಯವಹಾರ. 

೫. ಪಂಚಮ ಸಮುಲ್ಫಾಸದಲ್ಲಿ ವಾಸಪ್ರಸ್ಥ ಮತ್ತು ಸಂನ್ಕಾಸಾಶ್ರಮದ ವಿಧಿ. 

೬. ಷಷ್ಠ ಸಮುಲ್ಲಾಸದಲ್ಲಿ ರಾಜಧರ್ಮ, 

೬. ಸಪ್ತಮ ಸಮುಲ್ಲಾಸದಲ್ಲಿ ವೇದೇಶ್ವರ ವಿಷಯ. 

6. ಅಷ್ಟಮ ಸಮುಲ್ದಾಸದಲ್ಲಿ ಜಗತ್ತಿನ ಉತ್ಪತಿ ಸ್ಥಿತಿ ಮತ್ತು ಪ್ರಳಯ. 

೯. ನವಮ ಸಮುಲ್ಲಾಸದಲ್ಲಿ ವಿದ್ಯೆ ಅವಿದ್ಯೆ ಬಂಧ ಮತ್ತು ಮೋಕ್ಷದ ವ್ಯಾಖ್ಯಾನ. 

೧೦. ದಶಮ ಸಮುಲ್ದಾಸದಲ್ಲಿ ಆಚಾರ-ಅನಾಚಾರ ಭತ್ತ್ಯಾಭಕ್ಷೃಗಳ ವಿಷಯ. 

೧೧. ಏಕಾದಶ ಸಮುಲ್ಲಾಸದಲ್ಲಿ ಆರ್ಯಾವರ್ತೀಯ ಮತಮತಾಂತರಗಳ ಖಂಡನ- ಮಂಡನ ವಿಷಯ. 
೧೨. ದ್ವಾದಶ ಸಮುಲ್ದಾಸದಲ್ಲಿ ಚಾರ್ವಾಕ, ಬೌದ್ಧ ಮತ್ತು ಜೈನ ಮತಗಳ ವಿಷಯ. 


೧೩. ತ್ರಯೋದಶ ಸಮುಲ್ದಾಸದಲ್ಲಿ ಕ್ರೈಸ್ತ ಮತದ ವಿಷಯ, 
೧೪. ಚತುರ್ದಶ ಸೆಮುಲ್ಲಾಸದಲ್ಲಿ ಮುಸಲಾನರ ಮತದ ವಿಷಯ. 


(ಲ ಮತ್ತು ಹದಿನಾಲ್ಕು ಸಮುಲ್ದಾಸಗಳ ಕೊನೆಯಲ್ಲಿ ಆರ್ಯರ ಸನಾತನ ವೇದ ವಿಹಿತ ಮತದ ವ್ಯಾಖ್ಯಾನವನ್ನು 
ವಿಶೇಷವಾದ ರೀತಿಯಲ್ಲಿ ಬರೆದಿದ್ದೇನೆ. ಅದನ್ನು ನಾನೂ ಕೂಡ ಯಥಾವತ್ತಾಗಿ ಆಂಗೀಕೆರಿಸುತ್ತೇನೆ. 


(೪) ನನ್ನ ಈ ಗ್ರಂಥದ ರಚನೆಯ ಮುಖ್ಯವಾದ ಉದ್ದೇಶ ಸತ್ಯ-ಸತ್ಯವಾದ ತತ್ವದ ಪ್ರಕಾಶನವನ್ನು ಮಾಡುವುದೇ ಆಗಿದೆ. ಎಂದರೆ, 
ಯಾವುದು ಸತ್ಯವಾಗಿದೆಯೋ, ಅದನ್ನು ಸತ್ಯವೆಂದೂ, ಮತ್ತು ಮಿಶ್ಸೆಯಾಗಿದೆಯೋ, ಅದನ್ನು ಮಿಠೈೈ- ಎಂದೂ ಪ್ರತಿಷಾದಿಸವುದನ್ನು 
ಸತ್ಯವಾದ ಅರ್ಥದ ಪ್ರಕಾಶನವೆಂದ ತಿಳಿದದ್ದೇ. ಸತ್ಯದ ಸ್ಥಾನದಲ್ಲಿ ಸತ್ಯವನ್ನೂ, ಅಸತ್ಯದ ಸ್ಥಾನದಲ್ಲಿ ಸತ್ಯವನ್ನೂ ಪ್ರಕಶಿಸುವುದು 
ಸತ್ಯವನಿಸುವುದಿಲ. ಆದರೆ ಯಾವ ಪದಾರ್ಥ ಹೇಗೆ ಇದೆಯೋ, ಅದನ್ನು ಹಾಗೆಯೇ ಹೇಳುವುದು, ಬರೆಯುವುದು ಮತ್ತು ಅಂಗೀಕರಿಸುವುದು 
ಸತ್ಯವನಿಸುತ್ತದೆ. ಯಾವ ಮನುಷ್ಯನು ಪಕ್ಷಪಾತಿಯಾಗಿರುತ್ತಾನೋ, ಅವನು ತನ್ನ ಅಸತ್ಯವನ್ನೂ ಕೂಡ ಸತ್ಯವೆಂದೂ, ಮತ್ತು ಇನ್ನೊಬ್ಬ ತನ್ನ 
ಎದುರಾಳಿಯಾದ ಮತದವನ ಸತ್ಯವನ್ನೂ ಕೂಡ ಆಸತ್ಯವೆಂದೂ ಸಿದ್ಧಶಡಿಸವುದರಲ್ಲ ಪ್ರವೃತ್ತಮಗುತ್ತಾನೆ. ಆದುದರಿಂದ ಅವನು ಸತ್ಯಮತವನ್ನು 
ಕಂಡುಕೊಳ್ಳುಲಾರನು. ಆದುದರಿಂದಲೇ, ಉಪದೇಶಗಳ ಮತ್ತು ಲೇಖನಗಳ ಮೂಲಕ, ಸಮಸ್ತ ಮಾನವರ ಸಮ್ಮುಖದಲ್ಲಿ ಸತ್ಯಾಸತ್ಯಗಳ. 
ಸ್ವರೂಪಗಳನ್ನು ಸಮರ್ಪಿತವಾಗಿ ಮಾಡುವುದು ವಿದ್ವಾಂಸರಾದ ಅಪ್ಪರ ಮುಖ್ಯ ಕರ್ಮವಾಗಿರುತ್ತದೆ. ಆಮೇಲೆ ಅವರು ಸ್ವತಃ ತಮ್ಮ 
ಹಿತಾಹಿತಗಳನ್ನರತು ಸತ್ಯಾರ್ಥ ್ವೀಕಾರವನ್ನೂ ಮತ್ತು ಮಿಥ್ಯಾರ್ಥದ ಪರಿತ್ಯಾಗವನ್ನೂ ಮಾಡಿ ಸದಾ ಆನಂದದಲ್ಲಿರಲಿ, ಮಾನವನ ಆತ್ಮ 
ಸತ್ಯಸತ್ಯಗಳನ್ನ ತಳಿದುಕೊಳ್ಳುವವನಾಗಿ್ದನೆ. ಹಾಗಿದ್ದರೂ ಕೂಡ, ತನ್ನಸ್ಪಾರ್ಥದ ಸಿದ್ಧಿ, ಹಠ, ುರಾಗ್ರಹ ಮತ್ತು ಅವದೈೆ ಮೊದಲಾದ. 
ದೋಷಗಳಿಂದ, ಸತ್ಯವನ್ನ ಬಿಟ್ಟು ಅಸತ್ಯದ ಕಡೆಗೆ ಓಲು್ತಾನ. ಆದರೆ, ಈ ಗ್ರಂಥದಲ್ಲಿ ಅಂತಹ ವಿಷಯವೇನನ್ನೂ ಪ್ರಸ್ತತಪಡಸಿಲ್ಲ ಮತ್ತು 
ಯಾವನದೇ ಮನಸ್ಸನ್ನು ನೋಯಿಸುವುದು ಅಥವಾ ಯಾವಾಗಾದರೂ ಹಾನಿಯನ್ನುಂಟುಮಾಡುವುದು (ನನ್ನ) ಗುರಿಯಲ್ಲ, ಆದರೆ, 
ಮಾನವ ಜಾತಿಯ ಉನ್ನಿ ಮತ್ತು ಉಪಣಾರವಾಗುವಂತೆ, ಸತ್ಯಾ-ಸತ್ಯಗಳ್ನು ಮಾನವ ಮಾತ್ರರು ತಳದು, ಸತ್ಯದ ಸ್ವೀಾರವನ್ನೂ ಮತ್ತು 
ಅಸತ್ಯದ ಪರಿತ್ಯಾಗವನ್ನೂ ಮಾಡಲಿ. ಏಕೆಂದರೆ, ಸತ್ಕೋಪದೇಶದ ಹೊರತು ಬೇರೆ ಯಾವುದೂ ಕೂಡ ಮಾನವ ಜಾತಿಯ ಉನ್ನತಿಗೆ 
ಕಾರಣವಾಗಿರುವುದಿಲ್ಲ. 

(0) ಈ ಗ್ರಂಥದಲ್ಲಿ ಎಲ್ಲಿ- ಎಲ್ಲಿಯಾದರೂ ವಿಸ್ಮರಣ - ಆಫೌಚಿತ್ಯದಿಂದ ಅಥವಾ ಸಂಶೋಧದಲ್ಲಿ ಮತ್ತು ಮುದ್ರಣದಲ್ಲಿ 
ಲೋಪ - ದೋಷಗಳು ಉಳಿದುಹೋಗಿದ್ದರೆ, ಅದನ್ನು ತಿಳಿಯುವುದರಿಂದ - ತಿಳಿಸುವುದರಿಂದ, ಸತ್ಯ ಹೇಗಿರುವುದೋ ಹಾಗೆಯೇ 
ಸರಿಪಡಿಸಲ್ಪಡುವುದು.. ಮತ್ತು ಯಾವನಾದರೂ ಪಪ್ಷಪಾತದಿಂದ ಅನ್ಯಥಾ ಸಂದೇಹವನ್ನು ಅಥವಾ ಖಂಡನ ಮಂಡನವನ್ನು ಮಾಡುವನಾದರೆ, 
ಅದರ ಮೇಲೆ ಗಮನ ಕೊಡಲ್ಪಡುವುದಿಲ್ಲ, ಅಹುದು: ಅವನು ಮಾನವಮಾತ್ರರ ಹಿತೈಷಿಯಾಗಿ ಏನನ್ನಾದರೂ ತಿಳಿಸುವನಾದರೆ, ಅದನ್ನು 
ಸತ್ಯವಾಗಿಯೂ ಸತ್ಯವೆಂದು ತಿಳಿದ ಮೇಲೆ, ಅವನ ಅಭಿಪ್ರಾಯ ಸಂಗ್ರಹಿಸಲ್ಪಡುವುದು. 

(ಲ) ಈ ದಿನಗಳಲ್ಲಿ ಬಹಳ ಮಂದಿ ವಿದ್ದಾಂಸರು ಪ್ರತಿಯೊಂದು ಮತದಲ್ಲಿಯೂ ಇದ್ದಾರೆ. ಅವರು ಪಕ್ಷಪಾತವನ್ನು ಬಟ್ಟು, 
ಸರ್ವಶುತ್ರ ಸಿದ್ಧಾಂತಗಳನ್ನು, ಎಂದರೆ, ಯಾವ ಯಾವ ಮಾತುಗಳು ಎಲ್ಲರಿಗೂ ಅನುಕೂಲವಾಗಿ ಎಲ್ಲವಗಳಲ್ಲಿಯೂ ಸತ್ಯವಾಗಿವೆಯೋ, 
ಅವುಗಳ ್ವೀಕಾರವನ್ನೂ ಮತ್ತು ಒಬ್ಬರದು ಇನ್ನೊಬ್ಬರಿಗೆ ವಿರುದ್ಧವಾದ ಯಾವ ಮಾತುಗಳಿವೆಯೋ, ಅವಗಳ ತ್ಯಾಗವನ್ನೂ ಮಾಡಿ, ರ್ಕ 
ಅವಿದ್ದಾಂಸರಲ್ಲಿ ವಿರೋಧ ಹೆಚ್ಚಿ, ಅನೇಕ ವಿಧದ ದುಃಖಗಳ ವೃದ್ಧಿಯೂ ಮತ್ತು ಸುಖದ ಹಾನಿಯೂ ಆಗುತ್ತದೆ. ಯಾವುದು ಸ್ವಾರ್ಥಿ 
ಜನರಿಗೆ ಪ್ರಿಯವೋ, ಅಂತಹ ಈ ಹಾನಿಯು ಮಾನವರೆಲ್ಲರನ್ನೂ ದುಃಖಸಾಗರದಲ್ಲಿ ಮುಳುಗಿಸಿ ಬಿಟ್ಟಿದೆ. ಇವರುಗಳಲ್ಲಿ ಯಾವನು. 





3% 
ಸಾರ್ವಜತಕ ಹಿತವನ್ನು ಕದಲಿ, ಪ್ರವ್ತವಾಗತ್ತಾನೋ, ಅಮೊಂದಿಗೆಸ್ಪಾರ್ಥಿಜನರು ವಿರೋಧವನ್ನು ಮಾಡುವುದರ ತ್ವರಗಿ, 
ಅನೇಕ ಪ್ರಕಾರದಿಂದ ವಿಘ್ಲವನ್ನುಂಟುಮಾಡುತ್ತಾರೆ. ಆದರೆ, “ಸತ್ಯಮೇವ ಜಯತೇ ನಾನೃತಂ, ಸತ್ಯೇನ ಪಂಥಾ ವಿತತೋ ದೇವಯಾನಃ !”. 
ಎಂದರೆ, “ಸರ್ವದಾ ಸತ್ಯಕ್ಕೆಯೇ ವಿಜಯವೂ ಮತ್ತು ಅಸತ್ಯದ ಪರಾಜಯವೂ ಆಗುತ್ತದೆ. ಸತ್ಯದಿಂದಲೇ ಸತ್ಯದ ಮಾರ್ಗ: 
ವಿಸ್ತೃತವಾಗುತ್ತದೆ”- ಎಂಬ ದೃಢ ನಿಶ್ಚಯದ ಆಲಂಬನದಿಂದ, ಅಪ್ಪ ಜನರು ಪರೋಪಕಾರ ಮಾಡುವುದರ ಕಡೆಯಿಂದ ಉದಾಸೀನರಾಗಿ, 
ಎಂದಿಗೂ ಸತ್ಯಾರ್ಥದ ಪ್ರಕಾಶವನ್ನು ಮಾಡುವುದರಿಂದ ದೂರಸರಿಯವುದಿಲ್ಲ . “ಯತ್ತವ್ರೇ ವಿಷಮಿವ ಪರಿಣಾಮೇಕಮೃತೋಷಮಮ್‌” 
- ಇದು ಗೀತಾವಚನವಾಗಿದೆ.. ಇದು ಮಹಾದೃಢವಾದ ನಿಶ್ಚಯವಾಗಿದೆ. “ವಿದ್ಯೆಯ ಮತ್ತು ಧರ್ಮಪ್ರಾಪ್ತಿಯ ಯಾವ ಯಾವ 
ಕರ್ಮಗಳಿವೆಯೋ, ಅವು ಮಾಡುವ ಮೊದಲಿನಲ್ಲಿ ವಿಷಕ್ಕೆ ಸಮನಾಗಿಯೂ ಮತ್ತು ಆಮೇಲೆ ಅವೃುತಕ್ಕೆ ಸದೃಶವಾಗಿಯೂ ಇರುತ್ತವೆ?” - 
ಎನ್ನುವುದು ಇದರ ಅಭಿಪ್ರಾಯವಾಗಿದೆ . ಇಂತಹ ಮಾತುಗಳನ್ನು ಚಿತ್ತದಲ್ಲಿಟ್ಟುಕೊಂಡು, ನಾನು ಈ ಗ್ರಂಥವನ್ನು ರಚಿಸಿದ್ದೇನೆ. ಶ್ರೋತೃಗಳೂ 
ಮತ್ತು ಪಾಠಕರುಗಳೂ ಕೂಡ ಮೊದಲು ಪ್ರೇಮದಿಂದ ನೋಡಿ, ಈ ಗ್ರಂಥದ ಸತ್ಯ ಸತ್ಯವಾದ ತಾಶ್ಚರ್ಯವನ್ನರಿತು, ಹೇಗೆ ಇಷ್ಟವಾಗುವುದೋ, 
ಹಾಗೆ ಮಾಡಲಿ. 


(ಐ ಇದರಲ್ಲಿ ಈ ಅಭಿಪ್ರಾಯ ಪ್ರಸ್ತತಗೊಳಿಸಲ್ಪಟ್ಟಿೆ: ಎಲ್ಲ ಮತಗಳಲ್ಲಿಯೂ ಯಾವ ಯಾವ ಸತ್ಯ-ಸತ್ಯವಾದ ತತ್ತ್ವಗಳಿವೆಯೋ, 
ಅವು ಎಲ್ಲದರಲ್ಲಿಯೂ ಅವಿರುದ್ಧವಾಗಿರುವುದರಿಂದ ಅವುಗಳನ್ನು ಸ್ತೀಕೆರಸಿ, ಮತ-ಮತಾಂತರಗಳಲ್ಲಿಯಾವ ಯಾವ ಮಿಥ್ಯಾ ತತ್ತ್ವಗಳಿವಯೋ 
ಅವುಗಳ ಖಂಡನವನ್ನು ಮಾಡಿದ್ದೇನೆ. ಇದರಲ್ಲಿ , ಸಮಸ್ತ ಮತ ಮತಾಂತರಗಳ ಗುಪ್ತವಾದ ಅಥವಾ ಪ್ರಕಟವಾದ ಕೆಟ್ಟ ವಿಷಯಗಳನ್ನು 
ವಿದ್ವಾಂಸರ - ಅವಿದ್ವಾಂಸರ ಸರ್ವಸಾಧಾರಣ ಮಾನವರ ಸಮ್ಮುಖದಲ್ಲಿ ಮಂಡಿಸಬೇಕೆಂಬ ಅಭಿಪ್ರಾಯವನ್ನೂ ಕೂಡ ಇಟ್ಟುಕೊಂಡಿದ್ದೇನೆ. 

(ಲ) ನಾನು ಆರ್ಯಾವರ್ತ ದೇಶದಲ್ಲಿ ಹುಟ್ಟಿದವನಾದರೂ ಮತ್ತುವಾಸಿಸುತ್ತಾ ಇದ್ದರೂ ಕೂಡ, ಹೇಗೆ ಈ ದೇಶದ ಮತಮತಾಂತರಗಳ 
ಮಿಥ್ಯಾವಿಷಯಗಳ ಬಗೆಗೆ ಪಕ್ಷಪಾತಮಾಡದೆ, ಇರುವುದನ್ನು ಇರುವಂತೆಯೇ ಪ್ರಕಟಪಡಿಸುತ್ತೇನೋ ಹಾಗೆಯೇ ಅನ್ಕದೇಶಿಯರೊಂದಿಗೂ 
ಅಥವಾ ಸಂಪ್ರದಾಯೋನ್ನತಿಯನ್ನು ಇಚ್ಛಿಸುವವರೊಂದಿಗೂ ವರ್ತಿಸತ್ತೆದೆ. ಹೇಗೆ ಸ್ವದೇಶೀಯರೊಂದಿಗೆ ಮಾನವೋನ್ನತಿಯ ವಿಷಯದಲ್ಲಿ 
ವರ್ತಿಸುತ್ತೇನೋ, ಹಾಗೆ. ವಿದೇಶೀಯರೊಂದಿಗೂ ಕೂಡ; ಅದೇ ರೀತಿ ಸಮಸ್ತ ಸಜ್ಜನರೂ ವರ್ತಿಸುವುದು ಯೋಗ್ಯವಾಗಿರುತ್ತದೆ , 
ಏಕೆದದರೆ, ನಾನೂ ಕೂಡ ಯಾವುದಾದರೂ ಒಂದು ಮತದ ಪಕ್ಷಪಾತಿಯಾಗಿದ್ದರೆ, ಹೇಗೆ ಅಧುನಿಕರು ಸ್ವಮತದ ಸ್ತುತಿಯನ್ನೂ, ಮಂಡನವನ್ನೂ 
ಮತ್ತು ಪ್ರಚಾರವನ್ನೂ ಮಾಡುತ್ತಾರೋ ಮತ್ತು ಅನ್ಯಮತದ ನಿಂದೆಯನ್ನೂ, ಹಾನಿಯನ್ನೂ ಮತ್ತು ನಿರೋಧವನ್ನೂ ಮಾಡುವುದರಲ್ಲಿ 
ತತ್ಪರರಾಗಿರುತ್ತಾರೋ, ಹಾಗೆಯೇ ನಾನೂ ಮಾಡುತ್ತಿದ್ದನು. ಆದರೆ, ಇಂತಹ ಮಾತುಗಳು ಮಾನವತ್ವದಿಂದ ಹೊರಗಿನವಾಗಿವೆ. ಏಕೆಂದರೆ, 
ಪಶುವು ಬಲಕಾಲಿಯಾಗಿ ನಿರ್ಬಲ ಜೀವರಿಗೆ ದುಃಖವನ್ನುಂಟುಮಾಡುವಂತೆ, ಮತ್ತು ಸಾಯಿಸಿಯೂ ಬಿಡುವಂತೆ ಮನುಷ್ಯ ಶರೀರವನ್ನು 
ಹೊಂದಿಯೂ ಅಂತಹ ಕರ್ಮವನ್ನೇ ಮಾಡುತ್ತಾರಾದರೆ, ಅವರು ಮನುಷ್ಯ ಸ್ವಭಾವಯತ್ತರಲ್ಲ; ಆದರೆ, ಪಶುಗಳಂತೆ ಇದ್ದಾರೆ. ಮತ್ತು 
ಯಾವನು ಬಲಶಾಲಿಯಾಗಿ, ನಿರ್ಬಲರ ರಕ್ಷಣೆಯನ್ನು ಮಾಡುತ್ತಾನೋ, ಅವನೇ ಮಾನವನೆನಿಸತ್ತಾನೆ. ಮತ್ತು ಯಾವನು ಸ್ವಾರ್ಥಕ್ಕೆ 
ವಶನಾಗಿ ಪರಹಾನಿಮಾತ್ರವನ್ನು ಮಾಡುತ್ತಾನೋ, ಅವನು ಪಶುಗಳಿಗೂ ಹಿರಿಯ ಅಣ್ಣನೆಂದೇ ತಿಳಿಯಿರಿ. 

(7) ಈಗ ಆರ್ಯಾವರ್ಶೀಯರ ವಿಷಯದಲ್ಲಿ ವಿಶೇಷವಾಗಿ ಹನ್ನೊಂದನೆಯ ಸಮ್ಮುಲ್ಲಾಸದವರೆಗೆ ಬರೆದಿದ್ದೇನೆ, ಈ ಸಮುಲ್ಲಾಸಗಳಲ್ಲಿ 
ಯಾವ ಸತ್ಯಮತವನ್ನು ಪ್ರಕಾಶಪಡಿಸಿದ್ದೇನೋ, ಅದು ವೇದೋಕ್ತವಾಗಿರುವುದರಿಂದ ನನಗೆ ಸರ್ವಥಾ ಮಾನನೀಯವಾಗಿದೆ. ಮತ್ತುಯಾವ. 
ನವೀನವಾದ ಪುರಾಣಗಳು, ತಂತ್ರಗಳು - ಮೊದಲಾದ ಗ್ರಂಥಗಳಲ್ಲಿ ಉಕ್ತವಾದ ಮಾತುಗಳ ಖಂಡನವನ್ನು ಮಾಡಿದ್ದೇನೂ, ಅವ ತ್ಯಾಜ್ಯವಾಗಿವೆ. 


(೧೦) ಹನ್ನೆರಡನೆಯ ಸಮುಲ್ಲಾಸದಲ್ಲಿ ಯಾವುದನ್ನು ತೋರಿಸಿದ್ದೇನೋ, ಆ ಜಾರ್ವಾಕ ಮತವು ಈ ಕುಲದಲ್ಲಿ ಕ್ಷೀಣವಾಗಿ ಆಸ್ತವಾದುತೆ. 


೫% 
ಇದ್ದರೂ ಕೂಡ, ಈ ಚಾರ್ವಾಕ ಮತವು ಅನೀಶ್ವರವಾದ ಮೊದಲಾದುವುಗಳಲ್ಲಿ ಬೌದ್ಧ ಜೈನ-ಮತಗಳೊಂದಿಗೆ ಬಹಳ ಸಂಬಂಧವನ್ನು 
ಹೊಂದಿದೆ. ಈ ಚಾರ್ವಾಕನು ಎಲ್ಲರಿಗಿಂತ ದೊಡ್ಡ ನಾಸ್ತಕನಾಗಿದ್ದಾನೆ. ಅವನ ಉದ್ಯಮವನ್ನು ತಡೆಯುವುದು ಅವಕ್ಕವಾಗಿದೆ. ಏಕೆಂದರೆ, 
ಮಿಥ್ಯಾ ವಿಷಯವನ್ನು ತಡೆಯದಿದ್ದರೆ, ಜಗತ್ತಿನಲ್ಲಿ ಬಹಳ ಅನರ್ಥಗಳು ಪ್ರವೃತ್ತವಾಗಿ ಹೋಗುವುವು. ಚಾರ್ವಾಕನ ಯಾವ ಮತವಿದೆಯೋ, 
ಅದು ಮತ್ತು ಬೌದ್ಧರ ಹಾಗೂ ಜೈನರ ಯಾವ ಮತಗಳಿವೆಯೋ ಅವೂ ಕೂಡ ೧೨ ನೆಯ ಸಮಲ್ಲಾಸದಲ್ಲಿ ಸಂಕ್ಷೇಪವಾಗಿ ಬರೆಯಲ್ಪಟ್ಟಿವೆ. 
ಮತ್ತು ಬೌದ್ಧರ ಹಾಗೂ ಜೈನರ ಮತಗಳಿಗೂ, ಚಾರ್ವಾಕ ಮತದೊಂದಿಗೆ ಹೊಂದಿಕೆಯಿದೆ . ಮತ್ತು ಅಲ್ಪ-ಸ್ವಲ್ಪ ವಿರೋಧವೂ ಇದೆ. ಮತ್ತು 
ಜೈನನೂ ಕೂಡ ಬಹಳ ಅಂಶಗಳಲ್ಲಿ ಜಾರ್ವಾಕರ ಹಾಗೂ ಬೌದ್ಧರ ಸಂಗಡ ಸಾದ್ಯಶ್ಯವನ್ನು ಹೊಂದಿದ್ದಾನೆ ಮತ್ತು ಸ್ವಲ್ಪ ವಿಷಯಗಳಲ್ಲಿ 
ಭೇದವೂ ಇದೆ. ಆದುದರಿಂದ ಜೈನರದು ಬೇರೆಯ ಶಾಖೆಯೆಂದು ಎಣಿಸಲ್ಪಡುತ್ತದೆ. ಈ ಭೇದವನ್ನು ೧೨ನೆಯ ಸಮಲ್ಲಾಸದಲ್ಲಿ 
ಬರೆದಿದ್ದೇನೆ. ಅಲ್ಲಿಯೇ ಯಥಾಯೋಗ್ಯವಾಗಿ ತಿಳಿದುಕೊಳ್ಳುವುದು. ಇದರ ಭೇದ ಯಾವುದು - ಯಾವುದಿದೆಯೋ ಅದನ್ನೆಲ್ಲಾ ೧೨ನೆಯ 
ಸಮಲ್ಲಾಸದಲ್ಲಿ ತೋರಿಸಿದ್ದೇನೆ. ಬೌದ್ಧರ ಮತ್ತು ಜೈನರ ಮತದ ವಿಷಯವನ್ನೂ ಕೂಡ ಬರೆದಿದ್ದೇನೆ. 

(೧೧) ಇವುಗಳಲ್ಲಿ ಬೌದ್ಧರ ದೀಪವಂಶ ಮೊದಲಾದ ಪ್ರಾಚೀನ ಗ್ರಂಥಗಳಲ್ಲಿ (ಮತ್ತು ಸರ್ವದರ್ಶನ ಸಂಗ್ರಹದಲ್ಲಿ ಬೌದ್ಧಮತ 
ಸಂಗ್ರಹವಾಗಿ ತೋರಿಸಲ್ಪಟ್ಟದೆ. ಅದರಿಂದ ತೆಗೆದು ಇಲ್ಲಿ ಬರೆದಿದ್ದೇನೆ. ಮತ್ತು ಈ ಕೆಗೆ ಬರೆಯಲ್ಪಟ್ಟಿರುವವು ಜೈನರ ಸಿದ್ಧಾಂತಗಳ 
ಪಸ್ತಕಗಳಾಗಿವೆ. ಅವುಗಳಲ್ಲಿ- 

ನಾಲ್ಕು ಮೂಲಸೂತ್ರಗಳು - ಎಂದರೆ- ೧. ಆವಶ್ಯಕ ಸೂತ್ರಗಳು. ೨. ವಿಶೇಷ ಅವಶ್ಯಕ ಸೂತ್ರಗಳು. ೩. ದಶಶವೈತಾಲಿಕ 
ಸೂತ್ರಗಳು. ೪. ಪಾಕ್ಟಿಕ ಸೂತ್ರಗಳು. 

ಹನ್ನೊಂದು ಅಂಗಗಳು:- ೧. ಆಜಾರಾಂಗ ಸೂತ್ರಗಳು. ೨, ಸುಗಡಾಂಗ ಸೂತ್ರಗಳು. ೩. ಥಾಣಾಂಗ ಸೂತ್ರಗಳು. 
೪. ಸಮವಾಯಾಂಗ ಸೂತ್ರಗಳು, ೫. ಭಗವತೀ ಸೂತ್ರಗಳು. ೬. ಜ್ಞಾತಾಧರ್ಮಕಥಾ ಸೂತ್ರಗಳು ೭. ಉಪಾಸದಶಾ 
ಸೂತ್ರಗಳು. ೮. ಅಂತಗಡದಶಾ ಸೂತ್ರಗಳು, ೯. ಅನುತ್ತರೋವವಾಯೀ ಸೂತ್ರಗಳು, ೧೦. ತ್ರಿಪಾಕ ಸೂತ್ರಗಳು, 
೧೧. ಪ್ರಶ್ನವ್ಯಾಕರಣ ಸೂತ್ರಗಳು 


ಹನ್ನೆರಡು ಉಪಾಂಗಗಳು :- ೧. ಉಪವಾಈ ಸೂತ್ರಗಳು, ೨. ರಾಯಪಸೇನೀ ಸೂತ್ರಗಳು, ೩. ಜೀವಾಭಿಗಮ ಸೂತ್ರಗಳು, 
೪. ಪನ್ನವಣಾ ಸೂತ್ರಗಳು, ೫. ಜಂಬುದ್ದೀಪಪನ್ನತೀ ಸೂತ್ರಗಳು, ೬. ಚಂದಪನ್ನತೀ ಸೂತ್ರಗಳು. ೭. ಸೂರಪನ್ನತೀ ಸೂತ್ರಗಳು, 
೮. ನಿರಿಯಾವಲೀ ಸೂತ್ರಗಳು. ೯. ಕಪ್ಪಿಯಾ ಸೂತ್ರಗಳು. ೧೦. ಕಪವಡೀಸಿಯಾ ಸೂತ್ರಗಳು. ೧೧. ಪೂಪ್ಚಿಯ ಸೂತ್ರಗಳು 
ಮತ್ತು ೧೨. ಪುಷ್ಕಚೂಲಿಯಾ ಸೂತ್ರಗಳು 

ಐದು ಕಲ್ಪ ಸೂತ್ರಗಳು:- ೧, ಉತ್ತರಾಧ್ಯಯನ ಸೂತ್ರಗಳು. ೨. ನಿಶೀಥ ಸೂತ್ರಗಳು ೩. ಕಲ್ಪಸೂತ್ರಗಳು, ೪. ವ್ಯವಹಾರ 
ಸೂತ್ರಗಳು ಮತ್ತು ೫. ಜೀತಕಲ್ಪ ಸೂತ್ರಗಳು. 

ಆರು ಛೇದಗಳು - ಮಹಾನಿಶೀಥ ಬೃಹದ್ವಾಚನಾ ಸೂತ್ರಗಳು, ೨. ಮಹಾ ನಿಶೀಥಲಘವಾಚನಾ ಸೂತ್ರಗಳು. ೩. ಮಧ್ಯಮ. 
ವಾಜನಾ ಸೂತ್ರಗಳು, ೪. ಪಿಂಡ ಿರುಕ್ತಿ ಸೂತ್ರಗಳು. ೫. ಓಘ ನಿರು್ತಿ ಸೂತ್ರಗಳು, ೬. ಪರ್ಯೂಷಣಾ ಸೂತ್ರಗಳು. 

ದಶ ಪಯನ್ನಾ ಸೂತ್ರಗಳು :- ೧. ಚಿತುಸರಣ ಸೂತ್ರಗಳು, ೨. ಪಚ್ಚಜಾಣ ಸೂತ್ರಗಳು, ೩. ತದುಲವೈಯಾಲಿಕ 
ಸೂತ್ರಗಳು, ೪. ಭಕ್ತಿ ಪರಿಜ್ಞಾನ ಸೂತ್ರಗಳು. ೫. ಮಹಾಪ್ರತ್ಯಾಖ್ಯಾನ ಸೂತ್ರಗಳು. ೬. ಚಂದಾವಿಜಯ ಸೂತ್ರಗಳು. ೭. 
ಗಣೀವಿಜಯ ಸೂತ್ರಗಳು. ೮. ಮರಣಸಮಾಧಿ ಸೂತ್ರಗಳು. ೯. ದೇವೇಂದ್ರಸ್ತಮನ ಸೂತ್ರಗಳು. ಮತ್ತು ೧೦. ಸಂಸಾರ 





ಖಃ 
ಐದು ಪಂಚಾಂಗಗಳು: - ೧. ಪೂರ್ವೋಕ್ತ ಗ್ರಂಥಗಳೆಲ್ಲದರ ಟೀಕೆ. ೨. ನಿರುಕ್ತಿ೩. ಚೂರಣೀ. ೪. ಭಾಷ್ಕ . ಈ ನಾಲ್ಕು 
ಅವಯವಗಳು ಮತ್ತು ಮೂಲಗಳೆಲ್ಲವೂ ಸೇರಿ ಪಂಚಾಂಗವೆನಿಸುತ್ತವೆ. 


(೧೨) ಇವರಲ್ಲಿ ಢೂಂಢಿಯಾಗಳು ಅವಯವಗಳನ್ನು ಅಂಗೀಕರಿಸುವುದಿಲ್ಲ. ಮತ್ತು, ಯಾವುದನ್ನು ಜೈನರು ಅಂಗೀಕರಿಸುತ್ತಾರೋ, 
ಅಂತಹ, ಇವುಗಳಿಂದ ಬೇರೆಯಾದ ಗ್ರಂಥಗಳಿವೆ. ಇವರ ಮತದ ಮೇಲೆ ವಿಶೇಷ ಸಮಾಲೋಚನೆಯನ್ನು ಹನ್ನೆರಡನೆಯ ಸಮಲ್ಲಾಸದಲ್ಲಿ. 
ನೋಡಿಕೊಳ್ಳಿರಿ. 

(೧೩) ಜೈನರ ಗ್ರಂಥದಲ್ಲಿ ಲಕ್ಷಾಂತರ ಪುನರುಕ್ತ ದೋಷಗಳಿವೆ. ಮತ್ತು ತಮ್ಮ ಗ್ರಂಥ ಅನ್ಯಮತೀಯರ ಕೈಯಲ್ಲಿದ್ದರೆ, ಅಥವಾ 
ಮುದ್ರಿತವಾಗಿದ್ದರೆ, ಈ ಗ್ರಂಥವನ್ನು ಅಪ್ರಮಾಣವೆಂದು ಹೇಳುವ ಸ್ವಭಾವವೂ ಕೂಡ ಇವರಲ್ಲಿ ಹಲಕೆಲವರಲ್ಲಿರುತ್ತದೆ. ಅವರ ಈ ಮಾತು 
ಸುಳ್ಳಾಗಿದೆ. ಏಕೆಂದರೆ, ಯಾವುದನ್ನು ಕೆಲವರು ಒಪ್ಪತ್ತಾರೋ, ಕೆಲವರು ಒಪ್ಪವುದಿಲ್ಲವೋ ಅದು ಆ ಕಾರಣದಿಂದಲೇ ಜೈನಮತದಿಂದ 
ಹೊರಗಾಗಿ ಹೋಗಲಾರದು. ಅಹುದು; ಯಾವುದನ್ನು ಯಾವನೂ ಒಪ್ಪಪುದೇ ಇಲ್ಲವೋ, ಮತ್ತು ಎಂದೂ ಯಾವ ಜೈನರೂ ಒಪ್ಪಿಯೇ 
ಇಲ್ಲವೋ, ಅದು ಮಾತ್ರ ಅಗ್ರಾಹ್ಯವಾಗಬಲ್ಲದು. ಆದರೆ, ಯಾವುದನ್ನು ಯಾವ ಜೈನನೂ ಒಪ್ಪದಿರಬಹುದೋ, ಅಂತಹ ಯಾವ ಗ್ರಂಥವೂ 
ಇಲ್ಲ. ಆದುದರಿಂದ ಯಾವನು ಯಾವ ಗ್ರಂಥವನ್ನು ಒಪ್ಪತ್ತಿರಬಹುದೋ, ಆ ಗ್ರಂಥದಲ್ಲಿನ ವಿಷಯಗಳ ಖಂಡನ- ಮಂಡನಗಳೂ ಕೂಡ, 
ಅವನ ಸಲುವಾಗಿಯೇ ಇರುತ್ತವೆ- ಎಂದು ತಿಳಿಯಲ್ಪಡುತ್ತದೆ. ಆದರೆ, ಯಾರು ಗ್ರಂಥವನ್ನು ತಿಳಿದೂ ಇರುತ್ತಾರೋ, ಅಂಗೀಕರಿಸಿಯೂ 
ಇರುತ್ತಾರೋ, ಆದರೂ ಕೂಡ ಸಭೆಯಲ್ಲಿ ಅಥವಾ ಸಂವಾದದಲ್ಲಿ ಪರಿವರ್ತಿತರಾಗಿ ಹೋಗುತ್ತಾರೋ, ಅಂತಹವರೂ ಕೂಡ ಅದೆಷ್ಟೋ 
ಜನರಿದ್ದಾರೆ. ಈ ಕಾರಣದಿಂದಲೇ ಜೈನರು ತಮ್ಮ ಗ್ರಂಥಗಳನ್ನು ಮುಚ್ಚಿಡುತ್ತಾರೆ ಮತ್ತು ಅಸ್ಯಮತೀಯನಿಗೆ ಕೊಡುವುದೂ ಇಲ್ಲ: 
ಶ್ರವಣಮಾಡಿಸುವುದೂ ಇಲ್ಲ ಮತ್ತು ಓದಿಸುವುದೂ ಇಲ್ಲ. ಕಾರಣವೇನೆಂದರೆ, ಯಾವುವಕ್ಕೆ ಯಾವುದೇ ಉತ್ತರವನ್ನು ಜೈನರಲ್ಲಿ ಯಾವನೂ 
'ಕೊಡಲಾರನೋ, ಅಂತಹ ಅಂತಹ ಅಸಂಭವವಾದ ಮಾತುಗಳು ಅವುಗಳಲ್ಲಿ ತುಂಬಿಕೊಂಡಿವೆ. ಸುಳ್ಳು ಮಾತನ್ನು ಬಿಟ್ಟುಬಿಡುವುದೇ 
ತುವರತ್ತದೆ. 

(೧೪) ಹದಿಮೂರನೆಯ ಸಮಲ್ಲಾಸದಲ್ಲಿ ಕ್ರೈಸ್ತರ ಮತದ ವಿಷಯವನ್ನು ಬರೆದಿದ್ದೇನೆ. ಈ ಜನರು ಬೈಬಲನ್ನು ತಮ್ಮಧರ್ಮಪಸ್ತಬೆಂದು. 
ಅಂಗೀಕರಿಸುತ್ತಾರೆ. ಇವರ ವಿಶೇಷ ಸಮಾಚಾರಗಳನ್ನು ಅದೇ ಹದಿಮೂರನೆಯ ಸಮುಲ್ಲಾಸದಲ್ಲಿ ನೋಡಿರಿ. ಮತ್ತು ಹದಿನಾಲ್ಕನಯ 
ಸಮಲ್ಲಾಸದಲ್ಲಿ ಮುಸಲ್ಮಾನರ ಮತದ ವಿಷಯದಲ್ಲಿ ಬರೆದಿದ್ದೇವೆ. ಈ ಜನರು ಕುರಾನನ್ನು ತಮ್ಮಮತದ ಮೂಲ ಪುಸ್ತಕವೆಂದು ಒಪ್ಪಿ 
ಕೊಳ್ಳುತ್ತಾರೆ. ಇವರ ವಿಶೇಷ ವ್ಯವಹಾರವನ್ನು ಕೂಡ ಹದಿನಾಲ್ಕನೆಯ ಸಮುಲ್ಲಾಸದಲ್ಲಿ ನೋಡಿರಿ. ಮತ್ತು ಇದರ ನಂತರ ವೈದಿಕಮತದ 
ವಿಷಯದಲ್ಲಿ ಬರೆದಿದ್ದೇನೆ. 

(೧೫) ಯಾವನಾದರೂ ಗ್ರಂಥಕತ್ಸೂವಿನ ಅಭಿಪ್ರಾಯಕ್ಕೆ ವಿರುದ್ಧವಾದ ದೃಷ್ಟಿಕೋಣದಿಂದ ನೋಡುವನಾದರೆ, ಅವನಿಗೆ ಯಾವದೊಂದು. 
ಅಭಿಪ್ರಾಯವೂ ವಿದಿತವಾಗುವುದಿಲ್ಲ. ಏಕೆಂದರೆ ವಾಕ್ಯಾರ್ಥಬೋಧಕ್ಕೆ ಆಕಾಂಕ್ಷೆ ಯೋಗ್ಯತೆ ಆಸ್ತಿ ಮತ್ತು. ತಾತ್ಪರ್ಯ ಎಂಬ 
ನಾಲ್ಕು ಕಾರಣಗಳಿರುತ್ತವೆ. ಯಾವ ಪುರುಷನು ಯಾವಾಗ ಈ ನಾಲ್ಕು ಅಂಶಗಳ ಮೇಲೆಯೂ ಗಮನವಿಟ್ಟು ನೋಡುತ್ತಾನೋ, ಅವನಿಗೆ. 
ಆಗ ಗ್ರಂಥದ ಅಭಿಪ್ರಾಯ ಯಥಾ ಯೋಗ್ಯವಾಗಿ ವಿದಿತವಾಗುತ್ತದೆ. 

ಯಾವುದಾದರೂ ವಿಷಯದ ಮೇಲೆ ಹೇಳುವವನ ಮತ್ತು ವಾಕ್ಕದಲ್ಲಿನ ಪದಗಳ “ಅಕ್ಷಾಂಕ್ಷೆ”' ಇರುತ್ತದೆ. ಯಾವುದರಿಂದ ಏನೂ 
ಆಗಬಲ್ಲದೋ, ಅದು “ಯೋಗ್ಯತೆ'” ಎನಿಸುತ್ತದೆ. ಉದಾಹರಣೆಗೆ :- ನೀರಿನಲ್ಲಿರುವ ಯೋಗ್ಯತೆ ನೆನೆಯಿಸುವುದು ಅಥವಾ ನೀರನ್ನು 

'೧. ಲೇಖಕನು ಶಬ್ದ ಪ್ರಯೋಗವನ್ನು ಯಾವ ಭಾವನಾ ಸೂಜಕ ಉದ್ದೇಶ್ವದಿಂದ ಮಾಡುತ್ತಾನೋ ಅದಾಶಕ್ಷಾಣ್ನ್‌ 

೨. ಶಬ್ದಕ್ಕಿ ಯಾವ ಭಾವನಾಸೂಚಕ ಸಾಮರ್ಥ್ಯವಿದೆಯೋ, ಅದು “ಯೋಗ್ಯತೆ”. 





ರೆಯವುದು “ಆಟ ಎನಸತ್ತರ ಯಾವದರ ಸಲುವಾಗಿ ಕ್ಯ ಶಬ್ದೋಬ್ಬರಣೆಯನ್ನು ಮಾಡಿದ್ದಾನೋ, ಅಸಾ ಬರೆಡಿದ್ದಾರೋ, 
ಅದರೊಂದಿಗೆಯೇ ಆ ವಚನವನ್ನು ಅಥವಾ ಲೇಖನವನ್ನು ಅಷ್ಟಯಿಸುವುದು “ತಾತ್ಪರ್ಯ” ವೆನಿಸುತ್ತದೆ. 

(೧) ಯಾರು ಪಕ್ತಿನ ಅಭಿಪ್ರಾಯಕ್ಕೆ ವಿರುದ್ಧವಾದ ಕಲ್ಪನೆಯನ್ನು ಮಾಡುವ ಪರಿಪಟಿಯನ್ನಿಟ್ಟುಕೊಂಡಿರುತ್ತಾರೋ, ಅಂತಹ 
ಹಕಗಳೂ, ದುರಾಗ್ರಹಿಗಳೂ ಆದ ಮಾನವರೂ ಬಹಳ ಮಂದಿಯಿತ್ತಾರೆ. ವಿಶೇಷತಃ ಮತವಾದಿಗಳಾದ ಜನರು, ಏಕೆಂದರೆ, ಮತದ 
ಆಕ್ರಸದಿದ ಅವರ ಬುದ್ಧಿ ಅಂಧನ ಸಿಕ್ಕಿಕೊಂಡು, ಮಶವಾಗಿ ಹೋಗುತ್ತದೆ. ಆದದರಿಂದ ನಾನು ಹೇಗೆ ಪುರಾಣಗಳನ್ನೂ ಜೈಂರ 
ಕ್ಷಢಗಳನ್ನೂ ಬೈಬಲನ್ನೂ ಮತ್ತು ಖರಾನನ್ನೂ ಮೊದಲೇ ವಶ್ತದಿಯಿಂದ ನೋಡದೆ, ಅವುಗಳಿಂದ ಗಣಗಳ ಸ್ವೀರವನ್ನೂ ದೋಷಗಳ 
ತ್ಯಾಗನನ್ನೂವತ್ತು ಅನ್ಯಮಾನವ ಜಾತಿಯ ಉತ್ಕರ್ಷಣ್ಕಾಗಿ ಪ್ರಯತ್ನವನ್ನೂ ಮಾಡುತ್ತೇನೋ, ಹಾಗೆ ಎಲ್ಲರೂ ಮಾಡುವುದು ಯೋಗ್ಯವಾಗರತ್ತದೆ. 


(೧೭) ಯಾವವನ್ನು ನೋಡಿ ಮಾನವರು ಸತ್ಯಾಸತ್ಯ ಮತಗಳ ನಿರ್ಣಯವನ್ನು ಮಾಡಲು ಸಮರ್ಥರಾಗುವರೋ, ಮತ್ತು ಸತ್ಯದ 
ಸೀಕಾರವನ್ನ ಅಸತ್ಯದ ಪರತ್ಕಸವನ್ನೂ ಮಾಡಲು ಮತ್ತು ಮಾಡಿಸಲು ಶಕ್ತರಾಗವರೋ, ಅಂತಹ ಸ್ವಲ್ಪ-ಸ್ವಲ್ಪ ದೋಷಗಳನ್ನು ಮಾತ ಈ 
ಮತಗಳ ಬಗೆಗೆ ಪ್ರಣ ಪಡಿಸಿದ್ದ. ಏಕುದರೆ, ಒಂದೇ ಆದ ಮಾನವ ಜಾತಿಯಲ್ಲಿ ದುಷ್ಟೇರಣೆಯನ್ನು ಮಾಡಿ, ವಿರುದ್ಧವಾದ 
ಬುದ್ಧಿಯನ್ನು ಹುಟ್ಟಿಸಿ, ಒಬ್ಬರನ್ನು ಮತ್ತೊಬ್ಬರ ಶತ್ರುವಾಗಿ ಮಾಡಿ, ಹೋರಾಡಿಸಿ ನಾಶ ಮಾಡುವುದು ವಿದ್ಧಾಂಸ ಸ್ವಭಾವಕ್ಕೆ 
ಸೊರಗಸದಾಗದು್ತದೆ ಈ ಗಂಭನ್ನನೋಡಿ ವಿದ್ವಾಂಬಾದ ಜನಯ ಯಥಾಯೋಗ್ಯವಗಿ ಇದರ ಅಭಿಪ್ರಾಯವನ್ನು ತಿಳದೊಳ್ಳವದ. 
ಇದರಂದ ನಾನು ನನ್ನ ಪರಿಶ್ರಮ ಸಫಲವಾಯಿತಂದು ತಳಿದಕೊಳ್ಳತ್ತೆ ಮತ್ತು ನನ್ನ ಅಭಿಪ್ರಾಯವನ್ನು ಸಜ್ಜನರೆಲ್ಲರ ಮುಂದೆಯೂ 
ಮಂಡಿಸುತೇನೆ. ದನ್ನು ನೋಡಿ, ಆ್ನರೆ ತೋರಿಸಿ ನ್ನ ಪ್ರಯತ್ನಮ್ನು ಸಫಲವಾಗಿ ಮಾಡಲಿ ಮತ್ತು ಇದೇ ರೀತಿ ಪಕ್ಷಪಾತಮಾಡದೆ 
ಸತ್ಕಾರದ ಪ್ರಕಾಶವನ್ನು ಮಾಡುವುದು ನನ್ನ ಹಾಗೂ ಸಮಸ್ವಮಹಾಶಯರುಗಳು ಮುಖ್ಯಮದ ಕರ್ತವ್ಯಕರ್ಮವಾಗಿದೆ. 


0) ಸರ್ವ, ಸಮಾಗತರ್ಯಾಮಿಯೂ ಸಜ್ಜಡನುಸೂ ಆದ ಪರಮಾಸ್ಯು ಸಸಂ ಈ ಆಶಯವನ್ನು ಬಚವಿ 
ಮತ್ತು ಚಿರಸ್ಥಾಯಿಯಾಗಿ ಮಾಡಲಿ, 


ಅಲಮತಿವಿಸ್ತರೇಣ ಬುದ್ಧಿಮದ್ಧರಶಿರೋಮಣಿಷು. 
ಇತಿ ಭೂಮಿಕಾ 


ಸ್ಥಾನ-- ಮಹಾರಾಣಾರವರ ಉದಯಪುರ: 
ಭಾದ್ರಪದ ಶುಕ್ಲಪಕ್ಷ ವಿಕ್ರಮ ಸಂವತ್‌. ೧೯೩೯ (ಸ್ವಾಮೀ) ದಯಾನಂದ ಸರಸ್ವತೀ. 








3 ಭಾವನೆ ಸ್ಫುಟವಾಗಿ ಅರಿವಾಗುವಂತೆ ಶಬ್ದಗಳನ್ನು ತತ್ವತ್ಸಾಮೀಪ್ಯದಲ್ಲಿಡುವುದು “ಆಸ್ತಿ 
೪- ಲೇಖಕ ಮಂಡಿಸಲು ಬಯಸುವ ಅಭಿಪ್ರಾಯವೇ “ತಾತ್ಪರ್ಯ” 





ಯೋಗೀಶ್ವರ ಶ್ರೀ! ಅರವಿಂದ ಘೋಷರು ಕಂಡ 


ದಯಾನಂದರ ವೃಕ್ತಿತ್ವ. 


“ಯಾವುದೇ ನಿಶ್ಚಯಕ್ಕೂ ಬರಲಾಗದೆ ದಿಗ್ಗಾ 0ತವಾದ ವಸ್ತುಕ್ತಿತಿಯ ಆತ್ಮನೊಳಕ್ಕೆ ಯಾವುದೇ 
ಕ್ರಮವು ಇಲ್ಲದೆ ತಮ್ಮನ್ನು ತಾನೇ ನುಗ್ಗಿಸಿ ಕೊಳ್ಳಲಿಲ್ಲ; ಆದರೆ- ಮಾನವರ ಹಾಗೂ ವಸ್ತುಗಳ 
ಮೇಲೆ ತನ್ನ ವ್ಯಕ್ತಿತ್ವವನ್ನು ಎಂದಿಗೂ ಅಳಿಸಲಾಗದಂತೆ, ಕಂಚಿನ' ಪ್ರತಿಮೆಯಂತೆ ಸುಸ್ಥಷ್ಫವಾಗಿ 
ಒತ್ತಿ ಅಳಿದರೂ ಕೂಡ ಸದಾ ಕಾಲಕ್ಕೂ ಉಳಿದುಕೊಂಡರು ಮಹರ್ಷಿ ದಯಾನಂದರು. 
ಭಗವಂತನ ನಿರ್ಮಾಣಶಾಲೆಯಲ್ಲಿನ ಈ ಅತಿಮಹತ್ತ್ವದ ವ್ಯಕ್ತಿಯ ಬಗೆಗೆ ನಾನು ಆಲೋಚಿಸಿದಾಗ, 
ನಿರಂತರ ಸಂಘರ್ಷದ, ಗುರಿತಪ್ಪದ ಕಾರ್ಯದ ಮತ್ತು ವಿಜಯದ ಹಾಗೂ ಜಯಶಾಲೀ 
ಕೃತಿಯ ಚೇತೋಹಾರೀ ಪ್ರತಿಮೆಗಳೇ ಗುಂಪುಗುಂಪಾಗಿ ನನ್ನ ಮಾನಸನೇತ್ರದ ಮುಂದೆ ಸುಳಿಯುತ್ತದೆ. 
ಇಲ್ಲಿ “ಪ್ರಕಾಶದ ಸೈನಿಕನೇ ಇದ್ದನು: ಭಗವಂತನ ಜಗತ್ತಿನಲ್ಲಿ ಮಾನವರಿಗೆ ಮತ್ತು ಸಂಸ್ಥೆಗಳಿಗೆ 
ರೂಪಕೊಡುವ ಒಬ್ಬ ಶಿಲ್ಪಿಯಿದ್ದನು; ಪ್ರಕೃತಿಯು ಆತ್ಮನ ಮುಂದೊಡ್ಡುವ ಕಷ್ಟ-ಕಾರ್ಪಣ್ಯಗಳನ್ನು 
ಧೀರ-ವೀರನಾಗಿ ಹೊತ್ತಿಕ್ಕಿ ಜಯಗಳಿಸುವ ಅಜೇಯವೃಕ್ತಿತ್ವವೇ ದಯಾನಂದರ ರೂಪದಲ್ಲಿ 


ಎದುರಿಗಿದ್ದಿತು” - ಎಂದು ನನಗೆ ನಾನೇ ಹೇಳಿಕೊಳ್ಳುತ್ತೇನೆ. 


ಬೇರೆ ಎಲ್ಲವನ್ನೂ ಮರೆತರೂ ಕೂಡೆ, ಒಂದು ನಿರಂತರ ಸತ್ಯವನ್ನು ಮಾತ್ರ, ಚಿರಂತನ 
ತಥ್ಯವನ್ನು ಮಾತ್ರ ನಾನೆಂದಿಗೂ ಮರೆಯಲಾರೆ. ಮತೀಯ ಭಾಂತಿಗೆ ಬಲಿ ಬಿದ್ದ ಭಾಷ್ಕಕಾರರ 
ತಿರುಹು-ಮುರುಹು ವಿವರಣಗಳ ಕಾರಣದಿಂದ ಕಾಡಾಡಿಗಳ ಹಾಡುಗಳೆಂದು ಹೇಳಲ್ಪಡುತ್ತಿದ್ದ. 
ಆದರೆ ವಸ್ತುತಃ ಈಶ್ವರೀಯ ಜ್ಞಾನಭಂಡಾರಗಳಾದ ವೇದಗಳ ನೈಜಾರ್ಥದ ಬೀಗದ. ಕೈಯನ್ನು 


ಜನತೆಯ ಕೈಗಿತ್ತು ಹೋದ ಮಹಾಮಹಿಮರು ಮಹರ್ಷಿ ದಯಾನಂದರು.” 

















ವೇದದ ಕರೆ 


ಜ್ಯೋತಿರ್ವಣೇತ ತಮಸೋ ವಿಜಾನನ್‌ 

ಆರೇ ಸಿಸು ಮರಿತದೂೇ। 

ಇಮಾ ಗಿರಃ ಸೋಮಪಾಃ ಸೋಮವೃದ್ಧ 

ಜುಷಸ್ಥೀಂದ್ರ ಪುರುತಮಸ್ಕ ಕಾರೋ! ॥ 

ಘ್‌ (ಯಗ್ವೇದ- ೩-೩೯-೭) 

“(ಟೋಮಪ ಭಗವದಾನಂದರುವನ್ನು ಸವಿಯುವ, ಥೋಮವೃದ್ಧ) ಶಾಂತಿಯಿಂದಲೇ ಪ್ರವರ್ಧಮಾನನಾಗುವ, 

(ಇಂದ್ರು ಇಂದ್ರಿಯಮಾನ್‌ ಜೀವ! ಮಾನವಯೋನಿಯಲ್ಲಿರುವ ವಿವೇಕವಾನ್‌ ಆತ್ಮನ್‌! (ಪುರುತಮಸ್ಕ ಕಾರೋ)) 
ಅಣು - ಅಣುವಿನಲ್ಲಿಯೂ, ಕಣಕಣದಲ್ಲಿಯೂ ವ್ಯಾಪಕವಾಗಿರುವ ಜಗತ್ಯತದಿನ, (ಇಮಾಃ ಗಿರ) ಈ ದೈನೀ 
ವಾಣಿಗಳನ್ನು (ಜುಪಸ್ಛಿ ಪ್ರೀತಿಯಿಂದ ಸ್ವೀಕರಿಸು. ಮಾನವನು, (ಎಿಜಾನನೆ) ವಿಶೇಷ ಜ್ಞಾನ ಪಡೆಯುತ್ತಾ, (ಮಸ) 
ಅಜ್ಞಾನಾಂಧಕಾರದಿಂದ ದೂರನಾಗಿ, (ಜ್ಯೋತಿಃ ವ್ಯಜೀತೆ) ಜ್ಞಾನ ಜ್ಯೋತಿಯನ್ನು ಆರಿಸಿಕೊಳ್ಳಬೇಕು. ನಾವೆಲ್ಲರೂ, 
(ದುರಿತಾತ್‌ ಆರೆ) ದುರ್ನಡೆಯಿಂದ ದೂರಸರಿದು, (ಅಭೀಕೆ)) ಭಯರಹಿತ ಸ್ಥಿತಿಯಲ್ಲಿ (್ಮಾಮ) ಇರೋಣ”. 








೫% 








ಸಸ್ಯರಾನುರೇ್ವರಾಯ ನಮೋ ನಮಃ ॥/ 
ಸತ್ಕಾರ್ಥ ಪ್ರಕಾಶ 
ಪ್ರಥಮ ಸಮುಲ್ಲಾಸಃ 

ಓಂ ಶಕ್ತೋ ಮಿತ್ರಃ ಶಂ ವಯಿಣಃ ಶಸ್ನೋಭವತ್ವರ್ಯಮಾ 1 
ಶನ್ನ ಇಂದ್ರೋ ಬ್ಯಹಸ್ವತಿಃ ಶಂನೋ ವನ್ನು ರುರುಕ್ರಮಃ ॥! 
ನಮೋ ಬ್ರಹ್ಮಣೇ ನಮಸ್ತೇ ವಾಯೋ ತ್ವಮೇವ ಪ್ರತ್ಯಕ್ಷಂ ಬೃಹ್ಮಾಸಿ ! 
ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ಪದಿಷ್ಠಾಮಿ ಚತಂ ವೆದಿಷ್ಠಾಮಿ | ಸತ್ಯಂ ನದಿಷ್ಕಾಮಿ | 
ತನ್ಮಾಮಿವತು ತದ್ದಕ್ತಾಕೆಮವತು ಅವತು ಮಾಡುವತು ಪಕ್ಷಾಕಿಮ್‌ 1! 

ಓಂಶಾಂತಿಶ್ಶಾಂತಿ ಶಾಂತಿಃ ೧ 

ಚ (ತೈತ್ರಿರೀಯ ಉಪನಿಷತ್‌ - ೧) 


ಅರ್ಥ:-. (ಓಂ) ಈ ಓಂಕಾರವೆಂಬ ಶಬ್ದ ಪರಮೇಶ್ವರನ ಸರ್ವೋತ್ತಮ ನಾಮವಾಗಿದೆ. ಏಕೆಂದರೆ, ಇದರಲ್ಲಿ ಯಾವ. 
ಅ, ಉ,, ಮೃ ಎಂಬ ಮೂರು ಅಕ್ಷರಗಳು ಸೇರಿ ಒಂದು (ಓಂ) ಸಮುದಾಯವಾಗಿದೆಯೋ, ಈ ಒಂದು ಹೆಸರಿನಿಂದ 
ಪರಮೇಶ್ವರನ ಬಹಳ ಹೆಸರುಗಳು ಬರುತ್ತವೆ. ಹೇಗೆಂದರೆ,: ಕಾರದಿಂದ ವಿರಾಟ್‌, ಆಗ್ನಿ, ವಿಶ್ವ- ಮೊದಲಾದುವುಗಳ, ಉಕಾರದಿಂದ 
ಹಿರಣ್ಯಗರ್ಭ, ವಾಯು ಮತ್ತು ತೈಜಸ ಮೊದಲಾದುವುಗಳ, ಮಕಾರದಿಂದ ಈಶ್ವರ, ಆದಿತ್ಯ ಮತ್ತು ಪ್ರಾಜ್ಞ- ಮೊದಲಾದ 
ಹೆಸರುಗಳ ವಾಚನ ಮತ್ತು ಗ್ರಹಿಕೆಯಾಗುತ್ತದೆ . ವೇದಾದಿ ಸತ್ಯಶಾಸ್ತ್ರಗಳಲ್ಲಿ , ಪ್ರಕರಣಾನುಕೂಲ ಈ ಎಲ್ಲಾ ಹೆಸರುಗಳೂ ಪರಮೇಶ್ವರನಿಗೆ" 
ಅನ್ವಯಿಸುತ್ತವೆ. ಎಂದು ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಬ್ಲಟ್ಟದೆ. 

ಪ್ರಶ್ನೆ: - ಪರಮೇಶ್ವರಾಿಂದ ಬೇರೆಯಾದ ಅರ್ಥಗಳನ್ನು ವಿರಾಟ್‌ ಮೊದಲಾದ ಹೆಸರುಗಳು ಅದೇಕೆ ಸೂಚಿಸುವುದಿಲ್ಲ? ಬ್ರಹ್ಮಾಂಡ, 
ಪೃಥಿವೀ ಮೊದಲಾದ ಭೂತಗಳು ಇಂದ್ರಾದಿ ದೇವತೆಗಳು ಮತ್ತು ವೈದ್ಯಕ ಶಾಸ್ತ್ರಗಳಲ್ಲಿ ಶುಂಠಿ ಮೊದಲಾದ ಓಷಧಿಗಳಿಗೂ ಈ 
ಹೆಸರುಗಳು ಸಲ್ಲುತ್ತವೋ ಇಲ್ಲವೋ? 

ಉತ್ತರ: ಸಲ್ಲುತ್ತವೆ, ಆದರೆ, ಪರಮಾತ್ಮನಿಗೂ ಸಲ್ಲುತ್ತವೆ. 

ಪಕ್ನೆ:- ಕೇವಲ ದೇವತೆಗಳನ್ನೇ ಈ ಹೆಸರುಗಳಿಂದ ಗ್ರಹಿಸುತ್ತೀರೋ, ಇಲ್ಲವೋ? 

ಉತ್ತರ: ತಾವು ಹಾಗೆ ಗ್ರಹಿಸಲು ಪ್ರಮಾಣವೇನಿದೆ?. 

ಪಶ್ನೆ: - ದೇವತೆಗಳೆಲ್ಲಾ ಪ್ರಸಿದ್ಧರು ; ಮತ್ತು ಅವರು ಉತ್ತಮರೂ ಆಗಿದ್ದಾರೆ. ಆದುದರಿಂದ, ನಾನು ಅವರನ್ನು ಗ್ರಹಿಸುತ್ತೇನೆ. 

ಉತ್ತರ -ಪರಮೇಶ್ವರನು ಅಪ್ರಸಿದ್ಧಕೇನು? ಮತ್ತು, ಅಮಾಗಿಂತ ಉತ್ತಮನೂ ಯಾವನಾದರೂ ಇದ್ದಾಸೇನು? ಮತ್ತೆ , ಈ ಹೆಸರುಗಳನ್ನು 
ಪರಮೇಶ್ವರನದೂ ಅಹುದೆಂದು ಒಪ್ಪವುದಿಲ್ಲವೇಕೆ? ಪರಮೇಶ್ವರನು ಅಪ್ರಸಿದ್ಧನಲ್ಲ: ಮತ್ತು ಅವನಿಗೆ ಸಮನಾದವನೂ ಯಾವನೂ 
ಇಲ್ಲವಾಗಿರುವಲ್ಲಿ, ಅವನಿಗಿಂತ ಯಾವನಾದರೂ ಉತ್ತಮನು ಆಗಬಲ್ಲನಾದರೂ ಹೇಗೆ? ಆದುದರಿಂದ ತಮ್ಮ ಈ ಕಥನ ಸತ್ಯವಲ್ಲ. 
ಏಕೆಂದರೆ, ತಮ್ಮ ಈ ಹೇಳಿಕೆಯಲ್ಲಿ ಬಹಳ ದೋಷಗಳೂ ಬರುತ್ತವೆ. ಹೇಗೆಂದರೆ “ಉಪ್ನ್ಥಿತಂ ಪರಿತೃಜ್ಮಾನು ಪಸಿತಂ ಯಾಚಿತ ಇತಿ. 
ಬಾಧಿತನ್ಮಾಯಃ" ಯಾವನೋ ಒಬ್ಬನು ಇನ್ನೊಬ್ಬನಿಗಾಗಿ ಭೋಜನಪದಾರ್ಥವನ್ನು ಸಿದ್ಧಪಡಿಸಿಟ್ಟು, “ತಾವು ಊಟ ಮಾಡಿರಿ? ಎಂದಾಗ, 
ಅವನು ಅದನ್ನು ಬಿಟ್ಟು, ಭೋಜನಕ್ಕಾಗಿ ಎಲ್ಲೆಲ್ಲಿಯೋ ಸುತ್ತಾಡಿದರೆ, ಅವನನ್ನು ಬುದ್ಧಿವಂತನೆಂದು ತಿಳಿಯಬಾರದು. ಏಕೆಂದರೆ ಅವನು 
ಉಪಸ್ಥಿತವಾದ, ಎಂದರೆ ಹತ್ತಿರವೇ ಲಭಿಸಿದ ಪದಾರ್ಥವನ್ನು ಬಿಟ್ಟು ಅನುಪಸ್ಥಿತ, ಎಂದರೆ ಸಿಕ್ಕದ ಭೋಜನದ ಪ್ರಾಶ್ತಿಣಿ ಶ್ರಮಿಸುತ್ತಾನೆ. 


2 ಸತ್ಯಾರ್ಥ ಪ್ರಕಾಶ 
ಆದ ಕಾರಣ ಅವನು ಬುದ್ಧಿವಂತನಲ್ಲ . ಅದೇ ರೀತಿ, ತಮ್ಮ ಹೇಳಿಕೆಯೂ ಆಯಿತು. ಏಕೆಂದರೆ, ತಾವು ವಿರಾಟ್‌ ಮೊದಲಾದ ಆ 


ಹೆಸರುಗಳಿಂದ, ಪ್ರಸಿದ್ಧವೂ, ಪ್ರಮಾಣ ಸಿದ್ಧಮ್ಗ ಆದ ಪರಮೇಶ್ವರ ಮತ್ತು ಬ್ರಹ್ಮಾಂಡ ಮೊದಲಾದ ಸಮೀಪಸ್ಥವಾದ ಅರ್ಥಗಳನ್ನು 
ಪರಿತ್ಯಜಿಸಿ, ಅಸಂಭವವೂ, ಹಾಗೂ ಅನುಪಸ್ಥಿತವೂ ಆದ ದೇವ- ಮೊದಲಾದುವನ್ನು ಗ್ರಹಿಸಲು ಶ್ರಮಿಸುತ್ತೀರಿ. ಇದಕ್ಕೆ ಯಾವ ಪ್ರಮಾಣ. 
ಅಥವಾ-ಯುಕ್ತಿಯೂ ಇಲ್ಲ. ಒಂದು ವೇಳೆ ತಾವು, ಎಲ್ಲಿ ಯಾವುದರ ಪ್ರಕರಣವಿದೆಯೋ ಅಲ್ಲಿ ಅದನ್ನೇ ಗ್ರಹಿಸುವುದು ಯೋಗ್ಯ - ಎಂದೆ. 
ಸರಿ, ಉದಾಹರಣೆಗೆ, ಯಾವನೋ ಬಟ್ಬಿನು, ಇನ್ನೊಬ್ಬನಿಗೆ -“ ಹೇ ಭೃತ್ಕ ಸೈಂಧವಮಾನಯ”' - ಎಂದರೆ -“ನೀನು ಸೈಂಧವವನ್ನು 
ತೆಗೆದುಕೊಂಡು ಬಾ? - ಎಂದು ಹೇಳಿದನು ; ಆಗ ಅವನು ಸಮಯ - ಎಂದರೆ ಪ್ರಕರಣದ ಯೋಜನೆ ಮಾಡುವುದು ಆವಶ್ಯಕ. ಏಕೆಂದರೆ, 
ಸೈಂಧವ -- ಎಂಬುದು, ಒಂದನೆಯದಾಗಿ ಕುದುರೆ ಮತ್ತು ಎರಡನೆಯದಾಗಿ ಉಪ್ಪ - ಹೀಗೆ ಎರಡು ಪದಾರ್ಥಗಳ ಹೆಸರಾಗಿದೆ. ಅದು 
ತನ್ನ ಯಜಮಾನನ ನಿರ್ಗಮನದ ಸಮಯವಾಗಿದ್ದರೆ ಕುದುರೆಯನ್ನೂ , ಭೋಜನದ ಸಮಯವಾಗಿದ್ದರೆ ಉಪ್ಪನ್ನೂ ತರುವುದು ಉಚಿತ 
ನಿರ್ಗಮನ ಸಮಯದಲ್ಲಿ ಉಪ್ಪನ್ನೂ, ಭೋಜನಸಮಯದಲ್ಲಿ ಕುದುರೆಯನ್ನೂ ತಂದು ನಿಲ್ಲಿಸಿದರೆ, ಅವನ ಯಜಮಾನನು ಅವನ ಮೇಲೆ 
ಕೋಪ ಗೊಂಡು -“ನೀನು ಬುದ್ಧಿಹೀನ ಪುರುಷ. ನಿರ್ಗಮನ ಸಮಯದಲ್ಲಿ ಉಪ್ಪನ್ನೂ ಮತ್ತು ಭೋಜನಕಾಲದಲ್ಲಿ ಕುದುರೆಯನ್ನು 
ತರುವುದರ ಪ್ರಯೋಜನವೇನಿತ್ತು? ನೀನು ಪ್ರಕರಣಜ್ಞನಲ್ಲ. ಅಲ್ಲದಿದ್ದರೆ ಯಾವ ಕಾಲದಲ್ಲಿ ಯಾವುದನ್ನು ತರಬೇಕಾಗಿದ್ದಿತೋ, ಆಗ ಅದನ್ನೇ 
ತರುತ್ತಿದೆ. ಪ್ರಕರಣದ ಆಲೋಚನೆ ಮಾಡುವುದು ನಿನಗೆ ಅವಶ್ಯಕವಾಗಿತ್ತು; ನೀನು ಅದನ್ನು ಮಾಡಲಿಲ್ಲ. ಈ ಕಾರಣದಿಂದ, ನೀನು 
ಮೂರ್ಪಿ, ನೀನು ನನ್ನ ಬಳಿಯಿಂದ ಹೊರಟುಹೋಗು"”- ಎಂದು ಹೇಳುವನು. ಇದರಿಂದ ಸಿದ್ಧವಾದುದೇನು? ಎಲ್ಲಿ ಯಾವುದನ್ನು 
ಗ್ರಹಿಸುವುದು ಉಚಿತವೋ, ಅಲ್ಲಿ ಆ ಅರ್ಥವನ್ನೇ ಗ್ರಹಿಸಬೇಕು - ಎಂದು ಹೇಳುವಿರಾದರೆ, ಅದೇ ರೀತಿ ನಾವು ಮತ್ತು ತಾವು - ಎಲ್ಲರೂ 
ಓಪ್ಪಿಕೊಳ್ಳಬೇಕು; ಮತ್ತು ಹಾಗೆಯೇ ವರ್ಶಿಸಲೂಜೇಕು. 
ಅಥ ಮಂತ್ರಾರ್ಥಃ 

ಓಂ ಖಂ ಬ್ರಹ್ಮ ॥೧॥ (ಯಜುರ್ವೇದ - ೪೦-೧೭) 

ನೋಡಿರಿ ಇಂತಿಂತಹ ಪ್ರಕರಣಗಳಲ್ಲಿ , ವೇದಗಳಲ್ಲಿ “ಓಂ” ಮೊದಲಾದ ಪರಮೇಶ್ವರನ ಹೆಸರುಗಳು ಕಂಡುಬರುತ್ತವೆ. 

ಓಮಿತ್ಮೇತದಕ್ಷರಮುದ್ಧೀಥಮುಪಾಸೀತ 11 ೨11 (ಛಾಂದೋಗ್ಯೋಪನಿಷತ್‌- ೧-೧೧) 

ಓಮಿತ್ಯೇತದಕ್ಷರಮಿದಂ ಸರ್ವಂ ತಸ್ಕೋಪವ್ಕಾಖ್ಯಾನಮ್‌ 1 ೩॥1 (ಮಾಂಡೂಕ್ಕ- ೧) 

ಸರ್ವೇ ವೇದಾ ಯತ್ನದಮಾಮನಂತಿ ತಪಾಂಸಿ ಸರ್ವಾಣಿ ಚೆ ಯದ್ವದಂತಿ । 

ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ರೇಷದಂ ಸಂಗ್ರಹೇಣ ಬ್ರವೀಮ್ಕೋಮಿತ್ಯೇತತ್‌ 1೪! (6ರ;-೨-೧೫) 

ಪ್ರಶಾಸಿತಾರಂ ಸರ್ವೇಷಾಮಣೀಯಾಂಸಮಣೋರೆಪಿ | 


ರುಕ್ಮಾಭಂ ಸ್ವಪ್ನಧೀಗಮ್ಮಂ ವಿದ್ಯಾತ್ರಂ ಪುರುಷಂ ಪರಮ್‌ ॥ ೫ ॥1 
ಏತ ಮಗ್ನಿಂ ವದಂತ್ಯೇಕೇ ಮನುಮನ್ಶೇ ಪ್ರಜಾಪತಿಮ್‌ | 


ಇಂದ್ರಮೇಕೇ ಪರೇ ಪ್ರಾಣಮಪರೇ ಬ್ರಹ್ಮಶಾಶ್ವತಮ್‌ 11 ೬॥! (ಮನು: - ೧೨, ೧೨೨-೧೨೩) 
ಸೆ. ಬ್ರಹ್ಮಾ ಸೆ ವಿಷ್ಣು ಸ ರುದ್ಧಸ್ಸ ಶಿವಸ್ಸೋತತ್ತರಸ್ಸೆ ಪರಮಃ ಸ್ವರಾಟ್‌ 1 
ಸ ಇಂದ್ರಃ ಸ ಕಾಲಾಗ್ತಿಸ್ಸ ಚಂದ್ರಮಾಃ 11 ೭॥ (ೈವಲ್ಯೋಪನಿಷತ್‌ - ೮) 


ಇಂದ್ರಿಂ ಮಿತ್ರಂ ವರುಣಮಗ್ನಿ 'ಮಾಹುರಥೋ ದಿವೈಃ ಸ ಸುಷಿರ್ಣೋ ಗುರುತ್ಮಾನ್‌। 

ಏಕ ಸದ್ದಿವ್ಯಾ ಎಹುಧಾ ಶಿರುತ್ತಗ್ನಿಂಯಮಂ 'ಮಾತರಿಶ್ಚಾನಮಾಹುಃ ॥! ೮॥.. (ಯಗೀದ --೧-೧೬೪-೪೬) 
ಭೂರೆಸಿ ಭೂಮಿರಸ್ಯರಿತರಸಿ ಎಿಶ್ವಧಾಯಾ ಎಕ ಭುವಿನಸ್ಯ ಧರ್ತೀ | 

ಗ್‌ ಇ ಪೃಥಿವೀಂ ನಗಜ ಪೃಥಿವೀಂ ಮಾಹಿಗ್‌ಂಸೀಃ 11 ೯॥ (ಯಜು:-೧೩-೧೮) 
ತದೆಕಗವಕ್ನ ತೋರುತ ಪಪ್ಯಥಚ್ಛವ ಇಂದು ಸೂರ್ಮಮರೋಚಿಯತ್‌ 1 


ಪ್ರಥಮ ಸಮಲ್ಲಾಸ 3 


ಇಂದ್ರೇಹ ವಿಶ್ವಾ ಭುವನಾನಿ ಯೇಮಿರೆ. ಇಂದ್ರೇ ಸ್ಥಾನಾಸ ಇಂದವ 11 ೧೦೫! (ಉಾಮ- ೭, ೮-೨) 
ಪಾಣಾಯ ನ ಮೋ ಯಸ್ಕಸರ್ವಮಿಜಿಂ ಮೇ 
ಯೋಭೂತಃ ಸರ್ಶಿಸ್ನೇಶ್ವರೋ ಯಸ್ಸಿಂತ್ಸರ್ವಂ ಪಸಿಸ್ಠಿತಮ್‌ 11 ೧೧॥॥ (ಅಥರ್ವ; - ೧೧-೪-೧) 


ಅರ್ಥ; - ಇಲ್ಲಿ ಈ ಪ್ರಮಾಣಗಳನ್ನು ಬರೆಯವಲ್ಲಿ ಇಂತಿಂತಹ ಪ್ರಮಾಣಗಳಲ್ಲಿ ಓಂಕಾರ ಮೊದಲಾದ ಹೆಸರುಗಳಿಂದ 
ಪರಮಾತ್ಮನನ್ನು ಗ್ರಹಿಸಲಾಗುತ್ತದೆ- ಎಂಬುದೇ ತಾತ್ಚರ್ಯ; ಇದನ್ನೇ ಬರೆದಿದ್ದೇವೆ. ಮತ್ತು ಪರಮೇಶ್ವರನ ಯಾವ ಹೆಸರೂ, ಲೋಕದಲ್ಲಿ 
ದರಿದ್ರನಿಗೂ ಧನಪತಿ - ಮೊದಲಾದ ಹೆಸರುಗಳಿರುವಂತೆ, ಅನರ್ಥಕವಲ್ಲ. ಇದರಿಂದ, ಹಲವೆಡೆ ಗುಣಕ್ಕೆ ಸಂಬಂಧಿಸಿದ, ಹಲವೆಡೆ 
ಕರ್ಮಕ್ಕೆ ಅನುಸಾರ ಮತ್ತು ಹಲವೆಡೆ ಸ್ವಭಾವಕ್ಕೆ ಅನುಗುಣವಾದ ಅರ್ಥಗಳನ್ನು ವ್ಯಕ್ತಪಡಿಸುತ್ತವೆ - ಎಂಬುದು ಸಿದ್ಧವಾಯಿತು. 

(ಓಂ (೨)ಖಂ (೩)ಬ್ರಹ್ಮ 

ಓಂ - ಮೊದಲಾದ ಹೆಸರುಗಳು ಸಾರ್ಥಕವಾಗಿವೆ. ಹೇಗೆಂದರೆ - (ಒಂ ಖಂ) “ಅವತೀತ್ಕೋಂ, ಆಕಾಶಮಿವ ವ್ಯಾಪಕತ್ಥಾತ್‌ 
ಖಂ, ಸರ್ವೇಭ್ಯೋ ಬೃಹತ್ತ್ವಾದ್ದ ಹ್ಮ '" - ರಕ್ಷಣೆ ಮಾಡುವುದರಿಂದ ' ಓಂ', ಆಕಾಶದಂತೆ ವ್ಯಾಪಕನಾಗಿರುವುದರಿಂದ 'ಖಂ' ಮತ್ತು. 
ಸರ್ವರಿಗಿಂತ ದೊಡ್ಡವನಾದುದರಿಂದ 'ಬ್ರಹ್ಮ' ಈಶ್ವರನ ಹೆಸರುಗಳಾಗಿವೆ. (೧). 

“ಓಮೀತ್ಕೇ...” ಯಾವನ ಹೆಸರು ಓಂ - ಎಂದಾಗಿದೆಯೋ ಮತ್ತುಯಾವನು ಎಂದಿಗೂ ನಾಶಹೊಂದನೋ, ಅವನ ಉಪಾಸಸೆಯನ್ನು 
ಮಾತ್ರ ಮಾಡುವುದು ಯೋಗ್ಯವು; ಬೇರೆಯವನದನ್ನಲ್ಲ. (೨) 

“ಓಮಿತ್ಯೇತ...' ಸಮಸ್ತ ವೇದಾದಿಸತ್ಯಕಾಸ್ತ್ರಗಳಲ್ಲಿ ಪರಮೇಶ್ವರನ ಪ್ರಧಾನವಾದ ಮತ್ತು ಅವನದೇ ಅದ ಹೆಸರು “ಓಂ” ಎಂದು 
ಹೇಳಿದೆ; ಬೇರೆಯವೆಲ್ಲಾ ಗುಣಗಳಿಗೆ ಸಂಬಂಧಿಸಿದುವಾಗಿವೆ. . (೩) 

ಸರ್ವವೇದಾ...” ಸಮಸ್ತವೇದಗಳೂ, ಧರ್ಮಾನುಷ್ಠಾನರೂಪದ ಸರ್ವತಪಶ್ಚರಣಗಳೂ ಯಾವನ ವರ್ಣನೆಯನ್ನೂ ಸಮ್ಮಾನವನ್ನೂ 
ಮಾಡುತ್ತವೋ, ಮತ್ತು ಯಾವನ ಪ್ರಾಪ್ತಿಯನ್ನು ಇಚ್ಛಿಸಿ, ಬ್ರಹ್ಮಚರ್ಯಾಶ್ರಮವನ್ನು ನಿರ್ವಹಿಸುತ್ತಾರೋ, ಅವನ ಹೆಸರು “ ಓಂ”. 
ಎಂದಾಗಿದೆ. (೪). 

ಪ್ರಕಾಸಿತಾರು..." ಯಾವನು ಸರ್ವರಿಗೂ ಶಿಕ್ಷಣ ಕೊಡುವವನಾಗಿದ್ದಾನೋ, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಸ್ವಪ್ರಕಾಶಸ್ಟರೂಪನಾಗಿದ್ದುನೋ, 
ಯಾವನು ಸಮಾಧಿಸ್ಥಿತ ಬುದ್ಧಿಯಿಂದ ತಿಳಿಯಲರ್ಹನಾಗಿದ್ದಾನೋ, ಅವನನ್ನು ಪರಮಪುರುಷನೆಂದು ತಿಳಿಯಬೇಕು. (೫) 

ಮತ್ತು ಸ್ವ ಪ್ರಕಾಶನಾಗಿರುವುದರಿಂದ 'ಆಗ್ನಿ' , ವಿಜ್ಞಾನಸ್ವರೂಪನಾಗಿರುವುದರಿಂದ " ಮನು", 

(೪) ಪ್ರಜಾಪತಿ :- ಸರ್ವರನ್ನೂ ಪಾಲಿಸುವುದರಿಂದ " ಪ್ರಜಾಪತಿ' ಮತ್ತು ಪರಮೈಶ್ವರ್ಯವಂತನಾಗಿರುವುದರಿಂದ ಇಂದ್ರ, 

(1) ಪ್ರಾಣ :- ಎಲ್ಲರ ಜೀವನಕ್ಕೂ ಮೂಲನಾಗಿರುವುದರಿಂದ 'ಪ್ರಾಣ' ಮತ್ತು ನಿರಂತರವ್ಯಾಪಕನಾಗಿರುವುದರಿಂದ ಪರಮೇಶ್ವರನ 
ಹೆಸರು. 'ಬ್ರಹ್ಮ' ಎಂದಾಗಿದೆ. (೬). 

“ಸ ಬ್ರಹ್ಮಾ ಸ. ವಿಷ್ಣು... - ಸರ್ವಜಗತ್ತನ್ನೂ ರಚಿಸಿರುವುದರಿಂದ " ಬ್ರಹ್ಮಾ" , ಸರ್ವತ್ರವ್ಯಾಪಕನಾಗಿರುವುದರಿಂದ 'ವಿಷ್ಣು), 
ದುಷ್ಟರನ್ನು ದಂಡಿಸಿ ಅಳಿಸುವುದರಿಂದ 'ರುದ್ರ', ಮಂಗಳಮಯನೂ, ಸರ್ವಕಲ್ಯಾಣಕತ್ಯಾವೂ ಆಗಿರುವುದರಿಂದ "ಶಿವ '; “ಯಃ ಸರ್ವಮಶ್ನುತೇ, 
ನೆ ಕ್ಷರತಿ, ನ ವನಶೈತಿ, ತದಕ್ಷರಂ ". (೧) “ಯಃ ಸ್ವಯಂ ರಾಜತೇ ಸೆ ಸ್ವರಾಟ್‌” (೨) “ಯೋಜಗ್ನಿರಿವ ಕಾಲಃ ಕಲಯಿತಾ 
ಪ್ರಲಯಕರ್ತಾ ಸ ಕಾಲಾಗ್ದಿರೀಶ್ವರ" (೩) 


(೬) ಅಕ್ಷರ : - ಸರ್ವತ್ರವ್ಯಾಪ್ರವಿನಾಶರಹಿತನು, 
(ಬ) ಸ್ವರಾಟ್‌: - ಸ್ವಯಂ ಪ್ರಕಾಶಸ್ತರೂಪನು, ಮತ್ತು 


(೮) ಕಾಲಾಗ್ನಿ! :- ಪ್ರಳಯದಲ್ಲಿ ಸರ್ವಕ್ಕೂ "ಕಾಲ' (ಮೃತ್ಯು) ಮತ್ತು ಕಾಲಕ್ಕೂ ಕಾಲನಾಗಿರುವುದರಿಂದ, ಪರಮೇಶ್ವರ ಹೆಸರು 
'ಕಾಲಾಗ್ನಿ' ಎಂದಾಗಿದೆ. (೭) “ಇಂದ್ರಂ ಮಿತ್ರಂ...” ಯಾವ ಒಂದು ಅದ್ವಿತೀಯ ಸತ್ಯ ಬ್ರಹ್ಮವೆಂಬ ವಸ್ತುವಿದೆಯೋ, ಅದಕ್ಕೇ ಇಂದ್ರ 
ಮೊದಲಾದ ಸಮಸ್ತ ಹೆಸರುಗಳೂ ಅನ್ವಯಿಸುತ್ತವೆ. “ದುಷ ಶುದ್ಧೇಷು ಪದಾರ್ಥೇಷು ಭವಃ ದಿವ್ಯ!” ; “ ಶೋಭನಾನಿ ಪರ್ಣಾನಿ 
ಪಾಲನಾನಿ, ಪೂರ್ಣಾನಿ ಕರ್ಮಾಣಿ ವಾ ಯಸ್ಕ ಸೆ ಸುಪರ್ಣಃ”; “ಯೋ ಗುರ್ವಾತ್ಮಾ ಸೆ ಸರುತ್ಮಾನ್‌”; “ಯೋ ಮಾತಂಶ್ವಾ 





ಕೆ ಸತ್ಯಾರ್ಥ ಪ್ರಕಾಶ 
ವಾಯುರಿವ ಬಲವಾನ್‌ ಸ ಮಾತರಿಶ್ಚಾ 


|) ದಿವ್ಮ : - ಪ್ರಕೃತಿ ಮೊದಲಾದ ದಿವ್ಯ ಪದಾರ್ಥಗಳಲ್ಲಿ ವ್ಯಾಪ್ತನಾಗಿರುವವನು; 

(೧೦) ಸುಪರ್ಣ: ಉತ್ತಮಪಾಲನಶರ್ತೃವು ಮತ್ತು ಪೂರ್ಣಕರ್ಮಕಾರಿಯು ; 

(೧೧) ಗರುತ್ಮಾನ್‌- ಮಹತ್ತಾಗಿರುವ ಆತ್ಮ , ಎಂದರೆ ಸ್ವರೂಪವುಳ್ಳವನು; 

(೧೨) ಮಾತರಿಶ್ಚಾ - ವಾಯುವಿನಂತೆ ಬಲಶಾಲಿಯ; ಈ ಕಾರಣದಿಂದ ಪರಮಾತ್ಮನಿಗೆ " ದಿವ್ಯ ಸುಪರ್ಣ, ಗರುತ್ಮಾನ್‌ 
ಮತ್ತು ಮಾತರಿಶ್ಚಾ' ಎಂಬ ಹೆಸರುಗಳಿವೆ. ಉಳಿದ ಹೆಸರುಗಳ ಅರ್ಥವನ್ನು ಮುಂದೆ ಬರೆಯುವೆವು. (೮) 

(೧೩) ಭೂಮಿ :- “ಭೂಮಿರಸಿ ....' -“ಭವಂತಿ ಭೂತಾ ನಿಯಸ್ಕಾಂ ಸಾ ಭೂಮಿಃ” - ಸಮಸ್ತಭೂತಗಳೂ, ಪ್ರಾಣಿಗಳೂ 
ಅವನಲ್ಲಿಯೇ ಇರುವುದರಿಂದ, ಭೂಮಿ - ಎಂಬುದು ಈಸ್ತರನ ಹೆಸರು. ಉಳಿದ ಹೆಸರುಗಳ ಅರ್ಥವನ್ನು ಮುಂದೆ ಬರೆಯುವೆವು. (೯) 

“ಇಂದ್ರೋ ಮಹ್ಮಾ...'" ಈ ಮಂತ್ರದಲ್ಲಿ " ಇಂದ್ರ' ಎಂಬುದು ಪರಮೇಶ್ವರನ ಹೆಸರೇ ಆಗಿರುವುದರಿಂದ ಈ ಪ್ರಮಾಣವನ್ನು 
ಬರೆದಿದ್ದೇವೆ. (೧೦). 


* ಪ್ರಾಣಾಯ...” ಹೇಗೆ ಸಮಸ್ತಶರೀರಗಳೂ, ಇಂದ್ರಿಯಗಳೂ ಪ್ರಾಣದ ವಶದಲ್ಲಿಯೇ ಇರುತ್ತವೋ ಹಾಗೆ ಪರಮೇಶ್ವರನ ವಶದಲ್ಲಿ 
ಸಮಸ್ತ ಜಗತ್ತೂ ಇರುತ್ತದೆ. (೧೧). 


ಈ ಮೊದಲಾದ ಪ್ರಮಾಣಗಳ ಸರಿಸರಿಯಾದ ಅರ್ಥಗಳನ್ನು ತಿಳಿದುಕೊಳ್ಳುವುದರಿಂದ, ಈ ಹೆಸರುಗಳಿಂದ ಪರಮೇಶ್ವರನೇ 
ಗ್ರಾಹ್ಯಾಗಿದ್ದಾನೆ. ಓಂ ಮತ್ತು ಅಗ್ನಿ ಮೊದಲಾದ ಹೆಸರುಗಳ ಮುಖ್ಯಾರ್ಥದಿಂದ ಪರಮೇಶ್ವರನದೇ ಗ್ರಹಿಕೆಯಾಗುತ್ತದೆ. ವ್ಯಾಕರಣ, 
ನಿರುಕ್ತ , ಬ್ರಾಹ್ಮಣ, ಸೂತ್ರಗಳು ಮೊದಲಾದ ಉುಷಿ-ಮುನಿಗಳ ವ್ಯಾಖ್ಯಾನಗಳಿಂದ ಪರಮೇಶ್ವರನೇ ಗ್ರಾಹ್ಯನೆಂಬುದು ಕಂಡು ಬರುವಂತೆ, 
ಅದೇ ರೀತಿ ಗ್ರಹಿಸುವುದು ಸರ್ವರಿಗೂ ಯೋಗ್ಯವಾಗಿದೆ. ಆದರೆ “ಓಂ” ಎಂಬುದಂತೂ ಕೇವಲ ಪರಮಾತ್ಮನ ಹೆಸರೇ ಆಗಿದೆ; ಮತ್ತು 
ಆಗ್ನಿ ಮೊದಲಾದ ಹೆಸರುಗಳಿಂದ ಪರಮೇಶ್ವರನನ್ನು ಗ್ರಹಿಸಲು ಪ್ರಕರಣ ಮತ್ತು ವಿಶೇಷಣಗಳು ನಿಯಮಕಾರಕಗಳಾಗಿರುತ್ತವೆ. ಇದರಿಂದ 
ನಿಷ್ಕರ್ಷೆಯಾಗುವುದು - ಎಲ್ಲಿ ಎಲ್ಲಿ ಸ್ತುತಿ, ಪ್ರಾರ್ಥನೆ, ಉಪಾಸನೆಗಳ ಪ್ರಕರಣವಿರುವುದೋ ಮತ್ತು ಸರ್ವಜ್ಞ, ವ್ಯಾಪಕ, ಶುದ್ಧ, 
ಸನಾತನ ಮತ್ತು ಸೈಷ್ಟಿಕರ್ತೈ್ಯ- ಮೊದಲಾದ ವಿಶೇಷಣಗಳು ಉಲ್ಲಿಖಿತವಾಗಿರುವವೋ, ಅಲ್ಲಿ ಅಲ್ಲಿ ಮಾತ್ರ ಈ ಹೆಸರುಗಳಿಂದ ಪರಮೇಶ್ವರನನ್ನು 
್ರಹಿಸಲಾಗುತ್ತದೆ ಎಂಬುದೇ ಆಗಿದೆ. ಮತ್ತು ಎಲ್ಲಿ ಎಲ್ಲಿ :- 


ತತೋ ವರಾಜಿಜಾಯತ ವಿರಾಜೋ ಅಧಿಪೂರುಷ। ॥॥1 (ಯಜು: -೩೧-೪) 
ಶೋತ್ರಾ ದ್ವಾಯುಕ್ಛಿ ಪಾಣಶ್ವ ಮುಖಾರಗ್ನಿ ಕಿಜಾಯತ 11 (ಯಜು:- ೩೧-೧೨) 
ಕೇಳೆ ದೇವಾ ಫಿಯಜಂತ 11೩1 (ಯಜು:-೩೧-೯) 
ಪಶ್ಯಾದ್ಯೂಮಿನುಥೋ ಪುರಃ ॥೪॥॥ (ಯಜು:-೩೧ -೫) 


ತಸ್ಮದ್ದಾ ಏಿತಸ್ಮಾದಾತ್ಮನ ಆತಾಶಃ ಸಂಭೂತಃ ಅಕಾಶಾದ್ಧಾಯುಃ! ವಾಯೋಂಗ್ನಿ] | ಆಗ್ನೇರಾಪ: । ಅದ್ಭೈಃ ಪೃಥಿವೀ 
ಪೃಥಿವ್ಯಾಆಿಪಧಯಃ ! ಓಪಧಿಭ್ಯೋತ್ನಂ | ಅನ್ನಾದ್ರೇತಃ। ರೇತಸಃ ಪುರುಷಃ। ಸ ವಾ. ಏಷ ಪುರುಷೋಕನ್ನರಸಮಯಃ ॥ 

ಇದು ತೈತ್ತಿರೀಯೋಪಿಷತ್ತಿನ ವಚನ. ಎಲ್ಲಿ ಎಲ್ಲಿ ಈ ಬಗೆಯ ಪ್ರಕರಣಗಳು ಇರುತ್ತವೋ, ಅಲ್ಲಿ ಅಲ್ಲಿ. ಇಂತಹ ಪ್ರಮಾಣಗಳಿಂದ 
ವಿರಾಟ್‌, ಪುರುಷ , ದೇವ, ಆಕಾಶ, ವಾಯ, ಆಗ್ನಿ, ಜಲ, ಭೂಮಿ ಮೊದಲಾದ ಲೌಕಿಕ ಪದಾರ್ಥಗಳ ಹೆಸರಾಗಿರುತ್ತವೆ. ಏಕೆಂದರೆ- 
ಎಲ್ಲ ಎಲ್ಲಿ ಉತ್ಪತ್ತಿ, ಸ್ಥಿತಿ, ಪ್ರಯ, ಅಲ್ಪಜ್ಞತ್ವ , ಜಡತ್ವ, ದೃಶ್ಯತ್ವ ಮೊದಲಾದ ವಿಕತಿಗಳೂ, ವಿಶೇಷಣಗಳೂ ಬರೆಯಲ್ಪಟ್ಟಿವೆಯೋ, 
ಆಯಾ ಸ್ಥಳಗಳಲ್ಲಿ ಪರಮೇಶ್ವರನನ್ನು ಗ್ರಹಿಸಲಾಗುವುದಿಲ್ಲ. ಅವನು ಉತ್ಪತ್ತಿ ಮೊದಲಾದ ವ್ಯವಹಾರಗಳಿಂದ ಬೇರೆಯಿದ್ದಾನ್ಷ. ಮತ್ತು ಮೇಲೆ 
ಹೇಳಿದ ಮಂತ್ರಗಳಲ್ಲಿ ಉತ್ಪತ್ತಿ ಮೊದಲಾದ ವ್ಯವಹಾರಗಳಿವೆ. ಅದೇ ಕಾರಣದಿಂದ ಈ ಸ್ಥಳದಲ್ಲಿ ವಿರಾಟ್‌- ಮೊದಲಾದ ಹೆಸರುಗಳಿಂದ 
ಪರಮಾತ್ಮನು ಗ್ರಾಹ್ಯನಾಗದೆ, ಲೌಕಿಕ ಪದಾರ್ಥಗಳೇ ಗ್ರಹಿಸಲ್ಪಡುತ್ತವೆ. ಮತ್ತು ಸರ್ವಜ್ಞಮೊದಲಾದ ವಿಶೇಷಣಗಳಿರುವ ಎಡೆಗಳಲ್ಲಿ ಮಾತ್ರ 
ಪರಮಾತ್ಮನ ಹಾಗೂ ಇಚ್ಛಾ, ದ್ವೇಷ, ಪ್ರಯತ್ನ, ಸುಖ, ದುಃು, ಅಲ್ಪಜ್ಞತ್ವ ಮೊದಲಾದ ವಿಶೇಷಣ ಸೂಚ್ಯ ಶಬ್ದಗಳಿರುವ ಕಡೆ ಜೀವನ: 
ಕ್ರಹಿಕೆಯಾಗುತ್ತದೆ. ಹೀಗೆ ಸರ್ವತ್ರ ತಿಳಿಯಬೇಕು. ಏಕೆಂದರೆ ಪರಮೇಶ್ವರನ ಜನನ- ಮರಣಗಳು ಎಂದಿಗೂ ಆಗುವುದಿಲ್ಲ. ಈ ಕಾರಣದಿಂದ 


ಭಾಸನ 


ಪ್ರಥಮ ಸಮಲ್ಲಾಸಃ 5 
ವಿರಾಟ್‌- ಮೊದಲಾದ ಸಂಜ್ಞೆಗಳಿಂದಲೂ, ಜನ್ಮ- ಮೊದಲಾದ ವಿಶಿಷ್ಟ ಸ್ಥಿತಿಸೂಚಕ ಪದಗಳಿಂದಲೂ, ಜಡ ಮತ್ತು ಜೀವ 
ಮೊದಲಾದ ಪದಾರ್ಥಗಳನ್ನು ಗ್ರಹಿಸುವುದು ಉಚಿತ ; ಪರಮೇಶ್ವರನನ್ನು ಗ್ರಹಿಸುವುದಲ್ಲ. 

ಈಗ ವಿರಾಟ್‌ ಮೊದಲಾದ ಸಂಜ್ಞೆಗಳಿಂದ ಪರಮೇಶ್ವರನನ್ನು ಗ್ರಹಿಸುವುದು ಹೇಗೆ- ಎಂಬುದನ್ನು ಕೆಳಕಂಡಂತೆ ತಿಳಿದುಕೊಳ್ಳಿರಿ. 


(೧೪) ವಿರಾಟ್‌ : - ಓಂಕಾರದ ಅರ್ಥ-- "ವಿ' ಉಪಸರ್ಗಪೂರ್ವಕ 'ರಾಜ್ಯದೀಪ್ತೌ' ಈ ಧಾತುವಿನಿಂದ "ಕ್ಲಿಪ್‌' ಪ್ರತ್ಯಯದ 
ಪ್ರಯೋಗದಿಂದ "ವಿರಾಟ್‌' ಎಂಬ ಶಬ್ದವು ನಿಷ್ಟನ್ನವಾಗುತ್ತದೆ. “ಯೋ ವಿವಿಧಂ ನಾಮ ಚರಾಚರಂ ಜಗದ್ರಾಜಯತಿ, ಪ್ರಕಾಶಯತಿ, 
ಸೆ ವಿರಾಟ್‌''- ಎಂದರೆ, ವಿವಿಧವಾದ ರೀತಿಯಲ್ಲಿ ಅನೇಕ ಪ್ರಕಾರದಿಂದ ಜಗತ್ತನ್ನು ಪ್ರಕಾಶಪಡಿಸುವ ಕಾರಣ, ವಿರಾಟ್‌ ಎಂಬ 
'ಸಂಜ್ಞೆಯಿಂದ ಪರಮೇಶ್ವರನು ಸ್ಪಾಹ್ಯನಾಗುತ್ತಾನೆ. 

(೧೫) ಅಗ್ನಿ - “ಅಂಚುಗತಿಪೂಜನಯೋ 8"- "ಅಗ, ಅಗಿ, ಇಣ್‌' ಗತ್ಯರ್ಥಕ ಧಾತುವಾಗಿದೆ. ಇವುಗಳಿಂದ "ಆಗ್ನಿ' ಎಂಬ ಶಬ್ದ. 
ಸಿದ್ಧವಾಗುತ್ತದೆ. "ಗತೇಸ್ತ್ರ,ಯೋ9ರ್ಥಾಃ ಜ್ಞಾನಂ, ಗಮನಂ, ಪ್ರಾಪ್ತಿಕ್ಟೇತಿ, ಪೂಜನಂ ನಾಮ ಸತ್ಕಾರ”, “ಯೋಂಂಚತಿ, 
ಅಚ್ಚತೇಕಗತಂಗತ್ಕೇತಿ ವಾ ಸೋಂಯಮಗ್ಗಿ! ” - ಜ್ಞಾನ ಸ್ವರೂಪನೂ, ಸರ್ವಜ್ಞನೂ, ತಿಳಿಯುವುದಕ್ಕೂ, ಸಾ್ಣಾತ್ಯರಿಸಿಕೊಳ್ಳುವುದಕ್ಕೂ 
ಮತ್ತು ಪೂಜಿಸುವುದಕ್ಕೂ ಯೋಗ್ಯನೂ, ಆಗಿರುವುದರಿಂದ ಪರಮೇಶ್ವರನ ಹೆಸರು "ಅಗ್ನಿ" ಯಾಗಿದೆ. 

(೧೬) ವಿಶ್ವ “ವಿಶ ಪ್ರವೇಶನೇ?”- ಈ ಧಾತುವಿನಿಂದ "ವಿಶ್ವ ಶಬ್ದ ಸಿದ್ಧವಾಗುತ್ತದೆ. “ ವಿಶಂತಿ , ಪ್ರವಿಷ್ಠಾನಿ ಸರ್ವಾಣ್ಯಾಕಾಶಾದೀನಿ 
ಭೂತಾನಿ ಯಸ್ಮಿನ್‌, ಯೋವಾ335ಕಾಶಾದಿಷು ಸರ್ವೇಷು ಭೂತೇಷು ಪ್ರವಿಷ್ಯ, ಸ ವಿಶ್ವ ಈಶ್ವರಃ" - ಯಾವನಲ್ಲಿ ಆಕಾಶ 
ಮೊದಲಾದ ಸರ್ವಭೂತಗಳೂ ಪ್ರವೇಶಿಸುತ್ತಿವೆಯೋ, ಅಥವಾ ಯಾವನು ಇವುಗಳಲ್ಲಿ ವ್ಯಾಪ್ತನಾಗಿ ಪ್ರವಿಷ್ಟನಾಗುತ್ತಿದ್ದಾನೋ, ಅದೇ. 
ಕಾರಣದಿಂದ, ಆ ಪರಮೇಶ್ವರನ ಹೆಸರು. 'ಏಿಶ್ವ' ಎಂದಾಗಿದೆ. ಈ ಮೊದಲಾದ ಹೆಸರುಗಳೆಲ್ಲಾ "ಅಕಾರ' ಮಾತ್ರೆಯಿಂದ 
ಗ್ರಹಸಲ್ಪಡುತ್ತವೆ. 

(೧೭) ಹಿರಣ್ಕಗರ್ಭ- “ ಜ್ಯೋತಿಷ್ಯ ಹಿರಣ್ಯಂ. ತೇಜೋ ವೈ ಹಿರಣ್ಯಂ ಇತ್ತೈತರೇಯೇ 
ಶತಪಥೇ ಚ ಬ್ರಾಹ್ಮಣೇ" ; “ಯೋ ಹಿರಣ್ಗಿನಾಂ ಸೂರ್ಯಾದೀನಾಂ ತೇಜಸಾಂ ಗರ್ಭ ಉತ್ಪತ್ರಿನಿಮಿತ್ತಂ, 
ಅಧಿಕರಣಂ ಸ. ಹಿರಣ್ಯಗರ್ಭ!" ಸೂರ್ಯನೇ ಮೊದಲಾದ ತೇಜೋಮಯ ಲೋಕಗಳು ಯಾವನಲ್ಲಿ ಉದ್ಭವಿಸಿ, ಯಾವನ ಆಧಾರದ 
ಮೇಲಿರುತ್ತವೋ, ಅಥವಾ ಯಾವನು ಸೂರ್ಯ ಮೊದಲಾದ ತೇಜಃ ಸ್ವರೂಪ ಪದಾರ್ಥಗಳ ಗರ್ಭ- ಎಂದರೆ ಉತ್ಪತ್ತಿ ಮತ್ತು 
ನಿಮಾಸಸ್ಥಾನವಾಗಿದ್ದಾನೋ, ಆ ಪರಮೇಶ್ವರನ ಹೆಸರು "ಹಿರಣ್ಮಗರ್ಭ' ಎಂದಾಗಿದೆ. ಇದಕ್ಕೆ ಯಜುರ್ವೇದದ ಮಂತ್ರದ ಪ್ರಮಾಣವನ 
ಇದೆ 


ಓರಣ್ಕ ಗರ್ಭ! ಸಮವರ್ತತಾಗ್ರೇ ಭೂತಕ್ಕೆ ಜಾತಃ ಪತ್ತಿರೇಕೆ ಆಸೀತ್‌ | 
ಸ ಔಧಾರ ಶೃಥ್ವಿವೀಂ ದ್ಯಾ ಮುತೇಮೂಂ ಕಕ್ಕೆ ದೇವಾಯ ಹವಎಿಶಾ ವಿಧೇಮ ॥! (ಯಜು :-೧೩-೪) 
ಈ ಮೊದಲಾದ ಸ್ಥಾನಗಳಲ್ಲಿ ಹಿರಣ್ಯಗರ್ಭವೆಂಬ ಶಬ್ದದಿಂದ ಪರಮೇಶ್ವರನೇ ಗ್ರಾಹ್ಮನಾಗಿದ್ದಾನೆ. 


(೧೮) ವಾಯು - “ವಾ ಗತಿಗಂಧನಯೋ"- ಈ ಧಾತುವಿನಿಂದ ವಾಯವೆಂಬ ಶಬ್ದ ಸಿದ್ಧವಾಗುತ್ತದೆ. (ಗಂಧನಂ ಹಿಂಸನಂ) 
“ಯೋ ವಾತಿ ಚರಾಚರಂ ಜಗದ್ಗರತಿ ಬಲಿನಾಂ ಬಲಿಷ್ಠ ಸ ವಾಯುಃ” - “ಯಾವನು ಚರಾಚರ ಜಗತ್ತಿನ ಧಾರಣ, ಜೀವನ ಮತ್ತು 
ಪುಳಯ ಮಾಡುವವನೂ, ಬಲಕಾಲಿಗಳಿಗಿಂತ ಮಹಾ ಬಲಿಷ್ಠನೂ ಆಗಿದ್ದಾನೋ, ಆ ಈಶ್ವರನ ಹೆಸರು ಅದೇ ಕಾರಣದಿಂದ ವಾಯು. 

(೧೯) ತೈಜಸ್‌ : - “ಶಿಜ ನಿಶಾನೇ?- ಎಂಬ ಧಾತುವಿನಿಂದ "ತೇಜಸ್‌' ಎಂಬ ಶಬ್ದಪ್ಪ, ಅದಕ್ಕೆ ತದ್ಧಿತ ರೂಪವನ್ನು ಕೊಡುವುದರಿಂದ 
ತೈಜಸ ' ಶಬ್ದವು ಸಿದ್ಧಿಸುತ್ತದೆ. ಯಾವನು ಸ್ವತಃ ಸ್ವಯಂಪ್ರಕಶನೂ, ಹಾಗು ಸೂರ್ಯನೇ ಮೊದಲಾದ ಲೋಕಗಳ ಪ್ರಜಶಕನೂ ಆಗಿದ್ದಾನೋ, 
ಆ ಈಶ್ವರನ ಹೆಸರು ಅದೇ ಕಾರಣದಿಂದ " ತೈಜಸೆ' ಎಂದಾಗಿದೆ. ಈ ಮೊದಲಾದ ನಾಮಾರ್ಧಗಳು "ಉಕಾರ ' ದ ಮಾತ್ರೆಯಿಂದ 
ಡೀಪಲ್ಪಡುತ್ತವೆ: 

(೨೦) ಈಶ್ವರ : - “ಈಶ ಐಶ್ವರೈ” ಎಂಬ ಧಾತುವಿನಿಂದ "ಶ್ವರ" ಎಂಬ ಶಬ್ದ ನಿಷ್ಟನ್ನವಾಗುತ್ತದೆ. “ಯ ಈಸ್ಟೇ, 
ಸರ್ವೈಶ್ವರ್ಯವಾನ್‌ ವರ್ತತೇ, ಸೆ ಈಶ್ವರಃ”-- ಸತ್ಯ ವಿಚಾರಶೀಲಜ್ಗಾನ ಮತ್ತು ಅನಂತ ಐಶ್ವರ್ಯ ಯಾವನದೋ, ಆ ಪರಮಾತ್ಮನ 
ಹೆಸರು ಅದೇ ಕಾರಣದಿಂದ "ಈಶ್ವರ ' ಎಂದಾಗಿದೆ. 

(೨೧) ಆದಿತ್ಯ “ದೋ ಅವಖಂಡನೇ”” - ಈ ಧಾತುವಿನಿಂದ "ಅದಿತಿ' ಶಬ್ದವೂ, ಅದಕ್ಕೆ ತದ್ಧಿತ ರೂಪ ಕೊಡುವುದರಿಂದ 


6 ಸತ್ಯಾರ್ಥ ಪ್ರಕಾಶ. 
ಆದಿತ್ಯ ಶಬ್ದವೂ ಸಿದ್ಧವಾಗುತ್ತವೆ. “ನ ವಿದ್ಯತೇ ವಿನಾಶೋ ಯಸ್ಮ, ಸೋ5ಯಮದಿತಿಃ ; ಅದಿತಿರೇವ ಆದಿತ್ಯ” ಯಾನ 
ವಿನಾಶಪ್ರು. ಎಂದಿಗೂ ಆಗದೋ, ಆ. ಈಶ್ವರನ ಹೆಸರು "ಆದಿತ್ಯ' .. 


(೨೨) ಪ್ರಾಜ್ಞ “ ಜ್ಞಾ ಅವಬೋಧನೇ” ಈ ಧಾತುವಿನಿಂದ ಪ್ರ ಉಪಾರ್ಗಪೂರ್ವಕ "ಪ್ರಜ್ಞ ಶಬ್ದವು, ಅದಕ್ಕೆ ತದ್ದಿತ 
ರೂಪ ಕೊಡುವುದರಿಂದ. " ಪ್ರಾಜ್ಞ ಶಬ್ದವು ಸಿದ್ಧವಾಗುತ್ತದೆ. “ಯಃ ಪ್ರಕೃಷ್ಠತಯಾ ಚರಾಚರಸ್ಕ ಜಗತೋ ವೃವಹಾರಂ 
ಜಾನಾತಿ, ಸ ಪ್ರಜ್ಞ ; ಪ್ರಜ್ಞ ಏವ ಪ್ರಾಜ್ಞಃ” - ಯಾವನು ನಿರ್ಭ್ರಾಂತಜ್ಗಾನಯಕ್ತನಾಗಿ ಸಮಸ್ತ ಚರಾಚರ ಜಗತ್ತಿನ ವ್ಯವಹಾರವನ್ನು 
ಯಥಾವತ್ತಾಗಿ ತಿಳಿಯುತ್ತಾನೋ, ಆ ಈಶ್ವರನ ಹೆಸರು ಅದೇ ಕಾರಣದಿಂದ "ಪ್ರಾಜ್ಞ ಎಂದಾಗಿದೆ. ಈ ಮೊದಲಾದ ನಾಮಾರ್ಥಗಳು 
"ಮಕಾರ' ದಿಂದ ಗೃಹೀತವಾಗುತ್ತವೆ. ಇಲ್ಲಿ ಹೇಗೆ ಒಂದೊಂದು ಮಾತ್ರೆಯಿಂದ ಮೂರು ಮೂರು ಅರ್ಥಗಳ ವ್ಯಾಖ್ಯಾನವನ್ನು 
ಮಾಡಿದ್ದೇವೋ, ಹಾಗೆಯೇ ಬೇರೆ ನಾಮಾರ್ಥಗಳೂ ಕೂಡ ಓಂಕಾರದಿಂದ ತಿಳಿಯಲ್ಪಡುತ್ತವೆ. 


“ಶನ್ನೋ ಮಿತ್ರಃ ಶಂ ವರುಣಃ” ಎಂಬ ಮಂತ್ರದಲ್ಲಿ ಮಿತ್ರ ಮೊದಲಾದ ಯಾವ ಸಂಜ್ಞೆಗಳಿವೆಯೋ, ಅವೂ ಪರಮೇಶ್ವರನನ 
ಗಿವೆ; ಏಕೆಂದರೆ, ಸ್ತುತಿ - ಪ್ರಾರ್ಥನೋಪಾಸಸೆಗಳು ಶ್ರೇಷ್ಠನಾಗಿರುವವನದೇ ಮಾಡಲ್ಪಡುತ್ತವೆ. ಯಾವನು ಗುಣ - ಕರ್ಮ - ಸ್ವಭಾವಗಳಲ್ಲಿ 
ಮತ್ತು ಸತ್ಯಾಸತ್ಯೆ ವ್ಯವಹಾರಗಳಲ್ಲಿ ಸರ್ವ್ರತ್ರಮನಾಗಿರುತ್ತಾನೋ, ಅವನನ್ನೇ ಶ್ರೇಷ್ಠರೆಂದು ಹೇಳುತಾರೆ. ಆ. ಸರ್ವಶ್ರೇಷ್ಠರಲ್ಲಿಯೂ 
ಯಾವನು ಅತ್ಯಂತ ಶ್ರೇಷ್ಠನಾಗಿರುತ್ತಾನೋ, ಅವನನ್ನು ಪರಮೇಶ್ವರನೆನ್ನುತ್ತಾರೆ. ಅವಾಗೆ ಸಮನಾದವನು ಹಿಂದೆ ಯಾವನೂ ಹುಟ್ಟಲಿಲ್ಲ; 
ಈಗ ಇಲ್ಲ; . ಮುಂದೆ ಹುಟ್ಟುವುದೂ ಇಲ್ಲ. ಸಮನೇ ಇಲ್ಲದಾಗ, ಅವಾಗಿಂತ ಉತ್ತಮನು ಹೇಗೆ ತಾನೇ ಆಗಬಲ್ಲನು? ಹೇಗೆ 
ಪರಮಾತ್ಮನಲ್ಲಿ ಸತ್ಯ, ನ್ಯಾಯ, ದಯೆ, ಸರ್ವಸಾಮರ್ಥ್ಯ ಮತ್ತು ಸರ್ವಜ್ಞತ್ವ ಮೊದಲಾದ ಅನಂತಗುಣಗಳಿವೆಯೋ, ಹಾಗೆ 
ಬೇರೆ ಯಾವ ಜಡ ಪದಾರ್ಥದಲ್ಲಿಯೂ ಅಥವಾ ಜೀವನಲ್ಲಿಯೂ ಇಲ್ಲ. ಯಾವ ಪದಾರ್ಥ ಸತ್ಯವೋ, ಅದರ ಗುಣ - ಕರ್ಮ - 


ಬೇರೆಯಾದವನದನ್ನು ಮಾಡಲಿಲ್ಲ. ಹಾಗೆಯೇ ಮಾಡುವುದು ನಮ್ಮೆಲ್ಲರಿಗೂ ಯೋಗ್ಯವಾಗಿದೆ. ಇದರ ವಿಶೇಷ ವಿಮರ್ಶೆ ಮತ್ತಿ ಮತ್ತು 
ಉಪಾಸನೆಯ ಪ್ರಸಂಗದಲ್ಲಿ ಮಾಡಲ್ಪಡುವುದು. 

ಪಕ್ಕೆ: - ಮಿತ್ರ ಮೊದಲಾದ ನಾವುಗಳಿಂದ ಸ್ನೇಹಿತ ಮತ್ತು ಇಂದ್ರ ಮೊದಲಾದ ದೇವತೆಗಳ ಪ್ರಸಿದ್ಧವ್ಯವಹಾರ ಕುಡು ಬರುವುದರಿಂದ, 
ಅವರುಗಳನ್ನೇ ಗ್ರಹಿಸಬೇಕು. 


ಉತ್ತರ : - ಈ ಸ್ಥಾನದಲ್ಲಿ ಅವರನ್ನು ಗ್ರಹಿಸುವುದು ಯೋಗ್ಯವಲ್ಲ. ಏಕೆಂದರೆ - ಯಾವ ಮನುಷ್ಯನು ಯಾವನೋ ಒಬ್ಬನಿಗೆ. 
ಮಿತ್ತನಾಗಿದ್ದಾನೋ, ಅವನೇ ಇನ್ನೊಬ್ಬನಿಗೆ. ಶತ್ರುವು ಮತ್ತು ಮತ್ತಾಮನೋ ಒಬ್ಬನ ವಿಷಯದಲ್ಲಿ ಉದಾಸೀನನೂ ಆಗಿರುವುದು ಕುಡುಬರುತ್ತದೆ.. 
ಈ ಕಾರಣದಿಂದ ಮುಖ್ಯವಾದ ಅರ್ಥದಲ್ಲಿ ಸಖು ಮೊದಲಾದವರನ್ನು ಗ್ರಹಿಸಲಾಗುವುದಿಲ್ಲ. ಆದರೆ ಪರಮೇಶ್ವರನು ಸಮಸ್ತ ಜಗತ್ತಿನ 
ನಿಶ್ಚಿತ ಮತ್ರನಾಗಿರುವಂತೆ, ಯಾವಾಗೂ ಶತ್ರುವಲ್ಲದಿರುವಂತೆ ಮತ್ತು ಯಾರ ಬಗೆಗೂ ಉದಾಸೀನನಾಗದಿರುವಂತೆ, ಈ ಭಗಮತನನ್ನುಳಿದು. 
ಬೇರೆ ಯಾವ ಜೀವನೂ ಅವನ ಹಾಗೆ ಎಂದಿಗೂ ಆಗಲಾರನು. ಆದುದರಿಂದ, ಈ ಸ್ಥಳದಲ್ಲಿ ಪರಮಾತ್ಮನೇ ಗ್ರಾಹ್ಮನಾಗಿದ್ದಾಸೆ. ಅಹುದು; 
ಗೌಣಾರ್ಥದಲ್ಲಿ ಮಿತ್ರ ಮೊದಲಾದ ಶಬ್ದಗಳಿಂದ ಸ್ನೇಹಿತ ಮೊದಲಾದ ಮನುಷ್ಯರನ್ನು ಗ್ರಹಿಸಬಹುದು. 


(೨೩) ಮಿತ್ರ ೯ “ಇಳೆಮಿದಾ ಸ್ನೇಹನೇ?- ಈ ಧಾತುವಿನಿಂದ, ಔಣಾದಿಕ ಪ್ರತ್ಯಯ ಪ್ರಯೋಗದಿಂದ ಮಿತ್ತಶಬ್ಬ ರೂಪಗೊಳ್ಳುತ್ತದೆ. 
“ನೇದ, ಸ್ಥಿತಿ ಸ್ನಿಹೃತೇ ವಾ ಸ ಮಿತ್ರಃ” - ಎಲ್ಲರಿಗೂ ಸ್ನೇಹ ತೋರುವುದರಿಂದ, ಸರ್ವರೂ ಪ್ರೀತಿ ತೋರಿಸಲು ಅರ್ಹನಾದುದರಿಂದ, 
ಪರಮೇಶ್ವರನ ಹೆಸರು 'ಮಿತ್ರ' ಎಂದಾಗಿದೆ. 

(೨೪) ವರುಣ: - “ವೃಣ* ವರಣೇ, ರವ ಈಷ್ಲಾಯಾಂ” - ಈ ಧಾತುಗಳಿಂದ, ಉಣಾದಿ "ಉನಸ್‌' ಪ್ರತ್ಯಯ ಪ್ರಯೋಗದಿಂದ 
"ವರುಣ' ಶಬ್ದ ಸಿದ್ಧವಾಗುತ್ತದೆ. “ಯಃ ಸರ್ವಾನ್‌ ಶಿಷ್ಟಾನ್‌ ಮುಮುಕ್ಲೊನ್‌ ಧರ್ಮಾತ್ಮನೋ ವೃಣೋತೃಥವಾ ಯಃ 
ಶಿಷ್ಟೈರ್ಮುಮುಕ್ತುಭಿರ್ಧರ್ಮಾತ್ಮ ಭಿರ್ವಿಯತೇ , ವರ್ಯತೇ ವಾ ಸೆ ವರುಣಃ ಪರಮೇಶ್ವರ” - ಯಾವನು ಆತ್ಮ ಯೋಗಿಗಳೂ, 
ವಿದ್ವಾಂಸರೂ, ಮೋಕ್ಷಾಭಿಲಾಷಿಗಳೂ, ಮುಕ್ತರೂ ಮತ್ತು ಧರ್ಮಾತ್ಮರೂ ಆಗಿರುವವರನ್ನು ಸ್ವೀಕರಿಸುತ್ತಾನೋ, ಅಥವಾ ಯಾವನು ಶಿಷ್ಟರೂ, 
ಮುಮುಕ್ಷುಗಳೂ, ಮುಕ್ತರೂ ಮತ್ತು ಧರ್ಮಾತ್ಮರೂ ಆಗಿರುವವರಿಂದ ಸ್ವೀಕರಿಸಲ್ಪಡುತ್ತಾನೋ, ಆ ಈಶ್ವರನು 'ವರುಣ" ಎಂಬ 
ಹೆಸರಿನವನಾಗಿರುತ್ತಾನೆ. ಅಥವಾ, “ವರುಣೋ ನಾಮ ವಃ ಶ್ರೇಷ್ಟ?” - ಸರ್ವಶ್ರೇಷ್ಠನಾಗಿರುವು ದರಿಂದಲೇ ಪರಮೇಶ್ವರನ ಹೆಸರು 
“ನರುಣ' ಎಂದಾಗಿದೆ. 


ಪ್ರಥಮ ಸಮಲ್ಲಾಸಃ 
(೨೫) ಅರ್ಯಮಾ ; - “ಯ ಗತಿಪ್ರಾಪ್ಷಣಯೋ '” ಈ ಧಾತುವಿನಿಂದ 'ಯತ್‌' ಪ್ರತ್ಯಯ ಪ್ರಯೋಗದಿಂದ "ಅರ್ಯ' ಶಬ್ದ 
ಸಿದ್ಧವಾಗುತ್ತದೆ. "ಅರ್ಯ' ವನ್ನು ಮೊದಲಿಗೆ ಇಟ್ಟುಕೊಂಡು, “ಮಾಜ್‌ ಮಾನೇ” ಎಂಬ ಧಾತುವಿಗೆ "ಕಾನ್‌' ಪ್ರತ್ಯಯವನ್ನು ಪ್ರಯೋಗ 
ಮಾಡುವುದರಿಂದ "ಅರ್ಯಮಾ' ಶಬ್ದ ಸಿದ್ಧವಾಗುತ್ತದೆ. “ಯೋಕರ್ಯಾನ್‌ ಸ್ಥಾಮಿನೋ ನ್ಯಾಯಾಧೀಶಾನ್‌ ಮಿಮೀತೇ , ಮಾನ್ಕಾನ್‌ 
ಕರೋತಿ ಸೋಂರ್ಯಮಾ”. ನ್ಯಾಯ ಮಾಡುವ ಮಾನವರೆಲ್ಲರನ್ನೂ ಮಾನ್ಯರನ್ನಾಗಿ ಮಾಡುವುದರಿಂದ ಮತ್ತು ಪಾಪ ಹಾಗು ಪ 
ಮಾಡುವವರಿಗೆ ಪಾಪವತ್ತು ಪುಣ್ಯಗಳ ಫಲಗಳು ಯಥಾವತ್ತಾಗಿ ಲಭಿಸುವ ಹಾಗೆ ಸತ್ಯ - ಸತ್ಯವಾದ ನಿಯಮಗಳನ್ನು ರಚಿಸವವನಾಗಿರುವುದರಿಂದ. 
ಆ ಪರಮೇಶ್ವರನ ಹೆಸರು, "ಆರ್ಯಮಾ' ಎಂದಾಗಿದೆ. 
(೨೬) ಇಂದ್ರ - “ಇದಿ ಪರಮೈಶ್ವರ್ಯೇ” - ಈ ಧಾತುವಿನಿಂದ, "ರನ್‌ ಪ್ರತ್ಯಯ ಪ್ರಯೋಗದಿಂದ 'ಇಂದ್ರ' ಶಬ್ದ 
ಸಿದ್ಧವಾಗುತ್ತದೆ. "ಯ ಇಂದತಿ, ಪರಮೈಶ್ಚರ್ಯವಾನ್‌ ಭವತಿ, ಸ ಇಂದ್ರಃ ಪರಮೇಶ್ವರ/'”- ಸಕಲೈಶ್ಷರ್ಯಯಕ್ತನಾಗಿರುವ 
ಕಾರಣದಿಂದಲೇ ಪರಮಾತ್ಮನ ಹೆಸರು " ಇಂದ್ರ' ಎಂದಾಗಿದೆ. 


(೨೭) ಬೃಹಸ್ವತಿ - “ಬೃಹತ್‌'” ಶಬ್ದಪೂರ್ವಕ 'ಪಾ' ಎಂಬ ಧಾತುವಿನಿಂದ "ಡ3' ಪ್ರತ್ಯಯ ಪ್ರಯೋಗಮಾಡಿ, "ಬೃಹತ್‌ ' ಶಬ್ದದ 
'ತಕಾರಲೋಪವಾಗಿ, ಸುಡಾಗಮ ವಾಗುವುದರಿಂದ "ಬೃಹಸ್ವತಿ' ಶಬ್ದ ವ್ಯತ್ಪಸ್ನವಾಗುತ್ತದೆ. “ಯೋ ಬ್ಯಹತಾಂ ಆಕಾಶಾದೀನಾಂ ಪತಿಃ 
ಸ್ವಾಮೀ, ಪಾಲಯಿತಾ ಸ. ಬೃಹಸ್ಪತಿಃ" ದೊಡ್ಡವರೆಲ್ಲರಿಗಿಂತಲೂ ದೊಡ್ಡವನೂ, ಮತ್ತು ಮಹಾನ್‌ ಆಕಾಶವೇ ಮೊದಲಾದ 
ಬ್ರಹ್ಮಾಂಡದ ಸ್ವಾಮಿಯೂ ಆಗಿರುವುದರಿಂದ ಆ ಪರಮೇಶ್ವರನ ಹೆಸರು, 'ಬೃಹಸ್ವತ' ಎಂದಾಗಿದೆ. 

(ವಿ) ವಿಷ್ಣು :- “ ವಿಪ್ಸ್ವವ್ಯಾಪ್ತೌ '' ಎಂಬ ಧಾತುವಿನಿಂದ, "ನು' ಪ್ರತ್ಯಯದ ಸೇರಿಕೆಯಿಂದ ವಿಷ್ಣು: ಎಂಬ ಶಬ್ದ 
ಸಿದ್ಧವಾಗಿದೆ. “ವೇವೇಷ್ಟಿ ವ್ಯಾಸ್ಟೋತಿ ಚರಾಚರಂ ಜಗತ್‌ ಸ ವಿಷ್ಣು” ಚರ ಮತ್ತು ಅಚರರೂಪವಾದ ಜಗಸಿನಲ್ಲಿ ವ್ಯಾಪಕನಾಗಿರುವುದರಿಂದ 
ಪರಮಾತ್ಮನ ಹೆಸರು 'ವಿಷ್ಣು. ಎಂದಾಗಿದೆ. 

(ಬೀ) ಉರುಕ್ತಮ :- “ಉರುರ್ಮಹಾನ್‌ ಕ್ರಮಃ ಪರಾಠ್ರಮೋ ಯಸ್ಯ ಸ ಉರುಕ್ರಮ!'”- ಅನಂತಪರಾಕ್ಷವಯುಕ್ಕಾಗಿರುವುದರಿಂದ 
ಪರಮಾತ್ಮನ ಹೆಸರು 'ಉರುಕ್ರಮ' - ಎಂದಾಗಿದೆ. 

ಯಾವ ಪರಮಾತ್ಮನು, (ಉರುಕ್ರಮ) ಮಹಾಪರಾಕ್ರಮಯಕ್ತಮೂ, (ಮಿತ್ರ) ಸರ್ವರ "ಸಹ್ಯತ್‌', ಅವಿರೋಧಿಯೂ ಆಗಿದ್ದಾನೋ, 
ಅವನು, (ಕಂ) ಸುಖಕಾರಕನೂ, ಅವನು, (ವರುಣ॥) ಸರ್ವೋತ್ತಮನೂ, (ಶಂ) ಅವನು ಸುಖ ಸ್ವರೂಪನೂ, (ಅರ್ಯಮಾ) ಅವನು 
ನ್ಯಾಯಾಧೀಶನೂ, (ಕಂ) ಅವನು ಸುಖ ಪ್ರಚಾರಕನೂ, (ಇಂದ್ರ) ಅವನು ಸಕಲೈಶ್ಚರ್ಯವಂತನೂ (ಶಂ) ಸಕಲೈಶ್ಚರ್ಯದಾಯಕನೂ, 
(ಬೃಹಸ್ಪತಿ) ಅವನು ಸರ್ವರಿಗೂ ಅಧಿಷ್ಠಾತೃವ್ವ, (ಶಂ) ವಿದ್ಯಾಪ್ರದನೂ ಆಗಿದ್ದಾನೆ. ಮತ್ತು , (ವಿಷ್ಣು) ಯಾವನು ಎಲ್ಲದರಲ್ಲಿಯ 
ವ್ಯಾಪಕನಾದ ಪರಮೇಶ್ವರನಾಗಿದ್ದಾನೋ, ಅವನು, (5) ನಮಗೆ (ಭವತು) ಕಲ್ಮಾಣಕಾರಣಾಾಗಲಿ, 

“ವಾಯೋ ತೇ ಬ್ರಹ್ಮಣೇ ನಮಃ ಆಸ್ತು', “ಬೃಹ, ಬೃಹಿ ವೃದ್ಧೌ' ಎಂಬ ಧಾತುಗಳಿಂದ "ಬ್ರಹ್ಮ' ಶಬ್ದ ಸಿದ್ಧವಾಗುತ್ತದೆ. ಯಾವನು 
ಎಲ್ಲರಿಗಿಂತ ಉಚ್ಛನಾಗಿ ವಿರಾಜಿಸುವ, ಎಲ್ಲರಿಗಿಂತ ದೊಡ್ಡ, ಅನಂತಬಲಯುಕ್ತನಾದ ಪರಮಾತ್ಮನೋ, ಆ ಬ್ರಹ್ಮಕ್ಕೆ ನಾವು ನಮಸ್ಕಾರ 
ಮಾಡುತ್ತೇವೆ. ಹೇ ಪರಮೇಶ್ವರ! (ತ್ವಮೇವ ಪ್ರಶ್ಯ್ಷ್ತ ಬ್ರಹ್ಮಾಸಿ) ನೀನೇ ಅಂತರ್ಯಾಮಿರೂಪದಿಂದ ಪ್ರತ್ಯಕ್ಷ ಬ್ರಹ್ಮವಾಗಿದ್ದೀಯೆ. (ತ್ವಾಮೇವ. 
ಪ್ರತ್ನಕಂ ಬ್ರಹ್ಮವದಿಷ್ಕಾಮಿ)) ನಾನು ನಿನ್ನನ್ನೇ ಪ್ರತ್ಯಕ್ಷಬ್ರಹ್ಮವೆನ್ನುವೆನ. ಏಕೆಂದರೆ, ನೀನು ಎಲ್ಲೆಡೆಯೂ ವ್ಯಾಪ್ತವಾಗಿ, ಸರ್ವರಿಗೂ ಸದಾ 
ಪ್ರಾಪ್ತನಾಗಿದ್ದೀಯೆ. (ಯತಂ ವದಿಷ್ಯಾಮಿ) ವೇದಗಳಲ್ಲಿ ನಿನ್ನ ಯಾವ ಯಥಾರ್ಥವಾದ ಆಜ್ಞೆಯಿದೆಯೋ, ಅದನ್ನೇ ನಾನು ಸರ್ವರಿಗೂ 
ಉಪದೇಶಿಸುವೆನು; ಅದಕ್ಕೆ ಅನುಸಾರ ಆಚರಣೆಯನ್ನು ಕೂಡ ಮಾಡುವೆನು. (ಸತ್ಯಂ ವದಿಷ್ಯಾಮಿ) ಸತ್ಯವನ್ನು ಹೇಳುವೆನು; ಸತ್ಯವನ್ನು 
ಅಂಗೀಕರಿಸುವೆನು ಮತ್ತು ಸತ್ಯವನ್ನೇ ಅನುಷ್ಠಾನಕ್ಕೆ ತರುವೆನು. (ತನ್ಮಾಮವತು) ಆ ನೀನು ನನ್ನನ್ನ ರಕ್ಷಿಸು. (ತದ್ವಜ್ತಾರಮವತು) ಆ ನೀನು 
ಆಪ್ತ ಸತ್ಯೋಪದೇಶಕವಾದ ನನ್ನನ್ನು ರಕ್ಷಿಸು. ಆ ರೀತಿ, ನನ್ನ ಆಜ್ಞೆಯಲ್ಲಿ ನನ್ನ ಬದ್ಧ ಸ್ಥಿರವಾಗಿ, ಎಂದಿಗೂ ವಿರುದ್ಧಮಾಗದಿರಲಿ, ಏಕೆಂದರೆ- 
ಯಾವುದು ನಿನ್ನ ಆಜ್ಞೆಯ , ಅದೇ ಧರ್ಮ ಮತ್ತು ಯಾವುದು ಅದಕ್ಕೆ ವಿರುದ್ಧವೋ, ಅದೇ ಅಧರ್ಮ. (ಅವತು ಮಾಮವತು ವಕ್ತಾರಂ) 
ಎರಡನೆಯ ಸಾರಿ ಈ ಉಕ್ತಿ ಅಧಿಕಾರ್ಥಕ್ಕಾಗಿ ಇದೆ. ಉದಾಹರಣೆಗೆ “ಕಶ್ಚನ ಕಂಚಿತ್‌ ಪೃತಿವದತಿ ತ್ವಂ ಗ್ರಾಮಂ ಗಚ್ಛೆ ಗಚ್ಛ". 
ಈ ವಾಕ್ಕದಲ್ಲಿ ಎರಡು ಸಾರಿ ಕ್ರಿಯೆಯ ಉಚಾರಣೆಯಿಂದ, ನೀನು ಬೇಗನೇ ಗ್ರಾಮಕ್ಕೆ ಹೋಗು- ಎಂದು ಸಿದ್ಧವಾಗುತ್ತದೆ. ಇದೇ ರೀತಿ, 
ಈ ಸ್ಥಾನದಲ್ಲಿ ನೀನು ನನ್ನನ್ನು ಅವಶ್ಯವಾಗಿಯೂ ರಕ್ಷಿಸು; ಎಂದರೆ- ಧರ್ಮದ ಬಗೆಗೆ ಸುಿ್ಚಿತನಾಗಿ, ಅಧರ್ಮದ ಬಗೆಗೆ ಸದಾ ತಿರಸ್ಕಾರ 
ಮಾಡುವ ಹಾಗೆ ನನ್ನ ಮೇಲೆ ಕೃಪೆಮಾಡು ; ನಾನು ನಿನ್ನ ಉಪಕಾರವನ್ನು ದೊಡ್ಡದೆಂದು ಅಂಗೀಕರಿಸುವೆನು - ಎಂಬ ಭಾಮುದೆ. (ಓಂ 
ಶಾಂತಿಃ ಶಾಂತಿಃ ಶಾಂತಿ) ಇದರಲ್ಲಿ ಮೂರು ಸಾರಿ ಶಾಂತಿಪಾಠ ಮಾಡುವುದರ ಪ್ರಯೋಜನವೇನೆಂದರೆ - ತ್ರಿವಿಧ ತಾಪಗಳು, ಎಂದರೆ, 
ಜಗತ್ತಿನಲ್ಲಿ ಮೂರು ಬಗೆಯ ದುಃಖಗಳಿವೆ. ಒಂದು " ಆಧ್ಯಾತ್ಮಕ - ಆತ್ಮನಿಗೆ ಶರೀರದಲ್ಲಿ ಅವಿದೈೆ, ರಾಗ, ದ್ವೇಷ, ಮೂರ್ಟಿತ್ವ ಮತ್ತು. 
ಜ್ವರ- ನೋವು ಮೊದಲಾದುವು ಉಂಟಾಗುತ್ತವೆ. ಎರಡನೆಯದು " ಆಧಿಭೌತಿಕ ' ಇದು ಶತ್ರುಗಳಿಂದಲೂ, ವ್ಯಾಘ್ರ, ಸರ್ಪ 





8 ಸತ್ಯಾರ್ಥ ಪ್ರಕಾಶ 

ಮೊದಲಾದುವುಗಳಿಂದಲೂ ಉದ್ಭವಿಸುತ್ತದೆ. ಮೂರನೆಯದು 'ಅಧಿದೈವಿಕ' ಎಂದರೆ- ಅತಿವೃಷ್ಟಿ , ಅತಿಶೀತ , ಅತಿಉಷ್ಣತೆ, ಮನ: 
ಮತ್ತು ಇಂದ್ರಿಯಗಳ ಅಶಾಂತಿಯಿಂದ ಉಂಟಾಗುತ್ತದೆ. ಈ ಮೂರು ಬಗೆಯ ಕ್ಲೇಶಗಳಿಂದಲೂ ನಮ್ಮನ್ನು ದೂರವಿಟ್ಟು, ಕಲ್ಯಾಣಕಾರಕ. 
ಕರ್ಮಗಳಲ್ಲಿ ನಮ್ಮನ್ನು ಸದಾ ಪ್ರವೃತ್ತರನ್ನಾಗಿ ಮಾಡು. ಏಕೆಂದರೆ - ನೀನೇ ಕಲ್ಯಾಣ ಸ್ವರೂಪನೂ, ಸರ್ವಜಗತ್ತಿಗೂ ಕಲ್ಯಾಣಕತ್ಯವವ ಮತ್ತು 
ಧಾರ್ಮಿಕ ಮುಮುಕ್ಹಗಳಿಗೆ ಕಲ್ಯಾಣಪ್ರದನೂ ಆಗಿದ್ದೀಯೆ. ಆದುದರಿಂದ, ನೀನು ಸ್ವತಃ ನಿನ್ನ ಕರುಣೆಯಿಂದ, ಸಮಸ್ತ ಜೀವರೂ ಧರ್ಮದ 
ಆಚರಣ (ಮಾಡುತ್ತಾ) ಮತ್ತು ಅಧರ್ಮವನ್ನು ಬಿಟ್ಟು ಪರಮಾನಂದವನ್ನು ಹೊಂದುವಂತೆ ಮತ್ತು ದುಃಖಗಳಿಂದ ದೂರವಿರುವಂತೆ, 
ಸರ್ವಜೀವರ ಹೃದಯಗಳಲ್ಲಿಯೂ ಪ್ರಕಾಶಿತನಾಗು. 

"ಸೂರ್ಯ ಆತ್ಮಾ ಜಗೆತಸ್ತಬ್ಳುನಿಕ್ವ” 

(೩೦) ಸೂರ್ಯೆ- ಈ ಯಜುರ್ವೇದದ ವಚನದಿಂದ (೭- ೪೨) " ಜಗತ್ತು' - ಎಂದರೆ ಪ್ರಾಣಯಕ್ತ ಚೇತನ ಮತ್ತು 
ಜಂಗಮ - ಎಂದರೆ ಓಡಾಡುವ ಜೀವರುಗಳ, " ತಸ್ಕುಪು' ಎಂದರೆ ನಿಷ್ಟ್ರಣವಾದ, ಸ್ಥಾವರವಾದ ಜಡ - ಎಂದರೆ ಪೃಥಿವೀ 
ಮೊದಲಾದುವುಗಳೆಲ್ಲದರ ಆತ್ಮನಾಗಿರುವುದರಿಂದ ಮತ್ತು ಸ್ವಪ್ರಕಾಶರೂಪನಾಗಿದ್ದು ಸರ್ವವನ್ನೂ ಪ್ರಕಾಶಪಡಿಸುವುದರಿಂದ ಪರಮೇಶ್ವನ 
ಹೆಸರು 'ಸೂರ್ಯ' ಎಂದಾಗಿದೆ. 


(೩೧) ಆತ್ಮಾ :- “ಅತಸಾತತ್ಯಗಮನೇ?” - ಈ ಧಾತುವಿನಿಂದ "ಆತ್ಮಾ' ಎಂಬ ಶಬ್ದ ನಿಷ್ಟನ್ನವಾಗುತ್ತದೆ. “ಯೋ8ತತಿ ವ್ಯಾಪ್ನೋತಿ 
ಸೆ ಆತ್ಮಾ'. ಜೀವರೇ ಮೊದಲಾದ ಸಮಸ್ತ ಜಗತ್ತಿನಲ್ಲಿ ನಿರಂತರ ವ್ಯಾಪಕನಾಗಿರುವನು ಆತ್ಮಾ. “ಪರಶ್ಯಾಸಾವಾತ್ಮಾಚ ಯ ಆತ್ಮಭ್ಯೋ 
ಜೀನೇಭ್ಯಃ ಸೂಕ್ಷ್ಮೇಭ್ಯ! ಪರೋತತಿ ಸೂಕ್ಷ್ಮಃ ಸ ಪರಮಾತ್ಮಾ" , ಜೀವರೇ ಮೊದಲಾದ ಸರ್ವರಿಗಿಂತ ಉತ್ಕೃಷ್ಟನೂ, ಮತ್ತು 
ಜೀವ, ಪ್ರಕೃತಿ ಮತ್ತು ಆಕಾಶಕ್ಕಿಂತಲೂ ಅತಿ ಸೂಕ್ಷ್ಮ ನೂ ಮತ್ತು ಜೀವರೆಲ್ಲರ ಅಂತರ್ಯಾಮೀ ಆತ್ಮನೂ ಆಗಿರುವುದರಿಂದ ಈಶ್ವರನ 
ಹೆಸರು "ಪರಮಾತ್ಮಾ'- ಎಂದಾಗಿದೆ. 


ಪರಮೇಶ್ವರ 1 ಸಾಮರ್ಥ್ಯವಂತನ ಹೆಸರು ಈಶ್ವರ. “ಯ ಈಶ್ವರೇಷು ಸರ್ವೇಷು ಪರಮಃ ಶ್ರೇಷ್ಠಃ ಸ ಪರಮೇಶ್ವರಃ" 
ಯಾವನು ಈಶ್ವರರಲ್ಲೆಲ್ಲಾ ಸಮರ್ಥರಲ್ಲೆಲ್ಲಾ ಸಮರ್ಥನೋ, ಯಾವನಿಗೆ ಸಮನಾದವನು ಯಾವನೂ ಇಲ್ಲವೋ, ಅವನ ಹೆಸರು 
" ಪರಮೇಶ್ವರ ' - ಎಂದಾಗಿದೆ. 


(೩೨) ಸವಿತಾ :- “ಷು ಇ್‌್‌ ಅಭಿಷವೇ, ಷೂ ಇ*್‌ ಪ್ರಾಣಿಗರ್ಭವಿಮೋಜನೇ '' - ಈ ಧಾತುಗಳಿಂದ “ಿತಾ' ಎಂಬ ಶಬ್ಧ 
ಸಿದ್ಧವಾಗುತ್ತದೆ. “ಅಭಿಷವಃ ಪ್ರಾಣಿಗರ್ಭವಿಮೋಚನಂ ಚೋತ್ಪಾದನಂ. ಯಶ್ಚಚರಾಚರಂ ಜಗತ್ಸುನೋತಿ, ಸೂತೇ, ವೋತ್ಸಾದಯತಿ, 
ಸ ಸವಿತಾ ಪರಮೇಶ್ವರ ಸಮಸ್ತ ಜಗತ್ತಿನ ಉತ್ಪತ್ತಿಯನ್ನು ಮಾಡುವುದರಿಂದ, ಪರಮೇಶ್ವರನ ಹೆಸರು "ಸವಿತಾ' ಎಂದಾಗಿದೆ. 


(೩೩) ದೇವ : "ದಿವ ಕ್ರೀಡಾವಿಜಿಗೀಷಾವ್ಯವಹಾರದ್ಕುತಿಸ್ತುತಿಮೋದವದಸ್ಥಪ್ಪ ಕಾಂತಿಗತಿಷು '' ಈ ಧಾತುವಿನಿಂದ ದೇವಶಬ್ದ 
ಉತ್ಪನ್ನವಾಗುತ್ತದೆ. (ಕ್ರೀಡಾ) ಶುದ್ಧನೂ, ಜಗತ್ತಿನ ಆಟವಾಡಿಸುವವನೂ, (ವಿಜಿಗೀಷಾ) ಧಾರ್ಮಿಕರನ್ನು ಗೆಲ್ಲಿಸುವ ಇಚ್ಛೆಯುಳ್ಳವನೂ, 
(ವ್ಯವಹಾರ) ಸಮಸ್ತ ಕ್ರಿಯೆಗಳ ಸಾಧನೋಪಸಾಧನಗಳನ್ನು ಕೊಡುವವನೂ, (ದ್ಯತಿ) ಸ್ವಯಂಪ್ರಕಾಶಸ್ವರೂಪನೂ, ಸರ್ವಪ್ರಕಾಶಕನೂ, 
(ಸತಿ) ಪ್ರಕಂಸಾಯೋಗ್ಯನೂ, (ಮೋದ ಸ್ವತಃ ಆನಂದಸ್ಥರೂಪನೂ, ಮತ್ತು ಆನ್ನರಿಗೆ ಆನಂದದಾಯಕನೂ, (ಮದ) ಮದೋನ್ಯತ್ತರನ್ನು 
ದಂಡಿಸುವವನೂ, (ಸ್ವಪ್ಪ) ಜೀವರ ನಿದ್ರೆಗಾಗಿ ರಾತ್ರಿಯನ್ನೂ, ಪ್ರಳಯವನ್ನೂ ಮಾಡುವವನೂ (ಕಂತಿ) ಕಾಮನಾಯೋಗ್ಯನೂ ಮತ್ತು (ಗತಿ). 
ಜ್ಞಾನಸ್ಪರೂಪನೂ ಆಗಿರುವುದರಿಂದ ಪರಮೇಶ್ವರನ ಹೆಸರು. " ದೇವ" ಎಂದಾಗಿದೆ ಅಥವಾ “ಯೋ ದೀವೃತಿ, ಕ್ರೀಡತಿ, ಸ. 
ದೇವ!” ಯಾವನು ತನ್ನ ಸ್ವರೂಪದಲ್ಲಿ ಆಸಂದಿಂದ ತಾನೇ ರಮಿಸುತ್ತಾನೋ, ಅಥವಾ ಅನ್ಕರ ಸಹಾಯವಿಲ್ಲದೆ, ಆಟದಂತೆ, ಸಹಜಸ್ವಭಾವದಿಂದ 
ಸರ್ವಜಗತ್ತನ್ನೂ ನಿರ್ಮಿಸುತ್ತಾನೋ, ಅಥವಾ ಕ್ರೀಡೆಗಳಿಗೆಲ್ಲಾ ಆಧಾರವಾಗಿದ್ದಾನೋ, “ವಿಜಿಗೀಷತೇ ಸ. ದೇವ!” ಯಾವನು 
ಸರ್ವವಿಜಯಿಯಾಗಿದ್ದಾನೋ, ಸ್ವತಃ ಅಜೇಯ - ಎಂದರೆ ಯಾವನನ್ನು ಯಾವನೂ ಗೆಲ್ಗಲಾರನೋ, “ವೃವಹಾರಯತಿ ಸ ದೇವಃ" 
ಯಾವನು ನ್ಯಾಯಾನ್ಯಾಯರೂಪ ವ್ಯವಹಾರಗಳನ್ನು ಬಲ್ಲವನೂ, ಉಪದೇಶಮಾಡುವವನೂ ಆಗಿದ್ದಾನೋ, “ಯಶ್ನರಾಚರಂಜಗತ್‌. 
ದ್ಯೋತಯತಿ” - ಯಾವನು ಎಲ್ಲದರ ಪ್ರಕಾಶಕನಾಗಿದ್ದಾನೋ, “ಯಃ ಸ್ತೂಯತೇ ಸ ದೇವ!” - ಯಾವನು ಮಾನವರೆಲ್ಲರ ಪ್ರಶಾಸೆಗೆ. 
ಯೋಗ್ಯನಾಗಿದ್ದಾನೋ, ಯಾವನು ನಿಂದೆಗೆ ಯೋಗ್ಯನಲ್ಲವೋ “ಯೋ ಮೋದಯತಿ ಸ. ದೇವಃ" - ಯಾವನು ಸ್ವತಃ 
ಅನಂದಸ್ವರೂಪನಾಗಿದ್ದು , ಅನ್ಕರಿಗೂ ಆನಂದ ನೀಡುತ್ತಾರೋ, ಯಾವನಿಗೆ ಲೇಶಮಾತ್ರವೂ ದುಃಖವಿಲ್ಲವೋ, “ಯೋ ಮಾದ್ಯತಿ , 
ಸ ದೇವಃ” ಯಾವನು ಸದಾ ಹರ್ಷಿತನೂ, ಶೋಕರಹಿತನೂ ಆಗಿದ್ದು, ಅನ್ನರನ್ನು ಹರ್ಷಿತರನ್ನಾಗಿ ಮಾಡುವವನೂ ಮತ್ತು ದುಃಖಗಳಿಂದ 
ದೂರವಿಡುವವನೂ ಆಗಿದ್ದಾನೋ, “ಯಃ ಸ್ಥಾಪಯತಿ, ಸ. ದೇವ” - ಯಾವನು ಪ್ರಳಯಕಾಲದಲ್ಲಿ ಅವ್ವಕ್ತದಲ್ಲಿ ಜೀವರನ್ನೆಲ್ಲಾ. 
ನಿದ್ರತರನ್ನಾಗಿ ಮಾಡುತ್ತಾನೋ, “ಯಃ ಕಾಮಯತೇ ಕಾಮೃತೇ ವಾ ಸ ದೇವಃ” ಯಾವ ಕಾಮನೆಗಳೆಲ್ಲಾ ಸತ್ಯವೋ ಮತ್ತು ಯಾವನ. 
ಪ್ರಾಸ್ತಿಯ ಕಾಮನೆಯನ್ನು ಶಿಷ್ಟರೆಲ್ಲರೂ ಮಾಡುತ್ತಾರೋ , ಮತ್ತು - “ಯೋ ಗಚ್ಛತಿ ಗಮ್ಮತೇ ವಾ ಸ ದೇಮ" ಯಾವನು. 


ಪ್ರಥಮ ಮುಲ್ಲಾನ 9 
ಎಲ್ಲದರಲ್ಲಿಯೂ ವ್ಯಾಪ್ತನಾಗಿದ್ದಾನೋ ಮತ್ತು ತಿಳಿಯಲರ್ಹನಾಗಿದ್ದಾನೋ, ಆ ಪರಮೇಶ್ವರನು ಈ ಎಲ್ಲಾ ಕಾರಣಗಳಿಂದ " ದೇವ " 
ಎಂಬ ಹೆಸರನ್ನು ಹೊಂದಿದ್ದಾನೆ 








(೩೪) ತುವೇರ: - “ಕವಿ ಅಜ್ಛಾದನೇ ?- ಈ ಧಾತುವಿನಿಂದ “ಕುವೇರ' ಶಬ್ದ ಸಿದ್ಧವಾಗುತ್ತದೆ. “ಯೆ ಸರ್ವಂ ಕುವತಿ 
ಸ್ಥವ್ಮಾಪ್ತ್ಯಾ ಇಚ್ಛಾದೆಯತಿ ಸ ಕುವೇರೋ ಜಗದೀಶ್ವರೆ" - ತನ್ನ ವ್ಯಾಪ್ತಿಯಿಂದ ಎಲ್ಲವನ್ನೂ ಅಚ್ಚಾದಿಸುವುದರಿಂದ ಆ ಪರಮೇಶ್ವರನ 
ಹೆಸರು. 'ಕುವೇರ' ಎಂದಾಗಿದೆ. 

(೩೫) ಪೃಥಿವೀ - “ಪ್ರಥ ವಿಸ್ತಾರೇ” - ಈ ಧಾತುವಿನಿಂದ'ಪೃಥಿವೀೀ' ಶು ಪೃತ್ರಸವಾಗುತ್ತದೆ.. “ಯಃ ಪ್ರತೇ ಸರ್ವಜಗದ್ದಿಸ್ತ್ವಣಾತಿ 
ಸೆ ಪೃಥಿವಿ'”- ಸಮಸ್ತ ವಿಸ್ತೃತ ಜಗತ್ತಿನ ವಿಸ್ತಾರ ಮಾಡುವವನಾದ ಕಾರಣ, ಆ ಪರಮೇಶ್ವರನ ಹೆಸರು " ಪೃಥಿವೀ' ಎಂದಾಗಿದೆ. 

(೩೬) ಜಲ  “ಜಲಘಾತನೇ '” - ಎಂಬ ಧಾತುವಿನಿಂದ "ಜಲ' ಶಬ್ದ ವ್ಯತ್ಪನ್ನವಾಗಿದೆ. “ಜಲತಿ ಘಾತಯತಿ ದುಷ್ಟಾನ್‌, 
ಸಂಘಾತಯತಿ ಅವಕ್ತಪರಮಾಣ್ಣಾದೀನ್‌ ತದ್ದ ಹ್ಮ ಜಲಂ” ದುಷ್ಟರನ್ನು ದಂಡಿಸುವವನೂ, ಅವ್ಯಕ್ತಪರಮಾಣು ಮೊದಲಾದುವುಗಳಲ್ಲಿ 
ಪರಸ್ಪರ ಸಂಯೋಗ- ವಿಯೋಗಗಳನ್ನು ಉಂಟುಮಾಡುವವನೂ ಆದ ಪರಮಾತ್ಮ “ಜಲ” ಎಂಬ ಸಂಜ್ಞೆಯಳ್ಳವನಾಗಿದ್ದಾನೆ. 

(೩೭) ಆಕಾಶ: - “ಕಾಶೃದೀಪ್ಪೌ” ಈ ಧಾತುವಿನಿಂದ "ಆಕಾಶ' ಶಬ್ದ ವೃತ್ಪನ್ನವಾಗುತ್ತದೆ. “ಯಃ ಸರ್ವತಃ ಸರ್ವಂ ಜಗತ್‌ 
ಪ್ರಕಾಶಯತಿ, ಸ. ಆಕಾಶಃ" - ಎಲ್ಲೆಡೆಯಿಂದಲೂ ಜಗತ್ತಿನ ಪ್ರಕಾಶಕನಾಗಿರುವುದರಿಂದ ಆ ಪರಮಾತ್ಮನ ಹೆಸರು. “ಆಕಾಶ " 
ಎಂದಾಗಿದೆ. 


(೩೮) ಅನ್ನ, (೩೯) ಅನ್ನಾಡ,. (90) ಅತ್ತಾ 
“ಅದ ಭಕ್ಷಣೇ”- ಈ ಧಾತುವಿನಿಂದ "ಅನ್ನ' ಶಬ್ದ 'ಸಿದ್ಧವಾಗುತ್ತದೆ. 
ಅದ್ಯತೇತತ್ತಿ ಚ ಭೂತಾನಿ ತಸ್ಮಾದನ್ನಂ ತದುಚ್ಛತೇ 11೧1 
ಅಹಮನ್ನ ಮಹಮನ್ನ ಮಹಮನ್ನಂ ! ಅಹಮನ್ನಾದೋ5ಹ ಮನ್ನಾದೋ5ಹಮನ್ನಾದಃ 1! ೨1! (ತೈತ್ತಿರೀಯ ಉಪ. ೨-೧೦) 
ಅತ್ತಾ ಚರಾಚರಗ್ರಹಣಾತ್‌ 11 ೩॥ (ವೇದಾಂತ ದರ್ಶನ; ೧-೨-೯) 
ಇದು ವ್ಯಾಸಮುನಿಕೃತ ಶಾರೀರಿಕಸೂತ್ರ. ಸರ್ವರೂ ತಮ್ಮ ಅಂತರದಲ್ಲಿಟ್ಟು ಕೊಳ್ಳಲು, ಸರ್ವರೂ ಸ್ವೀಕರಿಸಲು ಯೋಗ್ಯನೂ, 
ಚರಾಚರ ಜಗತ್ತನ್ನು ಗ್ರಹಿಸುವವನೂ ಆಗಿರುವುದರಿಂದ ಈಶ್ವರನಿಗೆ "ಅನ್ನ', “ಅನ್ನಾದ' ಮತ್ತು 'ಅತ್ತಾ' ಎಂಬ ಹೆಸರುಗಳಿವೆ. ಇದರಲ್ಲಿ 


ಮೂಡು ಸಾರಿ ಪುನರುಕ್ತವಾಗಿರುವುದು ಆದರಕ್ಕೋಸ್ಕರ. ಉದಾಹರಣೆಗೆ, ಅತ್ತಿಯ ಹಣ್ಣಿನಲ್ಲಿ ಕೃಮಿಗಳು ಹುಟ್ಟಿ , ಅದರಲ್ಲಿ ಇರುತ್ತವೆ: 
ಅದರಲ್ಲಿಯೇ ನಾಶವನ್ನೂ ಹೊಂದುತ್ತವೆ. ಪರಮೇಶ್ವರನಲ್ಲಿ ಸಂಪೂರ್ಣ ಜಗತ್ತಿನ ಸ್ಥಿತಿಯಾದರೂ ಹಾಗೆಯೇ ಇದೆ . 

(೪೧) ವಸು : - “ವಸ ನಿವಾಸೇ '' ಎಂಬ ಧಾತುವಿನಿಂದ "ವಸು' ಶಬ್ದ ಸಿದ್ಧವಾಗಿದೆ. “ವಸಂತಿ ಭೂತಾನಿ ಯಸ್ಮಿನ್‌, ಅಥವಾ 
ಯಃ ಸರ್ವೇಷು ವಸತಿ ಸ. ವಸುರೀಶ್ವರಃ” ಆಕಾಶ ಮೊದಲಾದ ಸರ್ವಭೂತಗಳೂ ಅವನಲ್ಲಿಯೇ ನೆಲೆಸಿರುವುದರಿಂದ, ಅಥವಾ 
ಅವನು ಸರ್ವದರಲ್ಲಿಯೂ ವ್ಯಾಪಿಸುತ್ತಿರುವುದರಿಂದ ಆ ಪರಮೇಶ್ವರನ ಹೆಸರು " ವಸು' ಎಂದಾಗಿದೆ. 
£- “ರುಧಿರ್‌ ಅಶ್ರುವಿಮೋಚನೇ” - ಈ ಧಾತುವಿನಿಂದ "ಣಿಚ್‌' ' ಪ್ರತ್ಯಯ ಪ್ರಯೋಗದಿಂದ "ರುದ್ರ' ಶಬ್ದ 
ಸಿದ್ಧವಾಗುತ್ತದೆ. * ಯೋ ರೋದಯತ್ಯನ್ಯಾಯಕಾರಿಣೋ ಜನಾನ್‌ ಸ ರುದ್ರಃ” - ದುಷ್ಪ ಕರ್ಮ ಮಾಡುವವರನ್ನು ಅಳಿಸುವವನಾದ. 
ಕಾರಣ ಆ ಪರಮೇಶ್ವರ್‌ಗೆ " ರುದ್ರ' ಎಂಬ ಹೆಸರಿದೆ. 

ಯನ್ಮನಸಾ ಧ್ಯಾಯತಿ ತದ್ದಾಚಾ ವದತಿ,ಯದ್ದಾಚಾ ವದತಿ, ತತ್ಕರ್ಮಣಾ ಕರೋತಿ,ಯತ್ಕರ್ಮಣಾ ಕರೋತಿ, ತದಭಿಸಂಪದ್ಯತೇ 1 
ಸಷ್ಮಣದ ವಚನ, ಜೀವನು ಮಸ್ಸಿಿಂದ ಯಾವುದನ್ನು ಧ್ಯಾನಿಸುತ್ತಾನೋ, ಅದನ್ನು ನಾಲಗೆಯಿಂದ ಆಡುತ್ತಾನೆ. 
ಅದನ್ನು ಕರ್ಮತ ಮಾಡುತ್ತಾನೆ. ಮತ್ತು ಕರ್ಮರೂಪವಾಗಿ ಯಾವುದನ್ನು ಮಾಡುತ್ತಾನೋ, 
ಸಿದ್ಧವಾದುದಾದರೂ ಏನು? ಯಾವ ಜೀವನು ಎಂತಹ ಕರ್ಮ ಮಾಡುತ್ತಾನೋ, ಅವನು 
ಪೇ. ಯಾವಾಗ ದುಷ್ಪಕರ್ಮ ಮಾಡುವ ಜೀವರು, ಈಶ್ವರನ ನ್ಯಾಯರೂಪೀ ವ್ಯವಸ್ಥೆ 

















10 ಸತ್ಯಾರ್ಥ ಪ್ರಜಶ. 
ಕಾರಣದಿಂದ ಪರಮೇಶ್ವರನ ಹೆಸರು 'ರುದ್ರ' - ಎಂದಾಗಿದೆ. 


(೪೩) ನಾರಾಯಣ: - ಆಪೋ ನಾರಾ ಇತಿ ಪ್ರೋತ್ತಾ ಆಪೋ ವೈನರಸೂನಮ | 
ತಾ ಯದಸ್ಕಾಯನಂ ಪೂರ್ಮಂ ತೇನ ನಾರಾಯಣಃ ಸ್ಮ ತಃ ॥॥ (ಮನು - ೧-೧೦). 

ಜಲಕ್ಕೂ, ಮತ್ತು ಜೀವರಿಗೂ "ನಾರಾ' ಎಂಬ ಹೆಸರಿದೆ. ಅದು, ಅವರು (ಜಲ ಮತ್ತು ಜೀವರು) ಅವಾಗೆ "ಅಯನ' ಎಂದರೆ 
ನಿವಾಸಸ್ಥಾನವಾಗಿರುವ ಕಾರಣ, ಸರ್ವಜೀವರಲ್ಲಿಯೂ ವ್ಯಾಪಕನಾದ ಆ ಪರಮಾತ್ಮನ ಹೆಸರು " ನಾರಾಯಣ'- ಎಂದಾಗಿದೆ. 

(8೪) ಚಂದ್ರ ;- “ಚದಿ ಆಹ್ಲಾದೇ'”-ಈ ಧಾತುವಿನಿಂದ "ಚಂದ್ರ" ಶಬ್ದ ಸಿದ್ಧವಾಗಿದೆ. “ ಯತ್ನಂದತಿ, ಚಂದಯತಿ ವಾ 
ಸ. ಚಂದ್ರ!"- ಅನಂದಸ್ಥರೂಪನೂ, ಸರ್ವರಿಗೂ ಅನಂದ ಕೊಡುವವನೂ ಆದ ಕಾರಣ ಈಶ್ವರನಿಗೆ " ಚಂದ್ರ? ಎಂಬ ಹೆಸರಿದೆ. 

(೪೫) ಮಂಗಳೆ; - “ಮಗಿ ಗತ್ಕರ್ಥೆ?” - ಈ ಧಾತುವಿನಿಂದ "ಮಂಗಲೇರಲಚ್‌''- ಎಂಬ ಸೂತ್ರಕ್ಕನುಸಾರ "ಮಂಗಲ' ಎಂಬ 
ಶಬ್ದ ಸಿದ್ಧವಾಗುತ್ತದೆ. "ಯೋ ಮಂಗತಿ, ಮಂಗಯತಿ ವಾ ಸ ಮಂಗಲ!" ತಾನು ಸ್ವತಃ ಮಂಗಲಸ್ವರೂಪನೂ, ಮತ್ತು ಸರ್ವಜೀವರ: 
ಮಂಗಳಕ್ಕೂ ಕಾರಣನೂ ಆಗಿರುವುದರಿಂದ ಪರಮೇಶ್ವರನಿಗೆ * ಮಂಗಳೆ ' - ಎಂಬ ಹೆಸರಿದೆ. 


(೪೬) ಬುಧ - “ಬುಧ ಅವಗಮಸೇ'- ಈ ಧಾತುವಿನಿಂದ "ಬುಧ' ಶಬ್ದ ಸಿದ್ಧವಾಗುತ್ತದೆ. “ಯೋ ಬುಧ್ಯತೇ, ಬೋಧಯತಿ 
ವಾ ಸ ಬುಧಃ” ತಾನು ಸ್ವತಃ ಬೋಧಸ್ವರೂಪನೂ, ಮತ್ತು ಜೀವರೆಲ್ಲರ ಬೋಧಕ್ಕೆ ಕಾರಣನೂ ಆಗಿರುವುದರಿಂದ, ಆ ಪರಮೇಶ್ವರನಿಗೆ 
'ಬುಧ'- ಎಂಬ ಹೆಸರಿದೆ. 


“ಬೃಹಸ್ಪತಿ'” ಶಬ್ದದ ಅರ್ಥವನ್ನು ಹೇಳಿಯೇ ಇದ್ದೇವೆ. 

(೪೭) ಶುಕ್ರ: - “ಈಶುಚಿರ್‌ ಪೂತಿಭಾವೇ” - ಈ ಧಾತುವಿನಿಂದ "ಶುಕ್ರ ಶಬ್ದ ಸಿದ್ಧವಾಗಿದೆ. “ಯಃ ಶುಚ್ಛತಿ, ಶೋಚಯತಿ 
ವಾ ಸ ಶುಕ" ಸ್ವತಃ ಅತ್ಯಂತ ಪದಿತ್ರವಾಗಿರುವುದರಿಂದ, ಮತ್ತು ಅವನ ಸಂಗದಿಂದ ಜೀವನೂ ಪವಿತ್ರವಾಗಿ ಹೋಗುವುದರಿಂದ ಈರನ 
“ಕುಕ್ರ' ಎಂಬ ಹೆಸರಿದೆ. 

(೪೮) ಶನೈಶ್ಟರ : - “ಚರ ಗತಿಭಕ್ಷಣಯೋಃ” - ಈ ಧಾತುವಿನಿಂದ, 'ಶಸ್ಕೆಸ್‌' ಎಂಬ ಅವ್ಯಯೋಪ ಪದದ ಸಂಯೋಜನದಿಂದ 
“ನೈಶ್ಚರ” ಶಬ್ದ ಸಿದ್ಧವಾಗಿದೆ. “ಯಃ ಶನೈಶ್ವರತಿ ಸ ಶನೈಶ್ವರ!" ಸರ್ವರಲ್ಲಿಯೂ ಸಹಜವಾಗಿಯೇ ವ್ಯಾಪಕನಾಗಿ, ಧೈರ್ಯವಂತ" 
ನಾಗಿರುವುದರಿಂದ ಆ ಪರಮೇಶ್ವರನಿಗೆ "“ಶಸೈಶ್ಚರ''- ಎಂಬ ಹೆಸರಿದೆ. 


(೪೯) ರಾಹು: - “ರಹತ್ಯಾಗೇ '' ಈ ಧಾತುವಿನಿಂದ "ರಾಹು' ಶಬ್ದ ಸಿದ್ಧವಾಗುತ್ತದೆ. “ಯೋ ರಹತಿ ಪರಿತ್ಯಜತಿ ದುಷ್ಪಾನ್‌, 
ರಾಹಯತಿ ತ್ಯಾಜಯತಿ ವಾ ಸ. ರಾಹುರೀಶ್ವರ!” - ಏಕಾಂತಸ್ವರೂಪನಾಗಿರುವುದರಿಂದ, ಅವನ ಸ್ವರೂಪದಲ್ಲಿ ಬೇರೆ ಪದಾರ್ಥ 
ಸಂಯುಕ್ತವಾಗದಿರುವುದರಿಂದ, ದುಷ್ಟರನ್ನು ತ್ಯಜಿಸುವವನೂ, ಅನ್ಯರನ್ನು ಬಿಡಿಸುವವನೂ ಆಗಿರುವುದರಿಂದ ಪರಮೇಶ್ವರನ ಹೆಸರು “ ರಾಹು” 
ಎಂದಾಗಿದೆ. 

(೫0) ಕೇತು: - “ಕಿತ ನಿವಾಸೇ ರೋಗಾಪನಯನೇ ಚ”, ಈ ಧಾತುವಿನಿಂದ "ಕೇತು' ಶಬ್ದ ಸಿದ್ಧವಾಗುತ್ತದೆ. “ಯಃ ಕೇತಯತಿ. 
ಚಿಕಿತ್ಸತಿ ವಾ ಸ ಕೇತುರೀಶ್ವರ: '” ಜಗತ್ತೆಲ್ಲದರ ನಿವಾಸಸ್ಥಾನವೂ, ಸರ್ವರೋಗರಹಿತನೂ, ಮತ್ತು ಮುಮುಕ್ಹುಗಳನ್ನು ಮುಕ್ತಿ. 
ಸಮಯದಲ್ಲಿ ಸರ್ವರೋಗಗಳಿಂದ ಬಿಡುಗಡೆಮಾಡುವವನೂ ಆಗಿರುವುದರಿಂದ ಆ ಪರಮಾತ್ಮನ ಹೆಸರು 'ಕೇತು' ವಾಗಿದೆ. 


(೫೧) ಯಜ್ಞ : - “ಯಜ ದೇವಪೂಜಾ ಸಂಗತಿಕರಣದಾನೇಷು .” - ಈ ಧಾತುವಿನಿಂದ "ಯಜ್ಞ' ಶಬ್ದ ಸಿದ್ಧವಾಗುತ್ತದೆ. 
'ಯಜ್ನೋ ವೈ ವಿಷ್ಣು'':- ಇದು ಬ್ರಾಹ್ಮಣ ಗ್ರಂಥದ ವಚನವಾಗಿದೆ. "ಯೋ ಯಚತಿ, ವಿದ್ವದ್ದಿರಿಜತೇ ವಾ ಸ ಯಜ್ಞಃ''- ಸರ್ವ 
ಜಗತ್ತಿನ ಪದಾರ್ಥಗಳನ್ನೂ ಸಂಯುಕ್ತಗೊಳಿಸತ್ತಾನೆ; ವಿದ್ದಾಂಸರೆಲ್ಲರಿಗೂ ಪೂಜ್ಯನಾಗಿದ್ದಾನೆ; ಮತ್ತು ಬ್ರಹ್ಮನಿಂದ ಹಿಡಿದು ಸಮಸ್ತ 
ಖುಷಿ-ಮುನಿಗಳಿಗೂ ಪೂಜ್ಯನಾಗಿದ್ದಾನೆ ; ಆಗಿದ್ದಾನೆ ಮತ್ತು ಆಗಿರುವನು. ಆದುದರಿಂದ ಮತ್ತು ಅವನು ಸರ್ವತ್ರವ್ಯಾಪಕನಾಗಿರುವುದರಿಂದ 
ಆ ಪರಮಾತ್ಮನ ಹೆಸರು "ಯಜ್ಞ. ವಾಗಿದೆ. 


(೫೨) ಹೋತಾ :- “ಹು ದಾನಾದನಯೋಃ ಆದಾನೇ ಚೇತ್ಯೇಕೇ'. - ಈ ಧಾತುವಿನಿಂದ "ಹೋತಾ' ಶಬ್ದ ಸಿದ್ಧವಾಗಿದೆ. “ಯೋ 





1 ಉಣುದಿ-೫-೭೦. 2 ಶತಪಥ-೧.೧.೮೮ 
* ಹೆಚ್ಚು ಕಡಿಮೆಯಿಲ್ಲದೆ, ಸದಾ ಒಂದೇ ರೀತಿ ವರ್ತಿಸುವವನು. ಸಹಜವಾಗಿ, ಏಕಪ್ರಕಾರ ಕ್ರಿಯಾಸಾಮರ್ಥ್ಯಶಾಲಿ. 





ಪ್ರಥಮ ಸಮಲ್ಲಾಸ॥ 11 
ಜುಹೋತಿ, ಸ ಹೋತಾ". - ಜೀವರಿಗೆ ಕೊಡಲು ಯೋಗ್ಯವಾದ ಪದಾರ್ಥಗಳ ದಾತೃವೂ, ಮತ್ತು ಗ್ರಹಿಸಲು ಯೋಗ್ಯವಾದುವುಗಳ 
ಗ್ರಾಹಕನೂ ಆಗಿರುವುದರಿಂದ, ಆ ಈಶ್ವರನ ಹೆಸರು “ಹೋತಾ” ಎಂದಾಗಿದೆ. 


(೫೩) ಬಂಧು: - “ಬಂಧ ಬಂಧನೇ? - ಇದರಿಂದ "ಬಂಧು' ಶಬ್ದ ಸಿದ್ಧವಾಗುತ್ತದೆ. “ಯಃ ಸೈೆ್ಮಿನ್‌ ಚರಾಚೆರಂ ಜಗತ್‌ 
ಬಧ್ಯಾತಿ, ಬಂಧುವದ್ಯರ್ಮಾತ್ಮನಾಂ ಸುಖಾಯ ಸಹಾಯೋ ವರ್ತತೇ ಸ ಬಂಧುಃ" - ಅವನು ತನ್ನಲ್ಲಿಯೇ ಸಮಸ್ತ 
ಲೋಕಲೋಕಾಂತರಗಳನ್ನೂ ನಿಯಮಗಳಿಂದ ಬದ್ದವಾಗಿಟ್ಟಿದ್ದಾನೆ; ಮತ್ತು ಸೋದರನಂತೆ ಸಹಾಯಕನಾಗಿದ್ದಾನೆ. ಇದೇ ಕಾರಣದಿಂದ 
ಲೋಕಲೋಕಾಂತರಗಳು ತಮ್ಮ ತಮ್ಮ ಪರಿಧಿಗಳನ್ನು ಅಥವಾ ನಿಯಮಗಳನ್ನು ಉಲ್ಲಂಘಿಸಲಾರವು. ಸೋದರನು ಸೋದರರಿಗೆ 
ಸಹಾಯಕಾರಿಯಾಗಿರುವಂತೆ, ಪರಮೇಶ್ವರನೂ ಕೂಡ ಪೃಥಿವೀ- ಮೊದಲಾದ ಲೋಕಗಳನ್ನು ಧರಿಸಿರುವುದರಿಂದ, ರಕ್ಷಿಸುವುದರಿಂದ 
ಮತ್ತು ಸುಖ ಕೊಡುವುದರಿಂದ “ಬಂಧು” ಎಂಬ ಹೆಸರನ್ನು ಹೊಂದಿದ್ದಾನೆ. 

(89) ಪಿತಾ: - “ಪಾ ರಕ್ಷಣೇ" -ಈ ಧಾತುವಿನಿಂದ "ಪಿತಾ? ಶಬ್ದ ಸಿದ್ಧವಾಗುತ್ತದೆ. “ಯಃ ಹಾತಿ ಸರ್ವಾನ್‌ ಸ ಪಿತಾ”- 
ತಂದೆಯ ತನ್ನ ಮಕ್ಕಳ ಬಗೆಗೆ ಸದಾ ಕೃಪಾಳುವಾಗಿ ಅವರ ಉನ್ನತಿಯನ್ನೇ ಬಯಸುವ ಹಾಗೆಯೇ, ಸರ್ವರ ರಕ್ಷಕನಾದ ಪರಮೇಶ್ವರನ 
ಸಮಸ್ತ ಜೀವರ ಉನ್ನತಿಯನ್ನು ಬಯಸುತ್ತಾನೆ. ಈ ಕಾರಣದಿಂದ ಅವನ ಹೆಸರು “ಪಿತಾ"' ಆಗಿದೆ. 

ಪಿತಾಮಹ :- “ಯಃ ಪಿತ್ಯಃಗಾಂ ಪಿತಾ ಸ ಪಿತಾಮಹಃ "" ಅವನು ಪಿತೃಗಳಿಗೂ ಪಿತ್ಕವಾಗಿದ್ದಾನೆ. ಈ ಕಾರಣದಿಂದ ಆ 
ಪರಮೇಶ್ವರನ ಹೆಸರು “ಪಿತಾಮಹ"' ಎಂದಾಗಿದೆ. 

ಪ್ರಪಿತಾಮಹ : - "ಯಃ ಪಿತಾಮಹಾನಾಂ ಪಿತಾ ಸ ಪ್ರಪಿತಾಮಹ '”- ಅವನು ಪಿತಾಮಹರಿಗೂ ಪಿತ್ಕವಾಗಿರುವುದರಿಂದ 
ಆ ಪರಮೇಶ್ವರನ ಹೆಸರು “ಪ್ರಪಿತಾಮಹ"”- ಎಂದಾಗಿದೆ. 

(೫3) ಮಾತಾ: -“ಯಃ ಮಿಮೀತೇ, ಮಾನಯತಿ ಸರ್ವಾನ್‌ ಜೀವಾನ್‌ ಸ. ಮಾತಾ" ಪೂರ್ಣಕೃಪಾಯುಕ್ತಳಾದ 
ಜನನಿಯ ತನ್ನ ಮಕ್ಕಳ ಸುಖ ಮತ್ತು ಉನ್ನತಿಯನ್ನು ಬಯಸುವಂತೆ, ಪರಮೇಶ್ವರನೂ ಕೂಡ, ಜೀವರೆಲ್ಲರ ವೃದ್ಧಿಯನ್ನು ಬಯಸುತ್ತಾನೆ. 
ಆದುದರಿಂದ ಪರಮೇಶ್ವರನ ಹೆಸರು “ಮಾತಾ” - ಎಂದಾಗಿದೆ. 








(೫೬) ಆಚಾರ್ಯ: - “ ಚರ ಗತಿಭಕ್ಷಣಯೋ॥" , "ಆಜ್‌' ಪೂರ್ವಕವಾದ ಈ ಧಾತುವಿನಿಂದ “ಆಜಾರ್ಯ" ಶಬ್ದ ಸಿದ್ಧವಾಗುತ್ತದೆ. 
“ಯ ಆಚಾರಂ ಗ್ರಾಹಯತಿ, ಸಮಖುದ್ಕಾ ಬೋಧಯತಿ ಸ ಆಚಾರ್ಯ ಈಶ್ವರ: "- ಸತ್ಯಮಯವಾದ ಆಚಾರವನ್ನು ಉಂಟು 
ಮಾಡುವವನೂ, ಹಾಗು ಸಮಸ್ತ ವಿದ್ಯೆಗಳ ಪ್ರಾಶ್ತಿಗೆ ಕಾರಣನಾಗಿ, ಸರ್ವವಿದ್ಯೆಗಳನ್ನೂ ಪ್ರಾಪ್ತ ಮಾಡಿಸುವವನೂ ಆಗಿರುವ ಕಾರಣ, 
ಪರಮೇಶ್ವರನ ಹೆಸರು “ಆಚಾರ್ಯ” ಎಂದಾಗಿದೆ. 

ಬ) ಗುರು : - “ಗೃ,ಶಬ್ದೇ?- ಈ ಧಾತುವಿನಿಂದ "ಗುರು ಶಬ್ದ ಿಷ್ಟನ್ನವಾಗಿದೆ. “ಯೋ ಧರ್ಮ್ಯಾನ್‌ ಶಬ್ದಾನ್‌ ಗೃಣಾತ್ಮುಪದಿತತಿ 
ಸ ಗುರು!” 

ಸ. ಪೂರ್ವೇನಾಮಪಿ ಗುರುಃ ಕಾಲೇನಾನವಚ್ಛೇದಾತ್‌ | (ಯೋಗಸೂತ್ರ- ೧-೨೬) 

ಗುರು : - ಇದು ಯೋಗಸೂತ್ರ. ಅವನು ಸತ್ಯಧರ್ಮಪ್ರತಿಪಾದಕವಾದ ಸಕಲ ವಿದ್ಯಾಯುಕ್ತ ವೇದಗಳನ್ನು ಉಪದೇಶಿಸುತ್ತಾನೆ: 
ಸೃಷ್ಟಿಯ ಪ್ರಾರಂಭದಲ್ಲಿ ಅಗ್ನಿ, ವಾಯು, ಆದಿತ್ಯ, ಅಂಗಿರಾ ಹಾಗೂ ಬ್ರಹ್ಮ - ಮೊದಲಾದ ಗುರುಗಳಿಗೂ ಗುರುವಾಗಿದ್ದಾನೆ : ಮತ್ತು 
ಅವನು ಎಂದಿಗೂ ನಾಶ ಹೊಂದುವುದಿಲ್ಲ. ಆದುದರಿಂದ ಆ ಪರಮೇಶ್ವರನ ಹೆಸರು ' ಗುರು' - ಎಂದಾಗಿದೆ. 





(೫೮) ಅಜ :- “ಅಜ ಗತಿಕ್ಷೇಪಣಯೋ” , “ಜನೀ ಪ್ರಾದುರ್ಭಾವೇ” - ಈ ಧಾತುಗಳಿಂದ "ಅಜ' ಶಬ್ದ ರೂಪಗೊಳ್ಳುತ್ತದೆ. 
“ಯೋಜಜತಿ ಸೃಷ್ಟಿಂ ಪ್ರತಿ ಸರ್ವಾನ್‌ ಪ್ರಕೃತ್ಯಾದೀನ್‌ ಪದಾರ್ಥಾನ್‌ ಪಕ್ಷಿಪತಿ, ಜಾನಾತಿ ವಾ, ಕದಾಚಿನ್ನಜಾಯತೇ ಸೋಕಜ” 
ಪ್ರಕೃತಿಯ ಸಮಸ್ತ ಅವಯವಗಳಾದ ಆಕಾಶ ಮೊದಲಾದ ಭೂತಗಳನ್ನೂ, ಪರಮಾಣುಗಳ್ನೂ ಯೋಗ್ಯ ಕ್ರಮದಲ್ಲಿ ಸೇರಿಸುತ್ತಾನೆ; ಶರೀರಗಳೊಂದಿಗೆ. 
ಜೀವರ ಸಂಬಂಧವನ್ನುಂಟುಮಾಡಿ ಜನ್ಮಕೊಡುತ್ತಾನೆ ಹಾಗೂ ಸ್ವತಃ ಎಂದಿಗೂ ಜನ್ಮವೆತ್ತುವುದಿಲ್ಲ. ಈ ಕಾರಣದಿಂದ ಆ ಈಶ್ವರನ ಹೆಸರು 
'ಅಜ' ಎಂದಾಗಿದೆ. 


ಬ್ರಹ್ಮಾ :- “ಬೃಹ ಬೃಹಿ ವೃದ್ಧೌ'- ಈ ಧಾತುಗಳಿಂದ “ಬ್ರಹ್ಮಾ”. ಎಂಬ ಶಬ್ದ ಸಿದ್ಧವಾಗುತ್ತದೆ. “ಯೋಔಖಿಲಂ. 


ಜಗ್ಗುರ್ಮಾಣೇನ ಬೃಂಹತಿ , ವರ್ಧಯತಿ ಸ. ಬ್ರಹ್ಮಾ” ಸಂಪೂರ್ಣ ಜಗತ್ತನ್ನು ರಚಿಸಿ, ವರ್ಧಿಸುತ್ತಾನೆ: ಆದ ಕಾರಣ ಪರಮೇಶ್ವರನ 
ಹೆಸರು “ಬ್ರಹ್ಮಾ” ಎಂದಾಗಿದೆ.. 





12 ಸತ್ಯಾರ್ಥ ಪ್ರಕಾಶ 

(೫೯) ಸತ್ಯ; - “ಸತ್ಯಂ ಜ್ಞಾನಮನಂತಂ ಬ್ರಹ್ಮ ” - ಇದು ತೈತ್ತಿರೀಯೋಪನಿಷದ್ವಚನ." (ಬ್ರಹ್ಮ-೧) “ ಸಂತೀತಿ: 
ಸಂತಸ್ತೇಷು ಸತ್ತು ಸಾಧು ತತ್ತತ್ಯಂ । ಯಜ್ಞಾನಾತಿ ಟರಾಚರಂ ಜಗತ್ತಜ್ಜಾನಂ, ನ ವಿದ್ಯತೇತೋವಧಿರ್ಮರ್ಯಾದಾ ಯಸ್ಮ. 
ತಡನಂತಂ, ಸರ್ವೇಭ್ಯೋ ಬೃಹತ್ತ್ವಾದ್ರಹ್ಮ " ಇರುವ ವಸ್ತುಗಳನ್ನು "ಸತ್‌' ಎನ್ನುತ್ತಾರೆ. ಅವುಗಳಲ್ಲಿ ಸಾಧುವಾಗಿರುವುದರಿಂದ, 
ಪರಮೇಶ್ವರನ ಹೆಸರು. “ ಸತ್ಯ” ಎಂದಿದೆ. 

(೬೦) ಜ್ಞಾನ - ಸಮಸ್ತ ಜಗತ್ತನ್ನೂ ತಿಳಿಯುತ್ತಾನೆ; ಆದಕಾರಣ ಪರಮೇಶ್ವರನ ಹೆಸರು " ಜ್ಞಾನ ' ವಾಗಿದೆ. 

(೬೧) ಅನಂತ: - ಯಾವನಿಗೆ ಅಂತ, ಅವಧಿ, ಮರ್ಯಾದೆ, ಎಂದರೆ "ಇಷ್ಟು ಉದ್ದ , ಅಗಲ, ಚಿಕ್ಕವನು, ದೊಡ್ಡವನು - 
ಎನ್ನುವ ಪರಿಮಾಣವಿಲ್ಲವೋ, ಆ ಪರಮೇಶ್ವರವು ಹೆಸರು." ಅನಂತೆ " ಎಂದಾಗಿದೆ. 

(೬೨) ಅನಾದಿ : - “ಡುದಾಣಣ್‌ ದಾನೇ” ಈ ಧಾತುವಿನಿಂದ "ಆಜ್‌ ' ಪೂರ್ವಕವಾಗಿ “ಆದಿ' ಶಬ್ದವೂ ಹಾಗೂ "ನಇ್‌್‌' 
ಪೂರ್ವಕ. "ಅನಾದಿ' ಶಬ್ದವೂ ಸಿದ್ಧವಾಗುತ್ತದೆ. “ ಯಸ್ಮಾತ್‌ ಪೂರ್ವಂ ನಾಸ್ತಿ, ಪರಂ ಚಾಸ್ತಿ, ಸ. ಆದಿರಿತ್ಯುಚ್ಛತೇ ". 
(ಮಹಾಭಾಷ್ಯ- ೧-೧-೨೧) “ ನ ವಿದೃತೇ ಆದಿಃ ಕಾರಣಂ ಯಸ್ಮ ಸೋಶನಾದಿರೀವಶ್ಚರಃ” ಯಾವುದಕ್ಕಿಂತ ಮೊದಲು ಏನೂ 
ಇಲ್ಲವೋ ಮತ್ತು ಆ ಮೇಲೆ (ಐನಾದರೂ) ಇರುವುದೋ, ಅದನ್ನು “ಆದಿ” ಎನ್ನುತ್ತಾರೆ. ಅವನಿಗೆ ಆದಿ ಕಾರಣ ಯಾವುದೂ ಇಲ್ಲ. ಆದ 
ಕಾರಣ ಪರಮಾತ್ಮನ ಹೆಸರು. 'ಅನಾದಿ' ಎಂದಾಗಿದೆ. 

(೬೩) ಅನಂದ: - “ ಟುನದಿ ಸಮೃದ್ಧೌ” - "ಆಖ್‌' ಪೂರ್ವಕವಾದ ಈ ಧಾತುವಿನಿಂದ " ಆನಂದ ' ಶಬ್ದ ಉತ್ಪನ್ನವಾಗುತ್ತದೆ, 
“ಆನಂದಂತಿ ಸರ್ವೇ ಮುಕ್ತಾ ಯಸ್ಮಿನ್‌, ಯದ್ದಾ ಯಃ ಸರ್ವಾನ್‌ ಜೀವಾನಾನಂದಯತಿ, ಸ ಆನಂದ 1" ಯಾವನು. 
ಆನಂದಸ್ಥರೂಪನಾಗಿದ್ದನೋ, ಯಾವನಲ್ಲಿ ಸಮಸ್ತ ಮುಕ್ತಜೀವರೂ ಆನಂದವನ್ನು ಗಳಿಸುತ್ತಾರೋ, ಮತ್ತು ಯಾವನು ಧರ್ಮಾತ್ಮರಾದ 
ಜೀವರನ್ನು ಆನಂದಯುಕ್ತರನ್ನಾಗಿ ಮಾಡುತ್ತಾನೋ, ಆ ಈಶ್ವರನ ಹೆಸರು ' ಅನಂದ ' ಎಂದಾಗಿದೆ. 

(೬೪) ಸತ್‌; - “ಅಸ್‌ ಭುವಿ” - ಈ ಧಾತುವಿನಿಂದ, "ಸತ್‌' ಶಬ್ದ ಸಿದ್ಧವಾಗುತ್ತದೆ. “ ಯದಸ್ತಿ ತ್ರಿಷು ಕಾಲೇಷು, ನ. 
ಬಾಧ್ಯತೇ , ತತ್ಸತ್‌ ಬ್ರಹ್ಮ ". ಯಾವನು ಸದಾ ಇರುತ್ತಾನೋ, ಎಂದರೆ- ಭೂತ- ಭವಿಷ್ಯತ್‌- ವರ್ತಮಾನ ಕಾಲಗಳಲ್ಲಿ ಯಾವನಿಗೆ 
"ಬಾಧ' (ವಿಚ್ಛೇದ, ಇರದಿರುವಿಕೆ) ಇಲ್ಲವೋ, ಆ ಪರಮೇಶ್ವರನನ್ನು "ಸ ತ್‌ ' ಎನ್ನುತ್ತಾರೆ. 

(೬೫) ಚಿತ್‌;- “ ಚಿತೀ ಸಂಜ್ಣಾನೇ- ಈ ಧಾತುವಿನಿಂದ 'ಚಿತ್‌' ಶಬ್ದ ಸಿದ್ಧವಾಗುತ್ತದೆ. “ ಯಶ್ಯೇತತಿ, ಚೇತಯತಿ , 
ಸಂಜ್ನಾಥಯತಿ ಸರ್ವಾನ್‌ ಸೆಜ್ಜನಾನ್‌ ಯೋಗಿಸಸಚ್ಚತ್ತರಂ ಬ್ರಹ್ಮ '” - ಅವನು ಚೇತನಸ್ವರೂಪನೂ, ಸಮಸ್ತ ಜೀವರನ್ನೂ ವಿಚ್ಛರಿಸುವವನೂ, 
ಮತ್ತು ಸತ್ಯಾಸತ್ಯಗಳನ್ನು ತಿಳಿಸುವವನೂ ಆಗಿದ್ದಾನೆ. ಆದುದರಿಂದ ಆ ಪರಮಾತ್ಮನ ಹೆಸರು “ಚಿತ್‌ ' ಎಂದಾಗಿದೆ. ಈ ಮೂರು 
ಶಬ್ದಗಳ ವಿಶೇಷಣಗಳಿರುವುದರಿಂದ ಪರಮೇಶ್ವರನನ್ನು “ ಸಚ್ಚಿದಾನಂದಸ್ಥರೂಪ " - ಎನ್ನುತ್ತಾರೆ. 

(೬೬) ನಿತ್ಯ- “ಯೋ ನಿತ್ಕೋ ಧ್ರುವೋ5ಚಲೋತವಿನಾಶೀ ಸೆ ನಿತ್ಯಃ '" - ಯಾವನು ನಿಶ್ಚಲನೂ, ಅವಿನಾಶಿಯೂ 
ಆಗಿದ್ದಾನೋ, ಆ ಈಶ್ವರನು. “ನಿತ್ಯ” - ಎಂಬ ಶಬ್ದದಿಂದ ನಿರ್ದಿಷ್ಟನಾಗಿದ್ದಾನೆ. 

(೬೭) ಶುದ್ಧ : - “ ಶುಂಧ ಶುದ್ಧೌ'' - ಎಂಬುದರಿಂದ "ಶುದ್ಧೆ ಶಬ್ದ ಸಿದ್ಧವಾಗುತ್ತದೆ. " ಯಃ ಶುಂಧತಿ ಸರ್ವಾನ್‌, 
ಶೋಧಯತಿ ವಾ, ಸ ಶುದ್ಧ ಈಶ್ವರ ಃ ” ಯಾವನು ಸ್ವತಃ ಪವಿತ್ರನೂ, ಸಮಸ್ತ ಅಶುದ್ಧಿಗಳಿಂದ ಬೇರೆಯಿರುವವನೂ ಮತ್ತು ಎಲ್ಲರನ್ನೂ 
ಶುದ್ಧಗೊಳಿಸುವವನೂ ಆಗಿದ್ದಾನೋ, ಆ ಈಶ್ವರನ ಹೆಸರು " ಶುದ್ಧ - ಎಂದಾಗಿದೆ. 








(೬೮) ಬುದ್ಧ; - “ಬುಧ ಅವಗಮನೇ?” ಈ ಧಾತುವಿನಿಂದ, 'ಕ್ರ' ಪ್ರತ್ಯಯ ಪ್ರಯೋಗದಿಂದ "ಬುದ್ಧ - ಎಂಬ ಶಬ್ದ ಸಿದ್ಧವಾಗುತ್ತದೆ. 
“ಯೋ ಬುದ್ಧವಾನ್‌, ಸದೈವ ಜ್ಞಾತಾಂಸ್ತಿ ಸ ಬುದ್ಧೋ ಜಗದೀಶ್ವರ: " - ಸದಾ ಸರ್ವಜ್ಞನಾಗಿರುವುದರಿಂದ, ಈಶ್ವರನ ಹೆಸರು 


“ ಬುದ್ಧ" - ಎಂದಾಗಿದೆ. 





ಮೋಚಯತಿ ವಾ ಮುಮುತ್ತೂನ್‌ ಮುಕ್ತೋ ಜಗದೀಶ್ವರ.” ಯಾವನು ಸರ್ವದಾ ಅಹುದ್ಧಿಗಳಿದ ಬೇರೆಯಾಗಿರುತ್ತಾಸೋ, 
ಮತ್ತು ಸರ್ವ ಮುಮುಸ್ಹಗಳನ್ನೂ ಕ್ಷೇಶದಿಂದ ಬಿಡುಗಡೆ ಮಾಡುತ್ತಾನೋ, ಆ ಪರಮಾತ್ಮನ ಹೆಸರು “ ಮುಕ್ತ” ಎಂದಾಗಿದೆ. 
“ಅತ ಏಷ ನಿತ್ಯಕುದ್ಧಬುದ್ಧಮುಕ್ತ ಸ್ವಭಾವೋ -ಗದೀಶ್ಷರ” ಇದೇ ಕಾರಣದಿಂದ ಪರಮೇಶ್ವರನ ಸ್ವಭಾವ ನಿತ್ಯ ಶುದ್ಧಬುದ್ಧ- 
ಮುಕ್ತವಾಗಿದೆ. 


ಪ್ರಥಮ ಸಮುಲ್ಲಾಸ$ 13 
(೭೦) ನಿರಾಕಾರ; -"ನರ್‌' ಹಾಗೂ "ಅಜ್‌ ಪೂರ್ವಕವಾಗಿ“ ಡುಕ್ಕಣ೯* ಕರಣೀ ”"- ಈ ಧಾತಏನಿಂದ "ನಿರಾಕರ' ಶಬ್ದ 
ಸಿದ್ಧವಾಗುತ್ತದೆ. “ ನಿರ್ಗತ: ಆಕಾರಾತ್‌ ಸ ನಿರಾತಾರ ಃ ''- ಯಾವನಿಗೆ ಯಾವುದೇ ಆಕಾರವೂ ಇಲ್ಲವೋ, ಮತ್ತು ಯಾವನು ಎಂದಿಗೂ 
ಶರೀರ ಧಾರಣ ಮಾಡುವುದಿಲ್ಲವೋ, ಆ ಪರಮೇಶ್ವರನ ಹೆಸರು " ನಿರಾಕಾರ ' ವಾಗಿದೆ. 


(೭೧) ನಿರಂಜನ :- “'ಅಂಜೂ ವೃಕ್ತಷಕ್ಷಣಕಾಚಿಗತಿಷು ”- ಈ ಧಾತುವಿನಿಂದ "ಅಂಜನ' ಶಬ್ಧವು ಮತ್ತು "ನಿರ್‌ ' ಉಪಸರ್ಗದ 
ಯೋಗದಿಂದ "ನಿರಂಜನ" ಶಬ್ದವೂ ಸಿದ್ಧವಾಗುತ್ತದೆ. “ ಅಂಜನಂ ವ್ಯಕ್ತಿಃ ಮಕ್ಷಣಂ ಕುಠಾಮಃ , ಇಂದ್ರಿಯ ಃ ಪಾಷ್ಟಿಃ ಚೇತಿ 
ಅಸ್ಮಾದ್ಯೋ ನಿರ್ಗತ ಃ ಪೃಥಗ್ಧೂತ ಃ ಸ ನಿರಂಜನ "”- ವ್ಯಕ್ತಿಃ - ಎಂದರೆ ಆಕೃತಿ, ಮ್ಲೇಚ್ಛಾಚಾರ, ದುಷ್ಟಕಾಮನೆ ಮತ್ತು ನೇತ್ರ 
ಮೊದಲಾದ ಇಂದ್ರಿಯಗಳ ವಿಷಯಗಳ ಪಥದಿಂದ ಬೇರೆಯಿದ್ದಾನೆ; ಅದುದರಿಂದ ಈಶ್ವರನ ಹೆಸರು “ ನಿರಂಜನ '"- ಎಂದಾಗಿದೆ. 








(೭೨) ಗಣೇಶ: - “ಗಣ ಸಂಖ್ಯಾನೇ '”- ಈ ಧಾತುವಿನಿಂದ "ಗಣ' ಶಬ್ದ ಸಿದ್ಧವಾಗುತ್ತದೆ. ಮತ್ತು ಇದರ ಮುಂದೆ "ಈಶ' ಹಾಗೂ 
“ಪತಿ' ಶಬ್ದವನ್ನು ಇಡುವುದರಿಂದ 'ಗಣೇಶ' ಮತ್ತು 'ಗಣಪತಿ' ಶಬ್ದಗಳು ಸಿದ್ಧವಾಗುತ್ತವೆ. ” ಯೇ ಪ್ರಕೃತ್ಯಾದಯೋ ಜಡಾ ಜೀವಾತೃಗಣ್ಮಂತೇ 
ಸಂಖ್ಯಾಯಂತೇ ತೇಪಾಮೀಶ: ಸ್ಥಾಮೀ ಪೆತಿಃ ಪಾಲಕೋ ವಾ "" - ಯಾವ ಪ್ರಕೃತಿ ಮೊದಲಾದ ಜಡಗಳಿವೆಯೋ, ಅವುಗಳ ಮತ್ತು 
ಸಮಸ್ತ ಜೀವರೆಂಬ ಪ್ರಖ್ಯಾತ ಪದಾರ್ಥಗಳಿಲ್ಲದರ ಸ್ವಾಮಿಯೂ ಮತ್ತು ಪಾಲನಮಾಡುವವನೂ ಆಗಿರುವುದರಿಂದ ಆ ಈಶ್ವರನ ಹೆಸರು 
"ಗಣೇಶ'' ಮತ್ತು " ಗಣಪತಿ' ಎಂದಾಗಿದೆ. 

(೭೩) ವಿಶ್ವೇಶ್ವರ: - " ಯೋ ವಿಶ್ವಮೀಷ್ಟೇ ಸ ವಿಶ್ವೇಶ್ವರಃ ”- ಜಗತ್ತಿನ ಅಧಿಷ್ಠಾತೃವಾಗಿರುವುದರಿಂದ ಆ ಪರಮೇಶ್ವರನ 
ಹೆಸರು ' ವಿಶ್ವೇಶ್ವರ ' ಎಂದಾಗಿದೆ. 

(೭೪) ಕೂಟಸ್ಥ:- “ ಯಃಕೂಟೇತಸೇಕವಿಧವ್ಯವಹಾರೇ ಸ್ಥಸ್ಥ ರೂಪೇಣೈವ ತಿಪ್ಪತಿ, ಸ ಕೂಟಸ್ಯ ಪರಮೇಶ್ವರ " 
ಸರ್ವ ವ್ಯವಹಾರಗಳಲ್ಲಿಯೂ ವ್ಯಾಪ್ತನೂ, ಮತ್ತು ಸಮಸ್ತವ್ಯವಹಾರಗಳಿಗೂ ಆಧಾರನೂ ಆಗಿದ್ದರೂ ಕೂಡ, ಯಾವ ವ್ಯವಹಾರದಲ್ಲಿಯೂ ತನ್ನ 
ಸ್ವರೂಪವನ್ನು ಪರಿವರ್ಶಿಸಿಕೊಳ್ಳುವುದಿಲ್ಲವಾದುದರಿಂದ ಪರಮೇಶ್ವರನ ಹೆಸರು " ಕೂಟಸ್ಥೆ' ಎಂದಾಗಿದೆ. 

ದೇವೀ: - "ದೇವ" ಶಬ್ಧಕ್ಕೆ ಎಷ್ಟು ಅರ್ಥಗಳನ್ನು ಬರೆದಿದ್ದೇವೋ, ಅಷ್ಟೇ ಅರ್ಥಗಳು " ದೇವೀ " ಶಬ್ದಕ್ಕೂ ಇವೆ. 

ಪರಮೇಶ್ವರನ ಹೆಸರುಗಳು ಮೂರು ಲಿಂಗಗಳಲ್ಲಿಯೂ ಇವೆ. ಉದಾಹರಣೆಗೆ “ಬ್ರಹ್ಮಚಿತಿರೀಶ್ವರಶ್ಟೇತಿ', ಈಶ್ವರನ ಹೆಸರು 
ವಿಶೇಷಣವಾದಾಗ ' ದೇವ " ಎಂದೂ, "ಚಿತಿ' ಯ ವಿಶೇಷಣವಾದಾಗ " ಜೀವೀ' ಎಂದೂ ಆಗುತ್ತದೆ. ಆದುದರಿಂದ ಈಶ್ವರನ ಹೆಸರು 
"ದೇವೀ ' ಎಂದಾಗಿದೆ. 





(೭೫) ಶಕ್ತಿ:- “ಶಕ್ತೃ ಶಕ್ತೌ'' - ಈ ಧಾತುವಿನಿಂದ "ಶಕ್ತಿ' ಶಬ್ದ ಉಂಟಾಗುತ್ತದೆ. “ಯಃ ಸರ್ವಂ ಜಗತ್‌ ಕರ್ತುಂಶಕ್ನೋತಿ 
ಸೆ ಶಕ್ತಿ'”- ಸಮಸ್ತ ಜಗತ್ತನ್ನೂ ನಿರ್ಮಿಸುವುದರಲ್ಲಿ ಸಮರ್ಥನಾಗಿದ್ದಾನೆ; ಆದುದರಿಂದ ಆ ಪರಮೇಶ್ವರ: ಹೆಸರು "ಶಕ್ತಿ' ಎಂದಾಗಿದೆ. 


(೭೬) ಶ್ರೀಃ - “ ಶ್ರಿಣಣ್‌ ಸೇವಾಯಾಂ ”- ಈ ಧಾತುವಿನಿಂದ “ ಶ್ರೀ” ಶಬ್ದ ಸಿದ್ಧವಾಗುತ್ತದೆ. “ಯಃ ಶ್ರೀಯತೇ ಸೇವ್ಯತೇ 
ಸರ್ವೇಣ ಜಗತಾ ವಿದ್ವದ್ಧಿರ್ಯೋಗಿಧಿಶ್ಶ ಸ ಶ್ರೀರೀಶ್ವರ!'' - ಯಾವನ ಸೇವನವನ್ನು (ಭಕ್ತಿಭಾವದಿಂದ ಭಜನವನ್ನು ಸಮಸ್ತ ಜಗತ್ತೂ, 
ವಿದ್ವಾಂಸರೂ ಮತ್ತು ಯೋಗಿಜನರೂ ಮಾಡುತ್ತಾರೋ, ಆ ಪರಮಾತ್ಮನ ಹೆಸರು “ ಶ್ರೀ '' ಎಂದಾಗಿದೆ. 


(೭೭) ಲಕ್ಷ್ಮೀ -. “ಲಕ್ಷ ದರ್ಶನಾಂಕನಯೋ!” - ಈ ಧಾತುವಿನಿಂದ ಲಕ್ಷ್ಮೀ ಶಬ್ದ ಸಿದ್ಧವಾಗುತ್ತದೆ. “ಯೋ ಲಕ್ಷಯತಿ 
ಪಶ್ಯತ್ಯಂಕತೇ ಚಿಹ್ಮಯತಿ ಚರಾಚರಂ ಜಗದಥವಾ ವೇದೈರಾಷ್ಟೈ ರ್ಯೋಗಿಭಿಶ್ಚ ಯೋ ಲಕ್ಷ್ಮತೇ ಸ ಲಕ್ಷ್ಮೀಃ ಸರ್ವಪ್ರಿಯೇಕ್ವರ'" 
ಯಾವನು ಸಮಸ್ತ ಚರಾಚರ ಜಗತ್ತನ್ನೂ ನೋಡುತ್ತಾನೋ, ಅದನ್ನು ಚಿಕ್ನಿತವಾಗಿ, ಎಂದರೆ, ಶರೀರಕ್ಕೆ ಕಣ್ಣು, ಮೂಗು ಮತ್ತು ವೃಕ್ಷಕ್ಕೆ ಎಲೆ, 
ಹೂವು, ಹಣ್ಣು, ಬೇರು, ಪೃಥಿವೀ ಮತ್ತು ಜಲಕ್ಕೆ ಕಪ್ಪು, ಕೆಂಪು, ಬಿಳಿ, ಮಣ್ಣು, ಕಲ್ಲು, ಚಂದ್ರ, ಸೂರ್ಯ ಮೊದಲಾದ ಚಿಹ್ನೆಗಳನ್ನು 
ರಚಿಸುವಂತೆ, ದೃಶ್ಯವನ್ನಾಗಿ ಮಾಡುತ್ತಾನೋ ಮತ್ತು ಎಲ್ಲವನ್ನೂ ನೋಡುತ್ತಾಸೋ, ಯಾವನು ಸೌಂದರ್ಯವೆಲ್ಲಯನ್ಕೂ ಸೌಂದರ್ಯವಾಗಿದ್ದಾನೋ, 
ಹಾಗು ಯಾವನು ವೇದಾದಿ ಶಾಸ್ತ್ರಗಳಿಗೂ, ಮತ್ತು ಧಾರ್ಮಿಕರೂ, ವಿದ್ವಾಂಸರೂ ಆದ ಯೋಗಿಗಳಿಗೂ ಲಕ್ಷ ,- ಎಂದರೆ 
ನೋಡಲರ್ಹನಾಗಿದ್ದಾನೋ, ಆ ಪರಮೇಶ್ವರನ ಹೆಸರು “ ಲಕ್ಷ್ಮೀ” -ಎಂದಾಗಿದೆ. 

(೭೮) ಸರಸ್ವತೀ ; - “ಸೃ ಗತೌ ಈ ಧಾತುವಿನಿಂದ "ಸರಸ್‌', ಅದಕ್ಕೆ "ಮತುಪ್‌' ಮತ್ತು "ಜೌಪ್‌' ಪ್ರತ್ಯಯಪ್ರಯೋಗದಿಂದ 
"ಸರಸ್ವತೀ ಶಬ್ದ ಸಿದ್ಧವಾಗುತ್ತದೆ. “ಸರೋ ವಿವಿಧಂ ಜ್ಞಾನಂ ವಿದ್ಯತೇ ಯಸ್ಯಾಂ ಚಿತೌ ಸಾ ಸರಸ್ವತೀ” ಆವನಿಗೆ ವಿವಿಧ ವಿಜ್ಞಾನಗಳು, 
ಎಂದರೆ- ಶಬ್ದ - ಅರ್ಥ-ಸಂಬಂಧ- ಪ್ರಯೋಗಜ್ಜಾನವು ಯಥಾವತ್ತಾಗಿರುವುದರಿಂದ ಆ ಪರಮೇಶ್ವರನ ಹೆಸರು "ಸರಸ್ವತೀ" ಎಂದಾಗಿದೆ. 


14 ಸತ್ಯಾರ್ಥ ಪ್ರಕಾಶ 

(೭೯) ಸರ್ವಶಕ್ತಿಮಾನ್‌ -. “ಸರ್ವಾಃಶಕ್ತಯೋ ವಿದ್ಯಂತೇ ಯಸ್ಮಿನ್‌, ಸ. ಸರ್ವಶಕ್ತಿಮಾನೀಶ್ಚರಃ"'- ಅವನು ತನ್ನ 
ಕಾರ್ಯಮಾಡುವಲ್ಲಿ ಬೇರೆ. ಯಾವನ ಸಹಾಯವನ್ನೂ ಇಚ್ಛಿಸುವುದಿಲ್ಲ; ತನ್ನದೇ ಸಾಮರ್ಥ್ಯದಿಂದ ತನ್ನ ಎಲ್ಲ ಕಾರ್ಯಗಳನ್ನೂ 
ಪೂರ್ತಿಮಾಡಿಕೊಳ್ಳುತ್ತಾನೆ; ಆದುದರಿಂದ ಆ ಪರಮಾತ್ಮನ ಹೆಸರು "ಸರ್ವಶಕ್ತಿಮಾನ್‌' ಎಂದಾಗಿದೆ. 


(೮೦) ನ್ಯಾಯತಾರಿ -- “ಣೇ ಇಣ್‌ ಪ್ರಾಪಣೇ? - ಈ ಧಾತುವಿನಿಂದ "ನ್ಯಾಯ' ಶಬ್ದ ಸಿದ್ಧವಾಗುತ್ತದೆ. “ಪ್ರಮಾಣೈರರ್ಥಪರೀಕ್ಷಣಂ 
ನ್ಯಾಯಃ'- ಇದು ನ್ಯಾಯಸೂತ್ರಗಳ ಮೇಲೆ ವಾತ್ಸ್ಯಾಯನಮುನಿಗಳು" ಬರೆದ ಭಾಷ್ಕ ವಚನವಾಗಿದೆ. “ಪಕ್ಷಪಾತರಾಹಿತ್ಕಾಚರಣಂ. 
ನ್ಯಾಯ! ”- ಯಾವುದು ಪ್ರತ್ಯಕ್ಷವೇ ಮೊದಲಾದ ಪ್ರಮಾಣಗಳ ಪರೀಕ್ಷೆಯಿಂದ ಕೇವಲ ಸತ್ಯವೆಂದು ಸಿದ್ಧವಾಗುವುದೋ, ಮತ್ತು ಯಾವುದು 
ಪಕ್ಷಪಾತರಹಿತವೂ, ಧರ್ಮರೂಪವೂ ಆದ ಆಚರಣವಾಗಿದೆಯೋ, ಅದೇ ನ್ಯಾಯವೆನಿಸುತ್ತದೆ. “ನ್ಯಾಯಂ ಕರ್ತುಂ ಶೀಲಮಸ್ಕ ಸ. 
ನ್ಯಾಯಕಾರೀಶ್ವರಃ” - ನ್ಯಾಯ- ಎಂದರೆ ಪಕ್ಷಪಾತರಹಿತವಾದ ಕರ್ಮವನ್ನು ವ್ಯವಹರಿಸುವುದೇ ಅವನ ಸ್ವಭಾವವಾಗಿರುವುದರಿಂದ 
ಆ ಈಶ್ವರನ ಹೆಸರು “ನ್ಯಾಯಕಾರೀ? - ಎಂದಾಗಿದೆ. 

(೮೧) ದಯಾಳು : - “ದಯ ದಾನಗಶಿರಕ್ಷಹಿಂಸಾದಾನೇಷು”- ಈ ಧಾತುವಿನಿಂದ “ದಯಾ”' ಶಬ್ದ ಸಿದ್ಧವಾಗುತ್ತದೆ. “ದಯತೇ 
ದದಾತಿ ಜಾನಾತಿ ಗಚ್ಛತಿ ರಕ್ಷತಿ ಹಿನಸ್ತಿ ಯಯಾ, ಸಾ ದಯಾ; ಬಹ್ಟೀ ದಯಾ ವಿದ್ಯತೇ ಯಸ್ಯ ಸ ದಯಾಲುಃ ಪರಮೇಶ್ವರ: 
- ಅವನು ಅಭಯದಾತೃವೂ, ಸತ್ಯಸತ್ಯವಾಗಿ ಸರ್ವವಿದ್ಯೆಗಳನ್ನೂ ತಿಳಿಯುವವನೂ, ಸಕಲಸಜ್ಜನರನ್ನೂ ರಕ್ಷಿಸುವವನೂ ಮತ್ತು ದುಷ್ಟರಿಗೆ 
ತಕ್ಕುದಾದ ರೀತಿಯಲ್ಲಿ ಶಿಕ್ಷೆಕೊಡುವವನೂ ಆಗಿದ್ದಾನೆ; ಈ ಕಾರಣದಿಂದ ಪರಮಾತ್ಮನ ಹೆಸರು “ದಯಾಳು””- ಎಂದಾಗಿದೆ. 

(೮೨) ಅದ್ವೈತ: - “ ದ್ವಯೋರ್ಭಾವೋ ದ್ವಾಭ್ಯಾಮಿತಂ ಸಾ ದ್ವಿತಾ | ದ್ವೀತಂ ವಾ ಸೈವ - ತದೇವ ವಾ 
ದ್ವೈತಂ। ನ. ವಿದ್ಯತೇ ದ್ವೈತಂ ದ್ವಿತೀಯೇಶ್ವರಭಾವೋ ಯಸ್ಮಿನ್‌ ತದದ್ವೈತಮ್‌” - ಎಂದರೆ “ ಸಜಾತೀಯ 
ವಿಜಾತೀಯಸ್ವಗತಭೇದಶೂನ್ಕಂ ಬ್ರಹ್ಮ". ಎರಡರ ಇರುವಿಕೆ ಅಥವಾ ಎರಡರಿಂದ ಕೂಡಿರುವಿಕೆ ದ್ವಿತಾ, ಅಥವಾ 
ದ್ವೀತ ಅಥವಾ ದ್ವೈತ , ಇದರಿಂದ ರಹಿತನಾದವನು, ಸಜಾತೀಯ - ಎಂದರೆ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನು. 
ಸಜಾತೀಯನು; ವಿಜಾತೀಯ ಎಂದರೆ - ಮನುಷ್ಯನಿಗೆ ಮನುಷ್ಯೇತರವಾದ ಜಾತಿಯ _ ವೃಕ್ಷ , ಪಾಷಾಣ, ಮೊದಲಾದವು. 
ವಿಜಾತೀಯವಾದುವು.. ಸ್ವಗತ - ಎಂದರೆ ಶರೀರದಲ್ಲಿ ಕಣ್ಣು , ಮೂಗು, ಕಿವಿ ಮೊದಲುದ ಅವಯವಗಳ ಭೇದ ತನ್ನಲ್ಲೇ 
ಇರುವಂತಹುದು. ಹಾಗೆಯೇ ತಿಂದ ಬೇರೆಯಾದ ಸ್ವಜಾತೀಯ' ಈಶ್ವರನ, ವಿಜಾತೀಯ' ಈಶ್ವರನಾಗಲಿ, ಅಥವಾ ತನ್ನ ಆತ್ಮನಲ್ಲಿಯೇ 
ಬೇರೆ ತತ್ವಗಳಾದ ವಸ್ತುಗಳಾಗಲಿ' ಇಲ್ಲದೆ, ಒಬ್ಬನೇ ಪರಮೇಶ್ವರನಿದ್ದಾನೆ. ಈ ಕಾರಣದಿಂದ ಪರಮಾತ್ಮನ ಹೆಸರು “ಅದ್ವೈತ " 
ಎಂದಾಗಿದೆ. 

(೮೩) ನಿರ್ಗುಣ: - “ ಗುಣ್ಯಂತೇ ಯೇ ತೇ ಗುಣಾ ವಾ ಯೈರ್ಗಣಯಂತಿ ತೇ ಗುಣಾಃ ಯೋ ಗುಣೇಭ್ಯೋ ನಿರ್ಗತಃ, 
ಸೆ ನಿರ್ಗುಣ ಈಶ್ವರ: '” ಸತ್ವ, ರಜಸ್ಸು, ತಮಸ್ಸು, ರೂಪ, ರಸ ಸ್ಪರ್ಶ, ಗಂಧ, (ಶಬ್ದ) ಮೊದಲಾದ ಜಡದ ಗುಣಗಳು ; ಅವಿದ್ಯೆ, 
ಅಲ್ಲಜ್ಞತೆ, ರಾಗ, ದ್ವೇಷ ಮತ್ತು ಅವಿದ್ಯೆಯೇ ಮೊದಲಾದ ಕ್ಲೇಶಗಳು ಜೀವನ ಗುಣಗಳು. ಅವೆಲ್ಲವುಗಳಿಂದಲೂ ಬೇರೆಯಾಗಿರುವನು 
ಈಶ್ವರನು. ಇದಕ್ಕೆ “ಅಶಬ್ಧಮುಸ್ಪರ್ಶಮರೂಪ ಮವ್ಯಯಂ "” (ಕರ: ೩.೧೫) ಮೊದಲಾದ ಉಪ ನಿಷತ್ತುಗಳ ಪ್ರಮಾಣವಿದೆ. ಶಬ್ಧ, 
ಸ್ಪರ್ಶ, ರೂಪ ಮೊದಲಾದ ಗುಣಗಳಿಂದ ರಹಿತನಾಗಿದ್ದಾನೆ; ಈ ಕಾರಣದಿಂದ ಪರಮಾತ್ಮನ ಹೆಸರು “ ನಿರ್ಗುಣ *” - ಎಂದಾಗಿದೆ. 


(೮೪) ಸೆಗುಣ :- “ಯೋಗುಣೈಜಹವರ್ತತೇ ಸ ಸಗುಣ!” ಎಂದು ಸರ್ವಜ್ಞಾನ, ಸರ್ವಸುಖ, ಪವಿತ್ರತೆ, ಅನಂತಬಲ- 
ಮೊದಲಾದ ಗುಣಗಳಿಂದ ಯುಕ್ತ್ತವಾಿದ್ದಾನೆ. ಈ ಕಾರಣದಿಂದ ಪರಮೇಶ್ವರನ ಹೆಸರು “ ಸೆಗುಣ ”- ಎಂದಾಗಿದೆ. 

ಹೇಗೆ ಪ್ಪಥಿವಿಯು ಗಂಧ ಮೊದಲಾದ ಗುಣಗಳಿಂದ ಸಗುಣವೂ, ಇಚ್ಛೆ, ಮೊದಲಾದ ಗುಣಗಳಿಂದ ರಹಿತವಾಗಿರುವುದರಿಂದ 

ವಾತ್ಸ್ಯಾಯನ ಎಂಬುದು ಗೋತ್ರದ ಹೆಸರು. ಕೌಟಿಲ್ಯ ಅಥವಾ ಚಾಣಕ್ಕನದೇ ಈ ಹೆಸರೂ ಆಗಿದೆ. 

1. ಸಜಾತೀಯ". ಎಂದರೆ ಒಂದೇ ಜಾತಿಯವನು; 'ಸೃಜಾತೀಯ' ಎಂದರೆ ತನ್ನ ಜಾತಿಯವರು. ಮೂರು ಭೇದಗಳನ್ನು ಬಣ್ಣಿಸುವಲ್ಲಿ ಮಹರ್ಷಿಗಳು. 
ಸಜಾತೀಯ- ಎಂದು. 1ಈಚಹೆಿರವೆಡೆ ಸ್ವಜಾತೀಯ ಎಂದಿದ್ದಾರೆ , ಶಬ್ದದಲ್ಲಿ ಅಲ್ಪ ಭೇದವಿದ್ದರೂ ಅರ್ಥ ಮಾತ್ರ ಒಂದೇ. .ಅನ್ಕರು ಭಗವದ್ದಿಷಯ 
ವಸ್ತರಿಸುವಾಗ, ಪರಮಾತ್ಮನ ಸಹಾತೀಯ ಭೇದರಸಿತ ಎನ್ನುತ್ತಾರೆ, ಅದು ಸ್ಟೊತ್ತಿ, ಪರಮಾತ್ಮನಂತಹ ಅನ್ನ ಪರಮಾತ್ಮನಿಲ್ಲ- ಇದೇ ಸಿದ್ಧಾಂತ. 

, 'ವಿಜಾತೀಯ'- ಎಂದರೆ ಬೇರೆ ಜಾತಿ ಅಥವಾ ವಿಧದವನು. ಪರಮಾತ್ಮನ ಗುಣ-ಕರ್ಮ- ಸ್ರಾವ ವಾರ ಾಸರ್ಮಸ್ಪಭಾವಗಳು 
ಮತ್ತೊಬ್ಬ ಪರಮಾತ್ಮನೂ ಇಲ್ಲ. 


3, ಪರಮಾತ್ಮನಲ್ಲಿಯೇ ಜೀವರೂ, ಜಡವಸ್ತಿಗಳೂ ಇರುವವಾದರೂ ಅವ್ವ ಪರಮಾತ್ಮನ ಅಂಗಗಳಲ್ಲಅಂಶಗಳಲ್ಲ ಅವುಗಳ ಮಿಶ್ರಣ ಪರಮಾತ್ಮನಲ್ಲ. 
ಅವು ತಮ್ಮದೇ ಆದ ಅಸ್ತತ್ವಹೊಂದಿರುವ ಸರ್ವಥಾ ಬೇರೆಯಾದ ವಸ್ತುಗಳು- ಎಂಬ ಭಾವನೆ ಇಲ್ಲಿ ಗ್ರಾಹ್ಮ 








ಪ್ರಥಮ ಸಮುಲ್ಲಾಸ 15 
ನಿರ್ಗುಣವೂ ಆಗಿದೆಯೋ, ಹಾಗೆಯೇ ಜಗತ್ತು ಮತ್ತು ಜೀವನ ಗುಣಗಳಿಂದ ಬೇರೆಯಿರುವುದರಿಂದ ಪರಮೇಶ್ವರನು ನಿರ್ಗುಣನೂ ಹಾಗೂ. 
ಸರ್ವಜ್ಞತ್ವ - ಮೊದಲಾದ ಗುಣಗಳಿಂದ ಯುಕ್ತನಾಗಿರುವುದರಿಂದ ಸಗುಣನೂ ಆಗಿದ್ದಾನೆ. ಅಂದರೆ- ಸಗುಣತ್ವ- ನಿರ್ಗುಣತ್ವಗಳಿಂದ 
ಬೇರೆಯಾಗಿರುವ ಯಾವ ಪದಾರ್ಥವೂ ಇಲ್ಲ. ಹೇಗೆ ಚೇತನನ ಗುಣಗಳಿಂದ ಬೇರೆಯಿರುವುದರಿಂದ ಜಡಪದಾರ್ಥವು ನಿರ್ಗುಣವೂ, 
ತನ್ನ ಗುಣಗಳಿಂದ ಯುಕ್ತವಾಗಿರುವುದರಿಂದ ಸಗುಣವೂ ಆಗಿರುತ್ತದೋ, ಹಾಗೆಯೇ ಜಡದ ಗುಣಗಳಿಂದ ಬೇರೆಯಿರುವುದರಿಂದ 
ಜೀವನು ನಿರ್ಗುಣನೂ, ಮತ್ತು ಇಚ್ಛೆ ಮೊದಲಾದ ತನ್ನ ಗುಣಗಳಿಂದ ಯುಕ್ತವಾಗಿರುವುದರಿಂದ ಸಗುಣನೂ ಆಗಿದ್ದಾನೆ. ಹೀಗೆಯೇ 
ಪರಮೇಶ್ವರನ ವಿಷಯದಲ್ಲಿಯೂ ತಿಳಿಯಬೇಕು. 


(೮೫) ಅಂತರ್ಯಾಮಿ : - “ ಅಂತರ್ಯಂತುಂ ನಿಯಂತುಂ ಶೀಲಂ ಯಸ್ಯೆ ಸೋತಿಯಮಂತರ್ಯಾಮೀ " ಸಮಸ್ತ 
ಪ್ರಾಣಿ ಮತ್ತು ಅಪ್ರಾಣಿರೂಪ ಜಗತ್ತಿನಲ್ಲಿ ವ್ಯಪಕನಾಗಿದ್ದು, ಎಲ್ಲದರ ನಿಯಮನವನ್ನು ಮಾಡುತ್ತಾನೆ; ಆದ ಕಾರಣ ಆ ಪರಮೇಶ್ವರನ ಹೆಸರು. 
“ ಅಂತರ್ಯಾಮಿ "” ಎಂದಾಗಿದೆ. 

(೮೬) ಧರ್ಮರಾಜ :- “ಯೋ ಧರ್ಮೆ ರಾಜತೇ, ಸ ಧರ್ಮರಾಜ 1 " - ಅವನು ಧರ್ವದಲ್ಲಿಯೇ ಪ್ರಕಾಶಮಾನನಾಗಿದ್ದಾನೆ; 
ಮತ್ತು ಅಧರ್ಮರಹಿತನಾಗಿ ಧರ್ಮವನ್ನೇ ಪ್ರಕಾಶಪಡಿಸುತ್ತಾನೆ. ಈ ಕಾರಣದಿಂದ ಆ ಪರಮೇಶ್ವರನ ಹೆಸರು “ಧರ್ಮರಾಜ” - 
ಎಂದಾಗಿದೆ. 


(೮೭) ಯಮ ;- “ಯಮು ಉಪ ರಮೇ” - ಈ ಧಾತುವಿನಿಂದ "ಯಮ" ಶಬ್ದ ಸಿದ್ಧವಾಗುತ್ತದೆ. “ಯಃ ಸರ್ವಾನ್‌ 
ಪ್ರಾಣಿನೋ ನಿಯಚ್ಛತಿ ಸ ಯಮಃ” ಅವನು ಎಲ್ಲಾ ಪ್ರಾಣಿಗಳ ಕರ್ಮಗಳಿಗೂ ಫಲಗಳನ್ನು ಕೊಡುವ ವ್ಯವಸ್ಥೆಮಾಡುತ್ತಾನೆ ಮತ್ತು 
ಅನ್ಯಾಯಗಳೆಲ್ಲದರಿಂದಲೂ ಬೇರೆಯಿರುತ್ತಾನೆ. ಆದುದರಿಂದ ಪರಮಾತ್ಮನ ಹೆಸರು “ ಯಮ " ಎಂದಾಗಿದೆ. 


(೮೮) ಭಗವಾನ್‌: - “ಭಜ ಸೇವಾಯಾಂ'' - ಈ ಧಾತುವಿನಿಂದ "ಭಗ' ಶಬ್ದವು, ಇದಕ್ಕೆ "ಮತುಪ್‌' ಪ್ರತ್ಯಯ ಹಚ್ಚುವುದರಿಂದ 
“ಭಗವಾನ್‌” ಶಬ್ದವೂ ಸಿದ್ಧವಾಗುತ್ತದೆ. “ ಭಗ್ಗಃ ಸಕಲೈಶ್ಚರ್ಯಂ ಸೇವನಂ ವಾ ವಿದ್ಯತೇ ಯಸ್ಕ ಸ ಭಗವಾನ್‌ '" - ಅವನು 
ಸಮಗ್ರ ಐಶ್ಚರೃ ಯುಕ್ತನೂ ಮತ್ತು ಭಜಿಸಲು ಯೋಗ್ಯನೂ ಆಗಿರುವುದರಿಂದಲೇ ಆ ಈಶ್ವರನ ಹೆಸರು “ಭಗವಾನ್‌” - ಎಂದಾಗಿದೆ. 

(೮೯) ಮನು ; - “ಮನ್‌ ಜ್ಞಾನೇ? - ಈ ಧಾತುವಿನಿಂದ "ಮನು ಶಬ್ದವಾಗುತ್ತದೆ. “ ಯೋ ಮನ್ನತೇ , ಸ ಮನುಃ "' ಅವನು 
ಮನು- ಎಂದರೆ ವಿಜ್ಞಾನಶೀಲನೂ, ಮತ್ತು ಅಂಗೀಕಾರಯೋಗ್ಯನೂ ಆಗಿದ್ದಾನೆ. ಆದುದರಿಂದ ಆ ಈಶ್ವರನ ಹೆಸರು “ ಮನು "”. 


(೯೦) ಪುರುಷ : - "" ಪೃ ಪಾಲನಪೂರಣಯೋಃ”" - ಈ ಧಾತುವಿನಿಂದ " ಪುರುಷ ' ಶಬ್ದ ಸಿದ್ಧವಾಗಿದೆ. “ಯಃ ಸ್ಥವ್ಯಾಪ್ತಾ 
ಚರಾಚರಂ ಜಗತ್ತ ಗಾತಿ, ಪೂರಯತಿ ವಾ ಸ ಪುರುಷಃ "" - ಸಮಸ್ತ ಜಗತ್ತಿನಲ್ಲಿಯೂ ಪೂರ್ಣನಾಗಿದ್ದಾನೆ; ಆದುದರಿಂದ ಆ. 
ಪರಮೇಶ್ವರನ ಹೆಸರು “ ಪುರುಷ '" ಎಂದಾಗಿದೆ. 


(೯೧) ವಿಶ್ವಂಭರ : - “ಡುಭ್ಭಇಗ್‌ ಧಾರಣಪೋಷಣಯೋ!'- “ವಿಶ್ವ ಪೂರ್ವಕವಾಗಿ ಈ ಧಾತುವಿನಿಂದ “ವಿಶ್ವಂಭರ'' 
ಎಂಬ ಶಬ್ದ ಸಿದ್ಧವಾಗುತ್ತದೆ. “ಯೋ ವಿಶ್ವಂ ಬಭರ್ತಿ, ಧರತಿ, ಪುಷ್ಥಾತಿ ವಾ ಸ ವಿಶ್ವಂಭರೋ ಜಗದೀಶ್ವರಃ"" ಅವನು ಜಗತ್ತಿನ 
ಧಾರಣ ಮತ್ತು ಪೋಷಣವನ್ನು ಮಾಡುತ್ತಾನೆ; ಆದುದರಿಂದ ಆ ಪರಮೇಶ್ವರನ ಹೆಸರು “ ವಿಶ್ವಂಭರ '" ಎಂದಾಗಿದೆ. 

(೯೨) ಕಾಲ :- “ ಕಲಸಂಖ್ಯಾನೇ '' - ಈ ಧಾತುವಿನಿಂದ "ಕಾಲ' ಶಬ್ದ ಉಂಟಾಗಿದೆ . “ ಕಲಯತಿ ಸಂಖ್ಯಾತಿ ಸರ್ವಾನ್‌ 
ಪದಾರ್ಥಾನ್‌ ಸ. ಕಾಲಃ" - ಅವನು ಜಗತ್ತಿನ ಸರ್ವ ಪದಾರ್ಥಗಳ ಮತ್ತು ಜೀವರ ಸಂಖ್ಯೆಯನ್ನಿಡುತ್ತಾನೆ. ಆದುದರಿಂದ ಆ 
ಪರಮೇಶ್ವರನ ಹೆಸರು “ಕಾಲ '' ಎಂದಾಗಿದೆ. 

(೩) ಶೇಷ : - “ಶಿಷ್ಟ ವಿಶೇಷಣೇ? - ಈ ಧಾತುವಿನಿಂದ “ಕೇಷ”” ಶಬ್ದ ಸಿದ್ಧವಾಗುತ್ತದೆ. “ಯಃ ಶಿಷ್ಠತೇ ಸ ಶೇಷ!" 
ಅವನು ಉತ್ಪತ್ತಿ ಮತ್ತು ಪ್ರಳಯದಿಂದ "ಶೇಷ' ಎಂದರೆ ಉಳಿದಿರುತ್ತಾನೆ ; ಆದುದರಿಂದ ಆ ಪರಮಾತ್ಮನ ಹೆಸರು “ ಶೇಷ" - 
ಎಂದಾಗಿದೆ. 

(೯೪) ಆಪ್ತ; - “ಅಪ್ಲೃವ್ಯಾಪ್ರೌ' - ಈ ಧಾತುವಿನಿಂದ “ಆಪ್ತ' ಶಬ್ದ ಸಿದ್ಧವಾಗುತ್ತದೆ. “ ಯಃ ಸರ್ವಾನ್‌ ಧರ್ಮಾತ್ಮನ 
ಅಪ್ಟೋತಿ ವಾ ಸರ್ವೈರ್ಥರ್ಮಾತ್ಮಭಿರಾಷ್ಠತೇ ಛಲಾದಿ ರಹಿತಃ ಸೆ ಆಪ್ತು ” ಅವನು ಸತ್ಕೋಪದೇಶಕನು; ಸಕಲವಿದ್ಯಾಯುಕ್ತನು; 


ಸಮಸ್ತ ಧರ್ಮಾತ್ಮರಿಗೂ ಪ್ರಾಪ್ತವಾಗುತ್ತಾನೆ ಮತ್ತು ಧರ್ಮಾತ್ಮರುಗಳಿಂದ ಪ್ರಾಪ್ತಮಾಡಿಕೊಳ್ಳಲು ಯೋಗ್ಯನಾಗಿದ್ದಾನೆ;. ಛಲ-ಕಪಟ 
ಮೊದಲಾದವುಗಳಿಂದ ರಹಿತನಾಗಿದ್ದಾನೆ. ಆದುದರಿಂದ ಆ ಪರಮಾತ್ಮನ ಹೆಸರು “ ಆಪ್ತ" ಎಂದಾಗಿದೆ. 

















16 ಸತ್ಯಾರ್ಥ ಪ್ರಜಶ. 

(೯೫) ಶಂಕರಃ - “ಡುಕ್ಕಣ್‌್‌ ಕರಣೇ?”- “ಶಂ” ಪೂರ್ವಕವಾಗಿ ಈ ಧಾತುವಿನಿಂದ “ ಶಂಕರ " ಶಬ್ದ ಸಿದ್ಧವಾಗಿದೆ. “ಯಃ 
ಶಂ ಕಲ್ಮಾಣಂ ಸುಖಂ ಕರೋತಿ, ಸ. ಶಂಕರ” - ಅವನು ಕಲ್ಯಾಣವನ್ನು, ಎಂದರೆ ಸುಖವನ್ನು ಉಂಟುಮಾಡುವವನಾಗಿದ್ದಾನೆ. 
ಆದುದರಿಂದ ಆ ಈಶ್ವರನ ಹೆಸರು “ ಶಂಕರ” ಎಂದಾಗಿದೆ. 





(೯೬) ಮಹಾದೇವ :- “ ಮಹತ್‌ ಶಬ್ದಪೂರ್ವಕ "ದೇವ ' ಶಬ್ದದಿಂದ “ ಮಹಾದೇವ '” ಶಬ್ದ ಸಿದ್ಧವಾಗುತ್ತದೆ. “ಯೋ 
ಮಹತಾಂ ದೇವ ಸ ಮಹಾದೇವ!"” ಅವನು ಮಹಾನ್‌ ದೇವ ಜನರ ದೇವನು, ಎಂದರೆ ವಿದ್ವಾಯರಿಗೂ ವಿದ್ವಾಂಸನು; ಸೂರ್ಯ 
ಮೊದಲಾದ ಪದಾರ್ಥಗಳ ಪ್ರಕಾಶಕನೂ ಆಗಿದ್ದಾನೆ. ಆದುದರಿಂದ ಆ ಪರಮಾತ್ಮನ ಹೆಸರು “ ಮಹಾದೇವ "" ಎಂದಾಗಿದೆ. 


(ಲ) ಪ್ರಿಯ: - “ಸ್ರೀಣಕ್‌ ” ತರ್ಪಣೇ ಕಾಂತೌ ಜೆ” - ಈ ಧಾತುವಿನಿಂದ “ಪ್ರಿಯ” ಶಬ್ದ ಸಿದ್ಧವಾಗುತ್ತದೆ. “ಯಃ ಪೃಣಾತಿ, 
ಪ್ರೀಯತೇ ವಾ ಸ ಪ್ರಿಯೆ?” - ಅವನು ಸಮಸ್ತ ಧಾರ್ಮಿಕರನ್ನೂ, ಮುಮುಕ್ಷಗಳನ್ನೂ ಮತ್ತು ಶಿಷ್ಟರನ್ನೂ ಪ್ರಸನ್ನಗೊಳಿಸುತ್ತಾನೆ ಮತ್ತು 
ಸರ್ವರಿಗೂ ಕಾಮನಾಯೋಗ್ಯತ್ಯಗಿದ್ದಾನೆ. ಆದುದರಿಂದ ಆ ಈಶ್ವರನ ಹೆಸರು “ ಪ್ರಿಯ '' ಎಂದಾಗಿದೆ. 


(೯೮) ಸ್ವಯಂಭೂ: - “ಭೂ ಸತ್ತಾಯಾಂ '' - " ಸ್ವಯಂ ' ಪೂರ್ವಕವಾದ ಈ ಧಾತುವಿನಿಂದ “ಸ್ವಯಂಭೂ”' ಶಬ್ದ 
ಸಿದ್ಧವಾಗುತ್ತದೆ. - “ ಯಃ ಸ್ಮಯಂ ಭವತಿ ಸ ಸ್ಹಯಂಭೂರೀಶ್ವರಃ" ಅವನು ಸ್ವತಃ ತಾನೇ ಇದ್ದಾನೆ. ಯಾರಿಂದಲೂ, 
ಯಾವಾಗಲೂ ಹುಟ್ಟಿಲ್ಲ. ಆದುರಿಂದ ಆ ಪರಮಾತ್ಮನ ಹೆಸರು “ಸ್ಥಯಂಭೂ""- ಎಂದಾಗಿದೆ. 

(೯) ಕವಿ: - “ನು ಶಬ್ದೇ- ಈ ಧಾತುವಿನಿಂದ “ಕನಿ ಶಬ್ದ ಸಿದ್ಧವಾಗುತ್ತದೆ. “ಯಃ ಕೌತಿ, ಶಬ್ಧಯತಿ ಸರ್ವಾವಿದ್ಯಾ ಸ 
ಕವಿರೀಶ್ವರಃ '" - ಅವನು ವೇದಗಳ ಮೂಲಕ ಸಮಸ್ತ ವಿದ್ಯೆಗಳ ಉಪದೇಶಕನೂ ಮತ್ತು ತಿಳಿಯುವವನೂ ಆಗಿದ್ದಾನೆ. ಆದುದರಿಂದ 
ಆ ಪರಮೇಶ್ವರನ ಹೆಸರು “ ಕವಿ” - ಎಂದಾಗಿದೆ. 


(೧೦೦) ಶಿವ 1- “ಶಿವು ಕಲ್ಯಾಣೀ” ಈ ಧಾತುವಿನಿಂದ 'ಶಿವ' ಶಬ್ದ ಸಿದ್ಧವಾಗುತ್ತದೆ. “ಬಹುಲಮೇತನ್ನಿದರ್ಶನಂ””'- 
ಇದರಿಂದ ಶಿವು ಧಾತು ಅಂಗೀಕರಿಸಲ್ಪಡುತ್ತದೆ. ಅವನು ಕಲ್ಯಾಣಸ್ಥರೂಪನು ಮತ್ತು ಕಲ್ಕಾಣವನ್ನುಂಟುಮಾಡುವವನು; ಆದುದರಿಂದ ಆ 
ಪರಮೇಶ್ವರನ ಹೆಸರು “ ಶಿವ '”- ಎಂದಾಗಿದೆ. 





ಪರಮೇಶ್ವರನ ಈ ನೂರು ಹೆಸರುಗಳನ್ನು ಬರೆದಿದ್ದೇವೆ. ಆದರೆ ಇವುಗಳಿಂದ ಬೇರೆಯಾದ ಅಸಂಖ್ಯ ನಾಮಗಳು ಪರಮಾತ್ಮನಿಗಿವೆ. 
ಏಕೆಂದರೆ, ಪರಮೇಶ್ವರನ ಗುಣ- ಕರ್ಮ-ಸ್ವಭಾವಗಳು ಹೇಗೆ ಅನುತವಾಗಿವೆಯೋ, ಹಾಗೆ ಅವನ ಹೆಸರುಗಳೂ ಕೂಡ ಅನಂತವಾಗಿವೆ. 
ಅವುಗಳಲ್ಲಿ ಪ್ರತಿಯೊಂದು ಗುಣ, ಕರ್ಮ ಮತ್ತು ಸ್ವಭಾವಕ್ಕೂ ಒಂದೊಂದು ಹೆಸರಿದೆ. ಆದಕಾರಣ, ನಾನು ಬರೆದಿರುವ ಹೆಸರುಗಳು 
ವಿಶದೀಕರಿಸಲ್ಪಟ್ಟಿವೆ. ಅವುಗಳನ್ನು ಓದುವುದರಿಂದಲೂ ಓದಿಸುವುದರಿಂದಲೂ ಜ್ಞಾನ ಉಂಟಾಗಬಲ್ಲುದು. ಕೇವಲ ವೇದಗಳೇ ಮೊದಲಾದ 
ಶಾಸ್ತ್ರಗಳನ್ನು ಓದುವವರಿಗೆ ಮಾತ್ರ ಬೇರೆ ಪದಾರ್ಥಗಳ ಜ್ಞಾನವೂ ಪೂರ್ಣತಃ ಲಭಿಸಬಲ್ಲದು. 


ಪಕ್ಕೆ: - ಬೇರೆ ಗ್ರಂಥಕಾರರು ಮೊದಲು, ನಡುವೆ ಮತ್ತು ಕೊನೆಯಲ್ಲಿ ಮಂಗಳಾಚರಣೆ ಮಾಡುವಂತೆ, ತಾವು ಏನನ್ನೂ 
ಬರೆಯಲಿಲ್ಲವಲ್ಲ ; (ಮಂಗಳಾಚರಣ) ಮಾಡಲಿಲ್ಲವಲ್ಲ! 

ಉತ್ತರ ; - ಹಾಗೆ ಮಾಡುವುದು ನಮಗೆ ಯೋಗ್ಯವಲ್ಲ. ಏಕೆಂದರೆ, ಆರಂಭ, ಮಧ್ಮ ಮತ್ತು ಅಂತ್ಯದಲ್ಲಿ ಮಂಗಳವನ್ನು 
ಅಮಂಗಳವಾಗಿಯೇ ಉಳಿದುಹೋಗುವುದು.. “ಮಂಗಲಾಚರಣಂ ಶಿಷ್ಟಾಚಾರತ್‌ ಫಲದರ್ಶನಾತ್‌ ಶೃತಿತಶ್ಟೇತಿ ”- ಎಂಬ 
ಸಾಂಖ್ಯಕಾಸ್ತ್ರದ (೫.೧) ವಚನವಿದೆ; ನ್ಯಾಯವೂ, ಪಕ್ಷಪಾತ ರಹಿತವೂ, ಸತ್ಯವೂ ಆದ, ವೇದೋಕ್ತ ಈಶ್ವರನ ಆಜ್ಞೆಯನ್ನೇ 
ಯಥಾವತ್ತಾಗಿ, ಸರ್ವತ್ರ ಮತ್ತು ಸರ್ವದಾ ಆಚರಿಸುವುದೇ ಮಂಗಳಾಚರಣವವನ್ನಿಸುತ್ತದೆ - ಎನ್ನುವುದು ಇದರ ಅಭಿಪ್ರಾಯವಾಗಿದೆ. 
ಗ್ರಂಥದ ಆರಂಭದಿಂದ ಹಿಡಿದು ಸಮಾಪ್ತಿಯ ವರೆಗೆ ಸತ್ಕಾಚಾರವನ್ನೇ ನಿರೂಪಿಸುವುದು ಮಂಗಳಾಚರಣವಾಗಿದೆ; ಎಲ್ಲೋ ಒಂದೆಡೆ. 
ಮಂಗಳವನ್ನೂ, ಮತ್ತೆಲ್ಲೋ ಇನ್ನೊಂದೆಡೆ ಅಮಂಗಳವನ್ನೂ ಬರೆಯುವುದು (ಮಂಗಳಾಚರಣ) ಅಲ್ಲ, ಮಹಾಶಯರೇ! ನೋಡಿರಿ. 
ಮಹರ್ಷಿಗಳ ಲೇಖನವನ್ನು - 





' ವ್ಯಾಕರಣ ಮಹಾಭಾಷ್ಯ- (೩,೩,೧). 
ಮರ್ಸಿ ಮೂಲರಲ್ಲಿ “ನಾಮ' ಎಂಬ ಶಬ್ದ ಪ್ರಯೋಗಿಸಿದ್ದಾರೆ. ನಾವು ಆದನ್ನು “ಹೆಸರು” ಎಂದು ಶನ್ನಡಸಿದ್ದೇವೆ, ಇವುಗಳನ್ನು. ಕುಷಪಕ್ಷ 
ಇಷುಗಳ ಬಸ್ಟಂರವನ್ನು "ವಿಶೇಷಣ ಗಳು ಎಂದು ಗ್ರಹಿಸಬಹುದಾಗಿದೆ. ಏಕಿದರೆ, ಇವು ಗುಣವಾಚಕಗಳಾಗಿವೆ. 





ಪ್ರಥಮ ಸಮುಲ್ಲಾಸಃ 17 

ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ॥! 

ಇದು ತೈತ್ತಿರೀಯೋಪನಿಷತ್ತಿನ (೧.೧೧) ವಚನ “ಓ ಮಕ್ಕಳೇ! ಯಾವ "ಅನವದ್ಕ' ವಾದ ಅನಿಂದನೀಯವಾದ, 
ಎಂದು - ಧರ್ಮಾಯುಕ್ತವಾದ ಕರ್ಮಗಳಿವೆಯೋ, ನೀವು ಅವನ್ನೇ ಮಾಡುವುದು ಯೋಗ್ಯ. ಅಧರ್ಮಯುಕ್ತವಾದುವನ್ನಲ್ಲ'. ಆದುದರಿಂದ, 
ಆಧುನಿಕ ಗ್ರಂಥಗಳಲ್ಲಿ ಕಂಡುಬರುವ “ಶ್ರೀಗಣೇಶಾಯ ನಮಃ”, “ಸೀತಾ ರಾಮಾಭ್ಯಾಂ ನಮಃ, “ರಾಧಾಕೃಷ್ಣಾಭ್ಯಾಂ ನಮಃ", 
“ಶ್ರೀಗುರುಚರಣಾರವಿಂದಾಭ್ಯಾಂ ನಮಃ?', “ಹನುಮತೇ ನಮಃ”, “ದುರ್ಗಾಯ್ಕೆ ನಮಃ”, “ವಟುಕಾಯ ನಮಃ”, “ಭೈರವಾಯ 
ನಮಃ”, “ಶಿವಾಯ ನಮಃ”, “ಸರಸ್ವತ್ಯೈ ನಮಃ” , “ನಾರಾಯಣಾಯ ನಮಃ” ಮೊದಲಾದ ಲೇಖನಗಳನ್ನು ಬುದ್ಧಿವಂತರಾದ 
ಜನರು, ವೇದಗಳಿಗೆ ಮತ್ತು (ಅನ್ಳು ಶಾಸ್ತ್ರಗಳಿಗೆ ವಿರುದ್ಧವಾಗಿರುವುದರಿಂದ ಮಿಸ್ಯೆ- ಎಂದೇ ತಿಳಿಯುತ್ತಾರೆ. ಏಕೆಂದರೆ, ವೇದಗಳಲ್ಲಿ 
ಮತ್ತು ಯಪಿ-ಮುನಿಗಳ ಗ್ರಂಥಗಳಲ್ಲಿ ಇಂತಹ ಮಂಗಳಾಚರಣ ಎಲ್ಲಿಯೂ ಕಂಡುಬರುವುದಿಲ್ಲ. ಮತ್ತು ಅರ್ಷಗ್ರಂಥಗಳಲ್ಲಿ “ಓಂ” ಮತ್ತು. 
“ಅಥ” ಶಬ್ದವೇನೋ ಕಂಡುಬರುತ್ತದೆ. ನೋಡಿರಿ;- 


“ಅಥ ಶಬ್ದಾನುಶಾಸನಮ್‌ '"- “ ಅಥೇತ್ಯಯಂ ಶಬ್ಬೋತಿಧಿಕಾರಾರ್ಥಃ ಪ್ರಯುಜಕೇ '" - ಇದು ವ್ಯಾಕರಣ ಮಹಾಭಾಷ್ಕದ 






ಮಾನ 


“ಅಥಾತೋ ಧರ್ಮಜಿಜ್ಞಾಸಾ” - “ ಅಥೇತ್ಯಾನಂತರ್ಯೇ ವೇದಾಧ್ಯಯನಾನಂತರಮ್‌ '” - ಇದು ಪೂರ್ವಮೀಮಾಂಸಾ 
ವಚನ. 


“ಅಥಾತೋ ಧರ್ಮಂ ವ್ಯಾಖ್ಯಾಸ್ಯಮಃ " - “ ಅಥೇತಿ ಧರ್ಮಕಥನಾನಂತರಂ ಧರ್ಮ ಲಕ್ಷಣಂ ವಿಶೇಷೇಣ ವ್ಯಾಖ್ಯಾಸ್ಯಾಮಃ" 
ಇದು ವೈಶೇಷಿಕ ದರ್ಶನದ ವಚನ. 


“ಅಥಯೋಗಾನುಶಾಸನಮ್‌ '". “ ಅಥೇತ್ಯಯಮಧಿಕಾರಾರ್ಥಃ '' - ಇದು ಯೋಗ ಶಾಸ್ತ್ರದ ವಚನ. 

“ಅಥ. ತ್ರಿವಿಧ ದುಃಖಾತೃಂತ ನಿವೃತ್ತಿರತ್ಯಂತ ಪುರುಷಾರ್ಥ ''. "" ಸಾಂಸರಿಕವಿಷಯ ಭೋಗಾನಂತರಂ 
ತ್ರಿವಿಧದುಃಖಾತೃಂತನಿವೃತ್ತರ್ಥಃ ಪ್ರಯತ್ನಃ ಕರ್ತವ್ಯ?” - ಇದು ಸಾಂಖ್ಯಶಾಸ್ತ್ರದ ವಚನ, 

“ಅಥಾತೋ ಬ್ರಹ್ಮಜಿಜ್ಞಾಣ ". - “ ಚತುಷ್ಮಯಸಾಧನಸಂಪತ್ತ್ಯನಂತರಂ ಬ್ರಹ್ಮ ಜಿಜ್ಞಾಸ್ಕಂ ''- ಇದು ವೇದಾಂತ ಸೂತ್ರ. 

* ಓಮಿತ್ಯೇತದಕ್ಷರಮುದ್ಧೀಥಮುಖಾಸೀತ '". ಇದು ಛಾಂದೋಗ್ಕೋಪನಿಷತ್ತಿನ ವಚನವಾಗಿದೆ. 

* ಓಮಿತ್ಯೇತದಕ್ಷರಮಿದಂ ಸರ್ವಂ ತಸ್ಕೋಪವ್ಯಾಖ್ಯಾನಮ್‌ '” - ಇದು ಮಾಂಡೂಕ್ಕೋಪನಿಷತ್ತಿನ ಪ್ರಾರಂಭದ ವಚನ. 

ಹೀಗೆಯೇ ಬೇರೆ ಖುಷಿ - ಮುನಿಗಳ ಗ್ರಂಥಗಳಲ್ಲಿಯೂ “ ಓಂ"" ಮತ್ತು “ ಅಥ "" ಶಬ್ದಗಳನ್ನು ಬರೆಯಲಾಗಿದೆ. ಅದೇ ರೀತಿ, 
“ಅಗ್ನಿ, ಇಟ್‌, ಅಗ್ನಿ, ಯೇತ್ರಿಷಪ್ರಾ ಪರಿಯಂತಿ ''- ಈ ಶಬ್ದಗಳನ್ನು ನಾಲ್ಕು ವೇದಗಳ ಪ್ರಾರಂಭದಲ್ಲಿ ಬರೆಯಲಾಗಿದೆ. 
“ ಶ್ರೀಗಣೇಶಾಯ ನಮಃ ' - ಈ ಮೊದಲಾದ ಶಬ್ದಗಳೂ ಎಲ್ಲಿಯೂ ಇಲ್ಲ, ಮತ್ತು ವೈದಿಕ ಜನರು ವೇದಗಳ ಆರಂಭದಲ್ಲಿ 
“ಹರಿಃ ಓಂ'” - ಎಂದು ಬರೆಯುವುದನ್ನೂ ಮತ್ತು ಓದುವುದನ್ನೂ ಪೌರಾಣಿಕರ ಮತ್ತು ತಾಂತ್ರಿಕ ಜನರ ಮಿಥ್ಯಾಕಲ್ಪನೆಯಿಂದ ಕಿತಿದ್ದಾರೆ. 
ವೇದಗಳೇ ಮೊದಲಾದ ಶಾಸ್ತ್ರಗಳಲ್ಲಿ "ಹರಿ' ಎಂಬ ಶಬ್ದವು ಪ್ರಾರಂಭದಲ್ಲಿ ಎಲ್ಲಿಯೂ ಇಲ್ಲ. ಆದುದರಿಂದ “ ಓಂ" ಅಥವಾ 
“ಅಥ '" ಎಂಬ ಶಬ್ದವನ್ನೇ ಗ್ರಂಥದ ಪ್ರಾರಂಭದಲ್ಲಿ ಬರೆಯಬೇಕು. ಹೀಗೆ ಕಿಂಚಿನ್ಮಾ ತ್ರ ಈಶ್ವರನ ವಿಷಯದಲ್ಲಿ ಬರೆದಿದ್ದೇನೆ. ಇನ್ನು 
ಮುಂದೆ ಶಿಕ್ಷಣದ ವಿಷಯದಲ್ಲಿ ಬರೆಯಲ್ಪಡುವುದು. 

ಇತಿ ಶ್ರೀಮದ್ವಯಾನಂದಸರಸ್ಯತೀಸ್ವಾಮಿಕೃತೇ ಸತ್ಕಾರ್ಥಪ್ರಕಾಶೇ 
ಸುಭಾಷಾವಿಭೂಷಿತ ಈಶ್ವರನಾಮವಿಷಯೇ 
ಪ್ರಥಮಃ ಸಮುಲ್ಲಾಸಃ ಸಂಪೂರ್ಣಃ 


38 ಸತ್ಯಾರ್ಥಪ್ರಕಾಶ 


ದ್ವಿತೀಯ ಸಮುಲ್ದಾಸ ಃ 
ಅಥ ಶಿಕ್ಷಾಂ ಪ್ರವಕ್ಷ್ಯಾಮಃ 
ಮಾತೃಮಾನ್‌ ಪಿತ್ಯಮಾನಾಚಾರ್ಯವಾನ್‌ ಪುರುಷೋ ವೇದ. 


ಇದು ಶತಪಥ ಬ್ರಾಹ್ಮಣದ ವಚನ. ವಸ್ತುತಃ ಯಾವಾಗ ಮೂವರು ಉತ್ತಮ ಶಿಕ್ಷಕರು, ಎಂದರೆ ಮೊದಲಾಗಿ ಮಾತೆ , 
ಎರಡನೆಯವನಾಗಿ ಪಿಶ್ಚ ಮತ್ತು ಮೂರನೆಯದಾಗಿ ಆಚಾರ್ಯ - ಇವರು ಲಭಿಸುತ್ತಾರೋ, ಆಗಲೇ ಮಾನವನು. 
ಜ್ಞಾನವಂತನಾಗುತ್ತಾನೆ. ಯಾವನ ತಾಯಿ ಮತ್ತು ತಂದೆ ಧಾರ್ಮಿಕರಾಗಿರುತ್ತಾರೋ, ಅವನ ಕುಲ ಧನ್ಯ: ಆ ಸಂತತಿ ಮಹಾಭಾಗ್ಯಕಾಲಿ, 
ಮಾತೆಯಿಂದ ಮಕ್ಕಳಿಗೆ ಎಷ್ಟು ಉಪದೇಶ ಮತ್ತು ಉಪಕಾರ ಲಭಿಸುತ್ತದೋ, ಅಷ್ಟು ಇನ್ನಾರಿಂದಲೂ ಲಭಿಸದು. ಹೇಗೆ ಮಾತೆ. 
ಮಕ್ಕಳ ಮೇಲೆ ಪ್ರೇಮವನ್ನು ತೋರುತ್ತಾಳೋ ಮತ್ತು ಅವರ ಹಿತವನ್ನು ಮಾಡಲು ಇಚ್ಛಿಸುತ್ತಾಳೋ, ಅಷ್ಟು, ಹಾಗೆ, ಬೇರಾವನೂ 
ಮಾಡುವುದಿಲ್ಲ. ಆದುದರಿಂದಲೇ, “ ಮಾತೃಮಾನ್‌ *, ಎಂದರೆ, “ ಪ್ರಶಸ್ತಾ ಧಾರ್ಮಿಕೀ ಮಾತಾ ವಿದ್ಯತೇ ಯಸ್ಕೆ ಸ ಮಾತೃ 
ಮಾನ್‌ '” ಎಂದರೆ ಗರ್ಭಾಧಾನದಿಂದ ಹಿಡಿದು, ವಿದ್ಯೆಯು ಸೂರ್ಣತಃ ಎಲ್ಲಿಯವರೆಗೆ ಲಭಿಸದೋ, ಅಲ್ಲಿಯವರೆಗೆ ಸುಶೀಲತೆಯ 
ಉಪದೇಶ ಮಾಡುವ ಮಾತೆ ಧನ್ಯ. 


ಗರ್ಭಾಧಾನಕ್ಕೆ ಮುನ್ನ, ನಡುವೆ ಮತ್ತು ಆ ಮೇಲೆ, ಮಾದಕದ್ರವ್ಯಗಳು, ದುರ್ಗಂಧಯಕ್ತವಾದುದು, ರೂಕ್ಷ ಮತ್ತು ಬುದ್ವಿನಾಶಬಾದ 
ಪದಾರ್ಥಗಳನ್ನು ಬಿಟ್ಟು, ಯಾವುದು ಶಾಂತಿ, ಆರೋಗ್ಯ, ಬುದ್ಧಿ, ಪರಾಕ್ರಮ ಹಾಗೂ ಸುಶೀಲತ್ತದಿಂದ 
ಸಭ್ಯತೆಯನ್ನುಂಟುಮಾಡುವುದೋ, ಯಾವುದರಿಂದ ರಜೋವೀರ್ಯಗಳೂ ಕೂಡ ದೋಷಗಳಿಂದ ರಹಿತವಾಗಿ, ಅತ್ಯುತ್ತಮ 
ಗುಣಯಕ್ತವಾಗುವವೋ, ಅಂತಹ ತುಪ್ಪ, ಹಾಲು , ಮಿಷ್ಟ, ಅನ್ನ, ಪಾನ - ಮೊದಲಾದ ಶ್ರೇಷ್ಠ ಪದಾರ್ಥಗಳನ್ನು ಸೇವಿಸುವುದು 
ಮಾತಾಪಿತೃಗಳಿಗೆ ಅತಿ ಉಚಿತವಾಗಿದೆ. ತುಗಮನದ ವಿಧಿ ಹೇಗಿದೆಯೋ, ಹಾಗೆ, ಎಂದರೆ, ರಜೋದರ್ಶನದ ನಂತರ 
ಐದನೆಯ ದಿನದಿಂದ ಹಿಡಿದು ಹದಿನಾರನೆಯ ದಿನದವರೆಗೆ ಖುತುದಾನ ಮಾಡುವ ಸಮಯವಿರುತ್ತದೆ. ಅವುಗಳಲ್ಲಿ ಮೊದಲ 
ನಾಲ್ಕು ದಿನಗಳು ತ್ಯಾಜ್ಯ. ಹನ್ನೆರಡು ದಿನಗಳು ಉಳಿದವು. ಅವುಗಳಲ್ಲಿ ಏಕಾದಶೀ ಮತ್ತು ತ್ರಯೋದಕಿಗಳನ್ನು ಬಿಟ್ಟು, 
ಉಳಿದ ಹತ್ತು ರಾತ್ರಿಗಳಲ್ಲಿ ಗರ್ಭಾಧಾನಮಾಡುವುದು ಉತ್ತಮ. ಮತ್ತು. ರಜೋದರ್ಶನದ ದಿನದಿಂದ ಹಿಡಿದು 
ಹದಿನಾರನೆಯ ರಾತ್ರಿಯಾದನಂತರ ಸಮಾಗಮಮಾಡಬಾರದು. ಪುನಃ ಎಲ್ಲಿಯವರೆಗೆ ಪೂರ್ವೋಕ್ತ ಯತುದಾನದ ಸಮಯ 
ಬರುವುದಿಲ್ಲವೋ, ಅಲ್ಲಿಯವರೆಗೆ, ಮತ್ತು ಗರ್ಭಸ್ಥಾಪನೆಯಾದ ಮೇಲೆ ಒಂದು ವರ್ಷದವರೆಗೆ ಸಂಯುಕ್ತರಾಗಬಾರದು. ಯಾವಾಗ 
ಇಬ್ಬರ ಶರೀರಗಳಲ್ಲಿಯೂ ಆರೋಗ್ಯ, ಪರಸ್ಪರ. ಪ್ರಸನ್ನತೆಯಿರುವುದೋ ಯಾವುದೇ ವಿಧದ ಶೋಕವಿರುವುದಿಲ್ಲವೋ, ಆಗ, 
ಹೇಗೆ ಚರಕ ಮತ್ತು ಸುಶ್ರುತದಲ್ಲಿ ಭೋಜನ-ಆಚ್ಛಾದನಗಳ ವಿಧಾನವಿದೆಯೋ, ಮತ್ತು ಹೇಗೆ ಮನುಸ್ಮೃತಿಯಲ್ಲಿ ಸ್ಕೀ - ಪುರುಷರ: 
ಪ್ರಸನ್ನತೆಯ ರೀತಿ ಬರೆಯಲ್ಪಟ್ಟಿದೆಯೋ, ಅದೇ ರೀತಿ ಮಾಡಬೇಕು. ಮತ್ತು ನಡೆದುಕೊಳ್ಳಬೇಕು. ಗರ್ಭಾಧಾನದ ನಂತರ 
ಸ್ರ ಬಹಳ ಎಚ್ಚರಿಕೆಯಿಂದ ಭೋಜನ-ಛಾದನಗಳನ್ನು ಮಾಡಬೇಕು. ಆ ಮೇಲೆ ಒಂದು ವರ್ಷದ ಪರ್ಯಂತ ಸ್ತ್ರೀಯ ಪುರುಷನ 
ಸ6ಗಮಾಡಬಾರದು. ಎಂದಿನವರೆಗೆ ಸಂತತಿಯ ಜನನವಾಗುವುದಿಲ್ಲವೋ, ಅದುವರೆಗೆ ಸ್ವೀಯು ಬುದ್ಧಿ, ಬಲ, ರೂಪ, ಆರೋಗ್ಯ, 
ಪರಾಕ್ರಮ, ಶಾಂತಿ - ಮೊದಲಾದ ಗುಣಕಾರಕ ದ್ರವ್ಯಗಳನ್ನೇ ಸೇವಿಸುತ್ತಿರಬೇಕು. 


ಯಾವಾಗ ಜನನವಾಗುವುದೋ, ಆಗ ಮಗುವಿಗೆ ಉತ್ತಮವಾದ ಸುಗಂಧಿ ಯುಕ್ತ ಜಲದಿಂದ ಸ್ಥಾನವನ್ನೂ , ನಾಡೀಛೇದನವನ್ನೂ 
ಮಾಡಿಸಿ, ಸುಗಂಧಿಯುಕ್ತವಾದ ತುಪ್ಪ. ಮೊದಲಾದುವುಗಳ ಹೋಮ" ವನ್ನೂ ಮತ್ತು ಶಿಶುವಿನ ಹಾಗೂ ಸ್ತ್ರೀಯ ಶರೀರ ಕ್ರಮಶಃ 
ಆರೋಗ್ಯಕಾಲಿಯಾ, ಪುಷ್ಪವು ಆಗುತ್ತಾ ಹೋಗುವಂತೆ ಸ್ವೀಗೂ ಸಹ ಸ್ಥಾನ ಭೋಜನ ಮೊದರಾದುವುಗಳ ಯೋಗ್ಯವಾದ ವ್ಯವಸ್ಥೆಯನ್ನೂ 
ಮಾಡಬೇಕು. ಹಾಲಿನಲ್ಲಿಯೂ ಕೂಡ ಉತ್ತಮ ಗುಣಗಳುಂಟಾಗುವಂತಹ ಪದಾರ್ಥಗಳನ್ನು ಅದರ ಮಾತೆ ಅಥವಾ ದಾದಿ. 
ಸೇವಿಸಬೇಕು. ಬಾಣಂತಿಯ ಹಾಲನ್ನು ಆರು ದಿನಗಳವರೆಗೆ ಮಗುವಿಗೆ ಕುಡಿಸಬೇಕು. ಆ ಮೇಲೆ ದಾದಿಯು ಕುಡಿಸುತ್ತಾ ಹೋಗಬೇಕು. 
ಆದರೆ ಮಾತಾಶಿತೃಗಳು ದಾದಿಗೆ ಉತ್ತಮ ಪದಾರ್ಥಗಳ ಭಕ್ಷಣ - ಪಾನವನ್ನು ಮಾಡಿಸಬೇಕು. ಯಾರಾದರೂ ಬಡವರಾಗಿದ್ದರೆ ಮತ್ತು 
ದಾದಿಯನ್ನು ನೇಮಿಸಲು ಶಶ್ತಿಯಿಲ್ಲವಾದರೆ, ಬುದ್ಧಿ, ಪರಾಕ್ರಮ , ಆರೋಗ್ಯ - ಇವನ್ನು ಕೊಡಬಲ್ಲ ಉತ್ತಮ ಔಷಧಿಗಳನ್ನು 





ಶಿಶು - ಜನನ ಸಮಯದಲ್ಲಿ "ಜಾತಕರ್ಮ ಸಂಸ್ಕಾರವು” ನಡೆಯುತ್ತವೆ. ಅದರಲ್ಲಿ ಹವನವೇ ಮೊದಲಾದ ವೇದೋಕ್ತ ಕರ್ಮಗಳು ಸಡೆಯುತ್ತವೆ. 
ಅವುಗಳನ್ನು ಮಹರ್ಷಿಗಳು"ಸಂಸ್ಕಾರ ವಿಧಿ' ಯಲ್ಲಿ ವಿಸ್ತಾರಪೂರ್ವಕ ಬರೆದಿದ್ದಾರೆ. - 
$ ಇದು ಬಾಣಂತಿ ಅತಿ ನಿರ್ಬರೆಯಾಗಿರು ಸ್ಥಿತಿಯಲ್ಲಿ ಮಾತ್ರ- ಎಂದು ತಿಳಿಯಬೇಕು. 


ದ್ವಿತೀಯ ಸಮುಲ್ಲಾಸ 39 
ಶುದ್ಧವಾದ ಜಲದಲ್ಲಿ ನೆನೆಯಿಸಿ, ಮರಳಿಸಿ, ಶೋಧಿಸಿ, ಹಾಲಿಗೆ ಸಮಪ್ರಮಾಣದಲ್ಲಿ ನೀರನ್ನು ಬೆರೆಯಿಸಿ, ಹಸುವಿನ ಅಥವಾ ಆಡಿನ: 
ಹಾಲನ್ನು ಶಿಶುವಿಗೆ ಕುಡಿಸಬೇಕು. ಜನಸವಾದ ಮೇಲೆ ಮಗುವನ್ನು ಮತ್ತು ಅದರ ಮಾತೆಯನ್ನು, ಎಲ್ಲಿಯ ವಾಯು ಶುದ್ಧವಾಗಿರುವದೋ, 
ಅಂತಹ, ಬೇರೆ ಸ್ಥಳದಲ್ಲಿ ಇಡಬೇಕು; ಅಲ್ಲಿ ಸುಗಂಧಯು್ತವೂ, ದರ್ಶನೀಯವ ಆದ ಪದಾರ್ಥಗಳನ್ನೂ ಇಡಬೇಕು. ಮತ್ತು ಎಲ್ಲಿಯ 
ವಾಯು ಶುದ್ಧವಾಗಿರುವುದೋ, ಅಂತಹ ಸ್ಥಳದಲ್ಲಿ ಸುತ್ತಾಡಿಸುವುದು ಯುಕ್ತವಾಗಿರುತ್ತದೆ. ಮತ್ತು , ದಾದಿ ಅಥವಾ ಹಸು, ಮೇಕೆ 
ಮೊದಲಾದುವುಗಳ ಹಾಲು ಸಿಕ್ಕಲಾರದಾದರೆ, ಹೇಗೆ ಉಚಿತವೆಂದು ತಿಳಿಯುವರೋ, ಹಾಗೆಯೇ ಮಾಡಲಿ, ಏಕೆಂದರೆ ಬಾಣಂತಿಯಾದ 
ಸ್ಟ್ರೀಯ ಶರೀರದ ಅಂಶದಿಂದ ಮಗುವಿನ ಶರೀರ ಉದ್ಭವಿಸುತ್ತದೆ. ಈ ಕಾರಣದಿಂದಲೇ ಸ್ವ್ರೀಯು ಪ್ರಸವ ಕಾಲದಲ್ಲಿ ನಿರ್ಬಲಳಾಗತ್ತಾಳೆ. 
`ತದುದರಿಂದ ಬಾಣಂತಿಯಾದ ಸ್ತ್ರೀ ಹಾಲನ್ನು ಕುಡಿಸಬಾರದು. ಹಾಲನ್ನು ತಡೆಯಲು ಸ್ತನದ ತೊಟ್ಟಿನ ಮೇಲೆ ಯಾವುದರಿಂದ 
ಹಾಲು ಸ್ರವಿಸುವುದಿಲ್ಲವೋ, ಆ ಓಷಧಿಯನ್ನು ಲೇಪಿಸಬೇಕು. ಹೀಗೆ ಮಾಡುವುದರಿಂದ (ಕ್ಕ) ಪುನಃ ಯುವತಿಯಾಗಿ ಹೋಗುತ್ತಾಳೆ. 
ಆವರೆಗೆ, ಪುರುಷನು ಬ್ರಹ್ಮಚರ್ಯದಿಂದ ವೀರ್ಯದ ನಿಗ್ರಹವನ್ನು ಮಾಡಬೇಕು. ಹೀಗೆ ಯಾವ ಸ್ವೀ ಮತ್ತು ಪುರುಷರು. 
ಮಾಡುವರೋ, ಅವರ ಎಲ್ಲ ಮಕ್ಕಳೂ ಉತ್ತಮರೂ, ಬಲ- ಪರಾಕ್ರಮಯುಕ್ತರೂ, ದೀರ್ಫಾಯುಗಳೂ , ಧಾರ್ಮಿಕರೂ ಆಗುವಂತೆ, 
ಅವರಿಗೆ ಉತ್ತಮ ಸಂತತಿಯೂ, ದೀರ್ಫವಾದ ಆಯಸ್ಸೂ , ಬಲ-ಪರಾಕ್ರಮಗಳ ವೃದ್ಧಿಯೂ ಆಗುತ್ತಲೇ ಇರುವುದು. ಸ್ತ್ರೀಯು 
ಯೋನಿ-ಸಂಕೋಚನ ಮತ್ತು ಶೋಧವನ್ನೂ, ಪುರುಷನು, ವೀರ್ಯದ ಸ್ತಂಭವನ್ನೂ ಮಾಡಬೇಕು. ಪುನಃ ಮಕ್ಕಳು ಎಷ್ಟುಗುವವೋ 
ಅವೂ ಕೂಡ ಎಲ್ಲವೂ ಉತ್ತಮವೇ ಆಗುವುವು. 


ಮಕ್ಕಳು ಸಭ್ಯರಾಗುವಂತೆ ಮತ್ತು ಯಾವುದೇ ಅಂಗದಿಂದಲೂ ಕುಚೇಷ್ಟೆ ಮಾಡಲು ಅವಕಾಶವಿಲ್ಲದಂತೆ, ಮಕ್ಕಳ ತಾಯಿ ಸದಾ 
ಉತ್ತಮ ಶಿಕ್ಷಣ ಕೊಡಬೇಕು. ಯಾವಾಗ ಮಾತಾನಾಡಲು ಆರಂಭಿಸುವುದೋ, ಆಗ ಅದರ ತಾಯಿ, ಯಾವ ಅಕ್ಷರದ ಸ್ಥಾನವಾವುದು, 
ಪ್ರಯತ್ನವಾವುದು, ಎಂದರೆ, "ಪ' ಎಂಬಕ್ಷರದ ಸ್ಥಾನ ತುಟಿ ಮತ್ತು ಸ್ಪೃಷ್ಟ ಪ್ರಯತ್ನ ; ಎರಡೂ ತುಟಿಗಳನ್ನು ಸೇರಿಸಿ ಹೇಳಬೇಕು; 
ಪ್ರಶ್ವ, ದೀರ್ಥ, ಪತ ಅಕ್ಷರಗಳನ್ನು ಸರಿಸರಿಯಾಗಿ ಹೇಳುವ ಶಕ್ತಿ; ಮಧುರ, ಗಂಭೀರ, ಸುಂದರ, ಸ್ವರ, ಅಕ್ಷರ, ಮಾತ್ರೆ, ಪದ, 
ವಾಕ್ಯ, ಸಂಹಿತಾ, ಅಮಾನಗಳು ಬೇರೆ - ಬೇರೆ ಕೇಳಿಸಬೇಕು - ಈ ಮೊದಲಾದವನ್ನು ಕಲಿಸಿ, ಯಾವ ರೀತಿ ಶಿಶುವಿನ ನಾಲಗೆ 
ಕೋಮಲವಾಗಿ, ಸ್ಪಷ್ಟವಾಗಿ ಉಚ್ಚರಿಸಲು ಸಮರ್ಥವಾಗುವುದೋ, ಆ ಉಪಾಯವನ್ನು ಮಾಡಬೇಕು. ಯಾವಾಗ ಅದು ಸ್ವಲ್ಪ ಸ್ವಲ್ಪ 
ಮಾತಾನಾಡಲೂ ಮತ್ತು ತಿಳಿದುಕೊಳ್ಳಲು ಆರಂಭಿಸುವುದೋ, ಆಗ, ಅದರಿಂದ ಎಲ್ಲಿಯೂ ಅಯೋಗ್ಯವಾದ ವ್ಯವಹಾರವಾಗದೆ, 
ಎಲ್ಲೆಡೆಯೂ ಗೌರವ ಲಭಿಸುವಂತೆ, ಸುಂದರವಾದ ವಾಣಿಯ, ಮತ್ತು ಹಿರಿಯರು - ಕಿರಿಯರು, ಮಾನ್ಶರು , ಪಿತೃ, ಮಾತೆ, 
ರಾಜ್ಯ ವಿದ್ದಾಂಸ - ಇವರೊಂದಿಗೆ ಸಂಭಾಷಣೆ, ಅಮೊಂದಿಗೆ ವರ್ತನೆ ಮತ್ತು ಅವರ ಹತಿರ ಕುಳಿತುಕೊಳ್ಳುವುದು - ಮೊದಲಾದವುಗಳ 
ಶಿಕ್ಷಣವನ್ನು ಕೊಡಬೇಕು. ಮಕ್ಕಳು ಜಿತೇಂದ್ರಿಯರೂ, ವಿದ್ಯಾಪ್ರಿಯರೂ ಆಗುವಂತೆ ಮತ್ತು ಸತ್ಸಂಗದಲ್ಲಿ ಅಭಿರುಚಿ ಹೊಂದುವಂತೆ, 
ವ್ಯರ್ಥವಾದ ಆಟ , ರೋದನ, ಹಾಸ್ಮ, ಹೋರಾಟ , ಹರ್ಷ, ಶೋಕ , ಯಾವುದಾದರೂ ಪದಾರ್ಥದಲ್ಲಿ ಲೋಲುಪತೆ , 
ಈರ್ಷೈ, ದ್ವೇಷ ತೋರದಂತೆ, ಉಪಸ್ಯೇಂದ್ರಿಯದ ಸ್ಪರ್ಶದಿಂದ ಮತ್ತು ಮರ್ದನದಿಂದ, ವೀರ್ಯದ ಕ್ಷೀಣತೆ, ನಪುಂಸಕತೆ. 
(ಉಂಟಾಗುವುದು ಮತ್ತು ಕೈಯಲ್ಲಿ ದುರ್ವಾಸನೆಯೂ ಉಂಟಾಗುವುದು; ಅದುದರಿಂದ ಅದನ್ನು ಮುಟ್ಟಬಾರದು- ಎಂದು ಶಿಕ್ಷಣವಿತ್ತು, 
ಪ್ರಯತ್ನಿಸುತ್ತಾ ಇರಬೇಕು. ಹೇಗೆ ಸದಾ ಸತ್ಯಭಾಷಣ, ಶೌರ್ಯ, ಧೈರ್ಯ, ಪ್ರಸನ್ನವದನತ್ವ ಮೊದಲಾದ ಗುಣಗಳ 
ಪ್ರಾಸ್ತಿಯಾಗುವುದೋ, ಹಾಗೆ ಮಾಡಿಸಬೇಕು. 


ಯಾವಾಗ ಬಾಲಕ-ಬಾಲಿಕೆಯರು ಐದು-ಐದು ವರ್ಷಗಳವರಾಗುತ್ತಾರೋ ಆಗ, ದೇವನಾಗರೀ ಅಕ್ಷರಗಳ, ಬೇರೆ ದೇಶೀಯ 
ಭಾಷೆಗಳ ಅಕ್ಷರಗಳ ಅಭ್ಯಾಸವನ್ನೂ ಕೂಡ ಮಾಡಿಸಬೇಕು. ಆಮೇಲೆ, ಉತ್ತಮ ಶಿಕ್ಷಣ, ವಿದ್ಯೆ, ಧರ್ಮ, ಪರಮೇಶ್ವರ, ಮಾತೆ, 
ಪಿತೃ, ಅಚಾರ್ಯ, ವಿದ್ವಾಂಸ, ಅತಿಥಿ, ರಾಜ, ಪ್ರಜೆ, ಕುಟುಂಬ, ಬಂಧು, ಭಗಿನೀ, ಭೃತ್ಯ ಮೊದಲಾದವರೊಂದಿಗೆ ಹೇಗೆ 
ಹೇಗೆ ವರ್ತಿಸಬೇಕು - ಎಂಬ ವಿಷಯಗಳ ಮಂತ್ರ, ಶ್ಲೋಕ, ಸೂತ್ರ, ಪದ್ಮಗಳನ್ನೂ ಕೂಡ ಮಕ್ಕಳು ಯಾವನೇ ಧೂರ್ತನ 
ದುಷ್ಟೇರಣೆಗೆ ಸಿಕ್ಕದಂತೆ, ಅರ್ಥಸಹಿತವಾಗಿ ಬಾಯಿಪಾಠ ಮಾಡಿಸಬೇಕು. ಮತ್ತು ವಿದ್ಯಾ- ಧರ್ಮವಿರುದ್ಧವಾದ ಭ್ರಾಂತಿಜಾಲದಲ್ಲಿ 
ಕೆಡಹುವ ಯಾವ ಯಾವ ವ್ಯವಹಾರಗಳಿವೆಯೋ, ಅವುಗಳ ಪರಿಚಯವನ್ನೂ ಕೂಡ, ಭೂತ - ಪ್ರೇತ ಮೊದಲಾದ ಮಿಥ್ಯಾ ವಿಷಯಗಳಲ್ಲಿ 
ನಂಬಿಕೆ ಉಂಟಾಗದಂತೆ ಮಾಡಿಸಿಬಿಡಬೇಕು. 


ಗುರೋಃ ಪ್ರೇತಸ್ಥ ಶಿಷ್ಕಸ್ತು ಪಿತ್ಯಮೇಧಂ ಸಮಾಚರನ್‌ 
ಪ್ರೇತಹಾಕೈ ಸಮಂ ತತ್ರ ದಶರಾತ್ರೇಣ ಶುಧ್ಯತಿ 11 (ಮನು: ೫. ೬೨) 


ಅರ್ಥ: - ಗುರುವಿನ ಪ್ರಾಣದ ಕೊನೆಯಾದಾಗ, ಪ್ರೇತ - ಎಂಬ ಹೆಸರುಳ್ಳ ಮೃತಕ ಶರೀರದ ದಹನಮಾಡುವ ಶಿಷ್ಕನು, 
ಪ್ರೇತಹಾರರು - ಎಂದರೆ ಮೃತಕನನ್ನು ಹೊರುವವನೊಂದಿಗೆ ಹತ್ತನೆಯ ದಿನ ಶುದ್ಧನಾಗುತ್ತಾನೆ. 


20 ನ್ನಚತ್ರಾತ 

ಮತ್ತು , ಯಾವಾಗ ಆ ಶರೀರದ ದಹನವಾಗಿ ಹೋಯಿತೋ, ಆಗ ಅವನ ಹೆಸರು. "ಭೂತ ' ಎಂದಾಗುತ್ತದೆ. ಅಂದರೆ- 
ಇ0ತಹ ಹೆಸರಿನ ಪುರುಷ ಇದ್ದನು, ಎಷ್ಟು ಮಂದಿ ಉತ್ಪನ್ನರಾಗುತ್ತಾರೋ ಮತ್ತು ವರ್ತಮಾನ (ಕಾಲ) ಕ್ಕೆ ಬಂದು "ಇಲ್ಲ' ವಾದರೋ, 
ಅವರೆಲ್ಲಾ ಭೂತಸ್ಥರಾದ ಕಾರಣ, ಅವರ ಹೆಸರು "ಭೂತ ಎಂದಾಗುತ್ತದೆ. ಬ್ರಹ್ಮನಿಂದ ಹಿಡಿದು ಈ ವರೆಗಿನ ವಿದ್ವಾಂಸರ ಸಿದ್ಧಾಂತ 
ಹೀಗಿದೆ... ಆದರೆ, ಯಾವನಿಗೆ ಸಂದೇಹ, ದುಃಸಂಗ ಮತ್ತು ದುಷ್ಟಸಂಸ್ಥಾರವಾಗಿರುತ್ತದೋ, ಅವನಿಗೆ ಭಯ ಮತ್ತು ಸಂಶಯವೆಂಬ 
ಧೂತ, ಪ್ರೇತ, ಶಾಹೀ, ಡಾಕನೀ ಮೊದಲಾದ ಅನೇಕ ಭ್ರಮಜಾಲಗಳು ದುಃದಾಯಕವಾಗುತ್ತವೆ. 


ನೋಡಿರಿ. ಯಾವಾಗ ಯಾವನಾದರೂ ಪ್ರಾಣವಂತನು ಸಾಯುತ್ತಾನೋ, ಅಗ ಅವನು ಜೀವನು ಪಾಪ-ಪುಣ್ಠಗಳಿಗೆ ವಶನಾಗಿ, 
ಪರಮೇಶ್ವರನ ವ್ಯವಸ್ಥೆಯಿಂದ, ಸುಖ - ದುಃಖಗಳ ಫಲಗಳನ್ನು ಅನುಭವಿಸುವುದಕ್ಕಾಗಿ ಬೇರೊಂದು ಜನ್ಮವನ್ನು ವತ್ತುತ್ತನೆ. ಈ ಅವಿನಾಶೀ 
ಪರಮೇಶ್ವರನ ವ್ಯವಸ್ಥೆಯನ್ನು ಯಾವನಾದರೂ ನಾಶಮಾಡಬಲ್ಲನೇನು? ಅಜ್ಞಾನಿಗಳಾದ ಜನರು ವೈದ್ಯಕಶಾಸ್ತ್ರಹಾಗೂ ಪದಾರ್ಥವಿದ್ಯೆಯ 
ಪಠನ, ಶ್ರವಣ ಮತ್ತು ಆಲೋಚನೆಯಿಂದ ರಹಿತರಾಗಿ, ಸ್ಮಾಪಾತ ಜ್ವರ ಮೊದಲಾದ ಶಾರೀರಿಕ ಮತ್ತು ಉನ್ಮಾದ ಮೊದಲಾಬ 
ಮಾನಸರೋಗಗಳಿಗೆ ಭೂತ, ಪ್ರೇತ್ಯ ಮೊದಲಾದ ಹೆಸರುಗಳನ್ನು ಇಟ್ಟುಬಿಡುತ್ತಾರೆ. ಅವಕ್ಕೆ ಔಷಧ - ಸೇವನ ಮತ್ತು ಪಥ್ನ ಮೊದಲಾದ. 
ಯಕ್ಷ ವ್ಯಮಸಾರಗಳನ್ನು ಮಾಡದೆ , ಪಾಖಂಡಿಗಳೂ , ಮಹಾಮೂರ್ಭರೂ , ಅನಾಚಾರಿಗಳೂ, ಸ್ಪಾರ್ಥಿಗಳೂ ಆದವರ, ಜಲಗಾರರು, 
ಆಮ್ಮಾರರು, ಹೂದ್ಧರು, ಮ್ಲೇಚ್ಛರು - ಮೊದಲಾದವರ ಮೇಲೂ ಕೂಡ ನಂಬಿಕೆಯಳ್ಳವರಾಗಿ, ಅನೇಕ ಬಗೆಯ ಆಡಂಬರ, ಛಲ, 
ಕರಟ ಮತ್ತು ಎಂಜಲನ್ನು ತಿನ್ನುವುದು, ದಾರ, ಸೂತ್ರ - ಮೊದಲಾದ ಮಿಥ್ಯಾ ಮಂತ್ರ-ತುತ್ರಗಳನು ಕಟ್ಟುತ್ತಾ, ಕಟ್ಟುತ್ತಾ ತಿರುಗಡುತ್ತಾರೆ, 
ತಮ್ಮ ಹಣದ ನಾಶ, ಸಂತತಿ ಮೊದಲಾದವರಿಗೆ ದುಚ್ಛಿತಿಯನ್ನೂ, ಮತ್ತು ರೋಗವೃದ್ಧಿಯನ್ನೂ ಮಾಡಿ, ದುಃಖವನ್ನುಂಟುಮಾಡುತ್ತಾ 
ಇರುತ್ತಾರೆ. ಯಾವಾಗ ಕಣ್ಣಿನಿಂದ ಕುರುಡರೂ, ಗುಟಿನಿಂದ ತುಂಬಿದವರೂ ಆದವರು, ಆ. ದುರ್ಬುದ್ಧಿಗಳೂ, ಪಾಪಿಗಳೂ ಆದ 
ಸ್ಪಾರ್ಥಿಗಳ ಬಳಿಹೋಗಿ. “ಮಹಾಸ್ವಾಮಿ! ಈ ಹುಡುಗಾಗಿೆ, ಹುಡುಗಿಗೆ, ಸ್ವೀಪುರುಷರಿಗೆ ಏನಾಗಿದೆಯೋ ತಿಳಿಯದು?” ಎಂದು 
ತೋಡಿಕೊಳ್ಳುತ್ತಾರೆ, ಆಗ ಆವರು “'ಇವನ ಶರೀರದಲ್ಲಿ ಮಹಾಭೂತ್ಯ ಪ್ರೇತ, ಭೈರವ, ಶೀತಲಾ ಮೊದಲಾದ ದೇವತೆ ಅವಿಷ್ಟವಾಗಿದ, 
ಎಲ್ಲಿಯವರೆಗೆ ನೀವು ಇದಕ್ಕೆ ಉಪಾಯಮಾಡುವುದಿಲ್ಲಮೋ, ಅಲ್ಲಿಯವರೆಗೆ ಇವು ಬಿಟ್ಟುಹೋಗುವುದಿಲ್ಲ; ಮತ್ತು ಪ್ರಾಣಗಳನ್ನೂ 
ತೆಗೆದುಕೊಂಡು ಬಿಡುವುವು. ನೀವು ಮಿಷ್ಟುನ್ನ, ಅಥವಾ ಇಷ್ಟು ಕಾಣಿಕೆಗಳನ್ನು ಕೊಟ್ಟರೆ, ನಾವು ಮಂತ್ರ-ಜಪ-ಪುರಶ್ಚರಣದಿಂದ ಒದರಿ, 
ಇವನ್ನು ಅಟ್ಟರಿುತ್ತೇವೆ' ಎನ್ನತ್ತಾರೆ. ಆಗ ಆ ಅಂಧರೂ ಮತ್ತು ಅವರ ಸಂಬಂಧಿಕರೂ - * ಮಹಾಸ್ಟಾಮಿ! . ಬೇಕುದರೆ ನಮ್ಮ 
ಸರ್ವಸ್ಥಪಾ ಹೊರಟು ಹೋಗಲಿ, ಆದರೆ - ಇವನನ್ನು ಸ್ಥಸ್ತರನ್ನಾಗಿ ಮಾಡಿರಿ "ಎಂದು ಹೇಳುತ್ತಾರೆ, ಆಗಲಂತೂ ಆವರ ಇಷ್ಟ. 
ಸಿದ್ಧವಾಗುತ್ತದೆ. ಆ ಧೂರ್ತರೂ - “ಒಳ್ಳೆಯದು; ತತ್ನರಿ ಇಷ್ಟು ಸರಕುಗಳನ್ನು ಇಷ್ಟು ದಕ್ಷಿಣೆಯನ್ನು, ದೇವತೆಗೆ ಕಾಣಿಕೆಯನ್ನೂ ಮತ್ತು 
ಗ್ರಹ - ದಾನವನ್ನೂ ಒಪ್ಪಸಿರಿ”- ಎನ್ನತ್ತಾರೆ. ಜಾಗಟೆ, ಮೃದಂಗ, ಢೋಲ, ತಟ್ಟೆ ತೆಗೆದುಕೊಂಡು ಆವರೆದರಿಗೆ ಬಾರಿಸುತ್ತಾರೆ, 
ಹಾಡುತ್ತಾರೆ, ಮತ್ತು ಅವರಲ್ಲಿ ಒಬ್ಬ ಪಾಖಂಡಿಯು ಉನ್ಮತ್ತಷಾಗಿ ಕುಣಿದು - ಕುಪ್ಪಳಿಸಿ, “ ನಾನು ಇವನ ಪ್ರಾಣಗಳನ್ನೇ ತೆಗೆದುಕೊಂಡು 
ದಿಡುವನು "- ಎಂದು ಹೇಳುತ್ತಾನೆ. ಆಗ ಆ ಅಂಧರು, ಆ ಜಲಗಾರನೋ, ಚಮ್ಮಾರನೋ, ಆದ ನೀಚನ ಪಾದಕ್ಕಿರಗ- “ತಮಗೆ 
ಏನು ಬೇಕೋ ತೆಗೆದುಕೊಳ್ಳಿರಿ. ಇವನನ್ನು ರಕ್ಷಸರ.'-ಎಂದು. ಹೇಳಿಕೊಳ್ಳುತ್ತಾರೆ. ಆಗ ಅವರ ಬಯಕೆ ಕೈಗೂಡುತ್ತದೆ. ಆ ಧೂರ್ತನು ಆಗ 
“ನು ಹನುಮಂತ. ತುರಿ ಗಟ್ಟಿ ಮಿಕಾಯಿಯನ್ನು ; ಎಣ್ಣೆ, ಬುಕುಮ ಒಂದೂಕಾಲು ಮಣ ರೊಟ್ಟಿ ಮತ್ತು ಕೆಂಘು ಕೌಶೀನವನ್ನು'.- 
ಎನ್ನುತ್ತಾನೆ. “ ನಾನು ದೇವಿ. ಅಥವಾ ಭೈರವ, ತನ್ನಿ ಐದು ಬುರುಡೆ ಹೆಂಡ, ಇಪ್ಪತ್ತು ಕೋಳಿಗಳು, ಐದು ಹೋತಗಳು, ಮಿಠಾಯಿ 
ಹಾಗೂ ಬಟ್ಟೆಯನ್ನು” ಎಂದು ಕೂಗುತ್ತಾನೆ, ಅವರು “ಏನು ಬೇಕೋ, ತೆಗೆದುಕೋ "- ಎಂದಾಗಲಂತೂ, ಆ ಉಸ್ಮತ್ತ ಬಹಳ 
ರುಣೆಯಲೂ, ಕುಪ್ಪಳಸಲೂ ಆರಂಭಿಸುತ್ತಾನೆ. ಆದರೆ - ಯಾವನಾದರೂ ಬುದ್ಧಿಕಾಲಿಯ ಐದು ಚಪ್ಪಲಿಗಳನ್ನೋ, ಕೋಲುಗಳನ್ನೋ, 
ಕೈಟ್ಟುಗಳನ್ನೋ, .ಒದೆಗಳನ್ನೋ ಬಿಗಿದರೆ, ಅವನ ಹನುಮಂತ, ದೇವಿ ಮತ್ತು ಭೈರವ ಕೂಡಲೇ ಪ್ರಸನ್ನರಾಗಿ ಓಡಿಹೋಗುತ್ತಾರೆ. 
ಏಕೆಂದರೆ ಧನವೇ ಮೊದಲಾದುವನ್ನು ಕಸಿದುಕೊಳ್ಳಲು ಅದೆಲ್ಲಾ ಅವರ ನನನ ಮಾತ್ರ ಆಗಿರುತ್ತದೆ. 


ಮತ್ತು ಯಾವಾಗ ಅವರು ಗ್ರಹಗ್ರಸಸೂ, ಗ್ರಹರೂಪನೂ ಆದ ಯಾವನೋ ಜ್ಯೋತಿರ್ವಿದಾಛಾಸನ ಬಳಿ ಹೋಗಿ “ಮಹಾಸ್ವಾಮಿ! 
ಇವನಿಗೆ ಆಗಿರುವುದು ಏನು? - ಎಂದು ಕೇಳುತ್ತಾರೋ, ಆಗ ಅವನು - “ಇವನ ಮೇಲೆಸೂರ್ಯ ಮೊದಲಾದ ಕ್ರಾರಗ್ರಹಗಳು 
ಔರಬಂದಿವೆ.. ಅವಕ್ಕೆ ಶಾಂತಿ , ಪಾಠ, ಪೂಜೆ, ದಾನ ಮಾಡಿಸಿದರೆ, ಇವನಿಗೆ ಸುಖವಾಗುವುದು. ಇಲ್ಲವಾದರೆ ತುಂಬಾ ಪೀಡೆಗೆ 
ಸಿಕ್ಕಿಕೊಳ್ಳುವ, ಮತ್ತು ಸತ್ತು ಹೋದರೋ ಆಶ್ಚರ್ಯವಿಲ” - ಎಂದು ನುಡಿಯುತ್ತಾನೆ. 





ಉತ್ತರ : - ಹೇಳಿರಿ ಜ್ಯೋತಿಷಿಗಳೇ! ಹೇಗೆ ಈ ಭೂಮಿ ಜಡವೋ, ಹಾಗೆಯೇ ಸೂರ್ಯನೇ ಮೊದಲಾದ ಲೋಕಗಳೂ 
ಕೊಡ. ಅವು ತಾಪ ಹಾಗೂ ಪ್ರಕುಶ ಮೊದಲಾದವುಗಳಿಂದ ಬೇರೆಯಾದುದೇನನ್ನೂ ಮಾಡಲಾರವು. ಕ್ರೋಧಿತವಾಗಿ ದುಃಖವನ್ನೂ 
ಮತ್ತು ಶಾಂತವಾಗಿ ಸುಖವನ್ನೂ ಕೊಡಲು ಸಮರ್ಥವಾಗಲು ಅವೇಸು ಚೇತನಗಳೇ? 


ಪಶ್ನೆ: - ಈ ಜಗತ್ತಿನಲ್ಲಿ ರಾಜರೂ, ಪ್ರಜೆಗಳೂ, ಸುಖಿಗಳೂ, ದುಃಖಿಗಳೂ ಆಗುತ್ತಿರುವುದು ಗ್ರಹಗಳ ಫಲವಲ್ಲವೇನು? 


ದ್ವಿತೀಯ ಸಮುಲ್ಲಾಸ 2೩ 
ಉತ್ಪರ: - ಅಲ್ಲ. ಇವೆಲ್ಲಾ ಪಾಪ-ಪುಣ್ಯಗಳ ಫಲಗಳು. 


ಪ್ರಶ್ನೆ: - ಹಾಗಾದರೆ, ಜ್ಯೋತಿಶಾಸ್ತ್ರ, ಸುಳ್ಳೇನು? 


ಉತ್ತರ: - ಅಲ್ಲ. ಅದರಲ್ಲಿ ಯಾವ ಅಂಕ, ಬೀಜ ಹಾಗೂ ರೇಖಾಗಣಿತದ ವಿದ್ಯೆಯಿದೆಯೋ, ಅದೆಲ್ಲವೂ ಸತ್ಯ; ಯಾವ ಫಲದ 

ಲೀಲೆಯಿದೆಯೋ, ಅದೆಲ್ಲಾ ಸುಳ್ಳು. 
ಪಶ್ನೆ: - ಈ ಜನ್ಮಪತ್ರ (ಜಾತಕ) ವಾವುದಿದೆಯೋ, ಅದು ನಿಷ್ಠಲವೇನು? 

ಉತ್ತರ; - ಹೌದು, ಅದು ಜನ್ಮಪತ್ರವಲ್ಲ; ಅದಕ್ಕೆ "ಶೋಕ ಪತ್ರ' ಎಂದು ಹೆಸರಿಡಬೇಕು. ಏಕೆಂದರೆ, ಸಂತತಿ ಜನಿಸಿದಾಗ, 
ಎಲ್ಲರಿಗೂ ಆನಂದವಾಗುತ್ತದೆ. ಆದರೆ, ಈ ಆನಂದ ಜನ್ಮಪತ್ರ ರಚಿತವಾಗಿ, ಗ್ರಹಗಳ ಫಲವನ್ನು ಕೇಳದೇ ಇರುವವರೆಗೆ ಇರುತ್ತದೆ. 
ಪುರೋಹಿತನು ಜನ್ಮ - ಪತ್ರ ರಚಿಸಬೇಕೆಂದು ಹೇಳಿದಾಗ, ಮಗುವಿನ ಮಾತಾಪಿತ್ಯಗಳು ಪುರೋಜಿತನಿಗೆ - “ ಸ್ವಾಮಿ! ತಾವು 
ಅತ್ಯುತ್ತಮವಾದ ಜನ್ಮಪತ್ರ ರಚಿಸಿರಿ”, ಎಂದು ಹೇಳುತ್ತಾರೆ. ಧನಾಡ್ಯನಾಗಿದ್ದಲ್ಲಿ ಬಹಳ ಕೆಂಪು - ಹಳದಿ ಗೆರೆಗಳಿಂದ ಚಿತ್ರ- 
ವಿಚಿತ್ರವಾದ , ಮತ್ತು ನಿರ್ಧನನಾಗಿದ್ದಲ್ಲಿ ಸಾಧಾರಣವಾದ ರೀತಿಯಲ್ಲಿ ಜನ್ಮ- ಪತ್ರ ರಚಿಸಿ, ಓದಿ ಹೇಳಲು ಬರುತ್ತಾನೆ. 
ಆಗ ಮಗುವಿನ ಮಾತಾಶಿತೃಗಳು ಜ್ಯೋತಿಷಿಯ ಮುಂದೆ ಕುಳಿತು - “ ಇವನ ಜನ್ಮಪತ್ರ ಚೆನ್ನಾಗಿದೆ ತಾನೇ? '' ಎಂದು ಕೇಳುತ್ತಾರೆ. 
ಜ್ಯೋತಿಷಿಯು - “ಏನಿದೆಯೋ ಅದನ್ನು ಓದಿ ಹೇಳಿ ಬಿಡುತ್ತೇನೆ. ಇವನ ಜನ್ಮಗ್ರಹಗಳು ಬಹಳ ಒಳ್ಳೆಯವ ; ಮತ್ತು ಮಿತ್ರಗ್ರಹಗಳೂ 
ಕೂಡ (ಬಹಳ) ಒಳ್ಳೆಯವಾಗಿವೆ. ಅವುಗಳ ಫಲವಾಗಿ (ಶಿಶು) ಧನಾಢ್ಯನೂ ಮತ್ತು ಪ್ರತಿಷ್ಠುವಂತನೂ ಆಗುವನು. ಯಾವ 
ಸಭೆಯಲ್ಲಿ ಹೋಗಿ ಕುಳಿತುಕೊಳ್ಳುವನೋ, ಅಲ್ಲಿ ಎಲ್ಲರ ಮೇಲೂ ಇವನ ವರ್ಚಸ್ಸು ಬೀಳುವುದು. ಶರೀರದಿಂದ ಸ್ಪಸ್ಥನೂ,' 
ರಾಜ್ಯದಿಂದ ಗೌರವಾನ್ವಿತನೂ ಆಗುವನು”, ಎಂದು ಮೊದಲಾಗಿ ಹೇಳುವನು. ಈ ಮಾತುಗಳನ್ನು ಕೇಳಿ, ತಂದೆಯೇ 
ಮೊದಲಾದವರು - “ಭಲೇ, ಭಲೇ, ಜೋಯಿಸರೇ! ತಾವು ತುಂಬಾ ಒಳ್ಳೆಯವರು” ಎನ್ನುತ್ತಾರೆ. ಈ ಮಾತುಗಳಿಂದ ಕಾರ್ಯ 
ಸದ್ಧಸುವುದಿಲ್ಲವೆಂದು ಜ್ಯೋತಿಷಿಗಳು ತಿಳಿದುಕೊಳ್ಳುತ್ತಾರೆ. ಆಗ ಜ್ಯೋತಿಷಿಗಳು -“ ಈ ಗ್ರಹಗಳೇನೋ ಬಹಳ ಒಳ್ಳೆಯವು. ಆದರೆ. 
ಈ ಗ್ರಹಗಳು ಕ್ರೂರವಾಗಿವೆ. ಅಂದರೆ - ಇಂತಿಂತಹ ಗ್ರಹಗಳ ಯೋಗದಿಂದ ಎಂಟು ವರ್ಷದಲ್ಲಿ ಇವನಿಗೆ ಮೃತ್ಯುಯೋಗವಿದೆ '' 
ಎಂದು ಸಾರುತ್ತಾರೆ. ಇದನ್ನು ಕೇಳಿ ಮಾತಾಪಿತೃಗಳು ಪುತ್ರ- ಜನ್ಮದ ಆನಂದವನ್ನು ಬಿಟ್ಟು, ಶೋಕಸಾಗರದಲ್ಲಿ ಮುಳುಗಿ, 
ಜ್ಯೋತಿಷಿಯನ್ನು- “ಮಹಾಸ್ವಾಮಿಗಳೇ! ಈಗ ನಾವೇನು ಮಾಡೋಣ '” ? - ಎಂದು ಕೇಳುತ್ತಾರೆ. ಜ್ಯೋತಿಷಿಗಳು - “ಉಪಾಯ 
ಮಾಡಿರಿ''- ಎನ್ನುತ್ತಾರೆ. ಗೃಹಸ್ಥರು “ಏನು ಉಪಾಯ ಮಾಡೋಣ?'- ಎಂದು ಕೇಳಿದರೆ, ಜ್ಯೋತಿಷಿಗಳು- “ಇಂತಿಂತಹ ದಾನ 
ಮಾಡಿರಿ ಗ್ರಹಗಳ ಮಂತ್ರದ ಜಪಮಾಡಿಸಿರಿ. ಮತ್ತು ದಿನವೂ ಬ್ರಾಹ್ಮಣರಿಗೆ ಸಂತರ್ಪಣೆಮಾಡಿಸಿರಿ. . ಹೀಗೆ ಮಾಡಿದರೆ, ಪ್ರಾಯಶಃ 
ನವಗ್ರಹಗಳ ವಿಘ್ನ ಹರಿದುಹೋಗಬಹುದು'' - ಎಂದು ಪ್ರಸ್ತಾಪಿಸತೊಡಗುತ್ತಾರೆ. “ಪ್ರಾಯಶಃ” - ಎಂಬ ಮಾತು ಈ ಉದ್ದೇಶಕ್ಕಾಗಿ. 
ತೀರಿಯೇಹೋದರೆ- “ನಾವೇನು ಮಾಡೋಣ? ಪರಮೇಶ್ವರನಿಗಿಂತ ಮೇಲೆ ಯಾರೂ ಇಲ್ಲ. ನಾವೇನೋ ಬಹಳ ಯತ್ನಮಾಡಿದೆವು; 
ಮತ್ತು ನೀವು ಮಾಡಿಸಿದಿರಿ. ಅವನ ಕರ್ಮಗಳು ಹೀಗೆಯೇ ಇದ್ದವು.'' ಎನ್ನಬಹುದು. ಮತ್ತು , ಉಳಿದುಕೊಂಡರೆ - “ನೋಡಿ, ನಮ್ಮ 
ಮಂತ್ರಗಳ, ದೇವತೆಗಳ ಹಾಗೂ ಬ್ರಾಹ್ಮಣರ ಶಕ್ತಿ ಹೇಗಿದೆ? ನಿಮ್ಮ ಹುಡುಗನನ್ನು ಉಳಿಸಿಬಿಟ್ಟೆವು.'- ಎನ್ನುವರು. ಈ 
ಸಂದರ್ಭದಲ್ಲಿ ಹೀಗೆ ಮಾಡಬೇಕು; ಇವರ ಜಪ-ಪಾಠಗಳಿಂದ ಏನೂ ಆಗದಿದ್ದರೆ, ಈ ಧೂರ್ತರಿಂದ ಎರಡು-ಮೂರು ಪಟ್ಟು 
ರೂಪಾಯಿಗಳನ್ನು ಕಿತ್ತುಕೊಳ್ಳಬೇಕು. ಮತ್ತು, ಉಳಿದುಕೊಂಡರೂ ಕೂಡ ತೆಗೆದುಕೊಂಡು ಬಿಡಬೇಕು. ಏಕೆಂದರೆ, ಜ್ಯೋತಿಷಿಗಳೇ 
ಹೇಳಿದಂತೆ, “ ಇವನು ತನ್ನ ಕರ್ಮ ಮತ್ತು ಪರಮೇಶ್ವರನ ನಿಯಮದಿಂದ ಉಳಿದನೇ ಹೊರತು, ನಿಮ್ಮ ಕ್ರಿಯಾಕಾಂಡದಿಂದ 
ಅಲ್ಲೆ, - ಎಂದೆನ್ನಬೇಕು. 





ಮತ್ತು , ಮೂರನೆಯದಾಗಿ, ಗುರು ಮೊದಲಾದವರೂ ಕೂಡ ಪುಣ್ಯದಾನ ಮಾಡಿಸಿ, ತಾನೇ ತೆಗೆದುಕೊಂಡರೆ, ಅವರಿಗೂ ಕೂಡ 
ಜ್ಯೋತಿಷಿಗಳಿಗೆ ಕೊಟ್ಟಂತಹ ಉತ್ತರವನ್ನೇ ಕೊಡಬೇಕು. 

ಇನ್ನು ಉಳಿದುದು ಶೀತಲಾ, ಮತ್ತು ಮಂತ್ರ-ತಂತ್ರ-ಯಂತ್ರ ಮೊದಲಾದುವು. ಇವರೂ ಕೂಡಾ ಇಂತಹ ಬೂಟಾಟಿಕೆಯನ್ನೇ 
ಮಾಡುತ್ತಾರೆ. ಯಾವನೋ ಒಬ್ಬನು “ನಾವು ಮಂತ್ರ ಉಚ್ಚರಿಸಿ, ಹಾರ ಅಥವಾ ಯಂತ್ರವನ್ನು ಕಟ್ಟಿದಲ್ಲಿ, ನಮ್ಮ ದೇವತೆಗಳು 
ಮತ್ತು ಪೀರರು ಆ ಮಂತ್ರ- ಯಂತ್ರದ ಪ್ರತಾಪದಿಂದ, ಅವನಿಗೆ ಯಾವ ವಿಘ್ನವನ್ನೂ ಆಗಗೊಡುವುದಿಲ್ಲ''. ಎಂದು ಹೇಳುತ್ತಾನೆ. 
ಅವರಿಗೆ - “ನೀವು ಮೃತ್ಯು, ಪರಮೇಶ್ವರನ ನಿಯಮ ಮತ್ತು ಕರ್ಮಫಲದಿಂದಲೂ ದೂರವಿಟ್ಟು. ರಕ್ಷಿಸಬಲ್ಲಿರೇನು? ನೀವು. 
ಈ ರೀತಿ ಮಾಡಿದರೂ ಕೂಡ ಎಷ್ಟೋ ಮಕ್ಕಳು ಸತ್ತುಹೋಗುತ್ತಾರೆ. ಮತ್ತು , ನಿಮ್ಮ ಮನೆಯಲ್ಲಿಯೂ ಸಾಯುತ್ತಾರೆ. ಮತ್ತು , ನೀವು 
ಸಾವಿನಿಂದ ಪಾರಾಗಬಲ್ಲಿರೇನು?'- ಎಂಬ ಅದೇ ಉತ್ತರವನ್ನು ಕೊಡಬೇಕು. ಆಗ ಅವರು ಏನನ್ನೂ ಹೇಳಲಾರರು. ಮತ್ತು 
ಆ ಧೂರ್ತರೂ “ಇಲ್ಲಿ ನಮ್ಮ ಬೇಳೆ ಬೇಯುವುದಿಲ್ಲ” - ಎಂದು ತಿಳಿದುಕೊಳ್ಳುತ್ತಾರೆ. ಆದುದರಿಂದ, ಈ ಸಮಸ್ತ 





22 ಸತ್ಯಾರ್ಥಪ್ರಕಾಶ 
ಮಿಥ್ಯಾವ್ಯವಹಾರಗಳನ್ನೂ ಬಿಟ್ಟು , ಧಾರ್ಮಿಕರೂ , ಸಮಸ್ತ ದೇಶಗಳಿಗೂ ಉಪಕಾರಮಾಡುವವರು, ನಿಷ್ಠಪಟತ್ವದಿಂದ ಸರ್ವರಿಗೂ 
ವಿದ್ಯೆ ಕಲಿಸುವವರೂ ಆದ ವಿದ್ವಜ್ಞನರಿಗೆ, ಅವರು ಜಗತ್ತಿಗೆ ಉಪಕಾರಮಾಡುವಂತೆಯೇ, ಪ್ರಶ್ಯುಪಕಾರ ಮಾಡಬೇಕು. ಈ ಕಾರ್ಯವನ್ನು 
ಎಂದಿಗೂ ಬಿಡಬಾರದು. ಮತ್ತು ಯಾರು ರಸಾಯನ, ಮಾರಣ, ಮೋವನ್ಕ ಉಚ್ಛಾಟನ, ವಶೀಕರಣ ಮೊದಲಾದ ಎಷ್ಟೋ! 
ಲೀಲೆಗಳ ಅನುಷ್ಠಾನವನ್ನು ಬಣ್ಣಿಸುತ್ತಾರೋ, ಅವರನ್ನೂ ಕೂಡ ಮಹಾ ಪಾಮರರೆಂದು ತಿಳಿಯಬೇಕು. ಈ ಮೊದಲಾದ ಎಳ್ಳು 
ವಿಷಯಗಳ ಪರಿಚಯವನ್ನೂ ಕೂಡ, ತಮ್ಮ ಸಂತತಿ ಯಾವನ ಭ್ರಮಜಾಲದಲ್ಲಿಯೂ ಬಿದ್ದು ದುಃಖ ಹೊಂದದ ಹಾಗೆ ಬಾಲ್ಕಾವಸ್ಥೆಯಲ್ಲಿಯ: 
ಮಕ್ಕಳು ಹೃದಯಗಳಲ್ಲಿ ನಾಟಿ ಬಿಡಬೇಕು. 

ಮತ್ತು ವೀರ್ಯದ ರಕ್ಷಣೆಯಿಂದ ಆನಂದ, ಹಾಗೂ ನಾಶಮಾಡಿಕೊಳ್ಳುವುದರಿಂದ ದುಃಖಪ್ರಾಪ್ತಿ ಆಗುವುದನ್ನು ತಿಳಿಸಿಬಿಡಬೇಕು, 
ಹೇಗೆಂದರೆ, "ನೋಡಿರಿ. ಯಾವನ ಶರೀರದಲ್ಲಿ ಸುರಕ್ಷಿತವಾದ ವೀರ್ಯವಿರುತ್ತದೋ ಆಗ ಅವನಿಗೆ ಆರೋಗ್ಯ, ಬುದ್ಧಿ ಬ. 
ಪರಾಕ್ರಮಗಳು ಹೆಚ್ಚಿ , ಬಹಳ ಸುಖವೂ ಲಭಿಸುತ್ತದೆ. ಇದರ ರಕ್ಷಣೆಯ ವಿಧಾನ ಇದೇ ಆಗಿದೆ: ವಿಷಯಗಳ ಕಥೆ, ವಿಷಯಾ? 
ಜನರ ಸಂಗ, ವಿಷಯಗಳ ಧ್ಯಾನ, ನಾರಿಯ ದರ್ಶನ, ಏಕಾಂತಸೇವನ, ಸಂಭಾಷಣ, ಮತ್ತು ಸ್ಪರ್ಶ - ಮೊದಲಾದ ಕರ್ಮದಿಂದ. 
ಬ್ರಹ್ಮಚಾರಿಗಳು ಬೇರೆಯಿದ್ದು, ಉತ್ತಮ ಶಿಕ್ಷಣ ಮತ್ತು ಪೂರ್ಣವಿದೈೆಯನ್ನು ಗಳಿಸಬೇಕು. ಯಾವನ ಶರೀರದಲ್ಲಿ 
ವೀರ್ಯವಿರುವುದಿಲ್ಲವೋ, ಅವನು ನಪುಂಸಕನೂ ಮಹಾ ಅವಲಕ್ಷಣವುಳ್ಳವನೂ ಆಗುತ್ತಾನೆ. ಯಾವನಿಗೆ ಪ್ರಮೇಹ ರೋಗ 
ಹತ್ತುವುದೋ ಅವನು ದುರ್ಬಲನೂ, ನಿಸ್ತೇಜನೂ, ಬುದ್ಧಿಹೀನನೂ, ಉತ್ಸಾಹ - ಸಾಹಸ - ಧೈರ್ಯ- ಬಲ ಪರಾಕ್ರಮ ಮೊದಲಾದ 
ಗುಣಗಳಿಂದ ರಹಿತನೂ ಆಗಿ, ನಾಶಹೊಂದುತ್ತಾನೆ. ನೀವುಗಳು ಸಶಿಕ್ಷಣ, ಮತ್ತು ವಿದ್ಯಾಗ್ರಹಣ, ವೀರ್ಯ ರಕ್ಷಣಮಾಡುವುದರಲ್ಲಿ 
ಈಗ ತಪ್ಪವಿರಾದರೆ, ಪುನಃ ಈ ಜನ್ಮದಲ್ಲಿ ನಿಮಗೆ ಈ ಅಮೂಲ್ಯವಾದ ಅವಕಾಶ ಸಿಕ್ಕಲಾರದು. ಗೃಹಕೃತ್ಯಗಳನ್ನು ನಿರ್ವಹಿಸುವ 
ನಾವುಗಳು ಜೀವಿಸುತ್ತಿರುವಾಗಲೇ, ನೀವು ವಿದ್ಯಾಗ್ರಹಣ ಮಾಡಬೇಕು ಮತ್ತು ಶರೀರದ ಬಲವನ್ನು ಹೆಚ್ಚಿಸಿಕೊಳ್ಳಬೇಕು.” ಇದೇ 
ರೀತಿ ಬೇರೆ ಬೇರೆ ಶಿಕ್ಷಣಗಳನ್ನೂ ಕೂಡ ತಾಯಿ ಮತ್ತು ತಂದೆ ಕೊಡಬೇಕು. ಈ ಕಾರಣದಿಂದಲೇ ಮೇಲೆ ಹೇಳಿದ ವಚನದಲ್ಲಿ 
"ಮಾತೃಮಾನ್‌- ಪಿತೃಮಾನ್‌' ಎಂಬ ಶಬ್ದಗಳನ್ನು ಗ್ರಹಿಸಲಾಗಿದೆ. ಎಂದರೆ, ಜನನದಿಂದ ಐದನೆಯ ವರ್ಷದವರೆಗೆ ಮಕ್ಕಳಿಗೆ 
ಮಾತೆಯೂ ಆರನೆಯ ವರ್ಷದಿಂದ ಎಂಟನೆಯ ವರ್ಷದವರೆಗೆ ಪಿತನೂ ಶಿಕ್ಷಣಕೊಡಬೇಕು ಮತ್ತು ಒಂಭತ್ತನೆಯ ವರ್ಷದ 
ಆರಂಭದಲ್ಲಿ ದ್ವಿಜರು ತಮ್ಮ ಮಕ್ಕಳಿಗೆ ಉಪನಯನಮಾಡಿಸಿ, ಆಚಾರ್ಯಕುಲಕ್ಕೆ, ಎಂದರೆ ಎಲ್ಲಿ ಪೂರ್ಣವಿದ್ದಾಂಸರೂ ಮ 








ಮಾಡುವವರಾಗಿರುತ್ತಾರೋ, | 
ಪೂರ್ಣ ವಿದುಷಿಯರಾದ ಸ್ತ್ರೀಯರೂ ವಿದ್ಯುದಾನ ರೋ, ಅಲ್ಲಿಗೆ ಬಾಲಕರನ್ನೂ, ಬಾಲಿಕೆಯರನ್ನೂ ಕಳುಹಿಸಬೇಕು. 
ಪತ್ತು ಶೂದ್ರರೇ ಮೊದಲಾದ ವರ್ಣ! ದವರು ಉಪನಯನ ಮಾಡಿಸದೆ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಿಬಿಡಬೇಕು. 


ಯಾರು ಓದಿಸುವಲ್ಲಿ ಮಕ್ಕಳನ್ನು ಎಂದಿಗೂ ಮುದ್ದಿಸುವುದಿಲ್ಲವೋ, ಆದರೆ ತಾಡನವನ್ನೇ ಮಾಡುತ್ತಾರೋ, ಅವರ ಮಕ್ಕಳೇ 
ವಿದ್ವಾಂಸರೂ, ಸಭ್ಯರೂ ಮತ್ತು ಸುಶಿಕ್ಷಿತರೂ ಆಗುತ್ತಾರೆ. ಇದಕ್ಕೆ ವ್ಯಾಕರಣಮಹಾಭಾಷ್ಕದ ಪ್ರಮಾಣವಿದೆ :- 


ಸಾಮೃತೈಃ ಪಾಣಿಭಿರ್ಫ್ಯಂತಿ ಗುರವೋ ನ ವಿಷೋಕ್ಸಿತೈಃ | 
ಲಾಲಿನಾಶ್ರಯಿಣೋ ದೋಷಾಸ್ವಾಡನಾಶ್ರಯಿಣೋ ಗುಣಾಃ ॥ (ಮಹಾಭಾಷ್ಯ ; ೮.೧.೮) 


ಅರ್ಥ: - ಯಾವ ಮಾತಾ - ಪಿತೃಗಳೂ, ಮತ್ತು ಆಚಾರ್ಯರೂ ಸಂತತಿ ಮತ್ತು ಶಿಷ್ಯರನ್ನು ತಾಡಿಸುತ್ತಾರೋ, ಅವರು 
ತಮ್ಮ ಸಂತತಿ ಮತ್ತು ಶಿಷ್ಕರಿಗೆ ತಮ್ಮ ಕೈಯಿಂದ ಅಮೃತಪಾನ ಮಾಡಿಸುತ್ತಾರೆ ಮತ್ತು ಯಾರು ಸಂತತಿ ಮತ್ತು ಶಿಷ್ಕರನ್ನು 
ಮುದ್ದಿಸುತ್ತಾರೋ, ಅವರು ತಮ್ಮ ಸಂತತಿ ಮತ್ತು ಶಿಷ್ಕರಿಗೆ ವಿಷಕುಡಿಸಿ ಸರ್ವಥಾ ಹಾಳು ಮಾಡಿಬಿಡುತ್ತಾರೆ - ಎಂದೇ ತಿಳಿಯಿರಿ. 
ಏಕೆಂದರೆ - ಮುದ್ದಿನಿಂದ ಸಂತತಿ ಮತ್ತು ಶಿಷ್ಯರು ಮೋಷಯಕ್ತರೂ ಮತ್ತು ತಾಡನದಿಂದ ಗುಣಯುಕ್ತರೂ ಆಗುತ್ತಾರೆ. ಮತ್ತು 
ಮಕ್ಕಳೂ ಹಾಗೂ ಶಿಷ್ಕರೂ ಕೂಡ ಸದಾ ತಾಡನದಿಂದ ಪ್ರಸನ್ನರೂ ಮತ್ತು ಮುದ್ದಿನಿಂದ ಅಪ್ರಸನ್ನರೂ ಆಗುವ. 
ರೂಢಿಯಿಟ್ಟುಕೊಳ್ಳಬೇಕು. ಆದರೆ ಮಾತೆ, ಪಿತೃ ಮತ್ತು ಅಧ್ಯಾಪಕರುಗಳು ಠರ್ಟ್ಯ್ಯಾ- ದ್ವೇಷಗಳಿಂದ ತಾಡಿಸಬಾರದು. ಆದರೆ 
ಮೇಲೆ ಮೇಲೆ ಭಯಪ್ರದಾನ ಮಾಡಬೇಕು ಮತ್ತು ಒಳಗಿನಿಂದ ಕೃಪಾದೃಷ್ಟಿಯನ್ನಿಡಬೇಕು. 

ಹೇಗೆ. ಅನ್ಯ. ಶಿಕ್ಷಣ ಕೊಟ್ಟರೋ, ಹಾಗೆಯೇ ಕಳ್ಳತನ, ವ್ಯಭಿಚಾರ, ಅಲಸ್ಕ ಪ್ರಮಾದ, ಮಾದಕದ್ರವ್ಯ, ಮಿಥ್ಕಾಭಾಷಣ, 
ಹಿಂಸೆ, ಕ್ರೌರ್ಯ, ಈರ್ವ್ಯೈ, ದ್ವೇಷ , ಮೋಹ ಮೊದಲಾದ ದೋಷಗಳನ್ನು ಬಿಡುವ ಮತ್ತು ಸತ್ಯಾಚಾರವನ್ನು ಗ್ರಹಿಸುವ ಶಿಕ್ಷಣವನ್ನೂ 
ಕೊಡಬೇಕು. ಏಕೆಂದರೆ - ಯಾವ ಪುರುಷನು, ಯಾವನ ಮುಂದೆ ಒಂದು ಸಾರಿ ಕಳವು, ಹಾದರ, ಸುಳ್ಳಾಟಿಕೆ ಮೊದಲಾದ. 

"' ಮಹರ್ಷಿಗಳು ಗುಣಕರ್ಮಸ್ವಭಾವಶ್ರಿತವಾದ ನಾಲ್ಕೇ ವರ್ಣಗಳನ್ನು ಅಂಗೀಕರಿಸಿದ್ದಾರೆ. ಆಧಾ ಸಮಾಜ ಜನ್ಮಗತ ಜಾತಿಗಳನ್ನು ಬ್ರಾದ, 
ದ್ವಾರು- ಎಂದರೆ ಬ್ರಾಹ್ಮಣ- ಕತ್ರಿ ವೈಶ್ಯ ರೆನ್ನಸಿಕೊಳ್ಳವವರಲ್ಲಿ ಉಪನಯನ ಪತಿಯ. ಶೂದ್ರ ಹಾಗೂ ಅಂತ್ಯಜ ಮೊದಲಾದ ಹೆಸರುಗಳನ್ನುಳ್ಳವಲ್ಲಿ, 
ಆ ಪದ್ಧತಿಯಲ್ಲದ ಕಾರಣ ಹೀಗೆಂಿದ್ದಾರೆ. ವೇದೋಕ್ತ ವರ್ಣವ್ಯವಸ್ಥೆ ಒಪ್ಪಿದರೂ ಶೂದ್ರರಿಗೆ ಈ ನಿಯಮ ಅನ್ವಯಿಸುವುದು ನಿಜ. 








ದ್ವಿತೀಯ ಸಮುಲ್ಲಾಸ 23 
ಕಾರ್ಯಗಳನ್ನು ಮಾಡಿದನೋ, ಅವಾಗೆ ಗೌರವ ಅವನು ಮುಂದೆ ಸಾಯುವವರೆಗೂ ಸಿಕ್ಕುವುದಿಲ್ಲ. ಪ್ರತಿಜ್ಞೆಯನ್ನು ಸಳ್ಳಾಗಿಸುವವಾಗೆ 
ಎಂತಹ ಹಾನಿಯುಂಟಾಗುವುದೋ, ಅಂತಹದು 'ಬೇರೆ ಯಾವಾಗೂ ಉಂಟಾಗುವುದಿಲ್ಲ. ಆದುದರಿಂದ, ಯಾವನ ಸಂಗಡ ಎಂತಹ 
ಪ್ರತಿಜ್ಞೆ ಮಾಡುತ್ತಾನೋ, ಅವನೊಂದಿಗೆ ಹಾಗೆಯೇ ಅದನ್ನು ಪೂರ್ತಿಮಾಡಬೇಕು. ಎಂದರೆ, ಯಾವನಾದರೊಬ್ಬನು ಇನ್ನೊಬ್ಬನಿಗೆ 
“ನಾನು ನಿನ್ನನ್ನು ಅಥವಾ ನೀನು ನನ್ನನ್ನು ಇಂತಹ ವೇಳೆ ಸಂಧಿಸಬೇಕು ; ಅಥವಾ ಸಂಧಿಸು . ಇಲ್ಲವೇ, ಇಂತಹ ವಸ್ತುವನ್ನು ಇಂತಹ 
ವೇಳೆಯಲ್ಲಿ ನಾನು ನಿನಗೆ ಕೊಡವೆನು”. ಎಂದು ಹೇಳಿದರೆ, ಅದನ್ನು ಹಾಗೆಯೇ ಪೂರ್ಣಗೊಳಿಸಬೇಕು. ಇಲ್ಲವಾದರೆ ಅವನನ್ನು 
ಯಾವನೂ ನಂಬುವುದಿಲ್ಲ. ಆದುದರಿಂದ ಎಲ್ಲರೂ, ಯಾವಾಗಲೂ ಸತ್ಯಭಾಷಣಯಕ್ತರೂ, ಸತ್ಯ ಪ್ರತಿಜ್ಞಾಯುಕ್ತರೂ ಆಗಿರಬೇಕು. 
ಯಾವನೂ ಅಭಿಮಾನಮಾಡಬಾರದು. ಛಲ, ಕಪಟ ಅಥವಾ ಕೃತಪಘ್ಲಕೆಯಿಂದ ತನ್ನ ಹೃದಯವೇ ದುಃಖಿತವಾಗುತ್ತದೆ; ಇನ್ನು ಬೇರೆಯವನ 
ಕಥೆಯನ್ನಾದರೂ. ಏನು ಹೇಳಬೇಕು? ಒಳಗೊಂದು - ಹೊರಗೊಂದು ಇಟ್ಟುಕೊಂಡು, ಬೇರೆಯವನನ್ನು ಮೋಣಕ್ಕೆ ಸಿಕ್ಕಿಸಿ, ಮತ್ತು 
ಬೇರೆಯವನ ಹಾನಿಯ ಕಡೆ ಗಮನಕೊಡದೆ, ತನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವುದನ್ನೇ ಛಲ ಮತ್ತು ಕಪಟ ಎನ್ನುತ್ತಾರೆ. 
ಯಾವನಾದರೂ ಮಾಡಿದ ಉಪಕಾರವನ್ನು ಒಪ್ಪಿಕೊಳ್ಳದಿರುವುದನ್ನೇ ಕೃತಪತೆ - ಎನ್ನುತ್ತಾರೆ. ಕ್ರೋಧ ಮೊದಲಾದ ದೋಷ ಮತ್ತು 
ಕಟುವಚನವನ್ನು ಬಿಟ್ಟು , ಶಾಂತ ಹಾಗೂ ಮಧುರ ವಚನವನ್ನೇ ಆಡಬೇಕು ಮತ್ತು ಹೆಚ್ಚು ಹರಟಬಾರದು. ಎಷ್ಟು ಮಾತನ್ನಾಡಬೇಕೋ,. 
ಅದಕ್ಕಿಂತ ಕಡಿಮೆಯಾಗಿ ಅಥವಾ ಹೆಚ್ಚಾಗಿ ಮಾತನಾಡಬಾರದು. ಹಿರಿಯರಿಗೆ ಮನ್ನಣೆ ಕೊಡಬೇಕು ; ಅವರ ಮುಂದೆ ಎದ್ದುಹೋಗಿ, 
ಉನ್ನತವಾದ ಆಸನದ ಮೇಲೆ ಕೂಡಿಸಬೇಕು; ಮೊದಲು ನಮಸ್ತೇ ಮಾಡಬೇಕು. ಅವರ ಮುಂದೆ ಉತ್ತಮಾಸನದ ಮೇಲೆ. 
ಕೂಡಬಾರದು. ಸಭೆಯಲ್ಲಿ ತನ್ನ ಯೋಗ್ಯತೆಗೆ ತಕ್ಕ ಮತ್ತು ಬೇರೆ ಯಾವನೂ ಎಬ್ಬಿಸಲು ಎಡೆಯಿಲ್ಲದ ಸ್ಥಳದಲ್ಲಿ ಕುಳಿತುಕೊಳ್ಳಬೇಕು. 
ಯಾವನೊಂದಿಗೂ ವಿರೋಧ ಕಟ್ಟಿಕೊಳ್ಳಬಾರದು. ಸಂಪನ್ನನಾಗಿ ಗುಣಗಳ ಗ್ರಹಣವನ್ನೂ, ದೋಷಗಳ ತ್ಯಾಗವನ್ನೂ 
ಮಾಡಬೇಕು . ಸಜ್ಜನರ ಸಂಗವನ್ನೂ ಹಾಗೂ ದುಷ್ಟರ ತ್ಯಾಗವನ್ನೂ, ತನು - ಮನ - ಧನವೇ ಮೊದಲಾದ ಉತ್ತಮೋತ್ತಮ ವಸ್ತುಗಳಿಂದ 
ಪ್ರೀತಿಪೂರ್ವಕವಾಗಿ ತನ್ನ ತಾಯಿ, ತಂದೆ ಮತ್ತು ಆಚಾರ್ಯರ ಸೇವೆಯನ್ನೂ ಮಾಡಬೇಕು. 


ಯಾನ್ಮಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ | (ೈತ್ರಿರಿಯ - ೧ - ೧೧) 


ತಾಯಿ, ತಂದೆ ಮತ್ತು ಆಚಾರ್ಯರು ತಮ್ಮ ಮಕ್ಕಳಿಗೆ ಮತ್ತು ಶಿಷ್ಠರಿಗೆ ಸದಾ ಸತ್ಯದ ಉಪದೇಶವನ್ನೇ ಮಾಡಬೇಕು ಮತ್ತು 
ನಮ್ಮ ಯಾವ ಧರ್ಮಯುಕ್ತ ಕರ್ಮಗಳಿವೆಯೋ ಅವುಗಳನ್ನು ಮಾತ್ರ ಗ್ರಹಿಸಿರಿ; ಯಾವ ಯಾವ ದುಷ್ಟ ಕರ್ಮಗಳಿವೆಯೋ ಅವುಗಳನ್ನು 
ತೈಜಿಸುತ್ತಾ ಹೋಗಿರಿ - ಎಂದು ಕೂಡ ಹೇಳಬೇಕು - ಎಂಬುದು ಇದರ ಅಭಿಪ್ರಾಯವಾಗಿದೆ. ಯಾವ ಯಾವುದನ್ನು ಸತ್ಯವೆಂದು. 
ತಿಳಿಯುತ್ತೀರೋ, ಅವುಗಳ ಪ್ರಕಾಶನವನ್ನೂ ಹಾಗೂ ಪ್ರಚಾರವನ್ನೂ ಮಾಡಬೇಕು. ಯಾವನೇ ಪಾಖಂಡಿಯಾದ , ದುಷ್ಬಾಚಾರಿಯಾದ. 
ಮನುಷ್ಯನನ್ನೂ ನಂಬಬಾರದು. ಮತ್ತು ಯಾವ ಯಾವ ಉತ್ತಮ ಕರ್ಮಕ್ಕೆ ತಾಯಿ, ತಂದೆ ಮತ್ತು ಆಚಾರ್ಯರು ಅಪ್ಪಣೆಮಾಡುತ್ತಾರೋ, 
ಅವುಗಳನ್ನು ಯಥೇಷ್ಟವಾಗಿ ಪಾಲಿಸಬೇಕು. ಹೇಗೆ ಮಾತಾಪಿತೃಗಳು ಧರ್ಮ, ವಿದ್ಯೆ, ಸದಾಚರಣಗಳ ಶ್ಲೋಕ, ನಿಘಂಟು, ನಿರುಕ್ತ, 
ಅಷ್ಟುಧ್ಯಾಯೀ ಅಥವಾ ಬೇರೆ ಸೂತ್ರಗಳನ್ನು ಇಲ್ಲವೇ ವೇದಮಂತ್ರಗಳನ್ನು ಬಾಯಿಪಾಠ ಮಾಡಿಸಿದ್ದಾರೋ ಹಾಗೆಯೇ ಅವುಗಳ 
ಅರ್ಥವನ್ನು ಪುನಃ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು. ಹೇಗೆ ಪ್ರಥಮ ಸಮಲ್ಲಾಸದಲ್ಲಿ ಪರಮೇಶ್ವರನ (ಬಗೆಗೆ) ವ್ಯಾಖ್ಯಾನಮಾಡಿದ್ದೇವೋ, 
ಅದಕ್ಕನುಸಾರವಾಗಿಯೇ ತಿಳಿದು, ಅವನ ಉಪಾಸನೆಯನ್ನು ಮಾಡಬೇಕು. ಯಾವ ರೀತಿ ಆರೋಗ್ಯ, ವಿದ್ಯಾ ಮತ್ತು ಬಲ. 
ಲಭಿಸುವುದೋ, ಅದೇ ರೀತಿಯ ಭೋಜನ, ಛಾದನ ಮತ್ತು ವ್ಯವಹಾರಗಳನ್ನು ಮಾಡಬೇಕು; ಮಾಡಿಸಬೇಕು. ಅಂದರೆ - ಹಸಿವೆ. 
ಎಷ್ಟಿದೆಯೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಊಟಮಾಡಬೇಕು. ಮದ್ಯ- ಮಾಂಸ ಮೊದಲಾದವುಗಳ ಸೇವನದಿಂದ ದೂರವಿರಬೇಕು. 
ಗೊತ್ತಿಲ್ಲದ , ಅಳವಾದ ನೀರಿನಲ್ಲಿ ಪ್ರವೇಶಿಸಬಾರದು; ಏಕೆಂದರೆ: - ಜಲಜಂತುಗಳಿಂದ, ಅಥವಾ ಬೇರೆ ವಸ್ತುಗಳಿಂದ 
ದುಃಖವುಂಟಾಗಬಹುದು ; ಮತ್ತು ಈಜಲು ಬಾರದಿದ್ದರೆ ಮುಳುಗಿಯೂ ಹೋಗಬಹುದು. “ ನಾವಿಜ್ನಾತೇ ಜಲಾಶಯೇ '' - ಇದು. 
ಮನುವಿನ ವಚನ, ತಿಳಿಯದ ಜಲಾಶಯದಲ್ಲಿಳಿದು ಸ್ಮಾನ-ಮೊದಲಾದುವನ್ನು ಮಾಡಬಾರದು. 


ದೃಷ್ಟಿಪೂತಂ ನಸೇತ್ವಾದಂ ವಸ್ತ್ರಪ್ರಂತಂ ಜಲಂ ಹಿಬೇತ್‌ | 
ಸೆತ್ಯಪೂತಾಂ ವದೇದ್ಧಾಚು ಮನಃ ಪೂತಂ ಸಮಾಚರೇತ್‌ ॥| (ಮನು - ೬- ೪೬) 


ಅರ್ಥ: - ದೃಷ್ಟಿಯನ್ನು ಕೆಳಗಿಟ್ಟು , ಉಚ್ಚ-ನೀಚ ಸ್ಥಾನಗಳನ್ನು ನೋಡಿ, ನಡೆಯಬೇಕು ; ನೀರನ್ನು ವಸ್ತ್ರದಿಂದ ಶೋಧಿಸಿ 
ಕುಡಿಯಬೇಕು ; ಸತ್ಯದಿಂದ ಪವಿತ್ರಗೊಳಿಸಿ ಮಾತನ್ನಾಡಬೇಕು ; ಮನಸ್ಸಿನಿಂದ ಆಲೋಚಿಸಿ, ಆಚರಣೆ ಮಾಡಬೇಕು. 


ಮಾತಾ, ಶತ್ರುಃ ಪಿತಾ ವೈರೀ ಯೇನ ಬಾಲೋ ನ ಹರಿತಃ | 
ನ: ಶೋಭತೇ ಸಭಾಮಧ್ಯೇ ಹಂಸಮಧ್ಯೇ ಬಕೋ ಯಥಾ ॥ 


24 ಸತ್ಯಾರ್ಥಪ್ರಣಶ 

ಇದು ಯಾವನೋ ಒಬ್ಬ ಕವಿಯ ವಚನ, ಯಾರು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿಕೊಡಲಿಲ್ಲವೋ, ಅ ಮಾತಾಷಿತೃಗಳು ತಮ್ಮ 
ಮಕ್ಕಳ ಪೂರ್ಣ ಶತ್ರುಗಳು ಆ ಮಕ್ಕಳು, ಹೇಗೆ ಹಂಸಗಳ ಮಧ್ಯೆ ಕೊಕ್ಕರೆ (ತಿರಸ್ಕೃತವಾಗುವುದೋ) , ಹಾಗೆ ವಿದ್ವಾಂಸರ ಸಭೆಯಲ್ಲಿ 
ತಿರ್ಕ್ಸೃತವಾಗುತ್ತಾರೆ. 


ತಮ್ಮ ಮಕ್ಕಳನ್ನು ತನು - ಮನ - ಧನಗಳಿಂದ ವಿದ್ಯಾ, ಧರ್ಮ, ಸಭ್ಯತೆ ಮತ್ತು ಉತ್ತಮ ಶಿಕ್ಷಣದಿಂದ ಯುಕ್ತರನ್ನಾಗಿ 
ಮಾಡುವುದೇ ಮಾತಾ-ಪಿತೃಗಳ ಕರ್ತವ್ಯ ಕರ್ಮವೂ, ಪರಮ ಧರ್ಮವೂ ಮತ್ತು ಕೀರ್ತಿಕಾರಕ ಕಾರ್ಯವೂ ಆಗಿದೆ. ಹೀಗೆ ಬಾಲ 
ಶಿಕ್ಷಣದ ಬಗೆಗೆ ಸ್ವಲ್ಪ ಬರೆದೆವು. ಇಷ್ಟರಿಂದಲೇ ಬುದ್ಧಿವಂತರಾದ ಜನರು ಬಹಳ ತಿಳಿದುಕೊಳ್ಳುವರು. 
ಇತಿ ಶ್ರೀಮದ್ದಯಾನಂದಸರಸ್ಥತೀ ಸ್ವಾಮಿಕೃತೇ ಸತ್ಕಾರ್ಥಪ್ರಕಾಶೇ 
ಸುಭಾಷಾವಿಭೂಪಿತೇ ಬಾಲಾಶಿತ್ತಾವಿಷಯೇ 
ದ್ವಿತೀಯಃ ಸಮುಲ್ದಾಸಃ ಸಂಪೂರ್ಣಃ 


3೪೪೬ 





ಅಥ ತೃತೀಯ ಸಮುಲ್ಲಾಸಃ 
ಅಥಾಧ್ಯಯನಾಧ್ಯಾಪನವಿಧಿಂ 
ವ್ಯಾಖ್ಯಾಸ್ಯಾಮಃ 


ಈಗ ಮೂರನೆಯ ಸಮುಲ್ಲಾಸದಲ್ಲಿ ಓದುವ-ಓದಿಸುವ ವಿಧಾನವನ್ನು ಬರೆಯುತ್ತೇವೆ. ಮಕ್ಕಳಿಗೆ ಉತ್ತಮ ವಿದ್ಯೆ , ಶಿಕ್ಷಣ, 
ಗುಣ್ಮ ಕರ್ಮ ಮತ್ತು ಸ್ವಭಾವವೆಂಬ ಒಡವೆಗಳನ್ನು ತೊಡಿಸುವುದು ತಾರ್ಮು ತಂದೆ, ಆಚಾರ್ಯ ಮತ್ತು ಸಂಬಂಧಿಕರ ಮುಖ್ಯ 
ಕಾರ್ಯವಾಗಿದೆ . ಚಿನ್ನ, ಬೆಳ್ಳಿ, ಮಾಣಿಕ್ಯ , ಮುತ್ತು, ಪಚ್ಚಿ ಮೊದಲಾದ ರತ್ನಗಳಿಂದ ಕೂಡಿದ ಒಡವೆಗಳನ್ನು ತೊಡಿಸುವುದರಿಂದ 
ಮಾನವನ ಆತ್ಮ ಎಂದಿಗೂ ಸುಭೂಷಿತವಾಗಲಾರದು. ಏಕೆಂದರೆ - ಒಡವೆಗಳನ್ನು ಧರಿಸುವುದರಿಶಿದ ಕೇವಲ ದೇಹಾಭಿಮಾನ, 
ವಿಷಯಾಸಕ್ತಿ ಮತ್ತು ಕಳ್ಳರೇ ಮೊದಲಾದವರ ಭಯ ಉಂಟಾಗುತ್ತದೆ. ಮತ್ತು ಸಾವಿನ ಸಂಭವವೂ ಉಂಟು. ಒಡವೆಗಳ 
ತೊಡಿಕೆಯಿಂದ ಬಾಲಕರೇ ಮೊದಲಾದವರ ಮರಣ ದುಷ್ಟರ ಕೈಯಿಂದ ಆಗುವುದು ಜಗತ್ತಿನಲ್ಲಿ ಕಂಡುಬರುತ್ತದೆ. 


ವಿದ್ಯಾ ವಿಲಾಸಮನಸೋ ಧೃತಿಶೀಲಶಿಕ್ಷಾಃ ಸತ್ತ ವೃತಾ ರಹಿತಮಾನಮಲಾಪಹಾರಾಃ | 
ಸಂಸಾರದುಃಖದಲನೇನ ಸುಭೂಪಿತಾ ಯೇ ಧನ್ಮಾ ನರಾ ವಿಹಿತಕರ್ಮಪರೋಪಕಾರಾಃ ॥ 


ಯಾವ ಪುರುಷರ (ಮತ್ತು ಸ್ತೀಯರ) ಮನಸ್ಸು ವಿದ್ಯಾವಿಲಾಸದಲ್ಲಿ ತತ್ಪರವಾಗಿರುತ್ತದೋ, (ಯಾರು) ಸುಂದರ 
ಶೀಲಸ್ವಭಾವಯುಕ್ತರೂ, ಸತ್ಯಭಾಷಣ ಮೊದಲಾದ ನಿಯಮಗಳ ಪಾಲನದಲ್ಲಿ ಯುಕ್ತರೂ ಮತ್ತು ಅಭಿಮಾನ್ಹ - 
ಅಪದಿತ್ರತೆಯಿಂದ ರಹಿತರೂ, ಅನ್ಯರ ಮಲಿನತೆಯ ನಾಶಕರೂ, ಸತ್ಕೋಪದೇಶ - ವಿದ್ಯಾದಾನದಿಂದ ಸಾಂಸಾರಿಕ ಜನರ 
ದುಃಖಗಳನ್ನು ದೂರೀಕರಿಸುವುದರಿಂದ ಸುಭೂಷಿತರೂ, ವೇದವಿಹಿತಕರ್ಮಗಳಿಂದ ಪರೋಪಕಾರ ಮಾಡುವುದರಲ್ಲಿ ತತ್ಪರರೂ ಆಗಿರುತ್ವಾರೋ, 
ಆ ನರ - ನಾರಿಯರು ಧನ್ಯರು. ಆದುದರಿಂದ ಎಂಟು ವರ್ಷದವರಾದಾಗಲೇ, ಹುಡುಗರನ್ನು ಹುಡುಗರ ಮತ್ತು ಹುಡುಗಿಯರನ್ನು 
ಹುಡುಗಿಯರ ಪಾಠಶಾಲೆಗೆ ಕಳುಹಿಸಬೇಕು. ಯಾವ ಅಧ್ಯಾಪಕರು - ಪುರುಷರಾಗಲೀ, ಸ್ರೀಯರಾಗಲೀ, ದುರಾಚಾರಿಗಳಾಗಿರುತ್ವಾರೋ, 
ಅವರಿಂದ ಶಿಕ್ಷಣ ಕೊಡಿಸಬಾರದು. ಆದರೆ ಯಾರು ಪೂರ್ಣವಿದ್ಯಾಯುಕ್ತರೂ, ಧಾರ್ಮಿಕರೂ ಆಗಿರುತ್ತಾರೋ,ಅವರೇ ಓದಿಸಲೂ. 
ಮತ್ತು ಶಿಕ್ಷಣಕೊಡಲೂ ಅರ್ಹರಾಗಿರುತ್ತಾರೆ. ದ್ವಿಜರು ತಮ್ಮ ಮನೆಯಲ್ಲಿ ಹುಡುಗರಿಗೆ ಯಜ್ನೋಪವೀತ ಸಂಸ್ಕಾರವನ್ನು ಮತ್ತು 
ಕನ್ಯೆಯರಿಗೂ ಕೂಡ ಯಥಾಯೋಗ್ಯವಾದ ಸಂಸ್ಕುರವನ್ನು * ಮಾಡಿ, ಮೊದಲು ಹೇಳಿದಂತಹ ಆಚಾರ್ಯ ಕುಲಕ್ಕೆ , ಅಂದರೆ - 
ಅವರವರ ಪಾಶಶಾಲೆಗಳಿಗೆ ಕಳುಹಿಸಬೇಕು. 


ವಿದ್ಯೆ ಕಲಿಯುವ ಸ್ಥಾನ ಏಕಾಂತ ಪ್ರದೇಶದಲ್ಲಿರಬೇಕು, ಮತ್ತು ಬಾಲಕರ ಹಾಗೂ ಬಾಲಿಕೆಯರ ಪಾಠಶಾಲೆಗಳು ಒಂದರಿಂದೊಂದು 
ಮೂರು ಮೈಲಿನಷ್ಟು ದೂರವಿರಬೇಕು. ಅಲ್ಲಿ ಯಾವ ಅಧ್ಯಾಪಿಕೆಯರು ಮತ್ತು ಅಧ್ಯಾಪಕರುಗಳೊಂದಿಗೆ ಭೃತ್ಯರು, ಅನುಚರರು 
ಇರುತ್ತಾರೋ, ಅವರು ಕನ್ಯೆಯರ ಪಾಠಶಾಲೆಯಲ್ಲಿ ಎಲ್ಲರೂ ಸ್ತ್ರೀಯರೂ, ಮತ್ತು ಪುರುಷರ ಪಾಠಶಾಲೆಗಳಲ್ಲಿ ಎಲ್ಲರೂ ಪುರುಷರೂ 
ಆಗಿರಬೇಕು. ಸ್ವೀಯರ ಪಾಠಶಾಲೆಯಲ್ಲಿ ಐದು ವರ್ಷದ ಹುಡುಗನೂ ಮತ್ತು ಪುರುಷರ ಪಾಠಶಾಲೆಯಲ್ಲಿ ಐದು ವರ್ಷದ ಹುಡುಗಿಯ: 
ಕೂಡ ಹೋಗುವಂತಿರಬಾರದು. ಅಂದರೆ, ಯಾವ ಕಾಲದವರೆಗೆ ಅವರು ಬ್ರಹ್ಮಚಾರಿಗಳೂ, ಬ್ರಹ್ಮಚಾರಿಣಿಯರೂ ಆಗಿರುತ್ತಾರೋ, 
ಅವರಿಗೆ ಸ್ತ್ರೀಯರ ಅಥವಾ ಪುರುಷರ ದರ್ಶನ, ಸ್ಪರ್ಶನ, ಏಕಾಂತಸೇವನ, ಭಾಷಣ, ವಿಷಯಾಲಾಪ, ಪರಸ್ಪರ ಕ್ರೀಡೆ, ವಿಷಯ-ಚಿಂತನ 
ಮತ್ತು ಸಂಗ - ಎಂಬ ಈ ಎಂಟು ಬಗೆಯ ಮೈಥುನಗಳಿಂದ ಬೇರೆಯಾಗಿರಬೇಕು. ಮತ್ತು ಅಧ್ಯಾಪಕರುಗಳು, ಉತ್ತಮ ವಿದ್ಯೆ, 
ಶಿಕ್ಷಣ, ಶೀಲ, ಸ್ವಭಾವ, ಶರೀರ ಮತ್ತು ಆತ್ಮ ನಿಂದ ಶಕ್ತಿಯುಕ್ತರಾಗಿ ಆನಂದವನ್ನು ದಿನದಿನವೂ ಹೆಚ್ಚಿಸಿಕೊಳ್ಳುವಂತೆ,ಅವರನ್ನು ಈ 
ವಿಷಯಗಳಿಂದ ದೂರವಿಟ್ಟು ರಕ್ಷಿಸಬೇಕು. ಪಾಶಶಾಲೆಸೆಳೆಂದ ಒಂದು ಯೋಜನ, ಎಂದರೆ ಆರು ಮೈಲಿ ದೂರದಲ್ಲಿ ಗ್ರಾಮ ಅಥವಾ 
ನಗರವಿರಬೇಕು. ಅವರು ರಾಜಕುಮಾರರು ಅಥವಾ ರಾಜಕುಮಾರಿಯರಾಗಿರಲಿ, ಅಥವಾ ಬಡವರ -ಮಕ್ಕಳಾಗಿರಲಿ, ಎಲ್ಲರಿಗೂ 
ಒಂದೇ ಸಮನಾದ ವಸ್ತ್ರಗಳೂ, ಭೋಜನ - ಪಾನೀಯಗಳೂ, ಆಸನಗಳೂ ಕೊಡಲ್ಪಡಬೇಕು. ಎಲ್ಲರೂ ತಪಸ್ಟಿಗಳಾಗಿರಬೇಕು. ಅವರು 
ಸಾಯಾರಿಕ ಚಿಂತೆಯಿಂದ ರಹಿತರಾಗಿ, ಕೇವಲ ವಿದ್ಯಾವರ್ಧನದ ಚಿಂತೆಯನ್ನು ಮಾತ್ರ ಇಟ್ಟುಕೊಳ್ಳುವಂತೆ, ಅವರ ತಂದೆ-ತಾಯಿಗಳು. 
ತಮ್ಮ ಮಕ್ಕಳನ್ನೂ, ಅಥವಾ ವಕ್ಕಳು!ತಮ್ಮ ತಂದೆ ತಾಯಿಗಳನ್ನೂ ಸಂಧಿಸುವುದಕ್ಕೂ, ಅಥವಾ ಯಾವ ರೀತಿಯ ಪರಸ್ಪರ ಪತ್ರವ್ಯವಹಾರ 
ಮಾಡುವುದಕ್ಕೂ "ಅವಕಾಶ ಕೊಡಬಾರದು. ಅವರು ಯಾವಾಗ ತಿರುಗಾಡಲು ಹೋಗುವರೋ, ಆಗ, ಅವರು ಯಾವದೇ ರೀತಿಯ 

*ಕನೈಯರಿಗೂ ಕೂಡ ಯೋಗ್ಯವಾದುದು ಯಜ್ಞೋಪವೀತ ಸಂಸ್ಕಾರ ಅಥವಾ ಉಪನಯನ - ಎಂದು ತಿಳಿಯಬೇಕು. ಸ್ವೀಯರಿಗೆ. 
ಉಪನಯನನಿಲ್ಲವೆಂದು ತಿಳಿದಿರುವ ಈ ಕಾಲದ ಮಂದಿಗೆ ಸ್ಪಷ್ಟವಾದ ಅರಿವಾಗಲಿ - ಎಂದೇ ಮರಿಗಳು ಪ್ರಶ್ನೇ ಹೇಣದ್ದಾರೆ. 








26 ಸತ್ಯಾರ್ಥಪ್ರಕಾಶ 
ಕುಚೇಷ್ಟೆಯನ್ನೂ ಮಾಡಲಾಗದಂತೆ ಮತ್ತು ಆಲಸ್ಕ- ಪ್ರಮಾದವನ್ನೂ ಮಾಡದಂತೆ, ಅವರ ಸಂಗಡ ಅಧ್ಯಾಪಕರೂ ಇರಬೇಕು. 





ಕನ್ಶಾನಾಂ ಸಂಪ್ರದಾನಾಂ ಚ ಕುಮಾರಾಣಾಂ ಚೆ ರಕ್ಷಣಮ್‌ 1 (ಮನು-೭-೧೫೨) 


ಇದರ ಅಭಿಪ್ರಾಯವೇನೆಂದರೆ- ಐದನೆಯ ಅಥವಾ ಆರನೆಯ ವರ್ಷವಾದ ಮೇಲೆ, ಯಾರೂ ತಮ್ಮ ಹುಡುಗರನ್ನು ಅಥವಾ 
ಮನೆಯಲ್ಲಿಟ್ಟುಕೊಳ್ಳಲಾಗದಂತೆ, ಅಗತ್ಯವಾಗಿ ಪಾಠಶಾಲೆಗೆ ಕಳುಹಿಸುವಂತೆ, ಯಾವನು ಕಳುಹಿಸುವುದಿಲ್ಲವೋ, 
ಗುವಂತೆ, ಶಿಕ್ಷಣವಿಷಯದಲ್ಲಿ ರಾಜನಿಯಮ ಅಥವಾ ಜಾತಿ' ನಿಯಮವಿರಬೇಕು. ಮೊದಲು ಬಾಲಕರ 
ಯಜ್ನೋಪವೀತ ಸಂಸ್ಕಾರ ಮನೆಯಲ್ಲಾಗಬೇಕು ಮತ್ತು ಎರಡನೆಯದಾಗಿ ಪಾಠಶಾಲೆಯಲ್ಲಿ, ಆಚಾರ್ಯಕುಲದಲ್ಲಿ ಆಗಬೇಕು. ತಂದೆ. 
ತಾಯಿ ಅಥವಾ ಆಚಾರ್ಯನು ತಮ್ಮ- ಬಾಲಕ-ಬಾಲಿಕೆಯರಿಗೆ ಅರ್ಥಸಹಿತವಾಗಿ ಗಾಯತ್ರೀ ಮಂತ್ರದ ಉಪದೇಶವನ್ನು ಮಾಡಬೇಕು. 
ಆ ಮಂತ್ರವಿದು- 


ಓಂ ಭೂರ್ಭುವಃ ಸ್ವಃ | ತತ್ಪಿವಿತುರ್ವಕೇಣ್ಕಂ ಭರ್ಗೋ ದೇವಸ್ಥೆ ಧೀಮಹಿ | 
ಧಿಯೋ ಯೋ ನಃ ಪ್ರಚೋದಯಾತ್‌ ॥| (ಯಜುರ್ವೇದ :- ೩೬-೩). 


ಈ ಮಂತ್ರದಲ್ಲಿ ಮೊದಲು ಇರುವ “ಓಂ” ಎಂಬುದರ ಅರ್ಥವನ್ನು ಪ್ರಥಮ ಸಮಲ್ಲಾಸದಲ್ಲಿ ಹೇಳಿದ್ದೇವೆ. ಅಲ್ಲಿಂದಲೇ 
ತಿಳಿದುಕೊಳ್ಳಬೇಕು. ಈಗ ಮೂರು ಮಹಾವ್ಯಾಹ್ಯತಿಗಳ ಅರ್ಥವನ್ನು ಸಂಕ್ಷೇಪವಾಗಿ ಬರೆಯುತ್ತೇವೆ. “ಭೂರಿತಿ ನೈ ಪ್ರಾಣಃ" - 
“ಯಃ ಪ್ರಾಣಯತಿ ಚರಾಚರಂ ಜಗತ್‌ ಸ ಭೂಃ ಸ್ವಯಂಭೂರೀಶ್ವರ” - ಯಾವನು ಸಮಸ್ತ ಜಗತ್ತಿನ ಜೀವನಕ್ಕೆ 
ಅಧಾರನೂ, ಪ್ರಾಣಕ್ಕಿಂತ ಪ್ರಿಯನೂ, ಹಾಗೂ ಸ್ವಯಂಭುವೂ ಆಗಿದ್ದಾನೋ ಆ ಪರಮೇಶ್ವರನು ಪ್ರಾಣ - ಎಂಬ ಶಬ್ದದ ಮೂಲಕ 
ಸೂಚಿತನಾಗಿ " ಭೂ' ಎಂಬ ಹೆಸರನ್ನು ಹೊಂದಿದ್ದಾನೆ. “ ಭುವರಿತ್ಮಪಾನ 1" - “ಯ ಸರ್ವಂ ದುಃಖಮಪಾನ ಯತಿ, 
ಸೋತಿಪಾನಃ '" - ಯಾವನು ಸರ್ವದುಚುರಹಿತನೋ, ಯಾವನ ಸಂಗದಿಂದ ಜೀವರು ಸಮಸ್ತ ದುಃಖಗಳಿಂದಲೂ ಬಿಡುಗಡೆ 
ಹೊಂದುತ್ತಾರೋ, ಆ ಪರಮೇಶ್ವರನ ಹೆಸರು “ ಭುಮಃ ” ಎಂದಾಗಿದೆ. "ಸ್ಮರಿತಿ ವ್ಯಾನಃ"- “ ಯೋ ವಿವಿಧಂ ಜಗದ್ದಾನಯತಿ 
ವ್ಯಾಪ್ಫೋತಿ, ಸ. ವ್ಯಾನಃ " - ಯಾವನು ನಾನಾ ವಿಧವಾದ ಜಗತ್ತಿನಲ್ಲಿ ವ್ಯಾಪಕನಾಗಿ, ಸರ್ವವನ್ನೂ ಧರಿಸುತ್ತಿದ್ದಾನೋ, ಆ 
ಪರಮೇಶ್ವರನ ಹೆಸರು "ವ್ಯಾನ ' ಎಂದಾಗಿದೆ. ಈ ಮೂರು ವಚನಗಳು ತೈತ್ತಿರೀಯ ಅರಣ್ಯಕದವಾಗಿವೆ. (೭-೫) “ ಸವಿತುಃ 
“ಯಃ ಸುನೋತ್ಕುತ್ಪಾದಯತಿ ಸರ್ವಂ ಜಗತ್‌ ಸ ಸವಿತಾ, ತಸ್ಕೆ”- ಯಾವನು ಸರ್ವಜಗತ್ತಿನ ಉತ್ಪಾದಕನೋ ಮತ್ತು 
ಸರ್ವೆಶ್ವರ್ಯಪ್ರದಾಯಕನೋ, “ ದೇವಸ್ಕ”- “ಯೋ ದೀವೃತ್ತಿ, ದೀವೃತೇ ವಾ ಸ. ದೇವಃ "- ಯಾವನು ಸುಖಗಳನ್ನು 
ಕೊಡುವವನಾಗಿದ್ದಾನೋ ಮತ್ತು ಯಾವನ ಪ್ರಾಶ್ತಿಯನ್ನು ಎಲ್ಲರೂ ಬಯಸುತ್ತಾರೋ, ಆ ಪರಮಾತ್ಮನ “ವರೇಣ್ಯಂ - 
“ವರ್ತುಮರ್ಹಂ ”- ಯಾವ ಸ್ವೀಕರಣೀಯವಾದ, ಅತಿ ಶ್ರೇಷ್ಠವಾದ “ ಭರ್ಗಃ” “ ಶುದ್ಧ ಸ್ವರೂಪಂ” - ಶುದ್ಧಶ್ಷರೂಪವಿದೆಯೋ, 
ಎಲ್ಲರನ್ನೂ ಪವಿತ್ರಗೊಳಿಸುವ ಚೇತನ - ಬ್ರಹ್ಮಸ್ಥರೂಪವಿದೆಯೋ, “ ತತ್‌ ” ಅದೇ ಪರಮಾತ್ಮನ ಸ್ವರೂಪವನ್ನು ನಾವುಗಳು, “ ಧೀಮಹಿ” 
“ಧರೇಮಹಿ” - ಧಾರಣಮಾಡೋಣ, ಯಾವ ಉದ್ದೇಶ್ವಕ್ಕಾಗಿ - ಎಂದರೆ, “ ಯಃ" - ಯಾವ ಜಗದೀಶ್ವರನು, ಸವಿತೃದೇವ 
ಪರಮಾತ್ಮನಿದ್ದಾನೋ ,. (ಅವನು) “ನಃ” `- “ಅಸ್ಮಾಕಂ” - ನಮ್ಮ , “ಧಿಯಃ"ಜ. “ ಬುದ್ಧಿಃ” - ಬುದ್ಧಿಗಳನ್ನು “ 
ಪ್ರಚೋದಯಾತ್‌ '” - “ ಪ್ರೇರಯೇತ್‌ ''- ಪ್ರೇರಿಸಲಿ, ಎಂದರೆ - ದುಷ್ಕರ್ಮಗಳಿಂದ ಬಿಡಿಸಿ, ಸತ್ಯರ್ಮಗಳಲ್ಲಿ ಪ್ರವೃತ್ತಗೊಳಿಸಲಿ. 


ಹೇ ಪರಮೇಶ್ವರ! ಹೇ ಸಚ್ಚಿದಾನಂದಸ್ವರೂಪ! ಹೇ ನಿತ್ಯಕುದ್ಧಬುದ್ಧಮುಕ್ತ ಸ್ವಭಾವ! ಹೇ ಅಜ ನಿರಂಜನ ನಿರ್ವಿಕಾರ! 
ಹೇ ಸರ್ವಾಂತರ್ಯಾಮಿನ್‌! ಹೇ ಸರ್ವಾಧಾರ ಜಗತ್ಪತೇ! ಸಕಲಜಗದುತ್ತಾದಕ!॥ ಹೇ ಅನಾದೇ। ವಿಶ್ವಂಭರ! 


ಸರ್ವವ್ಯಾಪಿನ್‌! ಹೇ ಕರುಣಾಮೃತವಾರಿಧೇ। ಸವಿತುರ್ದೇವಸ್ಯ ತವ ಯದೋಂ ಭೂರ್ಭುವಃ ಸ್ವರ್ವರೇಣ್ಕಂ ಭರ್ಗೋಶಸ್ತಿ 
ತದ್ವಯಂ ಧೀಮಹಿ ದಧೀಮಹಿ ಧರೇಮಹಿ ಧ್ಯಾಯೇಮ ವಾ. ಕಸ್ಮೈ ಪ್ರಯೋಜನಾಯೇತ್ಕತ್ರಾಹ , ಹೇ ಭಗವಾನ್‌! ಯಃ ಸವಿತಾ 
ದೇವಃ ಪರಮೇಶ್ವರೋ ಭವಾನಸ್ಮಾಕಂ ಧಿಯಃ ಪ್ರಚೋದಯಾತ್‌, ಸ ಏವಾಸ್ಮಾಕಂ ಪೂಜ್ಯ ಉಪಾಸನೀಯ ಇಷ್ಟ ದೇವೋ ಭವತು. 
ನಾತೋಣನ್ಯಂ ಭವತ್ತುಲ್ಕಂ ಭವತೋ$ಧಿಕಂ ಚ ಕಂಚಿತ್ಯದಾ ಚಿನ್ಮನ್ಯಾಮಹೇ. 

ಮಾನವರೇ! ಯಾವನು ಸರ್ವಸಮರ್ಥರಲ್ಲಿಯೂ ಸಮರ್ಥನೂ, ಸಚ್ಛಿದಾನಂದಾನಂತಸ್ವರೂಪನೂ, ನಿತ್ಯಕುದ್ಧ - ನಿತ್ಯಬುದ್ಧ 
- ನಿತ್ಯಮಕ್ತ ಸ್ವಭಾವವುಳ್ಳವನೂ, ಕೃಪಾಸಾಗರನೂ, ಸರಿಸರಿಯಾದ ನ್ಯಾಯವನ್ನೇ ಮಾಡುವವನೂ, ಜನನ ಮರಣ. 
ಮೊದಲಾದ ಕ್ಷೇಶಗಳಿಂದ ರಹಿತನೂ, ಆಕಾರರಹಿತನೂ, ಸರ್ವರ ಘಟಘಟಗಳನ್ನೂ ತಿಳಿಯುವವನೂ, ಸರ್ವಾಧಾರಕನಾದ ತಂದೆಯೂ, 













1 ಜಾತಿ - ಎಂದರೆ ಸಮಾಜ ಅಥವಾ ರಾಷ್ಟ್ರ- ಎಂದರಿಯಬೇಕು. 
1 ಇದರಿಂದಲೇ "ಬಾಲಿಕೆಯರ" ಎಂಬರ್ಥವು ಗ್ರಾಹ್ಯ: ಮುಂದಿನ ವಾಕ್ಯದ "ಗಾಯತ್ರೀ ಉಪದೇಶದಿಂದ ಇದು ಸ್ವಷ್ಟ. 





ತೃತೀಯ ಸಮುಲ್ಲಾನ 27 
ಉತ್ಪಾದಕನೂ,* ಆಹಾರ ಮೊದಲಾದವುಗಳಿಂದ ವಿಶ್ವದ. ಪೋಷಣ ಮಾಡುವವನೂ, ಸಕಲೈಶ್ವರ್ಯಯುಕ್ತನೂ, 
ಜಗ್ನರ್ಮಾಣಕತ್ಯವೂ ಶುದ್ಧ ಸ್ವರೂಪನೂ ಆಗಿದ್ದಾನೋ ಮತ್ತು ಯಾವನು ಪ್ರಾಪ್ತಿಯ ಕಾಮನೆಗೆ ಯೋಗ್ಯನೋ, ಆ. 
ಪರಮಾತ್ಮನ ಯಾವ ಶುದ್ಧ ಚೇತನಸ್ವರೂಪವಿದೆಯೋ, ಅದನ್ನೇ ನಾವು ಧರಿಸೋಣ, ಏತಕ್ಕೆಂದರೆ - ಆ ಪರಮೇಶ್ವೆರನು, ನಮ್ಮ 
ಆತ್ಮಗಳ ಮತ್ತು ಬುದ್ಧಿಗಳ ಅಂತರ್ಯಾಮಿ ಸ್ವರೂಪನ; ನಮ್ಮನ್ನು ದುರಾಚಾರ- ಅಧರ್ಮಯುಕ್ತ ಮಾರ್ಗದಿಂದ ದೂರ ಸರಿಸಿ, 
ಶ್ರೇಷ್ಟಾಚಾರ - ಸತ್ಯಮಾರ್ಗದಲ್ಲಿ ನಡೆಯಿಸಲಿ, ಅವನನ್ನು ಬಿಟ್ಟು ಬೇರೆ. ಯಾವದೇ ವಸ್ತುವಿನ ಧ್ಯಾನವನ್ನೂ ನಾವು ಮಾಡದಿರೋಣ, 
ಏಕೆಂದರೆ - ಯಾವನೂ ಅವನಿಗೆ ಸಮಾನನಲ್ಲ; ಹಾಗೂ ಅಧಿಕನೂ ಇಲ್ಲ. ಅವನೇ ನಮ್ಮ ತಂದೆ, ರಾಜ, ನ್ಯಾಯಾಧೀಶ ಮತ್ತು 
ಸರ್ವಸುಖದಾತೃವಾಗಿದ್ದಾನೆ. 

ಈ ರೀತಿ ಗಾಯತ್ರೀ ಮಂತ್ರದ ಉಪದೇಶವನ್ನು ಮಾಡಿ, ಸ್ಥಾನ ,' ಆಚಮನ ಪ್ರಾಣಾಯಾಮ ಮೊದಲಾದ, ಸಂಧ್ಯೋಪಾಸನೆಗೆ 
ಸಂಬಂಧಿಸಿದ ಯಾವ ಕ್ರಿಯೆಗಳಿವೆಯೋ, ಅವುಗಳನ್ನು ಕಲಿಸಬೇಕು. ಮೊದಲು ಸ್ನಾನವೇಕೆಂದರೆ, ಅದರಿಂದ ಶರೀರದ ಬಾಹ್ಯ 
ಅವಯವಗಳ ಶುದ್ಧಿಯೂ, ಹಾಗೂ ಆರೋಗ್ಯ ಮೊದಲಾದುವಾ ಸಿದ್ಧಿಸುತ್ತವೆ. ಇದಕ್ಕೆ ಪ್ರಮಾಣ:- 

ಅದ್ದಿರ್ಗಾತ್ರಾಣಿ ಶುಧ್ಯಂತಿ ಮನಃ ಸತ್ಯೇನ ಶುಧತಿ | 
ವಿದ್ಯಾತಪೋಭ್ಯಾಂ ಭೂತಾತ್ಮಾ ಬುದ್ಧಿರ್ಜಾನೇನ ಶುಧತಿ ॥। (ಮನ್ಮೃತಿಯ - ೧.೧೦೯) 
ನೀರಿನಿಂದ ಶರೀರದ ಹೊರ ಅವಯವಗಳೂ, ಸತ್ಯಾಚರಣದಿಂದ ಮನಸ್ಸೂ, ವಿದ್ಯೆಯಿಂದ ಮತ್ತು ತಪಸ್ಸಿನಿಂದ - ಎಂದರೆ, 
ಸರ್ವ ವಿಧದ ಕಷ್ಟಗಳನ್ನೂ ಸಹಿಸಿ, ಧರ್ಮದ ಅನುಷ್ಠಾನವನ್ನೇ ಮಾಡುವುದರಿಂದ ಜೀವಾತ್ಮನೂ, ಜ್ಞಾನ - ಎಂದರೆ, ಪೃಥಿವಿಯಿಂದ 
ಹಿಡಿದು ಪರಮಾತ್ಮನವರೆಗಿನ ಪದಾರ್ಥಗಳ ವಿವೇಕದಿಂದ ಬುದ್ಧಿಯೂ - ದೃಢನಿಶ್ಚಯ ವೂ ಪವಿತ್ರವಾಗುತ್ತದೆ. ಆದುದರಿಂದ, 
ಸ್ನಾನವನ್ನು ಭೋಜನಕ್ಕೆ ಮೊದಲು ಅವಶ್ಯವಾಗಿ ಮಾಡಬೇಕು. ಎರಡನೆಯದು ಪ್ರಾಣಾಯಾಮ ಇದಕ್ಕೆ ಪ್ರಮಾಣ :- 
ಯೋಗಾಂಗಾನುಷ್ಯಾನಾದಶುದ್ಧಿಕ್ಷಯೇ ಜ್ಞಾನದೀಪ್ಟಿರಾವಿವೇಕಖ್ಯಾತೇಃ ॥.. (ಯೋಗಸೂತ್ರ - ೨. ೨೮) 
ಯಾವಾಗ ಮಾನವನು ಪ್ರಾಣಾಯಾಮ ಮಾಡುತ್ತಾನೋ, ಆಗ ಪ್ರತಿಕ್ಷಣವೂ ಮುಂದು - ಮುಂದಿನ ಕಾಲದಲ್ಲಿ ಅಶುದ್ಧಿಯ 
ನಾಶವೂ, ಮತ್ತು ಜ್ಞಾನದ ಪ್ರಕಾಶವೂ ಆಗುತ್ತಾ ಹೋಗುತ್ತದೆ. ಎಲ್ಲಿಯವರೆಗೆ ಮುಕ್ತಿಯಾಗುವುದಿಲ್ಲವೋ, ಅಲ್ಲಿಯವರೆಗೆ ಅವನ 
ಆತ್ಮನ ಜ್ಞಾನವು ಸರಿಸರಿಯಾಗಿ ಹೆಚ್ಚುತ್ತಾ ಹೋಗುತ್ತದೆ. 
ದಹ್ಮಂತೇ ಧ್ಯಾಯಮಾನಾನಾಂ ಧಾತೂನಾಂ ಹಿ ಯಥಾ ಮಲಾಃ | 
ತಥೇಂದ್ರಿಯಾಣಾಂ ದಹ್ಯತೇ ದೋಷಾಃ ಪ್ರಾಣಸ್ಥೆ ನಿಗ್ರಹಾತ್‌ 1 (ಮನು -೩. ೭೨) 
ಹೇಗೆ ಬೆಂಕಿಯಲ್ಲಿ ಕಾಯಿಸುವುದರಿಂದ ಚಿನ್ನ ಮೊದಲಾದ ಧಾತುಗಳ ಕೊಳೆ ನಾಶವಾಗಿ ಅವು ಶುದ್ಧವಾಗುತ್ತವೋ, ಹಾಗೆ 
ಪ್ರಾಣಾಯಾವು ಮಾಡಿದರೆ ಮನಸ್ಸೇ ಮೊದಲಾದ 'ಇಂದ್ರಿಯಗಳ 'ಬೋಷಗಳು ಕ್ಷೀಣವಾಗಿ, ಅವು ನಿರ್ಮಲವಾಗಿ ಹೋಗುತ್ತವೆ. 
ಪ್ರಾಣಾಯಾಮದ ವಎಧಿ 


ಪ್ರಚ್ಛರ್ದವಿಧಾರಣಾಭ್ಯಾಂ ವಾ ಪ್ರಾಣಸ್ಮ ॥ (ಯೋಗಸೂತ್ರ, ಸಮಾಧಿಪಾದ - ೩೪) 
ಅನ್ನ - ನೀರು ಹೇಗೆ ಅತ್ಯಂತ ವೇಗದಿಂದ ವಾಂತಿಯಾಗಿ ಹೊರಕ್ಕೆ ಹೊರಟು ಹೋಗುತ್ತದೋ, ಹಾಗೆ ಉಸಿರನ್ನು ಬಲಪೂರ್ವರ 
ಹೊರಕ್ಕೆ ಒಗೆದು, ಹೊರಗೆಯೇ ಶಕ್ತಿಯಿರುವಷ್ಟು (5) ತಡೆದು ಇಡಬೇಕು. ಯಾವಾಗ (ಉಸಿರನ್ಸು) ಹೊರಕ್ಕೆ ಬಿಡಲು ಬಯಸುತ್ತಾನೋ, 
ಆಗ ಮೂಲೇಂದ್ರಿಯವನ್ನು ಮೇಲಕ್ಕೆಳೆದು ನಿಲ್ಲಿಸಬೇಕು. ಆವರೆಗೂ ಉಸಿರು ಹೊರಗಿರುತ್ತದೆ. ಈ ಕ್ರಮದಿಂದಲೇ ಉಸಿರು ಹೆಚ್ಚು 
ಕಾಲ ಹೊರಗೆ ನಿಲ್ಲಬಲ್ಲದು. ಯಾವಾಗ ಕಸಿವಿಸಿಯಾಗುವುದೋ, ಆಗ, ನಿಧಾನವಾಗಿ ಒಳಕ್ಕೆ ಗಾಳಿಯನ್ನು ತೆಗೆದುಕೊಂಡು, (ಲ್ಪ 
ಕಾಲ ಒಳಗೆ ನಿಲ್ಲಿಸಿ, ಮತ್ತೆ ಹೊರಗೆ ಹಾಕಬೇಕು) ಇನ್ನೂ ಕೂಡ ಸಾಮರ್ಥ್ಯವಿರುವಷ್ಟು ಹಾಗೂ ಇಚ್ಛೆಯಿರುವಷ್ಟು ಅದೇ ರೀತಿ 
ಮಾಡುತ್ತಾ ಹೋಗಬೇಕು. ಮತ್ತು ಮನಸ್ಸಿನಲ್ಲಿ “ ಓಂ ” - ಎಂಬುದನ್ನು ಜಪಿಸುತ್ತಾ ಹೋಗಬೇಕು . ಹೀಗೆ ಮಾಡುವುದರಿಂದ, 
* ಉತ್ಪಾದಕನಶಕೃತಿಗೆ ಸ್ಥೂಲರೂಪ ಕೊಡುವವನು... * ಜಗನ್ನಿರ್ಮಾಣಕತ್ಟಾ 7 ಗತಿಯುಕ್ತವಾದ ಪ್ರಪಂಚದ ವಷ್ತುಗಳಿಗೆ ನಿಶ್ಚಿತ 
ರೂಪಗಳನ್ನು ಕೊಡುವವನು. 
! ಸ್ನಾನವು. ಸಂಧ್ಯೋಪಾಸನೆಯ ಅಂಗವಲ್ಲ; ಅದರ ಪೂರ್ವಭಾವೀ ಸನ್ನಾಹದ ಕ್ರಿಯೆ. 
3 ಮಹರ್ಷಿಗಳು ದೃಢಾಶ್ಚಯವೆಂಬುದು "ಬುದ್ಧಿ? ಗೆ. ಪರ್ಯಾಯವಾಚಕವೆಂದು ಹೇಣದ್ದಾರೆ. ಅಥವಾ "ನಿಸಂದೇಹ'ವಾಗಿ - ಎಂಬುದರ ದ್ಯೋತಕ 








28 ಸತ್ಯಾರ್ಥಪ್ರಕಾಶ 
ಆತ್ಮನ ಮತ್ತು ಮನಸ್ಸಿನ ಪಪಿತ್ರತೆ ಮತ್ತು ಸ್ಥಿರತೆ ಸಿದ್ಧಿಸುತ್ತವೆ. ಒಂದು - “ ಬಾಹ್ಮ ವಿಷಯ ' - ಎಂದರೆ ಹೊರಗೆಯೇ ಹೆಚ್ಚು 
ತಡೆಯುವುದು. ಎರಡನೆಯದು " ಆಭ್ಯಂತರ ವಿಷಯ ' - ಎಂದರೆ, ಒಳಗೆ ಎಷ್ಟು ಉಸಿರನ್ನು ತಡೆಯಲು ಸಾಧ್ಯವೋ, ಅಷ್ಟು 
ತಡೆದಿಡುವುದು. ಮೂರನೆಯದು “ ಸ್ತಂಭವೃತ್ತಿ ” - ಎಂದರೆ, ಒಂದೇ ಸಲ ಉಸಿರು ಎಲ್ಲಿರುವುದೋ ಅಲ್ಲಿಯೇ ಶಕ್ತಿಯಿದ್ದಷ್ಟು 
ನಲ್ಲಿಸಿಬಿಡುವುದು. ನಾಲ್ಕನೆಯದು “ಬಾಹ್ಯಾಭ್ಯಂತರಾಕ್ಷೇಪೀ ".- ಎಂದರೆ, ಯಾವಾಗ ಪ್ರಾಣವು ಒಳಗಿನಿಂದ ಹೊರಕ್ಕೆ. 
ಹೊರಡಲಾರಂಭಿಸುವುದೋ, ಆಗ, ಅದಕ್ಕೆ ವಿರುದ್ಧವಾಗಿ, ಅದನ್ನು ಹೊರಹೋಗದಿಡದೇ ಇರುವುದಕ್ಕಾಗಿ, ಹೊರಗಿನಿಂದ ಒಳಕ್ಕೆ 
ತೆಗೆದುಕೊಳ್ಳಬೇಕು. ಮತ್ತು ಯಾವಾಗ ಹೊರಗಿನಿಂದ ಒಳಕ್ಕೆ ಬರಲಾರಂಭಿಸುವುದೋ, ಆಗ, ಒಳಗಿನಿಂದ ಹೊರಗಡೆಗೆ ಪ್ರಾಣವನ್ನು 
ನೂಕಿ ತಡೆಯುತ್ತಾ ಹೋಗಬೇಕು. ಹೀಗೆ ಒಂದಕ್ಕೊಂದು ವಿರುದ್ಧವಾದ ಕ್ರಿಯೆಯನ್ನು ಮಾಡಿದರೆ, ಎರಡರ (ಉಚ್ಛ್ಯ್ಯಾಸ - ನಿಚ್ಚಾಸ). 
ಚಲನೆಯೂ ನಿಂತು ಪ್ರಾಣವು ತನ್ನ ವಶದಲ್ಲಿರುವುದರಿಂದ ಮನಸ್ಸು ಮತ್ತು ಇಂದ್ರಿಯಗಳೂ ಕೂಡ ಸ್ವಾಧೀನವಾಗುತ್ತವೆ. ಬಲ - 
ಪುರುಷಾರ್ಥಗಳು ವರ್ಧಿಸಿ, ಬುದ್ಧಿಯು ಅತಿಕಠಿಣವ , ಮತ್ತು ಸೂಕ್ಷ್ಮವೂ ಆದ ವಿಷಯವನ್ನೂ ಕೂಡ ಶೀಘ್ರವೇ ಗ್ರಹಿಸುವ 
ತೀವ್ರವೂ , ಸೂಕ್ಷ್ಮ ರೂಪವೂ ಆಗುವುದು. ಇದರಿಂದ ಮಾನವ ಶರೀರದಲ್ಲಿ ವೀರ್ಯವು ವೃದ್ಧಿಯನ್ನು ಹೊಂದಿ, ಸ್ಥಿರವಾದ ಬಲ, 
ಪರಾಕ್ರಮ (ಮತ್ತು) ಜಿತೇಂದ್ರಿಯತ್ವವನ್ನು (ಪಡೆದುಕೊಂಡು), ಸರ್ವಶಾಸ್ತ್ರಗಳನ್ನೂ ಅಲ್ಪ ಕಾಲದಲ್ಲಿಯೇ ತಿಳಿದು ಕರಗತವಾಗಿ 
ಮಾಡಿಕೊಳ್ಳುವನು. ಸ್ತ್ರೀಯೂ ಕೂಡ ಇದೇ ರೀತಿ ಯೋಗುಭ್ಯಾಸ ಮಾಡಬೇಕು. 

ಊಟ, ಉಡಿಗೆ, ಕುಳಿತುಕೊಳ್ಳುವುದು, ಏಳುವುದು ಮಾತಾನಾಡುವುದು. ವ್ಯವಹರಿಸುವುದು, ಹಿರಿಯರು-ಕಿರಿಯರೂಂದಿಗೆ 
ತಕ್ಕ ರೀತಿಯಲ್ಲಿ ನಡೆದುಕೊಳ್ಳುವುದು - ಇವುಗಳ ಉಪದೇಶವನ್ನೂ ಮಾಡಬೇಕು. 

ಸಂಧ್ಯೋಪಾಸನವನ್ನು ಬ್ರಹ್ಮಯಜ್ಞವೆಂದೂ ಕೂಡ ಕರೆಯುತ್ತಾರೆ. ಕುಠದಿಂದ ಹೃದಯದವರೆಗೆ ತಲುಪುವಷ್ಟು ನೀರನ್ನು ಅಂಗೈಯಲ್ಲಿ 
ತಗೆದುಕೊಂಡು, ಅದರ ಮೂಲ ಮತ್ತು ಮಧ್ಯಕ್ಕೆ ತುಟಿಗಳನ್ನು ತಗುಲಿಸಿ "ಆಚಮನ' ಮಾಡಬೇಕು ; ನೀರು ಅದಕ್ಕಿಂತ ಹೆಚ್ಚೂ 
ಇರಬಾರದು ; ಕಡೆಮೆಯೂ ಇರಬಾರದು, ಅದರಿಂದ ' ಕಂಠದಲ್ಲಿನ ಶ್ಲೇಷ್ಮ ಮತ್ತು ಪಿತ್ತದ ಸ್ವಲ್ಪಮಟ್ಟಿನ ನಿವಾರಣೆಯಾಗುತ್ತದೆ. 
ಆ ಮೇಲೆ 'ಮಾರ್ಜನ' ಎಂದರೆ ನಡುಬೆರಳು ಮತ್ತು ಉಂಗುರದ ಬೆರಳಿನ ಅಗ್ರಭಾಗದಿಂದ ಕಣ್ಣು ಮೊದಲಾದ ಅಂಗಗಳ ಮೇಲೆ 
ನೀರನ್ನು ಚಿಮುಕಿಸಬೇಕು. ಅದರಿಂದ ಆಲಸ್ಕ ದೂರವಾಗುತ್ತದೆ. ಆಲಸ್ಯ ಮತ್ತು ಜಲವಿಲ್ಲದಾಗ, ಮಾಡಬೇಕಾಗಿಲ್ಲ. ಮತ್ತೆ 
ಮಂತ್ರ ಸಹಿತವಾದ ಪ್ರಾಣಾಯಾಮ, ಮನ್ನಕ್ಸಿನಿಂದ ಪರಿಕ್ರಮಣ, ಉಪಸ್ಥಾನಗಳನ್ನೂ, ಅದರ ಹಿಂದೆ ಪರಮೇಶ್ವರನ ಸ್ತುತಿ, ಪ್ರಾರ್ಥನೆ. 
ಮತ್ತು ಉಪಾಸನೆಯ ರೀತಿಯನ್ನೂ ' ಕಲಿಸಬೇಕು. ಅಮೇಲೆ "ಅಘಮರ್ಷಣ' - ಎಂದರೆ ಪಾಪಮಾಡುವ ಇಚ್ಛೆಯನ್ನೂ ಕೂಡ 
ಎಂದಿಗೂ ಮಾಡಬಾರದು. ಈ ಸಂಧ್ಯೋಪಾಸನವನ್ನು ಏಕಾಂತಸ್ಥಳದಲ್ಲಿ, ಏಕಾಗ್ವವಾದ ಚಿತ್ತದಿಂದ ಮಾಡಬೇಕು. 


ಅಪಾಂ ಸಮೀಪೇ ನಿಯತೋ ನೈತ್ಯಕಂ ಎಧಿಮಾಶ್ರಿತಃ | 
ಸಾವಿತ್ರೀಮಪ್ಮಧೀಯೀತ ಗತ್ವಾನರಣ್ಯಂ ಸಮಾಹಿತಃ ॥! (ಮನುಸ್ಮೃತಿಯ - ೨.೧೦೪) 


ವನಕ್ಕೆ, ಅಂದರೆ ಏ ಕಾಂತ ಸ್ಥಾನಕ್ಕೆ ಹೋಗಿ, ಸಾವಧಾನನಾಗಿ ನೀರಿನ ಬಳಿ ನಿಂತು, ನಿತ್ಕಕರ್ಮವನ್ನು ಮಾಡುತ್ತಾ. 
ಸಾವಿತ್ರೀ - ಎಂದರೆ ಗಾಯತ್ರೀಮಂತ್ರದ ಉಚ್ಛಾರಣವನ್ನೂ, ಅದರ ಅರ್ಥದ ಜ್ಞಾನವನ್ನೂ ಮತ್ತು ಅದಕ್ಕೆ ಅನುಸಾರವಾಗಿ ತನ್ನ 
ನಡೆನುಡಿಗಳನ್ನೂ ಸಾಧಿಸಬೇಕು. ಆದರೆ ಈ ಜಪವನ್ನು ಮನಸ್ಸಿನಲ್ಲಿ ಮಾಡುವುದು ಉತ್ತಮ. 


ಎರಡನೆಯದು ದೇವಯಜ್ಞ . ಅದು ಅಗ್ನಿಹೋತ್ರ ಮತ್ತು ವಿದ್ವಾಂಸರ ಸಂಗ-ಸೇವೆ. ಮೊದಲಾಡುದರಿಂದ 
ಸಿದ್ಧಿಸುತ್ತದೆ. ಸಂಧ್ಯಾ ಮತ್ತು ಅಗ್ನಿಹೋತ್ರ ಸಂಜೆ ಮತ್ತು ಬೆಳಿಗ್ಗೆ ಎರಡೇ ಹೊತ್ತು ಮಾಡಬೇಕು. ಹಗಲು-ಇರುಳುಗಳ ಸಂಧಿ ವೇಳೆ. 
ಎರಡೇ ಇದೆ; ಬೇರೆಯಲ್ಲ. ಕನಷ್ಠ ಪಕ್ಷ ಒಂದು ಗಂಟೆ ಧ್ಯಾನವನ್ನು ಅವಶ್ಯವಾಗಿ ಮಾಡಬೇಕು. ಹೇಗೆ ಸಮಾಧಿಸ್ಥರಾದ ಯೋಗಿಜನರು 
ಪರಮಾತ್ಮನ ಧ್ಯಾನಮಾಡುತ್ತಾರೋ, ಹಾಗೆಯೇ ಸಂಧ್ಯೋಪಾಸನಾ ಕ್ರಿಯೆಯನ್ನು ಮಾಡಬೇಕು. ಮತ್ತು. ಸೂರ್ಯೋದಯದ 
ನಂತರ ಹಾಗೂ ಸೂರ್ಯಾಸ್ತಕ್ಕೆ ಮೊದಲು ಅಗ್ನಿಹೋತ್ತಮಾಡುವ ಕಾಲವಿರುತ್ತದೆ., ಅದಕ್ಕೆ , ಯಾವುದಾದರೂ ಧಾತುವಿನದಾಗಲಿ; 
ಅಥವಾ ಮಣ್ಣಿನ ನೆಲದ ಮೇಲೆ ಹನ್ನೆರಡು ಅಥವಾ ಹದಿನಾರು ಚದುರ ಅಂಗುಲದ , ಅಷ್ಟೇ ಆಳವಾದ, ತಳದಲ್ಲಿ ಮೂರು ಅಥವಾ 
ನಾಲ್ಕು ಚದುರ ಅಂಗುಲದ, ಅಳತೆಯ ವೇದಿಯನ್ನು ಹೀಗೆ ರಚಿಸಬೇಕು. ಎಂದರೆ ಮೇಲೆ ಎಷ್ಟು ಅಗಲವಿರುತ್ತದೋ, ಅದರ 
ಕಾಲುಭಾಗ ಅಗಲ ತಳದಲ್ಲಿರಬೇಕು. ಚಂದನ, ಮುತ್ತುಗ ಮತ್ತು ಮಾವು - ಮೊದಲಾದ ಶ್ರೇಷ್ಠವಾದ ಕಾಷ್ಠಗಳ 
ತುಂಡುಗಳನ್ನು, ಅದೇ ವೇದಿಯ ಅಳತೆಗೆ ತಕ್ಕಂತೆ ದೊಡ್ಡದಾಗಿಯೋ, ಚಿಕ್ಕದಾಗಿಯೋ ಮಾಡಿಕೊಂಡು ಅದರಲ್ಲಿಡಬೇಕು. ಅದರ 
ಮಧ್ಯೆ ಅಗ್ನಿಯನ್ನಿಟ್ಟು , ಪುಃ। ಅದರ ಮೇಲೆ ಸಮಿತ್ತು- ಎಂದರೆ ಮೊದಲು ಹೇಳಲ್ಪಟ್ಟ ಕಟ್ಟಿಗೆಯನ್ನಿಡಬೇಕು. ಒಂದು 








ಇಲ್ಲಿ “ವಿಶ್ವಾನದೇವ' ದಿಂದಾರಂಭಿಸಿ “ಅಗ್ನೇನಯ”” ಎಂಬ ಮಂತ್ರದ ವರೆಗಿನ ಎಂಟು ಮಂತ್ರಗಳು - ಎಂಬುದು ಮಹರ್ಷಿಗಳ ಆಶಯವಲ್ಲ. 
“ಇಯತ್ರೀ” ಮತ್ತು “ಹೇ ಈಶ್ವರ!” ಎಂಬ ಮಹರ್ಷಿಕೃತ ವಾಕ್ಯವೇ ಗ್ರಾಹ್ಯ- ಎಂದು ತೋರುತ್ತದೆ. 





ತೃತೀಯ ಸಮುಲ್ಲಾಸ 23 
ಪ್ರೋಕ್ಷಣೀಪಾತ್ರೆಯನ್ನೂ!, ಒಂದು ಪ್ರಣೀತಾ ಪಾತ್ರೆಯನ್ನೂ * ಒಂದು ಫೈತಪಾತ್ರೆಯನ್ನೂ ', ಮತ್ತು ಒಂದು ಆಜ್ಯಸ್ಥಾಲೀ * 
ಎಂದರೆ ಸಟ್ಟುಗವನ್ನೂ ಮಾಡಿಸಿಟ್ಟಿರಬೇಕು. ಚಿನ್ನದ, ಬೆಳ್ಳಿಯ ಇಲ್ಲವೇ ಕಾಷ್ಠದ ಪ್ರಣೀತಾ ಮತ್ತು ಪ್ರೋಕ್ಷಣಿಯಲ್ಲಿ ನೀರನ್ನೂ ಮತ್ತು 
ಫೃತಪಾತ್ರದಲ್ಲಿ ತುಪ್ಪವನ್ನೂ ಇಟ್ಟು, ತುಪ್ಪವನ್ನು ಕರಗಿಸಿಕೊಳ್ಳಬೇಕು. ಪ್ರಣೀತಾ ನೀರನ್ನಿಡುವ ಸಲುವಾಗಿ ; ಮತ್ತು ಪ್ರೋಕ್ಷಣೀ 
ಏತಕ್ಕೆಂದರೆ - ಅದರಿಂದ ಕೈತೊಳೆಯಲು ನೀರನ್ನು ತೆಗೆದುಕೊಳ್ಳುವುದು ಸುಲಭವಾಗುತ್ತದೆ. ಆ ಮೇಲೆ ಆ ತುಪ್ಪವನ್ನು ಚೆನ್ನಾಗಿ. 
ಪರಿಕಿಸಬೇಕು. ಮತ್ತೆ ಈ ಮಂತ್ರಗಳಿಂದ ಹೋಮ ಮಾಡಬೇಕು. 
ಓಂ ಭೂರಗ್ಗಯೇ ಪ್ರಾನಾಯ ಸ್ಥಾಹಾ ॥ 
ಓಂ ಭುವರ್ವಾಯವೇಶಪಾನಾಯ ಸ್ಥಾಹಾ ॥ 
ಓಂ ಸ್ವರಾದಿತ್ಕಾಯ ವ್ಯಾನಾಯ ಸ್ವಾಹಾ 1 
ಓಂ ಭೂರ್ಭುವಃ ಸೃರಗ್ಥಿವಾಯ್ದಾದಿತ್ಯೇಭೆಃ ಪ್ಯಾಣಾಪಾನವ್ಯಾನೇಭ್ಯ: ಸ್ಥಾಹಾ ॥॥ 

ಈ ಮೊದಲಾದ ಅಗ್ನಿಹೋತ್ರದ ಪ್ರತಿಯೊಂದು ಮಂತ್ರವನ್ನೂ ಪಠಿಸಿ, ಒಂದೊಂದು ಆಹುತಿಯನ್ನು ಕೊಡಬೇಕು. ಮತ್ತು ಹೆಚ್ಚು 

ಆಹುತಿ ಕೊಡಬೇಕಾದರೆ - 
ವಿಶ್ವಿನಿ ದೇವ ಸವಿತರ್ದುರಿತಾನಿ ಪಡಿಸುವ | 
ಯದ್ರದ್ರಂ ತನ್ಹ ಆಸಿವ ॥। (ಯಜು : ೩೦. ೩) 

ಈ ಮಂತ್ರದಿಂದಲೂ ಮತ್ತು ಮೊದಲು ಹೇಳಿದ ಗಾಯತ್ರೀ ಮಂತ್ರದಿಂದಲೂ ಆಹುತಿ ಕೊಡಬೇಕು. 

“ಓಂ ಭೂಃ” ಮತ್ತು “ಪ್ರಾಣ” ಮೊದಲಾದುವೆಲ್ಲವೂ ಪರಮೇಶ್ವರನ ಹೆಸರುಗಳಾಗಿವೆ. ಇವುಗಳ ಅರ್ಥವನ್ನು ಹೇಳಿಯೇ 
ಇದ್ದೇವೆ. ಎಂತಹ ಜ್ಞಾನ ಆತ್ಮನಲ್ಲಿ ಇರುತ್ತದೋ, ಅಂತಹದನ್ನೇ ನಾಲಿಗೆಯಿಂದಾಡುವುದು; ವಿರುದ್ಧವಾಗಿ ಆಡದಿರುವುದು “ಸ್ವಾಹಾ” 
ಶಬ್ದದ ಅರ್ಥ. ಹೇಗೆ ಪರಮೇಶ್ವರನು ಸಮಸ್ತ ಪ್ರಾಣಯುಕ್ತರ ಸುಖಕ್ಕೋಸ್ಕರ ಈ ಜಗತ್ತಿನ ವಸ್ತುಗಳನ್ನು ರಚಿಸಿದ್ದಾನೋ, ಹಾಗೆ 
ಮಾನವರೂ ಕೂಡ ಪರೋಪಕಾರವನ್ನು ಮಾಡಬೇಕು. 

ಪ್ರಶ್ನೆ - ಹೋಮದಿಂದ ಏನು ಉಪಕಾರವಾಗುತ್ತದೆ? 

ಉತ್ತರ: - ದುರ್ಗಂಧಯುಕ್ತವಾದ ವಾಯು ಮತ್ತು ಜಲದಿಂದ ರೋಗವು, ರೋಗದಿಂದ ಪ್ರಾಣಯುಕ್ತರಿಗೆ ದುಃಖವೂ ಮತ್ತು 
ಸುಗಧಿತವಾದ ಮಯು ಮತ್ತು ಜಲದಿಂದ ಆರೋಗ್ಯವೂ ಮತ್ತು ರೋಗದ ನಾಶವಾಗುವುದರಿಂದ ಸುಖವಾ ಪ್ರಾಪ್ತವಗುತ್ತವ- 
ಎಂಬುದನ್ನು ಎಲ್ಲ ಜನರೂ ತಿಳಿದಿದ್ದಾರೆ. 

ಪ್ರಶ್ನೆ - ಚಂದನ ಮೊದಲಾದುವನ್ನು ತೇದು ಯಾವನಿಗಾದರೂ ಹಚ್ಚಿದರೆ, ಅಥವಾ ತುಪ್ಪ ಮೊದಲಾದುದನ್ನು ತಿನ್ನಲು 
ಕೊಟ್ಟರೆ, ದೊಡ್ಡ ಉಪಕಾರವಾದೀತು. ಬೆಂಕಿಯಲ್ಲಿ ಹಾಕಿ, ವ್ಯರ್ಥವಾಗಿ ಹಾಳುಮಾಡುವುದು ಬುದ್ಧಿವಂತರ ಕೆಲಸವಲ್ಲ. 

ಉತ್ತರ ; - ನೀವು ಪದಾರ್ಥವಿದ್ಯೆಯನ್ನು ತಿಳಿದಿದ್ದರೆ, ಎಂದಿಗೂ ಇಂತಹ ಮಾತನ್ನಾಡುತ್ತಿರಲಿಲ್ಲ. ಏಕೆಂದರೆ. - ಯಾವುದೇ 
ದ್ರವ್ಯದ ಅಭಾವವೂ ಉಂಟಾಗುವುದಿಲ್ಲ. ನೋಡಿರಿ, ಎಲ್ಲಿ ಹೋಮವಾಗುವುಹೋ, ಅಲ್ಲಿಂದ ದೂರದ ಸ್ಥಳದಲ್ಲಿರುವ ಪುರುಷನ 
ಮೂಗಿನಿಂದ ಸುಗಂಧ ಗ್ರಹಿಸಲ್ಪಡುತ್ತದೆ; ಹಾಗೆಯೇ ದುರ್ಗಂಧವೂ ಕೂಡ, ಇಷ್ಟರಿಂದಲೇ, ಅಗ್ನಿಯಲ್ಲಿ ಹಾಕಲ್ಪಟ್ಟ ಪದಾರ್ಥವ 
ಸೂಕ್ಷ್ಮ ವಾಗಿ, ಹರಡಿ, ವಾಯುವಿನೊಂದಿಗೆ ದೂರವಾದ ಸ್ಥಳಕ್ಕೆ ಹೋಗಿ, ದುರ್ಗಂಧವನ್ನು ನಿವಾರಿಸುತ್ತದೆ - ಎಂದು ತಿಳಿದುಕೊಳ್ಳಿ. 

ಪ್ರಶ್ನೆ; - ಹೀಗೆಯೇ ಆಗಿರುವುದಾದರೆ, ಕೇಸರಿ, ಕಸ್ತೂರಿ, ಸುಗಂಧಿತ ಪುಷ್ಪಗಳು ಮತ್ತು ಅತ್ತರು - ಮೊದಲಾದುವನ್ನು 
ಮನೆಯಲ್ಲಿಡುವುದರಿಂದ ವಾಯು ಸುಗಂಧಿತವಾಗಿ ಸುಖಕಾರಕವಾಗುವುದು. 

ಉತ್ತರ ; - ಆ ಸುಗಂಧದಲ್ಲಿ ಮನೆಯಲ್ಲಿರುವ ವಾಯುವನ್ನು ಹೊರಹೊರಡಿಸಿ, ಶುದ್ಧ ವಾಯುವನ್ನು ಪ್ರವೇಶಗೊಳಿಸಬಲ್ಲ. 
ಸಾಮರ್ಥ್ಯವಿಲ್ಲ. ಏಕೆಂದರೆ, ಅದರಲ್ಲಿ ಭೇದಕಶಕ್ತಿಯಲ್ಲ. ಮತ್ತು ಕೇವಲ ಅಗ್ನಿಗೆ ಮಾತ್ರ ಆ ವಾಯವವನ್ನು ಮತ್ತು ದುರ್ಗಂಧಯುಕ್ತ 
ಪದಾರ್ಥಗಳನ್ನು ಛನ್ನ- ಭಿನ್ನವಾಗಿ ಮತ್ತು ಹಗುರವಾಗಿ ಮಾಡಿ, ಹೊರಗೋಡಿಸಿ, ಪವಿತ್ರ ವಾಯವನ್ನು ಪ್ರವೇಶಗೊಳಿಸುವ ಸಾವರ್ಥ್ಯವಿದೆ. 

1 ಚುಮುಕಿಸುವ ನೀರನ್ನು ಇಡುವ ಪಾತ್ರೆ. 7 ಕೈತೊಳೆಯಲು ಬೇಕಾದ ಜಲದ ಪಾತ್ರೆ, ' ತುಪ್ಪಮ್ನಡುವ ಪಾತ್ರೆ, ". ತುಪ್ಪದ ಅಹುತಿಕೊಡಲು 
ಉಪಯೋಗಿಸುವ ಚಕ್ಕ ಸೌಟು ಅಥವಾ ಚಮ್ಮಚ. 








30 ಸತ್ಯಾರ್ಥಪ್ರಕಾಶ 
ಪಶ್ನೆ :- ಹಾಗಾದರೆ, ಮಂತ್ರಪಶನಮಾಡುತ್ತಾ ಹೋಮ ಮಾಡುವುದರ ಪ್ರಯೋಜನವೇನು? 


ಉತ್ತರ: - ಯಾವುದರಿಂದ ಹೋಮ ಮಾಡುವುದರ ಲಾಭ ತಿಳಿದುಬರುತ್ತದೋ, ಆ ವ್ಯಾಖ್ಯಾನವು ಮಂತ್ರಗಳಲ್ಲಿದೆ. ಮತ್ತು 
ಮಂತ್ರಗಳ ಆವೃತ್ತಿಯಾಗುವುದರಿಂದ, ಅವು ಕುಠಸ್ಥಮಾಗುತ್ತವೆ. ವೇದಗ್ರಂಥಗಳ ಪಠನ-ಪಾಠನವು ಮತ್ತು ರಕ್ಷಣೆಯೂ ಕೂಡ ಆಗುವುದು. 


ಪ್ರಶ್ನೆ ;- ಹೋಮಮಾಡದೇ ಹೋದರೆ, ಪಾಪವಾಗುವುದೇ? 


ಉತ್ತರ: - ಹೌದು, ಏಕೆಂದರೆ, ಯಾವ ಮನುಷ್ಯನ ಶರೀರದಿಂದ ಎಷ್ಟು ದುರ್ಗಂಧ ಉತ್ಪನ್ನವಾಗಿ, ವಾಯು ಮತ್ತು ಜಲವನ್ನು 
ಕೆಡಿಸಿ,ರೋಗೋತ್ಪತ್ತಿಗೆ ಕಾರಣಭೂತನಾಗಿ ಪ್ರಾಣಮಂತರಗೆ ದುಖವನ್ನುಂಟುಮಾಡುತ್ತಾನೋ, ಅಷ್ಟೇ ಪಾಪ ಆ ಮನುಷ್ಯನಿಗೆ ಉಂಟಾಗುತ್ತದೆ. 
ಆದುದರಿಂದ, ಆ ಪಾಪದ ನಿವಾರಣೆಗಾಗಿ ಅಷ್ಟು ಸುಗಂಧವನ್ನು, ಅಥವಾ ಅದಕ್ಕಿಂತ ಹೆಚ್ಚಾಗಿ, ವಾಯು ಮತ್ತು ಜಲದಲ್ಲಿ 
ಹರಡಬೇಕು. ಮತ್ತು ತಿನ್ನಿಸುವುದರಿಂದ-ಕುಡಿಸುವುದರಿಂದ ಆ ಒಂದು ವಕ್ತಿಗೆ ಸುಖವು ವಿಶೇಷವಾಗುತ್ತದೆ. ಎಷ್ಟು ಫೃತ ಮತ್ತು 
ಸುಗಂಧ ಮೊದಲಾದ ಪದಾರ್ಥಗಳನ್ನು ಒಬ್ಬ ಮಾನವನು ತಿನ್ನುತ್ತಾನೋ, ಅಷ್ಟು ದ್ರವ್ಯದ ಹೋಮದಿಂದ ಲಕ್ಷಾಂತರ ಮಾನವರಿಗೆ. 
ಉಪಕಾರವಾಗುತ್ತದೆ. ಆದರೆ, ಜನರು ತುಪ್ಪ ಮೊದಲಾದ ಉತ್ತಮ ಪದಾರ್ಥಗಳನ್ನು ತಿನ್ನದಿದ್ದರೆ, ಅವರ ಶರೀರದ ಮತ್ತು ಆತ್ಮನ. 
ಬಲದ ಉನ್ನತಿಯಾಗಲಾರದು. ಈ ಕಾರಣದಿಂದ ಒಳ್ಳೆಯ ಪದಾರ್ಥಗಳನ್ನು ತಿನ್ನಿಸಲೂ - ಕುಡಿಸಲೂ ಬೇಕು, ಆದರೆ, ಅದಕ್ಕಿಂತ 
ಹೋಮವನ್ನು ಹೆಚ್ಚಾಗಿ ಮಾಡುವುದು ಉಚಿತ. ಆದುದರಿಂದ ಹೋಮಮಾಡುವುದು ಅತ್ಯಾವಶ್ಯಕವಾಗಿದೆ. 


ಪ್ರಶ್ನೆ ; - ಪ್ರತಿಯೊಬ್ಬ ಮಾನವನೂ ಎಷ್ಟು ಆಹುತಿಗಳನ್ನು ಕೊಡಬೇಕು ಮತ್ತು ಒಂದೊಂದು ಆಹುತಿಯ ಪರಿಮಾಣವೆಷ್ಟು? 


ಉತ್ತರ: - ಪ್ರತಿಯೊಬ್ಬ ಮಾನವನೂ ಹದಿನಾರು - ಹದಿನಾರು ಆಹುತಿ ಕೊಡಬೇಕು ಮತ್ತು ಆರು - ಅರು ಮಾಶದಷ್ಟು ತುಪ್ಪ 
ಮೊದಲಾದುದು ಒಂದೊಂದು ಆಹುತಿಯ 'ಕೌಷ್ಠಪಕ್ಷದ ಪರಿಮಾಣವಾಗಿರಬೇಕು. ಮತ್ತು ಇದಕ್ಕಿಂತ ಹೆಚ್ಚು ಮಾಡಿದರೆ, ಬಹಳ 
ಒಳ್ಳೆಯದು. ಈ ಕಾರಣದಿಂದ ಆರ್ಯವರಶಿರೋಮಣಿ ಮಹಾಶಯರಾದ ಖುಷಿ - ಮಹರ್ಷಿಗಳೂ, ರಾಜ-ಮಹಾರಾಜರುಗಳೂ 
ಬಹಳ ಹೋಮವನ್ನು ಮಾಡುತ್ತಿದ್ದರು ಮತ್ತು ಮಾಡಿಸುತ್ತಿದ್ದರು. ಎಂದಿನವರೆಗೆ ಈ ಹೋಮಮಾಡುವ ಪ್ರಚಾರವಿದ್ದಿತೋ, ಅಂದಿನವರೆಗೆ 
ಆರ್ಯಾವರ್ತದೇಶವು ರೋಗಗಳಿಂದ ರಹಿತವಾಗಿ ಮತ್ತು ಸುಖಗಳಿಂದ ಪೂರಿತವಾಗಿ ಇದ್ದಿತು. ಈಗಲೂ ಪ್ರಚಾರವಾದರೆ, ಹಾಗೆಯೇ 
ಆದೀತು. ಈ ಎರಡು ಯಜ್ಞಗಳು, ಎಂದರೆ - ಓದುವುದು - ಓದಿಸುವುದು, ಸಂಧ್ಯೋಪಾಸನ, ಈಶ್ವರನ ಸ್ತುತಿ-ಪ್ರಾರ್ಥನಾ- 
ಉಪಾಸನೆಮಾಡುವುದು ಬ್ರಹ್ಮಯಜ್ಞ . ಎರಡನೆಯದು - ಆಗ್ನಿಹೋತ್ರದಿಂದಾರಂಭಿಸಿ, ಅಶ್ವಮೇಧದವರೆಗೆ ಯಜ್ಞ ಮಾಡುವುದು 
ಮತ್ತು ವಿದ್ವಾಂಸರ ಸೇವೆ - ಸಂಗಮಾಡುವುದು ದೇವಯಜ್ಞ. ಆದರೆ, ಬ್ರಹ್ಮಚರ್ಯದಲ್ಲಿ ಕೇವಲ ಬ್ರಹ್ಮಯಜ್ಞ ಮತ್ತು ಅಗ್ನಿಹೋತ್ರ 
ಮಾತ್ರ ಮಾಡಬೇಕಾಗಿರುತ್ತದೆ. 


ಬ್ರಾಹ್ಮಣಸ್ವ್ರಯಾಗಾಂ ವರ್ಗಾನಾಮುಷನಯನಂ ಕರ್ತುಮರ್ಹತಿ | ರಾಜ ನ್ಯೋ ದ್ವಯಸ್ಕ | ವೈಕೋ ವೈಶ್ಯಸ್ಕ್ರವೇತಿ 1 
ಶೂದ್ರಮಪಿ ಕುಲಗುಣಸಂಪನ್ನಂ ಮಂತ್ರ ವರ್ಜಮನುಪನೀತಮಧ್ಯಾಸಯೇದಿತೇಕೇ 1 ಇದು ಸುಶ್ರುತನ ಸೂತ್ರಸ್ಥಾನದ 
ಎರಡನೆಯ ಅಧ್ಯಾಯದ ವಚನ. 


ಬ್ರಾಹ್ಮಣನು ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಕ್ಯ ಈ ಮೂರು ವರ್ಣಗಳಿಗೂ, ಕ್ಷತ್ರಿಯನು, ಕ್ಷತ್ರಿಯ ಮತ್ತು ವೈಶ್ಯರಿಗೂ ಹಾಗೂ 
ವೈಶ್ಯನು ಏಕಮಾತ್ರ ವೈಶ್ಯ ವರ್ಣಕ್ಕೂ ಉಪನಯನ ಮಾಡಿಸಿ, ಓದಿಸಬಹುದು. ಮತ್ತು ಕುಲೀನನೂ, ಶುಭಲಕ್ಷಣಯುಕ್ತನೂ ಅದ 
ಶೂದ್ರನಿದ್ದರೆ, ಅವನಿಗೆ ಮಂತ್ರಸಂಹಿತೆಯನ್ನು ಬಿಟ್ಟು ಎಲ್ಲ ಶಾಸ್ತ್ರಗಳನ್ನೂ ಓದಿಸಬಹುದು ಮತ್ತು ಶೂದ್ರನು ಓದಬಹುದು. ಆದರೆ, 
ಅವನಿಗೆ ಉಪನಯನಮಾಡಬಾರದು - ಎಂಬುದು ಅನೇಕ ಆಚಾರ್ಯರ ' ಅಭಿಪ್ರಾಯವಾಗಿದೆ." ಈ ವಿಧಿಯ ನಂತರ ಐದನೆಯ 
ಅಥವಾ ಎಂಟನೆಯ ವರ್ಷದಿಂದ ಹುಡುಗರು ಹುಡುಗರ ಪಾಶಶಾಲೆಗೂ, ಹುಡುಗಿಯರು ಹುಡುಗಿಯರ ಪಾಠಶಾಲೆಗೂ 
ಹೋಗಬೇಕು. ಮತ್ತು ಕೆಳಗೆ ಬರೆದ ನಿಯಮಾನುಸಾರವಾಗಿ ಅಧ್ಯಯನವನ್ನು ಆರಂಭಿಸಬೇಕು: 
ಷಟ್‌ ತ್ರಿಂಶದಾಬ್ಬಿಕಂ ಚರ್ಯಂ ಗುರೌ ತೈವೇದಿಕಂ ವ್ರತಮ್‌ | 
ತದರ್ಧಿಕಂ/ ಪಾದಿಕಂ ವಾ. ಗ್ರಹಣಾಂತಿಕಮೇವ ವಾ.॥| (ಮನು: ೩.೧) 
ಅರ್ಥ:- ಎಂಟನೆಯ ವರ್ಷದ ಮುಂದೆ ಮೂವತ್ತಾರನೆಯ ವರ್ಷದವರೆಗೆ,ಎಂದರೆ- ಒಂದೊಂದು ವೇದವನ್ನು 
ಸಾಂಗೋಪಾಂಗವಾಗಿ ಓದಲು ಹನ್ನೆರಡು-ಹನ್ನೆರಡು ವರ್ಷದಂತೆ, ಒಟ್ಟು ಮೂವತ್ತಾರು" ಮತ್ತು ಎಂಟು ಸೇರಿ ನಾಲ್ವತ್ತನಾಲ್ಕು 
* ಮಹರ್ಷಿಗಳ ಅಭಿಪ್ರಾಯ ವರ್ಣವ್ಯವಸ್ಥಾಪ್ರಕರಣದಲ್ಲಿ ವ್ಯಕ್ತವಾಗುವುದು. 
** ಒಂದು ವೇದಕ್ಕೆ ೧೨ ವರ್ಷದಂತೆ ೩೬ ವರ್ಷಗಳು- ಎಂದರೆ,ಇರುವುದು ಮೂರೇ ವೇದಗಳೆಂದು ತಿಳಿಯಬಾರದು, ಜ್ಞಾನ-ಕರ್ಮ-ಉಪಾಸನಾ 
ಎಂಬ ಮೂರು ವಿದೈೆಗಳೆಂದು ಗ್ರಹಿಸಬೇಕು. 





ತೃತೀಯ ಸಮುಲ್ಲಾಸ: 33. 
ಅಥವಾ ಹದಿನೆಂಟು ವರ್ಷಗಳ ಬ್ರಹ್ಮಚರ್ಯ ಹಾಗೂ ಮೊದಲಿನ ಎಂಟು ಸೇರಿ ಇಪ್ಪತ್ತಾರು ವರ್ಷ ಅಥವಾ ಒಂಬತ್ತು ವರ್ಷ ಮತ್ತು 
ವಿದ್ಯೆಯನ್ನು ಎಂದಿನವರೆಗೆ ಪೂರ್ಣವಾಗಿ ಗ್ರಹಿಸನೋ, ಆ ವತೆಗೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. 


ಪುರುಷೋ ವಾವ ಯಜ್ಞಸ್ಪಸ್ಕೆ ಯಾನಿ ಚೆತುರ್ವಿಂಶತಿ ವರ್ಷಾಣಿ ತತ್ವಾತಃ ಸವನಂ. ಚತುರ್ವಿಂಶತ್ಯಕ್ಷರಾ 


ಗಾಯತ್ರೀ ಗಾಯತ್ರಂ ಪ್ರಾತಃ ಸವನಂ, ತದಸ್ಯವಸವೋಠಿನ್ವಾಯತ್ರಾ: ಪ್ರಾಣಾ ವಾವ ವಸವ ಏತೇ ಹೀದಂ ಸರ್ವಂ 
ವಾಸಯಂತಿ. (೧) 


ತಂ. ಚೇದೇತಸ್ಮಿನ್‌ ವಯಸಿ ಕಿಂಚಿದುಪತಪೇತ್‌ ಸ ಬ್ರೂಯಾತ್‌ ಪ್ರಾಣಾ ವಸವ ಇದಂ ಮೇ ಪ್ರಾತಃಸವನಂ. 
ಮಾಧ್ಯಂದಿನಂ ಸವನಮನು ಸಂತನುತೇತಿ ಮಾಹಂ ಪ್ರಾಣಾನಾಂ ವಸೂನಾಂ ಮಧ್ಯೇ ಯಜ್ಞೋ ವಿರೋಪ್ಲೀಯೇತುದ್ದೈ ವ 
ತತ್ಫ ವಿತ್ಯಗಗೋ ಹ ಭವತಿ. (೨) 

ಅಥ ಯಾನಿ ಚತುಶ್ಚತ್ಹಾರಿಂಶದ್ವರ್ನಾಣಿ ತನ್ಮಾಧ್ಯಂದಿನಂ ಸವನಂ ಚತುಶ್ಮತ್ವಾರಿಂ ಶದಕ್ಷರಾ ತೈಷ್ಟುಪ್‌, ತೈಷ್ಮುಭಂ 
ಮಾಧ್ಯಂದಿನಂ ಸವನಂ. ತದಸ್ಥ ರುದ್ರಾ ಅನ್ಹಾಯತ್ರಾಃ ಪ್ರಾಣಾ ವಾವ ರುದ್ರಾ ಏತೇ ಹೀದಂ ಸರ್ವಂ ರೋದಯಂತಿ. (೩) 

ತಂ. ಚೇದೇತಸ್ಮಿನ್‌ ವಯಸಿ ಕಿಂಚಿದುಪತಪೇತ್ಸ ಬ್ರೂಯಾತ್‌ ಪ್ರಾಣಾ ರುದ್ರಾ ಇದಂ ಮೇ ಮಾಧ್ಯಂದಿನಂ 
ಸವನಮನು ಸಂತನುತೇತಿ. ಮಾಹಂ ಪ್ರಾಣಾನಾಂ ರುದ್ರಾಣಾಂ ಮಧ್ಯೇ ಯಜ್ಞೋ ವಿರೋಶ್ಲೀಯೇತ್ಕುದೈವ ತತ 
ಏಿತೃಗದೋ ಹ ಭವತಿ. (೪) 


ಅಥ ಯಾನ್ಮಷ್ಟಾಚತ್ಥಾರಿಂಶದ್ದರ್ಪಾಣಿ ತತ್ತ್ವತೀಯ ಸವನಮಾಷ್ಟಾಚತ್ಹಾರಿಂಶದಕ್ಷರಾ ಜಗತೀ , ಜಾಗತಂ ತೃತೀಯಸವನಂ. 
ತದಸ್ಕಾದಿತ್ಕಾನ್ಮಾಯತ್ರಾ ಪ್ರಾಣಾ ವಾ ವಾಡಿತ್ಯಾ ಏತೇ ಹೀದಂ ಸರ್ವಮಾದದತೇ, (೪) 


ತಂಚೇದೇತಸ್ಮಿನ್ಹಯಸಿ ಕಿಂಚಿದುವ ತಪೇತ್ಸ ಬ್ರೂಯಾತ್‌ ಪ್ರಾಣಾ ಆದಿತ್ಕಾ ಇದಂ ಮೇ ತೃತೀಯಸವನಮಾಯುರನು 
ಸಂತನುತೇತಿ, ಮಾಹಂ ಪ್ರಾಣಾನಾಮಾದಿತ್ಯಾನಾಂ ಮಧ್ಯೇ ಯಜ್ನೋ ವಿಲೋಪ್ಲೀಯೇತ್ಕುದೈೈವ ತತ ವಿತ್ಯಗದೋ ಹೈವ 
ಭವತಿ, (೬) 

ಇದು ಛಾಂದೋಗ್ಯೋಪನಿಷತ್ತಿನ (ಪ್ರಪಾಕಕ - ೩, ಖಂಡ - ೧೬) ವಚನವಾಗಿದೆ. 


ಬ್ರಹ್ಮಚರ್ಯ ಮೂರು ಬಗೆಯದಿದೆ - ಕನಿಷ್ಠ, ಮಧ್ಯಮ ಮತ್ತು ಉತ್ತಮ ; ಅವುಗಳಲ್ಲಿ ಕನಿಷ್ಠವಾದುದು ಹೀಗಿರುತ್ತದೆ. 
ಪುರುಷನು, ಅನ್ನರಸಮಯವಾದ ದೇಹ ಪುರ; 'ಪುರಿ' ಎಂದರೆ ದೇಹದಲ್ಲಿ ಶಯನ ಮಾಡುವ ಜೀವಾತ್ಮನು, ಯಜ್ಞ.- ಎಂದರೆ 
ಅತ್ಯಂತ ಶುಭಗುಣಗಳಿಂದ ಸಂಗತನೂ ಮತ್ತು ಸತ್ಯಾರಾರ್ಹನೂ ಆಗಬೇಕು. ಅವನು ೨೪ ವರ್ಷಗಳ ಪರ್ಯಂತ ಜಿತೇಂದ್ರಿಯನಾಗಿ, 
ಎಂದರೆ ಬ್ರಹ್ಮಚಾರಿಯಾಗಿದ್ದು ವೇದ - ಮೊದಲಾದ ವಿದ್ಯೆಗಳನ್ನೂ ಮತ್ತು ಸುಶಿಕ್ಷಣವನ್ನೂ ಗ್ರಹಿಸಬೇಕು ಮತ್ತು ವಿವಾಹ 
ಮಾಡಿಕೊಂಡರೂ ವಿಷಯಲೋಲುಪನಾಗದಿರಬೇಕು - ಇದು ಅವನಿಗೆ ಅವಶ್ಯಕ , ಹೀಗೆ ಮಾಡಿದರೆ, ಅವನ ಶರೀರದಲ್ಲಿ ಪ್ರಾಣವು. 
ಬಲಯುಕ್ತವಾಗಿ ಸಮಸ್ತ ಶುಭಗುಣಗಳನ್ನೂ ನೆಲೆಗೊಳಿಸುವಂತಹವಾಗುತ್ತವೆ. (೧). 


ಈ ಪ್ರಥಮ ವಯಸ್ಸಿನಲ್ಲಿ, ಅವನಿಗೆ ವಿದ್ಯಾಭ್ಯಾಸದಲ್ಲಿ ಏನಾದರೂ ಸಂತಾಪ ಉಂಟಾದರೆ ಮತ್ತು, ಆಚಾರ್ಯನೂ 
ಅವನಿಗೆ ಅನುಕೂಲವಾದ ಉಪದೇಶವನ್ನೇ ಕೊಡುತ್ತಾ ಹೋಗಬೇಕು- ಮತ್ತು ಬ್ರಹ್ಮಚಾರಿಯು, ನಾನು ಪ್ರಥಮ ಸ್ಥಿತಿಯಲ್ಲಿ ಸಂ. 
ಸರಿಯಾಗಿ ಬ್ರಹ್ಮಚಾರಿಯಾಗಿರುವೆನಾದಲ್ಲಿ ನನ್ನ ಶರೀರ ಮತ್ತು ಆತ್ಮ ಆರೋಗ್ಯಯುಕ್ತವೂ, ಬಲಿಷ್ಠವೂ ಆಗಿ, ನನ್ನ ಪ್ರಾಣಗಳು 
ಶುಭಗುಣಗಳನ್ನು ನೆಲೆಗೊಳಿಸುವಂತಹವಾಗುವುವು - ಎಂಬ ನಿರ್ಧಾರವನ್ನು ಮಾಡಿಕೊಳ್ಳಬೇಕು. ಹಾಗೂ, “ ಮಾನವರೇ! ನಾನು 
ಬ್ರಹ್ಮಚರ್ಯಕ್ಕೆ ಲೋಪ ತಾರದ ಹಾಗೆ ಸುಖಗಳನ್ನು ವಿಸ್ತರಿಸಿರಿ. ೨೪ ವರ್ಷಗಳನಂತರ ಗೃಹಾಶ್ರಮವನ್ನು ಸ್ವೀಕರಿಸುವೆನಾದರೆ, 
ನಾನು ರೋಗರಹಿತನಾಗಿರುವೆನು ಮತ್ತು ನನ್ನ ಆಯಸ್ಸೂ ಕೂಡ ೭೦ ಅಥವಾ ೮೦ ವರ್ಷಗಳವರೆಗೂ ಇರುವುದು - ಎಂದು 
ಪುಸದ್ಧವಾಗಿದೆ?- ಎಂದು ಹೇಳಬೇಕು. (೨) 


ಮಧ್ಯಮ ಬ್ರಹ್ಮಚರ್ಯವಿದು :- ಯಾವ ಮಾನವನು ೪೪ ವರ್ಷಗಳವರೆಗೆ ಬ್ರಹ್ಮಚಾರಿಯಾಗಿದ್ದು ವೇದಾಭ್ಯಾಸ ಮಾಡುತ್ತಾನೋ, 
ಅವನ ಪ್ರಾಣಗಳೂ, ಇಂದ್ರಿಯಗಳೂ, ಅಂತಹರಣಗಳೂ ಮತ್ತು ಆತ್ಮನೂ ಬಲಯುಕ್ತವಾಗಿ ಎಲ್ಲ ದುಷ್ಪರನ್ನೂ ಅಳಿಸುವ ಮತ್ತು 
ಶ್ರೇಷ್ಠರನ್ನು ಪಾಲಿಸುವವ ಆಗುತ್ತವೆ. (೩) 


ನಾನು ಈ ಪ್ರಥಮ ವಯಸ್ಸಿನಲ್ಲೇ ತಾವು ಹೇಳುವಂತೆ ಸ್ವಲ್ಪ ತಪಶ್ಚರ್ಯೆಯನ್ನು ಮಾಡಿದರೆ, ನನ್ನ ರುದ್ರರೂಪವಾದ ಪ್ರಾಣಗಳುಳ್ಳ. 


32 ಸತ್ಯಾರ್ಥಪ್ರಕಾಶ 
ಈ ಮಧ್ಯಮ ಬ್ರಹ್ಮಚರ್ಯವು ಸಿದ್ಧಿಸುವುದು. ಓ ಬ್ರಹ್ಮಚಾರಿಗಳೇ! ಹೇಗೆ ನಾನು ಈ ಬ್ರಹ್ಮಚರ್ಯಕ್ಕೆ ಲೋಪ ತಾರದೆ ಯಜ್ಞಸ್ವರೂಪ. 
ನಾಗುತ್ತೇನೋ ಮತ್ತು ಅದೇ ಆಚಾರ್ಯಕುಲದಿಂದ ಬರುತ್ತೇನೋ ಮತ್ತು ರೋಗರಹಿನಾಗಿರುತ್ತೇನೋ, ಹಾಗೆಯೇ ನೀವುಗಳೂ ಈ 
ಬ್ರಹ್ಮಚರ್ಯವನ್ನೂ ವರ್ಧಿಸಿರಿ. ಹೇಗೆ ಈ ಬ್ರಹ್ಮಚಾರಿ ಒಳ್ಳೆಯ ಕೆಲಸ ಮಾಡುತ್ತಾನೋ, ಹಾಗೆ ನೀವೂ ಮಾಡುತ್ತಾ ಹೋಗಿರಿ. (೪) 

ಉತ್ತಮ ಬ್ರಹ್ಮಚರ್ಯವು ೪೮ ವರ್ಷಗಳವರೆಗಿನದು ಮೂರನೆಯ ಬಗೆಯದು. ಜಗತೀ ಛಂದ೯ಸಿನಲ್ಲಿ ೪೮ ಅಕ್ಷರಗಳಿರುವ 
ಹಾಗೆ, ಯಾವನು ೪೮ ವರ್ಷಗಳ ಪರ್ಯಂತ ಯಥಾರ್ಥವಾಗಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾನೋ, ಅವನ ಪ್ರಾಣಗಳು ಅನುಕೂಲವಾಗಿ 
ಸಮಸ್ತ ವಿದ್ಯೆಗಳನ್ನೂ ಗ್ರೂಸುತ್ತವೆ. (೫). 

ಆಜಾರ್ಯರೂ, ಮತ್ತು ಮಾತಾ ಪಿತೃಗಳೂ ತಮ್ಮ ಮಕ್ಕಳನ್ನು ಪ್ರಥಮ ವಯಸ್ಸಿನಲ್ಲಿ ವಿದ್ಯೆ ಮತ್ತು ಗುಣಗ್ರಹಣಕ್ಕಾಗಿ 
ತಪ್ಪ್ಟಿಗಳನ್ನಾಗಿ ಮಾಡಿ ಮತ್ತು ಅದರ ಉಪದೇಶವನ್ನೇ ಮಾಡಿದರೆ ಹಾಗೂ ಮಕ್ಕಳು ತಾವೇ ಸ್ವತಃ ಅಖಂಡಿತ ಬ್ರಹ್ಮಚರ್ಯಪಾಲನದಿಂದ 
ಮೂರನೆಯ ಉತ್ತಮ ಬ್ರಹ್ಮಚರ್ಯವನ್ನು ಸಾಧಿಸಿದರೆ, ಪೂರ್ಣವಾಗಿ, ಎಂದರೆ ನಾಲ್ಕುನೂರು ವರ್ಷಗಳವರೆಗೂ ಅಯಸ್ಸನ್ನು 
ವರ್ಧಿಸಿಕೊಳ್ಳುವರು. ಹಾಗೆಯೇ, ನೀವೂ ವರ್ಧಿಸಿಕೊಳ್ಳರಿ. ಏಕೆಂದರೆ- ಯಾವ ಮಾನವರು ಈ ಬ್ರಹ್ಮಚರ್ಯವನ್ನು ಪಡೆದು ಅದಕ್ಕೆ 
ಲೋಪವನ್ನುಂಟುಮಾಡರೋ, ಅವರು ಎಲ್ಲ ವಿಧದ ರೋಗಗಳಿಂದಲೂ ರಹಿತಶಾಗಿ ಧರ್ಮ, ಅರ್ಥ,ಕಾಮ ಮತ್ತು ಮೋಕ್ಷವನ್ನು 
ಪಡೆದುಕೊಳ್ಳುತ್ತಾರೆ. (೬) 

(ಕರೀರದ ನಾಲ್ಕು ಅವಸ್ಥೆಗಳು) 

ಚತಸ್ರೋತವಸ್ಯಾಃ ಶರೀರಸ್ಕ ವೃದ್ಧಿರ್ಯೌವನಂ ಸಂಪೂರ್ಣತಾ ಕಿಂಚಿತ್ತರಿ ಹಾಣಿಶ್ಯೇತಿ 1 ಆಷೋಡಶಾದ್ಧ್ರದ್ಧಿ | 

ಆಸಂಚವಿಂಶತೇರ್ಯೌವನಂ ಆಚೆತ್ಥಾರಿಂಶತಃ ಸಂಪೂರ್ಣತಾ | ತತಃ ಕಿಂಚತರಿಹಾಗಿಶ್ಯೇತಿ !1 


ಪಂಚವಿಂತೇ ತತೋ ವರ್ಷೇ ಪುಮಾನ್ನಾರೀ ತು ಷೋಡಶೇ | 
ಸಮತ್ವಾಗತವೀರ್ಕೌ ತೌ ಜಾನೀಯಾತ್ಮುಶಲೋ ಭಿಷಕ್‌ 0. ಸುದ್ರುತನ ಸೂತ್ರಸ್ಥಾನದ (೮-೩೫) 
ಶರೀರದ ಅವಸ್ಥೆಗಳು ನಾಲ್ಕು ಇವೆ :- 
ಮೊದಲನೆಯದು (ವೃದ್ಧಿ) ೧೬ನೆಯ ವರ್ಷದಿಂದ ಹಿಡಿದು ೨೫ ನೆಯ ವರ್ಷದವರೆಗೆ ಸಮಸ್ತ ಧಾತುಗಳೂ ವರ್ಧಿಸುತವೆ. 


ಎರಡನೆಯದು (ಯೌವನ) ೨೫ ನೆಯ ವರ್ಷದ ಕೊನೆ ಮತ್ತು ೨೬ ನೆಯ ವರ್ಷದ ಆರಂಭದಲ್ಲಿ ಯುವಾನಸ್ತೆಯ 
ಆರಂಭವಾಗುತ್ತದೆ. 
ಮೂರನೆಯದು (ಸಂಪುರ್ಣತ್ವ) ೨೫ ನೆಯ ದರಿಂದ ಹಿಡಿದು ೪೦ನೆಯ ವರ್ಷದವರೆಗೆ ಎಲ್ಲ ಧಾತುಗಳಿಗೂ ಪುಶ್ಚಿಯುಂಟಾಗುತ್ತದೆ. 


ನಾಲ್ಕನೆಯ (1ರಚತ್ಚರಿಹಾಣಿ) ಯಾವಾಗ ಸಾಂಗೋಪಾಂಗವಾಗಿ ಶರೀರದಲ್ಲಿನ ಸಕಲ ಧಾತುಗಳೂ ಪುಷ್ಪವಾಗಿ ಪೂರ್ಣತ್ವವನ್ನು 
ಹೊಂದುತ್ತವೋ, ಆ ಕಾಲದ ನಂತರ ಯಾವ ಧಾತು ಹೆಚ್ಚುವುದೋ, ಅದು ಶರೀರದಲ್ಲಿ ಉಳಿಯುವುದಿಲ್ಲ. ಆದರೆ,ಕನಸು, ಬೆವರು- 
ಮೊದಲಾದುವುಗಳ ಮೂಲಕ ಹೊರಕ್ಕೆ ಹೊರಟು ಹೋಗುತ್ತದೆ. ಆ ೪೦ ನೆಯ ವರ್ಷವೇ ವಿವಾಹಕ್ಕೆ ಉತ್ತಮವಾದ ಸಮಯ. 
ಅಂದರೆ-ಉತ್ತಮೋತ್ತಮವಂತೂ ನಾಲ್ವತ್ತೆಂಟನೆಯ ವರ್ಷದಲ್ಲಿ ವಿವಾಹ ಮಾಡುವುದೇ ಆಗಿದೆ. 


ಪ್ರಶ್ನೆ 


- ಅಲ್ಲ. ಪುರುಷನು ೨೫ ನೆಯ ವರ್ಷಗಳವರೆಗೆ ಬ್ರಹ್ಮಜರ್ಯಪಾಲಿಸಿದರೆ, ಕನ್ನೆ ೧೬ ವರ್ಷಗಳವರೆಗೆ, ಪುರುಷ 
೩೦ ವರ್ಷ ಪರ್ಯಂತ ಬ್ರಹ್ಮಚುರಿಯಾಗಿದ್ದರೆ, ಶೀ ೧೭ ವರ್ಷ, ಪುರುಷನು ೩೬ ವರ್ಷಗಳವರೆಗೆ ಇದ್ದರೆ, ಸ್ತ್ರೀ ೧೮ ವರ್ಷ; 
ಪುರುಷನು ೪೦ ವರ್ಷಗಳವರೆಗೆ ಬ್ರಹ್ಮಭರ್ಯ ಪಾಲಿಸಿದರೆ, ಸ್ತ್ರೀ ೨೦ ವರ್ಷ; ಪುರುಷನು ೪೪ ವರ್ಷಗಳ ಪರ್ಯಂತ್ಮ 
ಬ್ರಹ್ಮಚರ್ಯ ಪಾಲಿಸಿದರೆ, ಸ್ತ್ರೀ ೨೨ ವರ್ಷ; ಪುರುಷನು ೪೮ ವರ್ಷ ಬ್ರಹ್ಮಚರ್ಯ ಪಾಲಿಸಿದರೆ, ಶ್ಟ್ರೀ ೨೪.ವರ್ಷ ಪರ್ಯಂತ 
ಬ್ರಹ್ಮಚರ್ಯವನ್ನು ಸೇವಿಸಬೇಕು. ಎಂದರೆ, ೪೮ನೆಯ ವರ್ಷದ ನಂತರ ಪುರುಷನೂ ಮತ್ತು ೨೪ನೆಯ ವರ್ಷದ ನಂತರ ಸ್ತ್ರೀಯೂ 
ಬ್ರಹ್ಮಚರ್ಯವನ್ನೂ ಪಾಲಿಸಬೇಕಾಗಿಲ್ಲ, ಆದರೆ ಈ ನಿಯಮ ವಿವಾಹ ಮಾಡಿಕೊಳ್ಳುವ ಪುರುಷರಿಗೆ ಮತ್ತು ಸ್ವೀರಿಗೆ ಮುತ್ತ. ಮತ್ತು, 
ಯಾರು ವಿವಾಹ ಮಾಡಿಕೊಳ್ಳಲು ಇಚ್ಛಿಸುವುದೇ ಇಲ್ಲವೋ, ಅವರು ಮರಣ ಪರ್ಯಂತ ಬ್ರಹ್ಮಚಾರಿಗೊಗಿರಲು ಸಾಧ್ಯವಿದ್ದರೆ, 
ಸಂತೋಷದಿಂದ ಹಾಗೆಯೇ ಇರಲಿ. ಆದರೆ, ಈ ಕಾರ್ಯ ಪೂರ್ಣ ವಿದ್ವಾಂಸರೂ, ಜಿತೇಂದ್ರಿಯರೂ ಮತ್ತು ನಿರ್ದೋಷ 
ಯೋಗಿಗಳೂ ಆದ. ಸ್ವ್ರೀಯರದು ಮತ್ತು ಪುರುಷರದಾಗಿದೆ. ಕಾಮದ ವೇಗವನ್ನು ತಡೆದಿಟ್ಟು, ಇಂದ್ರಿಯಗಳನ್ನು ತಮ್ಮ 
ವಶದಲ್ಲಿಟ್ಟುಕೊಳ್ಳುವುದು ಮಹಾ ಕಠಿಣಕಾರ್ಯ. 





ಬ್ರಹ್ಮಚರ್ಯದ ಈ ನಿಯಮ ಸ್ವೀ ಮತ್ತು ಪುರುಷರಿಗೆ ಇಬ್ಬರಿಗೂ ಸಮವೇ ಏನು? 





ತೃತೀಯ ಸಮುಲ್ಲಾಸ 33 
(ಓದುವವರ - ಓದಿಸುವವರ ನಿಯಮಗಳು) 


ಖತಂ ಚ ಸ್ವಾಧ್ಯಾಯಪ್ರವಚನೇ ಚ ಸತ್ಯಂ ಚ ಸ್ಥಾಧ್ಯಾಯಪ್ರವಚನೇ ಚ 1 ತಪಶ್ಚ ಸ್ಥಾಧ್ಯಾಯಪ್ರವಚನೇ ಚೆ 1 
ದಮಶ್ಚ ಸ್ವಾಧ್ಯಾಯಪ್ರವಚನೇ ಚ| ಶಮಶ್ವ ಸ್ವಾಧ್ಯಾಯಪ್ರವಚನೇ ಚೆ। ಆಗ್ನಯಶ್ಚ ಸ್ಥಾಧ್ಯಾಯಪ್ರವಚನೇ ಚ। ಆಗ್ನಿ 
ಹೋತ್ರಂ ಚೆ ಸ್ವಾಧ್ಯಾಯಪ್ರವಚನೇ ಚ । ಅತಿಥಿಯಶ್ಚ ಸ್ವಾಧ್ಯಾಯಪ್ರವಚನೇ ಚ 1 ಮಾನುಷಂ ಚ ಸ್ವಾಧ್ಯಾಯಪ್ರವಚನೇ 
ಚ ಪ್ರಜಾ ಚೆ ಸ್ವಾಧ್ಯಾಯಪ್ರವಚನೇ ಚೆ । ಪ್ರಜನಶ್ಚ ಸ್ಥಾಧ್ಯಾಯಪ್ರವಚನೇ ಚೆ | ಪುಜಾತಿಶ್ಚ ಸ್ಥಾಧ್ಯಾಯಪ್ರವಚನೇ ಚ। 


ಇದು ತೈಕ್ರಿರೀಯೋಪಾಷತ್ತಿನ ವಚನವಾಗಿದೆ. ಅಕಾವಲ್ಲಿ ಪ್ರ-೭ ಅನ) ಇವು ಓದುವವರ-ಓದಿಸುವವರ ನಿಯವಗಳಾಗಿವೆ. 


ಅರ್ಥ :- (ಯತಂ) ಯಥಾರ್ಥವಾದ ಆಚರಣದಿಂದ ಓದಬೇಕು; ಓದಿಸಬೇಕು; (ಸತ್ಯಂ) ಸತ್ಕಾಚಾರದಿಂದ ಸತ್ಯವಿದೈಗಳನ್ನು 
ಓದಬೇಕು ; ಓದಿಸಬೇಕು. (ತಪು) ತಪಸ್ವಿಗಳಾಗಿ, ಎಂದರೆ ಧರ್ಮಾನುಷ್ಠಾನ ಮಾಡುತ್ತಾ ವೇದ ಮೊದಲಾದ ಶಾಸ್ತ್ರಗಳನ್ನು ಓದಬೇಕು; 
ಓದಿಸಬೇಕು. (ದಮ) ಬಾಹ್ಮ ಇಂದ್ರಿಯಗಳನ್ನು ದುರಾಚರಣಗಳಿಂದ ತಡೆದು ಓದಬೇಕು; ಓದಿಸುತ್ತಾ ಹೋಗಬೇಕು. (ಶಮ) 
ಮನಸ್ಸಿನ ವೃತ್ತಿಯನ್ನು ಎಲ್ಲ ಬಗೆಯ ದೋಷಗಳಿಂದ ದೂರವಿಟ್ಟು ಓದುತ್ತಾ-ಓದಿಸುತ್ತಾ ಹೋಗಬೇಕು. (ಅಗ್ನಯ;) ಅಹವೀಯ 
ಮೊದಲಾದ ಅಗ್ನಿಗಳನ್ನೂ , ಮತ್ತು ವಿದ್ಯತ್ತು ಮೊದಲಾದವನ್ನೂ ತಿಳಿದು, ಓದುತ್ತಾ ಓದಿಸುತ್ತಾ ಹೋಗಬೇಕು. (ಆಗ್ನಿಹೋತ್ರಂ) 
ಅಗ್ನಿಹೋತ್ರ ಮಾಡುತ್ತಾ ಪಠನ-ಪಾಠಗಳನ್ನು ಮಾಡುತ್ತಾ - ಮಾಡಿಸುತ್ತಾ ಹೋಗಬೇಕು. (ಅತಿಥಿಯ) ಅತಿಥಿಗಳ ಸೇವೆ ಮಾಡುತ್ತಾ, 
ಓದಬೇಕು ಮತ್ತು ಓದಿಸಬೇಕು. (ಮಾನುಷಂ) ಮಾನವಸಂಬಂಧೀ ವ್ಯವಹಾರಗಳನ್ನು ಯಥಾಯೋಗ್ಯವಾಗಿ ಮಾಡುತ್ತಾ ಓದುತ್ತಾ - 
ಓದಿಸುತ್ತಾ ಇರಬೇಕು (ಪ್ರಜಾ) ಸಂತತಿಯನ್ನೂ, ರಾಜ್ಯವನ್ನೂ ಪಾಲಿಸುತ್ತಾ. ಓದುತ್ತಾ-ಓದಿಸುತ್ತಾ ಹೋಗಬೇಕು. (ಪ್ರಜನ) ವೀರ್ಯದ 
ರಕ್ಷಣೆಯನ್ನೂ ಮತ್ತು ವೃದ್ಧಿಯನ್ನೂ ಮಾಡುತ್ತಾ, ಓದುತ್ತಾ- ಓದಿಸುತ್ತಾ ಹೋಗಬೇಕು. (ಪ್ರಜಾತಿಃ) ತಮ್ಮ ಸಂತಾನವನ್ನೂ, ಮತ್ತು 
ಶಿಷ್ಠರನ್ನೂ ಪಾಲನೆ ಮಾಡುತ್ತಾ, ಓದುತ್ತಾ - ಓದಿಸುತ್ತಾ ಹೋಗಬೇಕು. 


(ಯಮನಿಯಮಗಳನ್ನು ಎಲ್ಲರೂ ಪಾಲಿಸಬೇಕು). 
ಯಮಾನ್‌ ಸೇವೇತ ಸತತಂ ನ ನಿಯಮಾನ್‌ ಕೇವಲಾನ್ನುದಃ | 
ಯಮಾನ್ಹ ತತ್ಮಕುರ್ವಾಣೋ ನಿಯಮಾನ್‌ ಕೇವಲಾನ್‌ ಭಜನ್‌ ॥ (ಮನು: - ೪. ೨೦೪) 
ಯಮಗಳು ಐದು ರೀತಿಯವಿವೆ:- 
ತತ್ತಾಹಿಂಸಾಸತ್ಯಾಸ್ತೇಯ ಬ್ರಹ್ಮಚರ್ಯಾಪರಿಗ್ರಹಾ ಯಮಾಃ । (ಯೋಗ ಸೂತ್ರ :- ಸಾಧನಪಾದ - ೩೦) 


ಅಂದರೆ, (ಅಹಿಂಸಾ) ವೈರತ್ಯಾಗ (ಸತ್ಯ) ಇರುವಿಕೆಯನ್ನು ಒಪ್ಪವುದು,ಮಾತನಾಡುವುದು, ಮತ್ತು ಪಸ್ತು್ಕಿತಿಯನ್ನೇ ಅನುಷ್ಠಾನ 
ಮಾಡುವುದು, (ಅಸ್ತೇಯ) ಮನ - ವಚನ - ಕರ್ಮಗಳಿಂದ ಕಳ್ಳತನವನ್ನು ತ್ಯಜಿಸುವುದು, (ಬ್ರಹ್ಮಚರ್ಯ) ಎಂದರೆ. 
ಉಪಸ್ಥೇಂದ್ರಿಯದ ಸಂಯಮ , (ಅಪರಿಗ್ರಹ) ಅತ್ಯಂತ ಲೋಲುಪತ್ವ- ಸ್ವತ್ವಾಭಿಮಾನ ರಹಿತನಾಗುವುದು. ಈ ಐದು ಯಮಗಳ 
ಸೇವನವನ್ನು ಸದಾ ಮಾಡಬೇಕು. ಕೇವಲ ನಿಯಮಗಳನ್ನೇ ಪಾಲಿಸುವುದು, ಎಂದರೆ- 
ಶೌಚ ಸಂತೋಷತಪಃ ಸ್ಥಾಧ್ಯಾಯೇಶ್ವರಪ್ರಣಿಧಾನಾನಿ ನಿಯಮಾಃ | (ಯೋಗ ಸೂತ್ರ ಸಾಧನಪಾದ - ೩೨) 
(ಶೌಚ) ಸ್ನಾನ ಮೊದಲಾದುದರಿಂದ ಪವಿತ್ರತೆ , (ಸಂತೋಷ) ಒಂತಾಗಿ. ಪ್ರಸನ್ನನಾಗಿದ್ದು, ನಿರುದ್ಯಮನಾಗಿರುವುದು 
ಸಂತೋಷವಲ್ಲ; ಆದರೆ ಎಷ್ಟು ಪುರುಷರ್ಥ ಮಾಡಲಾಗುವುದೋ, ಅಷ್ಟು ಮಾಡುವುದು ; ನಷ್ಟ ಅಥವಾ ಲಾಭ ಆದಾಗ ಶೋಕ 
ಅಥವಾ ಹರ್ಷ ಹೊಂದದೇ ಇರುವುದು . (ತಪಃ) ಎಂದರೆ ಕಷ್ಟವನ್ನು ಅನುಭವಿಸಿದರೂ ಕೂಡ ಧರ್ಮಯುಕ್ತವಾದ ಕರ್ಮಗಳ: 
ಅನುಷ್ಠಾನ (ಸ್ವಾಧ್ಯಾಯ) ಓದುವುದು - ಓದಿಸುವುದು (ಈಶ್ವರಪುಣಿದಾನ) ಈಶ್ವರನಲ್ಲಿ , ಭಕ್ತಿವಿಶೇಷದೊಂದಿಗೆ ಆತ್ಮನನ್ನು 
ಅರ್ಪಿತನನ್ನಾಗಿಡುವುದು - ಈ ಐದೂ ನಿಯವಗಳೆನಿಸುತ್ತವೆ. ಯಮಗಳನ್ನು ಬಿಟ್ಟು , ಕೇವಲ ಈ ನಿಯಮಗಳನ್ನು ಪಾಲಿಸಬಾರದು ; 
ಆದರೆ-ಇವೆರಡನ್ನೂ ಪಾಲಿಸುವ ಪರಿಪಾಟಿಯಿಡಬೇಕು. ಯಾವನು ಯವಗಳನ್ನು ಸೇವಿಸದೆ, ಕೇವಲ ನಿಯವಗಳನ್ನು ಸೇವಿಸುತ್ತಾನೋ, 
ಅವನು ಉನ್ನತಿ ಹೊಂದುವುದಿಲ್ಲ; ಆದರೆ ಅಧೋಗತಿ (ಹೊಂದುತ್ತಾನೆ) - ಎಂದರೆ ಸಂಸಾರದಲ್ಲಿ ಬಿದ್ದರುತ್ತಾನೆ. 


ಕಾಮ್ಯಾತ್ಮತಾ ನ. ಪ್ರಶಸ್ತಾ ನ ಚೈವೇಹಾಸ್ತ ಕಾಮತಾ | 
ಕಾಮ್ಮೋಹಿ ವೇದಾಧಿಗಮಃ ಕರ್ಮಯೋಗಶ್ವ ವೈದಿಕ ॥ (ಮನು-೨.೨) 


34 ಸತ್ಯಾರ್ಥಪ್ರಕಾಶ. 
ಅರ್ಥ: - ಅತ್ಯಂತ ಕಾಮಾತುರತೆ ಮತ್ತು ನಿಷ್ಠಾಮತೆ ಯಾವನೊಬ್ಬನಿಗೂ ಶ್ರೇಷ್ಠವಲ್ಲ; ಏಕೆಂದರೆ - ಕಾಮನೆಯನ್ನೇ 
ಮಾಡದಿದ್ದರೆ, ವೇದಗಳ ಜ್ಞಾನ ಮತ್ತು ವೇದವಿಹಿತ ಕರ್ಮ ಮೊದಲಾದ ಉತ್ತಮ ಕಾರ್ಯಗಳು ಯಾವನಿಂದಲೂ ಆಗಲಾರವು. 
ಆದುದರಿಂದ- ` 
ಸ್ವಾಧ್ಯಾಯೇನ ವ್ರತೈರ್ಹೋಮೈಕ್ತೈ ವಿದ್ಯೇನೇಜ್ಯಯಾ ಸುತಃ । 
ಮಹಾಯಜ್ಞ ಶ್ಚ ಯಜ್ಞೈೈತ್ಚ ಬ್ರಾಹ್ಮೀಯಂ ಕ್ರಿಯತೇ ತನು ॥1 (ಮನು:- ೨. ೨೮) 
ಅರ್ಥ: - (ಸ್ಥಾಧ್ಯಾಯ) ಸಕಲ ವಿದ್ಯೆಯನ್ನೂ ಓದುವುದರಿಂದ- ಓದಿಸುವುದರಿಂದ, (ವ್ರತ) ಬ್ರಹ್ಮಚರ್ಯ, ಸತ್ಯಭಾಷಣ - 
ಮೊದಲಾದ ನಿಮಯಗಳನ್ನು ಪಾಲಿಸುವುದರಿಂದ , (ಹೋಮ) ಅಗ್ನಿಹೋತ್ರ ಮೊದಲಾದ ಹೋಮಗಳು, ಸತ್ಯದ ಅಂಗೀಕಾರ, 
ಅಸತ್ಯದ ಪರಿತ್ಯಾಗ ಮತ್ತು ಸತ್ಯವಿದ್ಯಾದಾನ , (ತೈವಿದ್ಯೇನ) ವೇದದಲ್ಲಿರುವ ಕರ್ಮ, ಉಪಾಸನಾ, ಜ್ಞಾನ, ವಿದ್ಯಾಸ್ವೀಕಾರ, 
(ಇಜ್ಮಯಾ) ಪಕ್ಷೇಷ್ಟಿ - ಮೊದಲಾದುವು, (ಸುತೈೈಃ) ಸಂತಾನೋತ್ಪತ್ತಿ , (ಮಹಾಯಜ್ಞ) ಬ್ರಹ್ಮ , ದೇವ , ಪಿತ, ವೈಶ್ವದೇವ: 
ಮತ್ತು ಅತಿಥಿಗಳ ಸೇವೆ - ಎಂಬ ಐದು ಯಜ್ಞಗಳು ಮತ್ತು , (ಯಜ್ಞ ೪ ಅಗ್ನಿಷ್ಟೋಮ - ಮೊದಲಾದ , ಹಾಗೂ ಶಶಿಲ್ಪವಿದ್ಯಾ- 
ವಿಜ್ಞಾನವೇ ಮೊದಲಾದ ಯಜ್ಞಗಳ ಅನುಷ್ಠಾನದಿಂದ , ಈ ಶರೀರವನ್ನು " ಬ್ರಾಹ್ಮ' ಎಂದರೆ ವೇದ ಮತ್ತು ಪರಮೇಶ್ವರನೇ 
ಮೊದಲಾದವುಗಳ. ಭಕ್ತಿಗೆ ಆಧಾರರೂಪವಾದ ಬ್ರಾಹ್ಮಣಶರೀರವಾಗಿ ಮಾಡಲಾಗುತ್ತದೆ. ಇಷ್ಟು ಸಾಧನಗಳಿಲ್ಲದಿದ್ದರೆ, 
ಬ್ರಾಹ್ಮಣಶರೀರವಾಗಲಾರದು . 
ಇಂದ್ರಿಯಾಣಾಂ ವಿಚರತಾಂ ವಿಷಯೇಷ್ಮಪಹಾರಿಷು 1 
ಸಂಯಮೇ ಯತ್ನಮಾತಿಷ್ಯೇದ್ವಿದ್ದಾನ್‌ ಯಂತೇವ ವಾಜಿನಾಮ್‌ ॥ (ಮನು:-೨.೮೮) 
ಅರ್ಥ; - ಹೇಗೆ ವಿದ್ವಾನ್‌ ಸಾರಥಿ ಕುದುರೆಗಳನ್ನು ನಿಯಮದಲ್ಲಿಡುತ್ತಾನೋ, ಹಾಗೆ ಮನ್ನನ್ನು ಮತ್ತು ಆತ್ಮನನ್ನು 
ದುಷ್ಕರ್ಮಗಳತ್ತ ಸೆಳೆಯುವ , ವಿಷಯಗಳಲ್ಲಿ ವಿಹರಿಸುತ್ತಿರುವ .ಇಂದ್ರಿಯಗಳ ನಿಗ್ರಹದಲ್ಲಿ ಎಲ್ಲ ರೀತಿಯಿಂದಲೂ ಪ್ರಯತ್ನ : 
ಮಾಡಬೇಕು. ಏಕೆಂದರೆ- 
ಇಂದ್ರಿಯಾಣಾಂ ಪ್ರಸಂಗೇನ ದೋಷಮೃಚ್ಛತ್ತಸಂಶಯಮ್‌ ॥ 
ಸಂ ನಿಯಮೃತು ತಾನ್ಮೇವ ತತಃ ಸಿದ್ಧಿಂ ನಿಯಚ್ಛತಿ ॥। (ಮನು:-೨.೯೩) 
ಅರ್ಥ; - ಜೀವಾತ್ಮನು ಇಂದ್ರಿಯಗಳಿಗೆ ವಶವಾಗಿ, ನಿಜವಾಗಿಯೂ 'ದೊಡ್ಡ ದೊಡ್ಡ ದೋಷಗಳಿಗೆ ಈಡಾಗುತ್ತಾನೆ ಮತ್ತು 
ಯಾವಾಗ ಇಂದ್ರಿಯಗಳನ್ನು ತನ್ನ ವಶದಲ್ಲಿಟ್ಟುಕೊಳ್ಳುತ್ತಾನೋ, ಆಗಲೇ ಸಿದ್ಧಿಯನ್ನು ಪಡೆದುಕೊಳ್ಳುತ್ತಾನೆ. 
ನೇದಾಸ್ಟ್ರ್ಯಾಗಶ್ಚ ಯಜ್ಞಾಶ್ಚ ನಿಯಮಾಶ್ಚ ತಪಾಂಸಿ ಚ । 
ನ ವಿಪ್ರದುಷ್ಕಭಾವಸ್ಕೆ ಸಿದ್ಧಿಂ ಗಚ್ಛಂತಿ ಕರ್ಹಿಚಿತ್‌ ॥। (ಮನು-೨.೯ಬ) 
ಯಾವನು ದುಷ್ಬಾಚಾರಿಯೂ, ಅಜಿತೇಂದ್ರಿಯನೂ ಆದ ಪುರುಷನಾಗಿದ್ದಾನೋ, ಅವನ ವೇದ, ತ್ಯಾಗ, ಯಜ್ಞ, ನಿಯಮ ಮತ್ತು 
ತಪ್ಪ್ಸು, ಹಾಗೆಯೇ ಬೇರೆ ಒಳ್ಳೆಯ ಕೆಲಸಗಳು ಎಂದಿಗೂ ಸಿದ್ಧಿಯನ್ನೂ ಪಡೆದುಕೊಳ್ಳಲಾರವು. 
ವೇದೋಪಕರಣೇ ಚೈವ ಸ್ಮಾಧ್ಯಾಯೇ ಚೈವ ಕೈತ್ಯೇ 1 
ನಾನುರೋಧೋಶಸ್ತ್ರ, ನಧ್ಯಾಯೇ ಹೋಮಮಂತ್ರೇಷು ಚೈ ವ ಹಿ॥| 
ನೈತ್ಯಿಕೇ ನಾಸ್ತ್ಯನಧ್ಯಾಯೋ ಬ್ರಹ್ಮಸತ್ರಂ ಹಿ ತತ್‌ ಸ್ಮೃತಮ್‌ | 
ಬ್ರಹ್ಮಾಹುತಿಹುತಂ ಪುಣ್ಮ ಮನಧ್ಯಾಯವಷಟ್‌ ಕೃತಮ್‌ ॥ (ಮನು-- ೨, ೧೦೫-೧೦೬) 
ವೇದಗಳನ್ನು ಓದುವುದು - ಓದಿಸುವುದರಲ್ಲಿಯೂ, ಸಂಧ್ಯೋಪಾಸನಾದಿ ಪಂಚ ಮಹಾಯಬ್ಗಗಳನ್ನು ಮಾಡುವುದರಲ್ಲಿಯೂ 
ಮತ್ತು. ಹೋಮಮಂತ್ರಗಳಲ್ಲಿಯೂ, ಅನಧ್ಯಾಯವಿಷಯಕವಾದ ಅನುರೋಧವಿಲ್ಲ. (೧) ಏಕೆಂದರೆ - ನಿತ್ಯಕರ್ಮದಲ್ಲಿ 
ಅನಧ್ಯಾಯವಿಲ್ಲ"* ಹೇಗೆ ಶ್ವಾಸ - ಪ್ರಶ್ವಾಸಗಳು ಸದಾ ತೆಗೆದುಕೊಳ್ಳಲ್ಪಡುತ್ತವೋ, ತಡೆಯಲು 'ಸಾಧ್ಯವಾಗುವುದಿಲ್ಲವೋ, ಹಾಗೆ 


“ ಅಧ್ಯಾಯವೆಂದರೆ ಸ್ವಾಧ್ಯಾಯ; ಅನಧ್ಯಾಯವೆಂದರೆ - ಸ್ವಾಧ್ಯಾಯದಿಂದ ಬಿಡುವು. ಈಗಿನ ಶೈಲಿಯಲ್ಲಿ - ಶಿಕ್ಷಣ ಪಡೆಯುವ ಕಾಲಾವಧಿ: 
ಶಿಕ್ಷಣ ಪಡೆಯುವುದರಿಂದ ಬಿಡುವು. 





ತೃತೀಯ ಸಮುಲ್ಲಾಸ 35 
ನಿತ್ಯಕರ್ಮವನ್ನು ಪ್ರತಿದಿನವೂ ಮಾಡಬೇಕು; ಯಾವ ದಿನವೂ ಬಿಡಬಾರದು . ಏಕೆಂದರೆ - ಅನಧ್ಯಾಯದಲ್ಲಿ ಮಾಡಲ್ಪಟ್ಟ 
ಆಗ್ನಿಹೋತ್ತವೇ ಮೊದಲಾದ ಉತ್ತಮ ಕರ್ಮವು ಪುಣ್ಯರೂಪವಾಗಿರುತ್ತದೆ. ಹೇಗೆ: ಸುಳ್ಳಾಡುವುದರಲ್ಲಿ ಸದಾ ಪಾಪವೂ ಮತ್ತು 
ನಿಜ ಹೇಳುವುದರಲ್ಲಿ ಸದಾ ಪುಣ್ಯವು ಉಂಟಾಗುತ್ತದೋ, ಹಾಗೆಯೇ ದುಷ್ಕರ್ಮ ಮಾಡುವುದರಲ್ಲಿ ಸದಾ ಅನಧ್ಯಾಯವ ಮತ್ತು 
ಸತ್ಯರ್ಮ ಮಾಡುವುದರಲ್ಲಿ ಸದಾ ಸ್ವಾಧ್ಯಾಯವಾ ಆಗುತ್ತದೆ. 

ಅಭಿವಾದನಶೀಲಸ್ಕ ನಿತ್ಯಂ ವೃದ್ಧೋಪಸೇವಿನಃ 1 

ಚಿತ್ಹಾರಿ ತಸ್ಮ ವರ್ಧಂತ ಆಯುರ್ವಿದ್ಯಾಯಶೋಬಲಮ್‌ ॥ (ಮನು :-೨. ೧೨೧) 

ಯಾವನು ಸದಾ ನಮ್ಮನಾಗಿ, ಸುಶೀಲರಾದ ವಿದ್ವಾಂರಿಗೆ ಮತ್ತು ವೃದ್ಧರಿಗೆ ಸೇವೆ ಮಾಡುತ್ತಾನೋ, ಅಪನ ಅಯಸ್ಸು , 
ವಿದ್ಯೆ , ಕೀರ್ತಿ ಮತ್ತು ಬಲ - ಈ ನಾಲ್ಕೂ ಸದಾ ಹೆಚ್ಚುತ್ತವೆ ಮತ್ತು ಯಾರು ಹೀಗೆ ಮಾಡುವುದಿಲ್ಲವೋ, ಅವರ ಅಯಸ್ಸು 
ಮೊದಲಾದ ನಾಲ್ಕೂ ಹೆಚ್ಚುವುದಿಲ್ಲ. 
ಅಹಿಂಸಯೈವ ಭೂತಾನಾಂ ಕಾರ್ಯಂ ಶ್ರೇಯೋಜನುಶಾಸನಮ್‌ ॥ 


ವಾಕ್ಕೈವ ಮಧುರಾ ಶಕ ಪ್ರಯೋಜ್ಯಾ ಧರ್ಮಮಿಚ್ಛತಾ ॥ (ಮನು: ೨.೧೫೯) 
ಯಸ್ಮ ವಾಜ್ಮನಸೀ ಶುದ್ಧೇ ಸಮೃಗ್ಗುಪ್ತೇ ಚ ಸರ್ವದಾ | 
ಸ. ವೈ ಸರ್ವಮವಾಪ್ನೋತಿ ವೇದಾಂ ತೋಪಗತಂ ಫಲಮ್‌ ॥ (ಮನು - ೨.೧೬೦) 


ವಿದ್ವಾಂಸರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯೋಗ್ಯವಾದುದೇನೆಂದರೆ- ವೈರಬುದ್ಧಿಯನ್ನು ಬಿಟ್ಟು, ಎಲ್ಲ ಮಾನವರಿಗೂ ಕಲ್ಕಾಣಮಾರ್ಗದ 
ಉಪದೇಶವನ್ನು ಮಾಡಬೇಕು. ಮತ್ತು ಉಪದೇಶಮಾಡುವವನು ಸದಾ ಮಧುರವೂ, ಸುಶೀಲತಾಯುಕ್ತವೂ ಆದ ವಾಣಿಯನ್ನೇ 
ಪ್ರಯೋಗಿಸಬೇಕು. ಯಾವನು ಧರ್ಮದ ಉನ್ನತಿಯನ್ನು ಬಯಸುತ್ತಾನೋ, ಅವನು ಸದಾ ಸೆತ್ಯದಲ್ಲಿಯೇ ನಿಷ್ಕನಾಗಿ ವರ್ತಿಸಬೇಕು. 
ಮತ್ತು ಸತ್ಯವನ್ನೇ ಉಪದೇಶಿಸಬೇಕು. (೧) 


ಯಾವ ಮಾನವನ ವಾಣಿ ಮತ್ತು ಮನಸ್ಸು ಸದಾ ಶುದ್ಧವೂ ಮತ್ತು ಸುರಕ್ಷಿತವೂ ಆಗಿರುತ್ತವೋ, ಅವನೇ ಸಮಸ್ತ ವೇದಾಂತದ, 
ಎಂದರೆ ಸಮಸ್ತ ವೇದಗಳ ಸಿದ್ಧಾಂತವೆಂಬ ಫಲವನ್ನು ಪಡೆದುಕೊಳ್ಳುತ್ತಾನೆ. (೨). 


ಸಮ್ಮಾನಾದ್ಧಾಹ್ಮಣೋ ನಿತ್ಯಮುದ್ಧಿಜೇತ ವಿಷಾದಿವ | 
ಅಮೃತಸ್ಥೆ ವ ಚಾಕಾಂಕ್ಷೇದವಮಾನಸ್ಮ ಸರ್ವದಾ ॥1 (ಮನು : ೨.೧೬೨) 


ಯಾವನು ಪ್ರಶಿಷ್ಠೆಯಿಂದ ಸರ್ವದಾ ವಿಷವೋ- ಎಂಬಂತೆ ಹೆದರುತ್ತಾನೋ ಮತ್ತು ಅಪಮಾನವನ್ನು ಅಮೃತವೋ - ಎಂಬಂತೆ. 
ಇಚ್ಛಿಸುತ್ತಾನೋ, ಆ ಬ್ರಾಹ್ಮಣನೇ ಸಂಪೂರ್ಣ ವೇದಗಳನ್ನು ಮತ್ತು ಪರಮಾತ್ಮನನ್ನು ತಿಳಿದುಕೊಳ್ಳುತ್ತಾನೆ. 


ಅನೇನ ಕ್ರಮಯೋಗೇನ ಸಂಸ್ಕೃತಾತ್ಮಾ ದ್ವಿಜಃ ತನೈಃ 
ಗುರೌ ವಸನ್‌ ಸಂಚಿನುಯಾದ್ಭಹ್ಮಾ ಧಿಗಮಿಕಂ ತಪಃ ॥1 (ಮನು: ೨.೧೬೪) 


ಇದೇ ಕ್ರಮದಿಂದ ಉಪನಯನ ಮಾಡಲ್ಪಟ್ಟ ದ್ವಿಜ ಬ್ರಹ್ಮಜಾರೀ ಕುಮಾರನೂ ಮತ್ತು ಬ್ರಹ್ಮಚಾರಿಣೀ ಕನೈೆಯೂ 
ನಿಧಾನ - ನಿಧಾನವಾಗಿ ವೇದಾರ್ಥದ ಜ್ಞಾನವೆಂಬ ಉತ್ತಮ ತಪಸ್ಸನ್ನು ಬೆಳೆಸಿಕೊಳ್ಳುತ್ತಾ ಹೋಗಬೇಕು. 


ಯೋಕನಧೀತ್ಮ ದ್ವಿಜೋ ವೇದಮನ್ಯತ್ರ ಕುರುತೇ ಶ್ರಮಮ್‌ | 
ಸೆ. ಜೀವನ್ನೇವ ಶೂದ್ರತ್ವಮಾಶು ಗಚ್ಛತಿ ಸಾನ್ವಯಃ ॥ (ಮನು: ೨.೧೬೮) 
ಯಾವನು ವೇದವನ್ನು ಓದದೆ, ಅನ್ಯತ್ರ. ಶ್ರಮಿಸುತ್ತಾ ಹೋಗುತ್ತಾನೋ, ಅವನು ತನ್ನ ಪತ್ರ ಪೌತ್ರರ ಸಹಿತ ಶೂದ್ರತ್ವವನ್ನು 
ಶೀಘ್ರವಾಗಿಯೇ ಹೊಂದುತ್ತಾನೆ. 
ವರ್ಜಯೇನ್ನಧು ಮಾಂಸಂಚೆ ಗಂಧಂ ಮಾಲ್ಕಂರಸಾನ್‌ ಸ್ತ್ರಿಯಃ ॥ 
ಶುಕ್ತಾನಿ ಯಾನಿ ಸರ್ವಾಣಿ ಪ್ರಾಣಿನಾಂ ಚೈವ ಹಿಂಸನಮ್‌ 1೧೫ 


36 ಸತ್ಯಾರ್ಥಪ್ರಕಾಶ: 
ಅಭ್ಯಂಗಮಂಜನಂ ಚಾಕ್ಪೋ ರುಪಾನಚ್ಛತ್ರಧಾರಣಮ್‌ 1 


ಕಾಮಂ ಕ್ರೋಧಂಚ ಲೋಭಂಚೆ ನರ್ತನಂ ಗೀತವಾದುನಮ್‌. ॥೨॥ 
ದ್ಯೂತಂಚೆ ಜನವಾದಂಚ ಪರಿವಾದಂ ತಥಾಂನೃತಮ್‌ 1 


ಸ್ವ್ರೀಕಾಂಚೆ ಪ್ರೇಕ್ಷಣಾಲಂಭಮುಷಘಾತಂ ಪರಸ್ಯ. ॥೩॥ 
ಏಕ ಶಯೀತ ಸರ್ವತ್ರ ನ ರೇತಃ ಸ್ಫಂದಯೇತ್ವ್ವಚಿತ್‌ | 
ಕಾಮಾದ್ಧಿ ಸಂದಯನ್‌ ರೇತೋ ಹಿನಸ್ತಿ ಪ್ರತಮಾತ್ಮನಃ ॥೪॥ (ಮನು: ೨.೧೭೭-೧೮೦) 


ಬ್ರಹ್ಮಚಾರಿಗಳೂ, ಬ್ರಹ್ಮಚಾರಿಣಿಯರೂ, ಮದ್ಯ, ಮಾಂಸ, ಗಂಧ, ಹಾರ, ಸ್ತ್ರೀ ಪುರುಷರ: ಸಂಗ, ಎಲ್ಲ ಹುಳಿ 
ವಸ್ತುಗಳು , ಪ್ರಾಣಿಗಳ ಹಿಂಸೆ (೧). 


ಅಂಗಮರ್ದನ , ಕಾರಣವಿಲ್ಲದೆ ಗುಹ್ಮೇಂದ್ರಿಯ ಸ್ಪರ್ಶ, ಕಣ್ಣುಗಳಿಗೆ ಅಂಜನ, ಪಾದರಕ್ಷೆ ಮತ್ತು ಕೊಡೆಯ ಧಾರಣ, 
ಕಾಮ, ಕ್ರೋಧ, ಲೋಭ, ಮೋಹ, ಭಯ, ಶೋಕ, ಈರ್ಷ್ಯೆ, ದ್ವೇಷ, ನರ್ತನ, ಗಾನ ಹಾಗೂ 


ವಾದ್ಯವಾದನ (೨). 


ದ್ಯೂತ, ಕಂಡಕಂಡವರ ಕಥೆ, ನಿಂದೆ, ಮಿಥ್ಯಾಭಾಷಣ, ಸ್ತ್ರೀಯರ (ಅಥವಾ ಪುರುಷರ) ದರ್ಶನ, ಆಶ್ರಯ, ಅನ್ಕರಿಗೆ 
ಹಾನಿಯುಂಟುಮಾಡುವುದು ಮೊದಲಾದ ಕುಕರ್ಮಗಳನ್ನು ಎಲ್ಲವನ್ನೂ ಬಿಟ್ಟುಬಿಡಬೇಕು (೩). 


ಎಲ್ಲೆಡೆಯೂ ಏನಾಕಿಗಳಾಗಿ ನಿದ್ರಿಸಬೇಕು. ವೀರ್ಯವನ್ನೆಂದಿಗೂ ಸ್ಟಲಿತವಾಗಿಸಬಾರದು. ಕಾಮನಾಪೂರ್ವಕ ವೀರ್ಯ 
ಸ್ಫಲನಮಾಡಿಕೊಂಡರೆ, ತಮ್ಮ ಬ್ರಹ್ಮಚರ್ಯವ್ರತವನ್ನು ನಾಶಮಾಡಿಕೊಂಡೆವು- ಎಂದು ತಿಳಿದುಕೊಳ್ಳಬೇಕು. (೪). 


(66) ವೇದಮನೂಚ್ಯಾಚಾರ್ಯೋತಿಂತೇವಾಸಿನಮನುಶಾಸ್ತಿ - ಸತ್ಯಂವದ, ಧರ್ಮಂಚರ, ಸ್ಥಾಧ್ಯಾಯಾನ್ಮಾಪ್ರಮದಃ | 
ಆಚಾರ್ಯಾಯ ಪ್ರಿಯಂ ಧನಮಾಹ್ಮತ್ಥ ಪ್ರಜಾತಂತುಂ ಮಾಪ್ಕನಚ್ಛೇತ್ದೀ। ಸತ್ಯಾನ್ನ ಪ್ರಮದಿತವ್ಮಮ್‌ ।/_ಧರ್ಮಾನೃ 
ಪ್ರಮದಿತವ್ಮಮ್‌ | ಕುಶಲಾನ್ನ ಪ್ರಮದಿತವ್ಯಮ್‌ । ಭೂತ್ಮೈ ನ ಪ್ರಮದಿತವ್ಯಂ | ಸ್ಥಾಧ್ಯಾಯ - ಪ್ರವಚನಾಭ್ಯಾಂ ನ. 
ಪ್ರಮದಿತವುಮ್‌ || 1೧॥ 


ಜೇವಿತ್ಯಕಾರ್ಯಭ್ಯಾಂ ನ ಪ್ರಮದಿತವ್ಮಮ್‌ | ಮಾತೃದೇವೋ ಭವ | ಪಿತೃದೇವೋ ಭವ ! ಆಚಾರ್ಯದೇವೋ 
ಭವ | ಅತಿಥಿದೇವೋ ಭವ | ಯಾನ್ನನವದ್ಯಾನಿ ಕರ್ಮಾಣಿ | ತಾನಿ ಸೇವಿತವ್ಯಾನಿ, ನೋ ಇತರಾಣಿ ! ಯಾನ್ಶಸ್ಮಾಕಗ್‌ಂ 
ಸುಚರಿತಾನಿ , ತಾನಿ ತ್ಹಯೋಪಾಸ್ಕಾನಿ, ನೋ ಇತರಾಣಿ । ॥ ೨॥ 


ಯೇ ಕೇ ಚಾಸ್ಮಚ್ಛ್ರೇಯಾಂಯೋ ಬ್ರಾಹ್ಮಣಾ ಸ್ಟೇಪಾಂ ತ್ವಯಾ$5ಸನೇನ ಪ್ರಶ್ವಸಿತವುಮ್‌ 1 ಶ್ರದ್ಧಯಾ ದೇಯಮ್‌ | 
ಆಶ್ರದ್ಯಯಾ ದೇಯಮ್‌ । ಶ್ರಿಯಾ ದೇಯಮ್‌ । ಹ್ರಿಯಾ ದೇಯಮ್‌ |. ಭಿಯಾ ದೇಯಮ್‌ | ಸಂವಿದಾ 
ದೇಯಮ್‌ ॥ ೩॥ 


ಅಥ ಯದಿ ತೇ ಕರ್ಮವಿಚಿಕಿತ್ಸಾ ವಾ ವೃತ್ತಿಚಿಕಿತ್ಸಾ ವಾ ಸ್ಯಾತ್‌, ಯೇ ತತ್ರ ಬ್ರಾಹ್ಮಣಾಃ ಸಮ್ಮರ್ಶಿನೋ ಯುಕ್ತಾ 
ಯುಕ್ತಾ ಅಲೂಕ್ಷಾ ಧರ್ಮಕಾಮಾಚ್ಕುರ್ಯಥಾ ತೇ ತತ್ರ ವರ್ತೇರನ್‌, ತಥಾ ತತ್ರ ವರ್ತೇಥಾ£ ಏಷ ಆದೇಶ ಏಷ 
ಉಪದೇಶ ಏಷಾ ವೇದೋಷನಿಷತ್‌ । ವಿತದನುಶಾಸನಮ್‌ 1 ಏವಮುಪಾಸಿತವುಂ ಏವಮು ಚೈತದುಪಾಸ್ಕಮ್‌ 11೪ 11 


(ೈತ್ರಿರೀಯ : ೭.೧೧.೧-೪) 


ಆಚಾರ್ಯನು ಅಂತೇವಾಸಿ - ಎಂದರೆ ತನ್ನ ಶಿಷ್ಕರಿಗೆ ಮತ್ತು ಶಿಷ್ಕೆಯರಿಗೆ ಈ ರೀತಿ ಉಪದೇಶ ಮಾಡಬೇಕು :- ನೀನು 
ಸದಾ ಸತ್ಯವನ್ನು ಹೇಳು. ಧರ್ಮಾಚರಣವನ್ನು ಮಾಡು. ಪ್ರಮಾದರಸಿತನಾಗಿ ಓದು-ಓದಿಸು. ಪೂರ್ಣಬ್ರಹ್ಮಚರ್ಯದಿಂದ ಸಮಸ್ತವಿದೈಗಳ್ನೂ 
ಗ್ರಹಿಸು ಮತ್ತು ಆಚಾರ್ಯನಿಗೆ ಪ್ರಿಯವಾದ ಧನವನ್ನಿತ್ತು, ವಿವಾಹಿತನಾಗಿ, ಸಂತಾನೋತ್ಪಾದನವನ್ನು ಮಾಡು. ಪ್ರಮಾದದಿಂದ 
ಸತ್ಯವನ್ನು ಎಂದಿಗೂ ಬಿಡಬೇಡ. ಪ್ರಮಾದದಿಂದ ಧರ್ಮವನ್ನು ತ್ಯಜಿಸಬೇಡ.. ಪ್ರಮಾದದಿಂದ ಆರೋಗ್ಯವನ್ನು ಮತ್ತು 
ಚಾತುರ್ಯವನ್ನು ಬಿಡಬೇಡ. ಪ್ರಮಾದದಿಂದ ಉತ್ತಮ ಐಶ್ವರ್ಯದ ವೃದ್ಧಿಯನ್ನು ವರ್ಜಿಸಬೇಡ.. ಪ್ರಮಾದದಿಂದ. 





ಕ ತೃತೀಯ ಸಮುಲ್ಲಾಸ: 37 
ಓದುವುದನ್ನು ಓದಿಸುವುದನ್ನು ಎಂದಿಗೂ ಬಿಡಬೇಡ. (೧). 
ದೇವಜನರು, (ಅಂದರೆ) ವಿದ್ವಾಂಸರ ಮತ್ತು ಮಾತಾಪಿತೃಗಳೇ ಮೊದಲಾದವರ ಸೇವೆಯಲ್ಲಿ ಪ್ರಮಾದ ಮಾಡಬೇಡ. ವಿದ್ವಾಂಸುಗೆ 
ಸತ್ಕಾರಮಾಡುವಂತೆಯೇ, ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಯ ಸೇವೆಯನ್ನು ಯಾವಾಗಲೂ ಮಾಡುತ್ತಿರು. ಯಾವ. 
ಅನಿಂದಿತವಾದ ಧರ್ಮಯುಕ್ತವಾದ ಕರ್ಮಗಳಿವೆಯೋ, ಆ ಸತ್ಯಭಾಷಣವೇ ಮೊದಲಾದುವನ್ನು ಮಾಡುತ್ತಿರು; ಅವುಗಳಿಂದ ಬೇರೆಯಾದ 
ಮಿಥ್ಯಾಭಾಷಣ- ಮೊದಲಾದುವನ್ನು ಎಂದಿಗೂ ಮಾಡಬೇಡ. ನಮ್ಮ ಸುಚರಿತ್ರಗಳು, ಎಂದರೆ ಧರ್ಮಯುಕ್ತ ಕರ್ಮಗಳು ಯಾವವು 
ಇವೆಯೋ, ಅವನ್ನು ಗ್ರಹಿಸು, ಮತ್ತು ನಮ್ಮ ಪಾಪಾಚರಣಗಳು ಯಾವುವು ಇವೆಯೋ, ಅವನ್ನು ಎಂದಿಗೂ ಮಾಡಬೇಡ . (೨). 
ನಮ್ಮ ನಡುವೆ ಯಾವ ಉತ್ತಮ ವಿದ್ವಾಂಸರೂ, ಧರ್ಮಾತ್ಮರೂ ಆದ ಬ್ರಾಹ್ಮಣರಿದ್ದಾರೋ, ಅವರ ಸಮೀಪದಲ್ಲಿಯೇ 
ಕುಳಿತುಕೋ ಮತ್ತು ಅವರಲ್ಲಿಯೇ ನಂಬಿಕೆಯನ್ನಿಡುತ್ತಿರು. ಶ್ರದ್ಧೆಯಿಂದ ಕೊಡಬೇಕು. ಅಶ್ರದೆಯಿಂದ ಕೊಡಬೇಕು. ಚಂದವಾದ ರೀತಿಯಲ್ಲಿ 
ಕೊಡಬೇಕು. ಲಜ್ಜೆಯಿಂದ ಕೊಡಬೇಕು. ಭಯದಿಂದ ಕೊಡಬೇಕು ಮತ್ತು ಪ್ರತಿಜ್ಞೆಯಿಂದಲೂ ಕೊಡಬೇಕು.ಯಾವಾಗಲಾದರೂ ನಿನಗೆ 
ಕರ್ಮದ ಅಥವಾ ಶೀಲದ ಬಗೆಗೆ, ಹಾಗೂ ಉಪಾಸನಾ-ಜ್ನಾನಗಳ ಬಗೆಗೆ ಯಾವುದಾದರೂ ಬಗೆಯ ಸಂಶಯ ಉಂಟಾದರೆ, (೩) 
ಯಾರೂ ವಿಚಾರಶೀಲರೂ, ಪಕ್ಷಪಾತರಹಿತರೂ, ಯೋಗಿಗಳೂ, ಅಯೋಗಿಗಳೂ, * ಆದ್ದ್ರಚಿತ್ತರೂ, ಧರ್ಮದ ಕಾಮನೆಮಾಡುವ. 
ಧರ್ಮಾತ್ಮರೂ ಆದ ಪುರುಷರಿದ್ದಾರೋ, ಅವರು ಹೇಗೆ ಧರ್ಮಮಾರ್ಗದಲ್ಲಿ ವರ್ತಿಸುತ್ತಾರೋ, ಹಾಗೆ ನೀನೂ ಕೂಡ ಆ ವಿಷಯದಲ್ಲಿ 
ವರ್ಶಿಸುತ್ತಿರು. ಇದೇ ಆದೇಶ, ಆಜ್ಞೆ ಇದೇ ಉಪದೇಶ; ಇದೇ ವೇದದ ಉಪನಿಷತ್ರು; ಷತ್ತುಗಳಲ ರಿಕ್ಷಾ. ಇದೇ ರೀತಿ. 
ವರ್ತಿಸಬೇಕು ಮತ್ತು ನಿನ್ನ ನಡೆ-ನುಡಿಗಳನ್ನು ಸುಧಾರಿಸಿಕೊಳ್ಳಬೇಕು.. (೪) 
ಆಕಾಮಸ್ಕ ಕ್ರಿಯಾ ಕಾಚಿದ್ದ ಶೃತೇ ನೇಹ ಕರ್ಹಿಚಿತ್‌ | 
ಯದ್ಮದ್ಮಿ ಕ್ರಿಯ ತೇ ಕಿಂಚಿತ್ರತ್ತತ್ಯಾಮಸ್ಥ ಚೇಷ್ಟಿತಮ್‌ |! (ಮನು: ೨.೪) 
ನಿಷ್ಠಾಮನಾದ ಪುರುಷನಲ್ಲಿ ಕಣ್ಣುಗಳ ಮುಚ್ಚುವಿಕೆ - ತೆರೆಯುವಿಕೆಯಾಗುವುದೂ ಕೂಡೆ ಸರ್ವಥಾ ಆಸಂಭವ - ಎಂಬುದನ್ನು 
ಮಾನವರು ನಿಶ್ಚಯಿಸಿಕೊಳ್ಳಬೇಕು. ಇದರಿಂದ (ಮಾನವನು) ಏನೇನು ಮಾಡುತ್ತಾನೋ, ಆಯಾ ಕ್ರಯೆಗಳು ಕಾಮನೆಯಿಲ್ಲದೆ. 
ನಡೆಯವು-ಎಂಬುದು ಸಿದ್ಧವಾಗುತ್ತದೆ. 
ಆಚಾರಃ ಪರಮೋ ಧರ್ಮಃ ಶುತ್ರುಕ್ರರ್ಮಾರ್ತ ಏವ ಚೆ 
ತಸ್ಮಾದಸ್ಮಿನ್‌ ಸದಾ ಯುಕ್ತೋ ನಿತ್ಯಂ ಸ್ಕಾದಾತ್ಮವಾನ್‌ ದ್ವಿಜಃ (೧ 
ಆಚಾರಾದ್ವಿಚ್ಛುತೋ ವಿಪ್ರೋ ನ. ವೇದಘಲಮತ್ನುತೇ | 
ಆಚಾರೇಣ ತು. ಸಂಯುಕ್ತ ಸಂಪೂರ್ಣಫಲಭಾಗ್ಯವೇತ್‌ ॥೨॥| 


(ಮನು: ೧. ೧೦೮. ೧೦೯) 
ಮಾತನಾಡುವುದರ, ಅಲಿಸುವುದರ, ಕೇಳಿಸುವುದರ, ಓದುವುದರ ಮತ್ತು ಓದಿಸುವುದರ ಫಲ ವೇದಗಳಲ್ಲಿ ಮತ್ತು 
ವೇದುನುಕೂಲವಾದ ಸ್ಮೃತಿಗಳಲ್ಲಿ ಪ್ರತಿಪಾದಿತವಾದ ಧರ್ಮವನ್ನು ಆಚರಿಸುವುದೇ ಆಗಿದೆ . ಆದುದರಿಂದ ಧರ್ಮಾಚಾರದಲ್ಲಿ 
ಸದಾ ಯುಕ್ತವಾಗಿರಬೇಕು. (೧) 
ಏಕೆಂದರೆ , ಯಾವನು ಧರ್ಮಾಚರಣದಿಂದ ರಹಿತನಾಗಿರುತ್ತಾನೋ, ಅವನು ವೇದಪ್ರತಿಪಾದಿತವಾದ ಧರ್ಮದಿಂದ ಹುಟ್ಟುವ 
ಸುಖವೆಂಬ ಫಲವನ್ನು ಪಡೆದುಕೊಳ್ಳಲಾರನು. ಮತ್ತು ಯಾವನು ವಿದ್ಯೆ ಕಲಿತು ಧರ್ಮಾಚರಣಮಾಡುತ್ತಾನೋ, ಅವನೇ ಸಂಪೂರ್ಣ 
ಸುಖವನ್ನು ಹೊಂದುತ್ತಾನೆ. (೨) 
ಯೋಕವಮನ್ಯೇತ ತೇ ಮೂಲೇ ಹೇತುಶಾಸ್ರಾಶ್ರಯಾದ್ದ್ವಿಜ | 
ಸೆ. ಸಾಧುಭಿರ್ಬಹಿಷ್ಕಾರ್ಯೋ ನಾಸ್ತಿಕೋ ವೇದನಿಂದಕಃ ॥ (ಮನು: ೨.೧೧) 
ಯಾವನು. ವೇದಗಳ ಮತ್ತು ವೇದಾನುಕೂಲವಾದ , ಅಪ್ಪಪುರುಷರಿಂದ ರಚಿತವಾದ ಶಾಸ್ತ್ರಗಳ ಅಪಮಾನವನ್ನು 
ಮಾಡುತ್ತಾನೋ, ಆ ವೇದನಿಂದಕನಾದ ನಾಸ್ತಿಕನ್ನು ಜಾತಿ, ಪಂಕ್ತಿ ಮತ್ತು ದೇಶದಿಂದ ಹೊರಗಿಡಬೇಕು. ಏಕೆಂದರೆ- 





ಅಯೋಗಿಗಳು- ಎಂದರೆ ಸಾಯಾರಿಕರಾಗಿದ್ದರೂ ಅಲಿಪ್ರರಾಗಿರುವವರು. 





368 ಸತ್ಯಾರ್ಥಪ್ರಣಶ. 
ವೇದಃ ಸ್ಮೃತಿಃ ಸದಾಚಾರಃ ಸ್ವಸ್ಥ ಚೆ ಪ್ರಿಯಮಾತ್ಮನಃ | 


ವಿತಚ್ಛತುರ್ವಿಧಂ ಪ್ರಾಹುಃ ಸಾಕ್ಷಾದ್ಯರ್ಮಸ್ಕ ಲಕ್ಷಣಮ್‌ ॥1 (ಮನು-೨.೧೨) 


ವೇದ್ಯಸ್ಥ್ಮಿ, ವೇದಾನುಕೂಲವಾದ, ಆಪ್ರೋಕ್ತವಾದ ಮನುಸ್ಮೃತಿ - ಮೊದಲಾದ ಶಾಸ್ತ್ರಗಳು, ಸನಾತನ - ಎಂದರೆ, ವೇದಗಳ 
ಮೂಲಕ ಪರಮೇಶ್ವರನಿಂದ ಪ್ರತಿಪಾದಿತವಾದ ಕರ್ಮವಾಗಿರುವ ಸತ್ಪುರುಷರ ಆಚಾರ ಮತ್ತು ತನ್ನ ಆತ್ಮನಿಗೆ ಪ್ರಿಯವಾದುದು - 
ಎಂದರೆ, ಯಾವುದನ್ನು ತನ್ನ ಆತ್ಮನು ಇಚ್ಛಿಸುತ್ತಾನೋ, ಅದು - ಉದಾಹರಣೆಗೆ ಸತ್ಯಭಾಷಣ - ಈ ನಾಲ್ಕೂ ಧರ್ಮದ ಲಕ್ಷಣಗಳಾಗಿವೆ. 
ಎಂದರೆ-ಇವುಗಳಿಂದಲೇ ಧರ್ಮಾಧರ್ಮಗಳ ನಿಶ್ಚಯವಾಗುತ್ತದೆ. ಪಕ್ಷಪಾತರಹಿತವಾದ, ನ್ಯಾಯ-ಸತ್ಯಗಳ ಸ್ವೀಕಾರ ಮತ್ತು ಅಸತ್ಯದ 
ಸರ್ವಥಾ ಪರಿತ್ಯಾಗವೆಂಬ ಯಾವ ಆಚಾರೆವಿದೆಯೋ, ಅದರ ಹೆಸರೇ ಧರ್ಮ ಮತ್ತು ಇದಕ್ಕೆ ವಿರುದ್ಧವಾಗಿ, ಯಾವ ಪಕ್ಷಪಾತಃಹಿತವಾದ 
ಅಸತ್ಯಾಚರಣ,ಸತ್ಯದ ತ್ಯಾಗ ಮತ್ತು ಅಸತ್ಯದ ಸ್ವೀಕಾರವೆಂಬ ಕರ್ಮವಿದೆಯೋ, ಅದನ್ನೇ ಅಧರ್ಮವನ್ನುತ್ತಾರೆ. 


ಅರ್ಥಕಾಮೇಷ್ಟಸಕ್ತಾನಾಂ ಧರ್ಮಜ್ಞಾನಂ ವಿಧೀಯತೇ ॥ 
ಧರ್ಮಂ ಜಿಜ್ಞಾಸಮಾನಾನಾಂ ಪ್ರಮಾಣಂ ಪರಮಂ ಶ್ರುತಿಃ ॥| (ಮನು: ೨.೧೩) 


ಯಾವ ಪುರುಷರು (ಅರ್ಥ) ಚಿನ್ನ ಮೊದಲಾದ ರತ್ನಗಳಲ್ಲಿ ಮತ್ತು (ಕಾಮ) ಸ್ತ್ರೀ ಸೇವನೆ. ಮೊದಲಾದವುಗಳಲ್ಲಿ 
ಸಿಕ್ಕಿಹಾಕಿಕೊಳ್ಳುವುದಿಲ್ಲವೋ, ಅವರಿಗೆ ಮಾತ್ರ ಧರ್ಮದ ಜ್ಞಾನ ಲಭಿಸುತ್ತದೆ. ಯಾರು ಧರ್ಮದ ಜ್ಲಾನದ ಇಚ್ಛೆಯನ್ನು ಮಾಡುತ್ತಾರೋ, 
ಅವರು ವೇದದ ಮೂಲಕ ಧರ್ಮದ. ನಿಶ್ಚಯಮಾಡಬೇಕು. ಏಕೆಂದರೆ- ಧರ್ಮಾಧರ್ಮಗಳ ನಿಶ್ಚಯವು ವೇದದಿಲ್ಲದೆ ಸರಿಸರಿಯಾಗಿ. 
ಆಗಲಾರದು. 


ಈ ರೀತಿ ಆಚಾರ್ಯನು ತನ್ನ ಶಿಷ್ಕನಿಗೆ ಉಪದೇಶಮಾಡಬೇಕು . ಮತ್ತು ವಿಶೇಷವಾಗಿ ರಾಜನ್ಯು ಅನ್ಯಕ್ರಿಯರು, ವೈಶ್ಯರು ಮತ್ತು 
ಉತ್ತಮ ಶೂದ್ರ" ಜನರಿಗೂ ಕೂಡ ವಿದ್ಯೆಯ ಅಭ್ಯುಸವನ್ನು ಮಾಡಿಸಬೇಕು. ಏಕೆಂದರೆ, ಕೇವಲ ಬ್ರಾಹ್ಮಣರಾಗಿರುವವರೇ ವಿದ್ಯಾಭ್ಯಾಸಮಾಡಿ, 
ಕ್ಷಶ್ರಿಯರೇ ಮೊದಲಾದವರು ಮಾಡದೇ ಇದ್ದರೆ ವಿದ್ಯೆ, ಧರ್ಮ,ರಾಜ್ಯ ಮತ್ತು ಧನ ಮೊದಲಾದವುಗಳ ವೃದ್ಧಿ ಎಂದಿಗೂ ಆಗಲಾರದು. 
ಏಕೆಂದರೆ- ಬ್ರಾಹ್ಮಣರೇನೋ ಕೇವಲ ಓದುವುದರಿಂದ - ಓದಿಸುವುದರಿಂದ ಮತ್ತು ಕ್ಷತ್ರಿಯರೇ ಮೊದಲಾದುದರಿಂದ ಅಜೀವಿಕೆ. 
ಪಡೆದು ಜೀವನ ನಿರ್ವಾಹಮಾಡಬಲ್ಲರು. ಅಜೀವಿಕೆಗೆ ಅಧೀನರಾಗಿ, ಪತ್ತು ಕ್ಷತ್ರಿಯರೇ ಮೊದಲಾದವರು ಆಜ್ಞೆಮಾಡುವವರೂ ಮತ್ತು 
ಯಥಾವತ್ತಾಗಿ ಪರೀಕ್ಷಕರೂ, ದಂಡದಾತೃಗಳೂ ಆಗದಿರುವುದರಿಂದ, ಬ್ರಾಹ್ಮಣ ಮೊದಲಾದ ಸಮಸ್ತ ವರ್ಣಗಳೂ ಪಾಖಂಡ 
(ತೋರಿಕೆಯ ಕರ್ಮಕಲಾಪ) ದಲ್ಲಿಯೇ ಸಿಕ್ಕಿಕೊಳ್ಳುತ್ತವೆ, ಮತ್ತು ಯಾವಾಗ ಕ್ಷತ್ರಿಯರೇ ಮೊದಲಾದವರು ವಿದ್ದಾಂಸರಾಗಿರುತ್ತಾರೋ, 
ಆಗ ಬ್ರಾಹ್ಮಣರೂ ಕೂಡ ಅಧಿಕ ವಿದ್ಯಾಭ್ಯಾಸಮಾಡುತ್ತಾರೆ ಮತ್ತು ಧರ್ಮಮಾರ್ಗದಲ್ಲಿ ನಡೆಯುತ್ತಾರೆ. ಮತ್ತು ಆ ಕ್ಷತ್ರಿಯರೇ 
ಮೊದಲಾದ ವಿದ್ವಾಂಸರೆದುರಿಗೆ ಪಾಖಂಡ ಅಸತ್ಯ ವ್ಯವಹಾರಗಳನ್ನೂ ಕೂಡ ಮಾಡಲಾರರು . ಮತ್ತು ಕ್ಷತ್ರಿಯರು - ಶೊದಲಾದವರು. 
ಅವಿದ್ದಾಂಸರಾಗಿದ್ದರೆ, ಅವರು ತಮ್ಮ ಮನಿಗೆ ಹೇಗೆ ಬರುತ್ತದೋ ಹಾಗೆಯೇ ಮಾಡುತ್ತಾರೆ - ಮಾಡಿಸುತ್ತಾರೆ. ಆದುದರಿಂದ, 
ಬ್ರಾಹ್ಮಣರೂ ಕೂಡ ತಮ್ಮ ಕಲ್ಯಾಣವನ್ನು ಬಯಸುವರಾದರೆ, ಕ್ಷತ್ರಿಯರೇ ಮೊದಲಾದವರಿಗೆ ವೇದಗಳೇ ಮೊದಲಾದ 
ಅಭ್ಯಾಸವನ್ನು ಅಧಿಕಪ್ರಯತ್ನದಿಂದ ಮಾಡಿಸಬೇಕು. ಏಕೆಂದರೆ- ಕ್ಷತ್ರಿಯರು ಮೊದಲಾದವರೇ ವಿದ್ಯೆ, ಧರ್ಮ, ರಾಜ್ಯ ಮತ್ತು ಲಕ್ಷ್ಮಿಯ 
(ಸಂಪತ್ತು ಮತ್ತು ಸೌಂದರೈ) ವೃದ್ಧಿಯನ್ನುಂಟುಮಾಡುವವರಾಗಿರುತ್ತಾರೆ. ಅವರು ಎಂದಿಗೂ ಭಿಣ್ಣಾವೃತ್ತಿಯನ್ನು ಅವಲಂಬಿಸುವುದಿಲ್ಲ. 
ಆದುದರಿಂದ ಅವರು ವಿದ್ಯಾವ್ಯವಹಾರದಲ್ಲಿ ಪಕ್ಷಪಾತಿಗಳೂ ಆಗಲಾರರು. ಮತ್ತು ಎಲ್ಲ ವರ್ಣಗಳಲ್ಲಿಯೂ ಯಾವಾಗ ವಿದ್ಧೆ- ಸುಶಿಕ್ಷಣಗಳು 
ಇರುತ್ತವೋ, ಆಗ ಯಾವನೂ ಪಾಖಂಡರೂಪವಾದ ಅಧರ್ಮಯತಕ್ತವಾದ ಮಿಥ್ಯಾವ್ಯವಹಾರಗಳನ್ನು ನಡೆಯಿಸಲಾರನು. ಇದರಿಂದ 
ಸಿದ್ಧವಾಗುವುದೇನು? ಕ್ಷತ್ರಿಯರೇ ಮೊದಲಾದವರನ್ನು ನಿಯಮಾನುಸಾರ ನಡೆಯಿಸುವವರು ಬ್ರಾಹ್ಮಣರು ಮತ್ತು ಸಂನ್ಯಾಸಿಗಳು. 
ಹಾಗು ಬ್ರಾಹ್ಮಣರು ಮತ್ತು ಸಂನ್ಯಾಸಿಗಳನ್ನು ಉತ್ತಮ ನಿಯಮಾನುಸಾರ ನಡೆಯಿಸುವವರು ಕ್ಷತ್ರಿಯರು - ಎಂಬುದೇ. ಈ 
ಕಾರಣದಿಂದ ಸಮಸ್ತ ವರ್ಣಗಳ ಶ್ವೀ-ಪುರುಷರಲ್ಲಿಯೂ ವಿದ್ಯೆ ಮತ್ತು ಧರ್ಮದ ಪ್ರಚಾರ ಅವಶ್ಯವಾಗಿ ಆಗಬೇಕು. 


ಇನ್ನು ಯಾವಯಾವದನ್ನು ಓದಲೂ-ಓದಿಸಲೂ ಬೇಕೋ, ಅದನ್ನೆಲ್ಲಾ ಚೆನ್ನಾಗಿ ಪರೀಕ್ಷಿಸಿ ( ಮಾಡುವುದು) ಯೋಗ್ಯವಾಗಿದೆ. 
ಪರೀಕ್ಷೆ ಐದು ಬಗೆಯದಿರುತ್ತದೆ :- 

ಮೊದಲನೆಯದಾಗಿ - ಯಾವ ಯಾವದು ಈಶ್ವರನ ಗುಣ - ಕರ್ಮ- ಸ್ವಭಾವಗಳಿಗೆ ಮತ್ತು ವೇದಗಳಿಗೆ ಅನುಕೂಲವಾಗಿರುವುದೋ, 

*` ಮಹರ್ಷಿಗಳು ವರ್ಣವ್ಯವಸ್ಥೆಯನ್ನು ಜನ್ಮದ ಆಧಾರದಿಂದ ಅಲ್ಲ; ಗುಣಕರ್ಮಸ್ಥಭಾವಗಳ ಆಧಾರದ ಮೇಲೆ ಅಂಗೀಕರಿಸುತ್ತಾರೆ. ಆದುದರಿಂದ, 
ಈ ಪ್ರಕರಣದಲ್ಲಿ ಬರುವ ಬ್ರಾಹ್ಮಣ,ಕತ್ರಿಯ,ವೈಶ್ವ, ಶೂದ್ರ- ಎಂಬ ಶಬ್ದಗಳಿಂದ, ಈಗ ಪ್ರಜಲಿತವಾಗಿರುವ ಆಯಾ ಹೆಸರಿನ ಕುಲಗಳಲ್ಲಿ 
ಜನಿಸಿದವರು. - ಎಂಬ ಭಾವನೆಯನ್ನು ಗ್ರಹಿಸಬೇಕು. 











ತೃತೀಯ ಸಮುಲ್ಲಾನ 33 
ಆಬಿಲ್ಲವ ಸತ್ಯ ಮತ್ತು ಅದಕ್ಕ ವಿರುದ್ಧವಾದುದು. ಅಸತ್ಯ. 

ಎರಡನೆಯದಾಗಿ - ಯಾವಯಾವದು ಸ್ಥೃಷ್ಟಿಕ್ರಮಕ್ಕೆ ಅನುಕೂಲವಾಗಿರುವುದೋ ಅದೆಲ್ಲವೂ ಸತ್ಯ ಮತ್ತು ಯಾವಯಾವದು 
ಸೃಷ್ಟಿಶಮಕ್ಕೆ ವಿರುದ್ಧವಾಗಿದೆಯೋ, ಅದೆಲ್ಲವೂ ಅಸತ್ಯ. ಉದಾಹರಣೆಗೆ- ಮಾತಾಪಿತೃಗಳ ಸಂಯೋಗವಿಲ್ಲದೆಯೇ ಹುಡುಗನು ಹುಟ್ಟಿದನು. 
ಎಂದು ಯಾವನಾದರೂ ಹೇಳಿದರೆ, ಇಂತಹ ಕಥನ ಸೃಷ್ಟಿಕ್ರಮಕ್ಕೆ ವಿರುದ್ಧವಾಗಿರುವುದರಿಂದ ಸರ್ವಥಾ ಅಸತ್ಯ. 

ಮೂರನೆಯದಾಗಿ - 'ಅಪ್ಪರು' ಎಂದರೆ, ಧಾರ್ಮಿಕರೂ, ವಿದ್ದಾಂಸರೂ, ಸತ್ಯವಾದಿಗಳೂ, ನಿಷ್ಕಪಟರೂ ಆದವರ ಸಂಗ 
ಮತ್ತು ಉಪದೇಶಕ್ಕೆ ಯಾವುದು ಅನುಕೂಲವಾಗಿದೆಯೋ , ಅದೆಲ್ಲವೂ ಗ್ರಾಹ್ಯ ಮತ್ತು ಯಾವಯಾವದು ವಿರುದ್ಧವಾಗಿದೆಯೋ, 
ಅದೆಲ್ಲವೂ ಅಗ್ರಾಹ್ಮವಾಗಿರುತ್ತದೆ. 

ನಾಲ್ಕನೆಯದಾಗಿ - ಯಾವುದು ತನ್ನ ಆತ್ಮನ ಪವಿತ್ರತೆ (ಮತ್ತು) ವಿದ್ಯೆಗೆ ಅನುಕೂಲವಾಗಿದೆಯೋ ಅದು ಗ್ರಾಹ್ಯ; ಅಂದರೆ- ಹೇಗೆ 
ತನಗೆ ಸುಖವು ಪ್ರಿಯವೂ ಮತ್ತು ದುಃವು ಅಪ್ರಿಯವೂ ಆಗಿದೆಯೋ, ಹಾಗೆಯೇ ಎಲ್ಲೆಡೆಯೂ, ನಾನು ಯಾವನಿಗುದರೂ 
ದುಃಖವನ್ನು ಅಥವಾ ಸುಖವನ್ನು ಕೊಡುವೆನಾದರೆ, ಅವನೂ ಅಪ್ಪಸನ್ನನು ಇಲ್ಲವೇ ಪ್ರಸನ್ನನಾಗುವನು - ಎಂದು ತಿಳಿದುಕೊಳ್ಳಬೇಕು. 
ಮತ್ತು 

ಐದನೆಯದಾಗಿ - ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಐತಿಹ್ಯ, ಅರ್ಥಾಪತ್ತಿ, ಸಂಭವ ಮತ್ತು ಅಭಾವ- 
ಎಂಬ ಎಂಟು ಪ್ರಮಾಣಗಳು ಇರುತ್ತವೆ. 

(ಪ್ರತ್ಯಕ್ಷಾದಿ ಎಂಟು ಪ್ರಮಾಣಗಳ ಲಕ್ಷಣ) 


ಇವುಗಳಲ್ಲಿ , ಪ್ರತ್ಯಕ್ಷ- ಮೊದಲಾದುವುಗಳ ಯಾವ ಸೂತ್ರಗಳನ್ನು ಕೆಳಗೆ ಬರೆಯುವೆವೋ, ಅವುಗಳೆಲ್ಲವಾ ನ್ಯಾಯಶಾಸ್ತ್ರದ 
ಮೊದಲನೆಯ ಮತ್ತು ಎರಡನೆಯ ಅಧ್ಯಾಯದವು- ಎಂದು ತಿಳಿದುಕೊಳ್ಳಿರಿ. 
ಇಂದ್ರಿಯಾರ್ಥಸನ್ನಿಕರ್ಷೊತ್ಕನ್ನಂ ಜ್ಞಾನಮವೃಪದೇಶ್ವಮವ್ಯಭಿಚಾರಿ ವ್ಯವಸಾಯಾತ್ಮಕಂ ಪ್ರತ್ಯಕ್ಷಮ್‌ | (ನ್ಯಾಯ-೧.೧.೪) 

ಯಾವ ಶ್ರೋತ್ರ, ಚರ್ಮ, ಚಕ್ನಿ, ಜಿಹ್ವೆ ಮತ್ತು ನಾಸಿಕದ, ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧದೊಂದಿಗೆ 
ಅವ್ಯವಹಿತವಾದ, ಎಂದರೆ ಆವರಣ ರಹಿತವಾದ ಸಂಬಂಧವಾಗುವುದೋ, ಇಂದ್ರಿಯಗಳೊಂದಿಗೆ ಮನಸ್ಸಿನ ಮತ್ತು 
ಮನ್ನ್ಸನೊಂದಿಗೆ ಆತ್ಮನ ಸಂಯೋಗದಿಂದ ಜ್ಞಾನ ಉತ್ಪನ್ನವಾಗುವುದೋ, ಅದನ್ನು ಪ್ರತ್ಯಕ್ಷವನ್ನುತ್ತಾರೆ. ಆದರೆ, ಯಾವುದು 
ವೃಷದೇಶ್ವ ಅಂದರೆ ಸಂಜ್ಞಾ-ಸಂಜ್ಞೇ ಸಂಬಂಧದಿಂದ ಉತ್ಪನ್ನವಾಗುತ್ತದೋ, ಆ ಜ್ಞಾನವಾಗಿರಬಾರದು. ಉದಾಹರಣೆಗೆ,- 
ಯಾವನಾದರೂ ಒಬ್ಬನು, ಯಾವನೋ ಒಬ್ಬನಿಗೆ - ಬು ಎನನ್ನು ತೆಗದಕೊಂಡು ಹಾಸಿ ಎಂದನು. ಅವನು ತಂದು, ಅವನ. 
ಬಳಿಯಿಟ್ಟು,"ಇದು ನೀರು' - ಎಂದನು. ಆದರೆ ಅಲ್ಲಿ "ನೀರು' ಎಂಬ ಈ ಎರಡರಕ್ಷರಗಳ " ಸಂಜ್ಞೆ' (ಪದ) ವನ್ನು ತರುವವನು. 
ಅಥವಾ ತರಿಸುವವನು ನೋಡಲಾರನು. ಆದರೆ ಯಾವ ಪದಾರ್ಥದ ಹೆಸರು "ನೀರು' ಆಗಿದೆಯೋ, ಅದೇ. ' ಪ್ರತ್ಯಕ್ಷ" 
ವಾಗುತ್ತದೆ. ಮತ್ತು ಶಬ್ದದಿಂದ ಉತ್ಪನ್ನವಾಗುವ ಜ್ಞಾನವು ಶಬ್ದ ಪ್ರಮಾಣದ ವಿಷಯ. ಅದು " ಅವ್ಕಭಿಚಾರಿ ' ಯಾಗಿರಬೇಕು. 
ಉದಾಹರಣೆಗೆ, ಯಾವನೋ ರಾತ್ರಿಯಲ್ಲಿ ಕಂಬವನ್ನು ನೋಡಿ "ಪುರುಷ' ಎಂಬ ನಿಶ್ಚಯ ಮಾಡಿಕೊಂಡನು. ಮತ್ತು ಹಗಲಿನಲ್ಲಿ 
ನೋಡಿದರೆ, ರಾತ್ರಿಯ "ಪುರುಷ'ನೆಂಬ ಜ್ಞಾನವು ನಾಶವಾಗಿ, "ಕಂಬ' ಎಂಬ ಜ್ಞಾನ ಉಳಿಯಿತು. ಇಂತಹ ವಿನಾಶಯುಕ್ತ ಜ್ಞಾನದ 
ಹೆಸರು " ವ್ಯಭಿಚಾರಿ' ಎಂದಾಗಿದೆ. (ಇಂತಹದು ಪ್ರತ್ಯಕ್ಷವೆನ್ನಿಸದು) ಅದು ವ್ಯಮಾಯಾತ್ಮಕವಾಗಿರಬೇಕು. ಉದಾಹರಣೆಗೆ ಯಾವನೋ 
ದೂರದಿಂದ ನದಿಯ ಮರಳನ್ನು ನೋಡಿ, “ಅಲ್ಲಿ ಬಟ್ಟೆಗಳು ಒಣಗುತ್ತಿವೆ; ನೀರಾಗಿದೆ; ಅಥವಾ ಮತ್ತೇನೋ ಆಗಿದೆ”. - ಎಂದುಕೊಳ್ಳುತ್ತಾನೆ. 
ಅಲ್ಲಿ ದೇವದತ್ತ ನಿಂತಿದ್ದಾನೋ, ಯಜ್ಞದತ್ತನೋ!” ಎಂದು ಮತ್ತೊಬ್ಬ ತರ್ಕಿಸುತ್ತಾನೆ. ಒಂದು ನಿಶ್ಚಿತವಾಗುವವರೆಗೆ, ಅದು 
ಪ್ರತ್ಯಕ್ಷದ್ಣಾನವಲ್ಲ. ಆದರೆ ಯಾವುದು ಅವ್ಯಪದೇಶ್ವವೂ, ಅವ್ಯಭಿಚಾರಿಯೂ ಮತ್ತು ನಿಶ್ಚಯಾತ್ಮಕವ ಆದ ಜ್ಞಾನವಾಗಿದೆಯೋ, ಅದನ್ನೇ 
ಪ್ರಶ್ನಕ್ಷವನ್ನುತ್ತಾರೆ. 


ಎರಡನೆಯದು ಅನುಮಾನ : - 
ಅಥ ತತ್ತೂರ್ವಕಂ ತ್ರಿವಿಧಮನುಮಾನಂ ಪೂರ್ವವಚ್ಛೇಷವತ್ಸಾಮಾನ್ಮ ತೋ ದೃಷ್ಟಂ ಚ (ನ್ಯಾಯ: ೧.೧೫) 


ಯಾವುದು ಪ್ರತ್ಯಕ್ಷಪೂರ್ವಕವಾಗಿರುತ್ತದೋ, ಎಂದರೆ ಯಾವುದಾದರೂ ಒಂದು ತತ್ವದ ಯಾವುದಾದರೂ ಒಂದು ದೇಶ 
(ಭಾಗ) ಅಥವಾ ಸಂಪೂರ್ಣ ದ್ರವ್ಯದ ಪ್ರತ್ಯಕ್ಷವು ಯಾವುದಾದರೂ ಸ್ಥಾನದಲ್ಲಿ ಅಥವಾ ಕಾಲದಲ್ಲಿ ಆಗಿದ್ದು, ದೂರದೇಶದಿಂದ ಅದರ 


40 ಸತ್ಯಾರ್ಥಪ್ರಾಶ 
ಸಹಚಾರಿಯಾದ ಒಂದು ದೇಶ (ಭಾಗ ಅಥವಾ ಅಂಶ) ಪ್ರಶ್ಯಕ್ಷವಾಗುವುದರಿಂದ, ನೋಡದಿರುವ ಅವಯವಿಯ ಜ್ಞಾನ ಉಂಟಾಗುವುದನ್ನು 
ಅನುಮಾನವೆನ್ನುತ್ತಾರೆ. ಉದಾಹರಣೆಗೆ - ಮಗನನ್ನು ನೋಡಿ ತಂದೆಯ, ಪರ್ವತ ಮೊದರಾದೆಡೆಯಲ್ಲಿ ಹೊಗೆಯನ್ನು ನೋಡಿ 
ಬೌಕಿಯ, ಜಗತ್ತಿನಲ್ಲಿ ಸುಖ ದುಃಖಗಳನ್ನು ನೋಡಿ ಪೂರ್ವಜನ್ಮದ ಜ್ಞಾನವುಂಟಾಗುತ್ತದೆ. 

ಈ ಅನುಮಾನ ಮೂರು ಬಗೆಯದಿರುತ್ತದೆ. ಒಂದನೆಯದು - "ಪೂರ್ವವತ್‌' . ಉದಾಹರಣೆಗೆ, ಮೋಡಗಳನ್ನು ನೋಡಿ 
ಮಳೆಯ, ಮದುವೆಯನ್ನು ನೋಡಿ ಸಂತಾನೋತ್ಪತ್ತಿಯ, ಓದುತ್ತಿರುವ ವಿದ್ಯಾರ್ಥಿಯನ್ನು ನೋಡಿ ವಿದ್ಯೆ ಲಭಿಸುವುದರ ನಿಶ್ಚಯ 
ಉಂಟಾಗುತ್ತದೆ. ಈ ಮೊದಲಾದುವುಗಳುತೆ, ಎಲ್ಲಿ ಎಲ್ಲಿ ಕಾರಣವನ್ನು ನೋಡಿ ಕಾರ್ಯದ ಜ್ಞಾನವಾಗುತ್ತದೋ, ಅದು ಪೂರ್ವವತ್‌. 
ಎರಡನೆಯದು - " ಶೇಷವತ್‌ ' ಎಂದರೆ ನದಿಯ ಪ್ರವಾಹದಲ್ಲಿ ವೃದ್ಧಿಯನ್ನು ನೋಡಿ, ಮೇಲಣ ಪ್ರಾಂತದಲ್ಲಿ ಆಗಿರುವ ಮಳೆಯ, 
ಮಗನನ್ನು ನೋಡಿ ತಂದೆಯ, ಸೃಷ್ಟಿಯನ್ನು ನೋಡಿ ಅನಾದಿ ಕಾರಣ ಮತ್ತು ಕರ್ತೃವಾದ ಈಶ್ವರನ ಮತ್ತು ಪಾಪ - ಪುಣ್ಯಗಳ 
ಆಚರಣವನ್ನು ನೋಡಿ ಸುಖ- ದುಃಖಗಳ, ಜ್ಞಾನ ಉಂಟಾಗುತ್ತದೆ. ಹೀಗೆ ಎಲ್ಲಿ ಕಾರ್ಯವನ್ನು ನೋಡಿ ಕಾರಣದ ಜ್ಞಾನ 
ಲಭಿಸುವುದೋ ಅದನ್ನೇ "ಶೇಷವಶ್‌' - ಎನ್ನುತ್ತಾರೆ. ಮೂರನೆಯದು - * ಸಾಮಾನ್ಯತೋ ದೃಷ್ಠ' ಎಂದರೆ ಯಾವುದೂ, ಯಾವುದಣ್ಯದರೂ 
ಕಾರ್ಯ ಅಥವಾ ಕಾರಣವಾಗಿದ್ದು, ಆದರೂ, ಯಾವುದಾದರೂ ಒಂದು ವಿಧದ ಸಾಧರ್ಮ್ಯ ಒಂದರದು ಮತ್ತೊಂದಕ್ಕೆ ಇದ್ದು, ಹೇಗೆ 
ಯಾವನೂ ಸಂಚಾರಮಾಡದೆ ಬೇರೊಂದು ಸ್ಥಾನಕ್ಕೆ ಹೋಗಲಾರನೋ, ಹಾಗೆಯೇ ಅನ್ಕರೂ ಕೂಡ ಸಂಚಾರಮಾಡದೆ ಬೇರೆ ಸ್ಥಾನಕ್ಕೆ 
ಎಂದಿಗೂ ಹೋಗಲಾರರು - ಎನ್ನುವ ಹಾಗೆ ನಿಶ್ಚಯ ಉಂಟಾಗುವಿಕೆ. “ ಅನು, ಅರ್ಥಾತ್‌ ಪ್ರತ್ಯಕ್ಷಸೈಪಶ್ಯಾತ್‌, ಮೀಯತೇ 
ಯೇನ ತದನುಮಾನಂ,'- ಯಾವುದು ಪ್ರಶ್ಯಕ್ಷದ ಅನಂತರವೇ ಉಂಟಾಗುವುದೋ ಅದೇ ಅನುಮಾನ ಎನ್ನುವುದೇ ಅನುಮಾನವೆಂಬ 
ಶಬ್ದ ಅರ್ಥವಾಗಿದೆ. ಉದಾಹರಣೆಗೆ - ಹೊಗೆಯನ್ನು ಪ್ರಶ್ನಕ್ಷವಾಗಿ ನೋಡದೆ, ಕಾಣದಿರುವ ಬೆಂಕಿಯ ಜ್ಞಾನ ಎಂದಿಗೂ 
ಉಂಟಾಗಲಾರದು. 


ಮೂರನೆಯದು “ ಉಪಮಾನ " ;- 
“ ಪ್ರಸಿದ್ಧನಧರ್ಮ್ಯಾತ್‌ ಸಾಧ್ಯ ಸಾಧನಮುಪ ಮಾನಮ್‌ " (ನ್ಯಾಯ - ೧.೧೬) 


ಯಾವುದು ಪ್ರಸಿದ್ಧವಾದ ಪ್ರತ್ಯಕ್ಷದೊಂದಿಗೆ ಹೊಂದಿರುವ .ಸಾಧರ್ಮದಿಂದ ಸಾಧ್ಯದ- ಎಂದರೆ, ಸಿದ್ಧಪಡಿಸಬೇಕುಗಿರುವ 
ಜ್ಞಾನದ ಸಿದ್ಧಿಯನ್ನು ಮಾಡುವ ಸಾಧನವಾಗಿದೆಯೋ, ಅದನ್ನು “ ಉಪಮಾನ ”- ಎನ್ನುತ್ತಾರೆ. “ ಉಪಮೀಯತೇ ಯೇನ, 
ತದುಪಮಾನಂ '" ಉದಾಹರಣೆಗೆ, ಯಾವನೋ ಓಬ್ಬನು ಯಾವನಾದರೂ ಭೃತ್ತನಿಗೆ - “ನೀನು ವಿಷ್ಣುದಿತ್ರನನ್ನು ಕರೆದುಕೊಂಡು 
ಬಾಗೆ” ಎಂದನು. ಅವನು -“ಅವನನ್ನು ನಾನು ಎಂದೂ ನೋಡಲಿಲ್ಲ” ಎಂದನು. ಅವನ ಯಜಮಾನನು- “ಈ ದೇವದತ್ತ 
ಹೇಗಿದ್ದಾನೋ, ಹಾಗೆಯೇ ಆ ವಿಷ್ಣುದಿತ್ರನಿದ್ದಾನೆ””- ಎಂದನು. ಅಥವಾ, “ಈ ಹಸು ಹೇಗಿದೆಯೋ, ಗವಯವೂ"ಹಾಗೆಯೇ 
ಇರುತ್ತದೆ? (ಎಂದು ಹೇಳಿದನೆಂದು ಭಾವಿಸಿರಿ) ಯಾವಾಗ ಅವನು ಅಲ್ಲಿ ಹೋದನೋ, ಮತ್ತು ದೇವದತ್ವನಂತೆ ಇರುವ ಅವನನ್ನು 
(ವಷ್ಣುಮಿತ್ರ) ನೋಡಿದನೋ, ಆಗ ಇವನೇ ವಿಷ್ಣುಮಿತ್ರನು - ಎಂದು ನಿಶ್ಚಯಮಾಡಿಕೊಂಡನು ; ಅವನನ್ನು ಕರೆತಂದನು . ಅಥವಾ 
ಯಾವುದೋ ಒಂದು ಕಾಡಿನಲ್ಲಿ ಯಾವ ಪ್ರಾಣಿ ಹಸುವಿನಂತೆ ಇರುವುದನ್ನು ಕಂಡನೋ, ಅದರ ಬಗೆಗೆ ಅದರ ಹೆಸರೇ "ಗವಯ' 
ಎಂದು ನಿಶ್ಚಯಿಸಿಕೊಂಡನು. 
ನಾಲ್ಕನೆಯದು ಶಬ್ಧಪ್ರಮಾಣ: - 
“ ಅಪ್ಟೋಪದೇಶಃ ಶಬ್ದಃ" (ನ್ಯಾಯ:- ೧.೧.೭). 


ಅಪ್ಪನು - ಎಂದರೆ ಪೂರ್ಣ ವಿದ್ವಾಯನೂ, ಧರ್ಮಾತ್ಮನೂ, ಪರೋಪಕಾರ ಪ್ರಿಯನೂ, ಸತ್ಯವಾದಿಯೂ, ಪುರುಷಾರ್ಥಿಯೂ, 
ಜಿತೇಂದ್ರಿಯನೂ ಆದ ಪುರುಷನು ತನ್ನ ಆತ್ಮನಲ್ಲಿ ಯಾವುದನ್ನು ಕುಡುಕೊಳ್ಳಿತ್ತಾನೋ, ಯಾವುದರಿಂದ ಸುಖವನ್ನು ಅನಭಭವಿಸಿದ್ದಾನೋ, 
ಅದನ್ನೇ ಹೇಳುವ ಇಚ್ಛೆಯಿಂದ ಪ್ರೇರಿತನಾಗಿ, ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ ಉಪದೇಶ ಮಾಡುವವನು. ಎಂದರೆ ಭೂಮಿಯಿಂದ 
ಹಿಡಿದು ಪರಮೇಶ್ವರನ ವರೆಗೆಯಿರುವ ಪದಾರ್ಥಗಳ ಜ್ಞಾನವನ್ನು ಗಳಿಸಿ, ಉಪದೇಶಕನಾಗುತ್ತಾನೆ. ಯಾವುದು ಇಂತಹ ಪುರುಷರ 
ಉಪದೇಶವಾಗಿರುತ್ತದೋ, ಅದನ್ನು ಮತ್ತು ಪೂರ್ಣ ಆಪ್ತನಾದ ಪರಮೇಶ್ವರನ ಉಪದೇಶಗಳಾದ ವೇದಗಳನ್ನು ಶಬ್ಧ ಪ್ರಮಾಣ 
ವೆಂದು ತಿಳಿಯಿರಿ. 


ಐದನೆಯದು ಐತಿಹ್ಮ :- 





 ಗವಯ - ಎಂಬುದು 1 ಎಂದು ಕರೆಯಲ್ಪಡುವ, ಪಾರ್ವತ್ಯ ಪ್ರದೇಶದ, ಎತ್ತಿನ ಜಾತಿಗೆ ಸೇರಿದ ಪ್ರಾಣಿ. 








ತೃತೀಯ ಸಮುಲ್ಲಾಸ 41 

ನ. ಚತುಷ್ಪೃಮೈತಿಹ್ಯಾರ್ಥಾಪತ್ತಿ ಸಂಭವಾಭಾವಪ್ರಾಮಾಣ್ಯಾತ್‌ ' ॥॥ (ನ್ಯಾಯ--೨. ೨. ೧) 

“ಇತಿಹ - ಎಂದರೆ “ಹೀಗೆ ಇದ್ದನು; ಅವನು ಹೀಗೆ ಮಾಡಿದನು”- ಎನ್ನುವುದು; ಅಂದರೆ, ಯಾವನಾದರೂ ಒಬ್ಬನ. 
ಜೀವನಚರಿತ್ರದ ಹೆಸರು “ ಐತಿಹ್ಮ - ಎಂದು. 

ಆರನೆಯದು. “ಅರ್ಥಾಪತ್ತಿ”; - 

“ಅರ್ಥಾದಾಪದ್ಧತೇ ಸಾ ಅರ್ಥಾಪತ್ತಿಃ '” ಕೇನಚಿದುಚ್ಛಿತೇ “ ಸತ್ತುಘನೇಷು ವೃಷ್ಟಿ: ; ಸತಿ ಕಾರಣೇ ಕಾರ್ಯಂ 
ಭವತೀತಿ. ಕಿಮತ್ರ ಪ್ರಸಜ್ಯತೇ? ಅಸತ್ಸು ಘನೇಷು ವ್ಯಷ್ಟಿ: ಆಸತಿ ಕಾರಣೇಚೆ ಕಾರ್ಯಂ ನ ಭವತಿ”, ಉದಾಹರಣೆಗೆ - 
ಒಬ್ಬನು ಮತ್ತೊಬ್ಬನಿಗೆ “ಮೋಡವಿರುವುದರಿಂದ ಮಳೆ, ಮತ್ತು ಕಾರಣವಿರುವುದರಿಂದ ಕಾರ್ಯ ಉತ್ಪನ್ನವಾಗುತ್ತದೆ”.- ಎಂದು 
ಹೇಳಿದನು. ಇದರಿಂದ, ಮೋಡಬಿಲ್ಲದೆ ಮಳೆ ಮತ್ತು ಕಾರಣವಿಲ್ಲದೆ ಕಾರ್ಯ ಎಂದಿಗೂ ಆಗಲಾರದು - ಎಂಬ ಇನ್ನೊಂದು 
ಮೊತು) ಹಳಿದು ಎ ಡಿ ಕಿಚ್ದವಾಗಸ್ಥಾತಿ: 

ಏಳನೆಯದು “ ಸಂಭವ ";- 

“ಸಂಭವತಿ ಯಸ್ಮಿನ್‌, ಸ ಸಂಭವಃ” ಯಾವನಾದರೂ “ ತಾಯಿ - ತಂದೆಗಳಿಲ್ಲದೆಯೇ ಸಂತತಿ ಹುಟ್ಟಿತು; ಯಾವನೋ 
ಒಬ್ಬನು ಸತ್ತವರನ್ನು ಬದುಕಿಸಿದನು; ಪರ್ವತಗಳನ್ನು ಎತ್ತಿದನು; ಸಮುದ್ರದಲ್ಲಿ ಕಲ್ಲುಗಳನ್ನು ತೇಲಿಸಿದನು; ಚಂದ್ರನನ್ನು ತುಂಡರಿಸಿದನು; 
ಪರಮೇಶ್ವರನ ಅವತಾರವಾಯಿತು; ಮನುಷ್ಯನ ಕೊಂಬಗಳನ್ನು ನೋಡಿದೆನು; ಮತ್ತು ಬಂಜೆಯ ಮಗುಗೆ ಮತ್ತು ಮಗಳಿಗೆ ವಿವಾಹವನ್ನು 
ಮಾಡಿಸಿದೆನು”'.- ಎಂದು ಈ ಮೊದಲಾದ ರೀತಿಯಲ್ಲಿ ಹೇಳಿದರೆ, ಇವೆಲ್ಲ ಅಸಂಭವ; ಏಕೆಂದರೆ- ಈ ಮಾತುಗಳೆಲ್ಲಾ ಸೃಷ್ಟಿಕ್ರಮಕ್ಕೆ 
ವಿರುದ್ಧವಾಗಿವೆ. ಮತ್ತು ಯಾವುದು ಸೃಷ್ಟಿಕ್ರಮಕ್ಕೆ ಅನುಕೂಲವಾಗಿರುವುದೋ, ಅದು ಮಾತ್ರ ಸಂಭವ. 

ಎಂಟನೆಯದು “ ಅಭಾವ "; - 

“ನ. ಭವಂತಿ ಯಸ್ಮಿನ್‌ ಸೋತಭಾಮಃ” ? ಉದಾಹರೆಣೆಗೆ, ಯಾವನೋ ಒಬ್ಬನು ಮತ್ತೊಬ್ಬನಿಗೆ - “ಆನೆಯನ್ನು 
ತೆಗೆದುಕೊಂಡು ಬಾ”- ಎಂದನು. ಅವನು ಅಲ್ಲಿ ಆನೆಯ ಅಭಾವವನ್ನು ಕಂಡು, ಆನೆ ಎಲ್ಲಿದ್ದಿತೋ, ಅಲ್ಲಿಂದ ತೆಗೆದುಕೊಂಡು 
ಬಂದನು. 

ಇವು ಎಂಟು ಪ್ರಮಾಣಗಳು. ಇವುಗಳಲ್ಲಿ ಶಬ್ದದಲ್ಲಿ ಐತಿಹ್ಯವನ್ನೂ , ಮತ್ತು ಅನುಮಾನದಲ್ಲಿ ಅರ್ಥಾಪತ್ತಿ, ಸಂಭವ ವಕು 
ಅಭಾವವನ್ನೂ ಎಣಿಸಿದರೆ , ನಾಲ್ಕು ಪ್ರಮಾಣಗಳು ಉಳಿಯುತ್ತವೆ. ಈ ಐದು ಬಗೆಯ ಪರೀಕ್ಷೆಗಳಿಂದ ಮಾನವನು ಸತ್ಯಾಸತೃಗಳ. 
ನಿಶ್ಚಯ ಮಾಡಬಲ್ಲನು ; ಬೇರೆ. ಕ್ರಮದಲ್ಲಿ ಅಲ್ಲ. 

“ ಧರ್ಮವಿಶೇಷಪ್ರಸೂತಾತ್‌ ದ್ರವೃಗುಣಕರ್ಮಸಾಮಾನ್ಯವಿಶೇಷಸಮವಾಯಾನಾಂ ಪದಾರ್ಥಾನಾಂ 

ಸಾಧರ್ಮ್ಮ ವೈಧರ್ಮ್ಯಾಭ್ಯಾಂ ತತ್ವಜ್ಞಾನಾನ್ನಿಃ ಶ್ರೇಯಸಮ್‌" (ವೈಶೇಷಿಕ : - ೧.೧.೪). 

ಮಾನವನು. ಧರ್ಮದ ಅನುಷ್ಠಾನವನ್ನು ಯೋಗ್ಯರೀತಿಯಲ್ಲಿ ಮಾಡುವುದರಿಂದ ಪವಿತ್ರನಾಗಿ, ಪೃಥಿವೀ ಜಡ ಮತ್ತು 
ಜಲವೂ ಜಡ - ಎಂಬ ಹಾಗೆ ಸಾಧರ್ಮ್ಮ, ಎಂದರೆ. ಸಮಾನಧರ್ಮವನ್ನೂ, ಪೃಥಿವೀ ಕಠೋರ ಮತ್ತು ಜಲ ಕೋಮಲ - 
ಎಂಬ ರೀತಿಯಲ್ಲಿ ವೈಧರ್ಮ್ಮ- ಎಂದರೆ ವಿಪರೀತ ಧರ್ಮವನ್ನೂ , ಇದೇ ರೀತಿ ಧ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ 
ಮತ್ತು ಸಮವಾಯ - ಈ ಆರು ಪದಾರ್ಥಗಳ ತತ್ತ್ವಜ್ನಾನದಿಂದ, ಎಂದರೆ ಸ್ವರೂಪಜ್ನಾನದಿಂದ “ನಿಃ ಶ್ರೇಯಸೆ” ವನ್ನು, 
ಮೋಕ್ಷವನ್ನು , ಪಡೆದುಕೊಳ್ಳುತ್ತಾನೆ. 





ಪೃಥಿವ್ಯಾಪಸ್ತೀಜೋವಾಯುರಾಕಾಶಂ ಕಾಲೋ ದಿಗಾತ್ಮಾ ಮನ ಇತಿ ದ್ರವ್ಯಾಣಿ ॥1 (ವೈಶೇಷಿಕ - ೧.೧.೫) 
ಪೃಥಿವೀ, ಜಲ, ತೇಜ, ವಾಯ್ಕುಆಕಾಶ, ಕಾಲ, ದಿಕ್ಕು, ಆತ್ಮ ಮತ್ತು ಮನಸ್ಸು ಈ ಒಂಭತ್ತು ದ್ರವ್ಯಗಳಾಗಿವೆ. 
ಕಿಯಾಗುಣವತ್ಸಮವಾಯಿನರಣಮಿತಿ ದ್ರವ್ಯಲಕ್ಕಣಮ್‌ ॥ (ವೈಶೇಷಿಕ - ೧.೧.೧೫) 





' ಐತಿಹ್ಯಅರ್ಥಾಪತ್ರಿಸಂಭವ, ಅಭಾವಗಳೂ ಕೂಡ ಪ್ರಮಾಣಗಳೇ ಆಗಿರುವುವು, ಪ್ರಮಾಣಗಳು ಕೇವಲ ನಾಲ್ಕೇ ಅಲ್ಲ-ಎಂಬುದೇ ಸೂತ್ರದ 
ಅರ್ಥ. 
3 ಅಭಾವ - ಎಂದರೆ ಇಲ್ಲದಿರುವಿಕೆ. 


4 ಸತ್ಯಾರ್ಥಪ್ರಕಾಶ 

“ಕ್ರಿಯಾಶ್ಚ ಗುಣಾಶ್ಚ ವಿದ್ಯಂತೇ ಯಸ್ಮಿನ್‌ ತತ್‌ ಕ್ರಿಯಾಗುಣವತ್‌'” - ಯಾವುದರಲ್ಲಿ ಕ್ರಿಯಾಗುಣಗಳು, ಮತ್ತು ಕೇವಲ 
ಗುಣಗಳು ಇರುತ್ತವೋ, ಅದನ್ನು ದ್ರವ್ಯವಸ್ಸುತ್ತಾರೆ. ಅವುಗಳಲ್ಲಿ ಪೃಥಿವೀ, ಜಲ, ತೇಜಸ್ಸು, ವಾಯು, ಮನಸ್ಸು ಮತ್ತು ಆತ್ಮ - ಈ 
ಆರು ಧ್ರವ್ಯಗಳು ಕ್ರಿಯಾ ಮತ್ತು ಗುಣಗಳನ್ನು ಹೊಂದಿರುವಂತಹವಾಗಿವೆ. ಮತ್ತು, ಆಕಾಶ್ಯಕಾಲ ಹಾಗೂ ದಿಕ್ಕು- ಈ ಮೂರೂ 
ಕ್ರಿಯಾರಹಿತವೂ, ಗುಣಯುಕ್ತವೂ ಆಗಿವೆ. (ಸಮವಾಯಿ) - “ಸಮವೇತುಂ ಶೀಲಂ ಯಸ್ಕೆ ತತ್ಸಮವಾಯಿ, ಪ್ರಾಗೃೃ್ತಿತ್ತಂ 
ಕಾರಣಂ ಸಮವಾಯಿ ಚೆ ತತ್ಕಾರಣಂ ಚೆ ಸಮವಾಯಿಕಾರಣಂ . ಲಕ್ಷ್ಮತೇ ಯೇನ ತಲ್ಲಕ್ಷಣಂ” , “ಯಾವುದು ಸೇರುವ 
ಸ್ವಭಾವದಿಂದ ಯುಕ್ತವಾಗಿದೆಯೋ, ಕಾರ್ಯಕ್ಕಿಂತ ಪೂರ್ವ ಕಾಲದಲ್ಲಿರುವ ಆ ಕಾರಣವನ್ನೇ ದ್ರವ್ಯವೆನ್ನುತ್ತರೆ. ಕಣ್ಣಿನಿಂದ ರೂಪವು 
ತಿಳಿಯಲ್ಪಡುವಂತೆ, ಯಾವುದರಿಂದ ಲಕ್ಷ್ಯವು ತಿಳಿಯಲ್ಪಡುತ್ತದೋ, ಅದನ್ನು ಲಕ್ಷಣವೆನ್ನತ್ತಾರೆ.. 





ರೂಪರಸಗಂಧಸ್ಸರ್ಶವತೀ ಪೃಥಿವೀ (ವೈಶೇಷಿಕ :-೨.೧.೧) 

ರೂಪ,ರಸ, ಗಂಧ, ಸ್ಪರ್ಶಗಳಿಂದ ಯುಕ್ತವಾಗಿರುವುದು ಪೃಥಿವೀ, ಅದರಲ್ಲಿ ರೂಪ,ರಸ ಮತ್ತು ಸ್ಪರ್ಶ - ಇವು ಅಗ್ನಿ, ಜಲ 
ಮತ್ತು ವಾಯುವಿನ ಯೋಗದಿಂದ ಉಂಟಾಗಿವೆ. 

ವ್ಯಮ್ಯತಃ ಪೃಥಿವ್ಯಾಂ ಗಂಧ ॥| (ವೈಶೇಷಿಕ :-೨.೨.೨) 


ಪೃಥಿವಿಯಲ್ಲಿ ಗಂಧವಂಬ ಗುಣ ಸ್ವಾಭಾವಿಕವಾಗಿದೆ. ಹಾಗೆಯೇ ಜಲದಲ್ಲಿ ರಸ, ಅಗ್ನಿಯಲ್ಲಿ ರೂಪ, ವಾಯವಿನನಲ್ಲಿ ಸ್ಪರ್ಶ 
ಮತ್ತು ಆಕಾಶದಲ್ಲಿ ಶಬ್ದ ಸ್ವಾಭಾವಿಕವಾಗಿವೆ. 
ರೂಪರಸಸ್ಫರ್ಶವತ್ಕ ಆಪೋ ದ್ರವಃ ಸ್ಥಿಗ್ಳಾಃ ॥| (ವೈಕೇಷಿಕ -೨.೧.೨) 
ರೂಪ,' ರಸ ಮತ್ತು ಸ್ಪರ್ಶದಿಂದ ಯುಕ್ತವೂ, ಧ್ರವೀಭೂತವೂ, ಕೋಮಲವೂ ಆದುದು ಜಲವೆನಿಸುತ್ತದೆ. ಆದರೆ, 
ಇವುಗಳಲ್ಲಿ ರಸವು. ಜಲದ ಸ್ವಾಭಾವಿಕ ಗುಣ ಮತ್ತು ರೂಪ - ಸ್ಪರ್ಶಗಳು ಅಗ್ನಿಯ ಮತ್ತು ವಾಯುವಿನ ಯೋಗದಿಂದ 
ಉಂಟಾಗಿವೆ ,* 


ಅಪ್ಪಶೀಜಾ ॥ (ವಕ: -೨.೨೨೫) 
ಮತ್ತು ಜಲದಲ್ಲಿ ಶೀತತ್ವವೆಂಬ ಗುಣವೂ ಸ್ವಾಭಾವಿಕವಾಗಿದೆ. 
ತೇಜೋ ರೂಪಸ್ಟರ್ಶವತ್‌ ॥ (ವೈಶೇಷಿಕ : ೨.೧.೪). 


ರೂಪದಿಂದ ಮತ್ತು ಸ್ಪರ್ಶದಿಂದ ಯುಕ್ತವಾದುದು ತೇಜಸ್ಸು, ಆದರೆ ಇದರಲ್ಲಿ ರೂಪವು ಸ್ಥಾಭಾವಿಕ ಮತ್ತು 
ಸ್ಪರ್ಶವ್ರ ವಾಯುವಿನ ಯೋಗದಿಂದ ಉಂಟಾಗಿದೆ. 

ಸ್ಪರ್ಶವಾನ್‌ ವಾಯುಃ ॥ (ವೈಶೇಷಿಕ :-೨.೧.೪). 

ಸ್ಪರ್ಶಗುಣಯಕ್ತವಾದುದು ವಾಯ. ಆದರೆ, ಇದರಲ್ಲಿಯೂ ಉಷ್ಪತ್ವ- ಶೀತತ್ವಗಳು ತೇಜಸ್ಸಿನ ಮತ್ತು ಜಲದ ಯೋಗದಿಂದ 
ಮೂಡಿರುತ್ತವೆ. 


ತ ಆಕಾಶೇ ನ ವಿದ್ಯಂತೇ ॥ (ವೈಶೇಷಿಕ :-೨.೧.೫) 
ರೂಪ, ರಸ್ತ ಗಂಧ ಮತ್ತು ಸ್ಪರ್ಶ ಆಕಾಶದಲ್ಲಿರುವುದಿಲ್ಲ. ಆದರೆ ಶಬ್ದ ಮಾತ್ರ ಆಕಾಶದಗುಣವಾಗಿದೆ. 
ನಿಷ್ಠಮಣಂ ಪ್ರವೇಶನಮಿತ್ಯಾಕಾಶಸ್ಥ ಲಿಂಗಮ್‌ ॥ (ವೈಕೇಷಿಕ-೨.೧.೨೦) 
ಯಾವುದರಲ್ಲಿ ಪ್ರವೇಶ ಮತ್ತು ನಿಷ್ಕ್ರಮಣ ಆಗುತ್ತವೋ, ಅದೇ ಆಕಾಶದ ಲಿಂಗಗಳು. 

ಕಾರ್ಯಾಂತರಾಪ್ರಾದುರ್ಭಾವಾಚ್ಚ ಶಬ್ದು ಸ್ಫರ್ಶವತಾಮಗುಣಃ 1 (ವೈಶೇಷಿಕ :- ೨. ೧. ೨೫) 


ಪೃಥಿವಿಯೇ ಮೊದಲಾದ ಅನ್ಫ ಕಾರ್ಯಗಳಲ್ಲಿ ಪ್ರಕಟವಾಗದಿರುವುದರಿಂದ ಶಬ್ದವ ಸ್ಪರ್ಶಗುಣಯ್ತವಾದ ಭೂಮಿ- ಮೊದಲಾದವುಗಳ 
ಗುಣವಲ್ಲ; ಆದರೆ, ಶಬ್ದ ಕೇವಲ ಆಕಾಶದ ಗುಣವೇ ಆಗಿದೆ. 





"ಆದುದರಿಂದ ಪೃಥಿವಿಯ ಮೇಲೆ ಸಿಕ್ಕುವ ಜಲವು ತತ್ತ್ವೃವಲ್ಲ. ತತ್ತ್ವರೂಪದಲ್ಲಿ ಇದಕ್ಕೆ 'ಆಷ!ೆ ಎಂಬ ಪದ ಪ್ರಾಯಶಃ ಪ್ರಯಶ್ನಮಾಗತ್ತದೆ. 





್ಳ್‌ 





ತೃತೀಯ ಸಮುಲ್ಲಾಸ: 0 
ಅಪರಸ್ಥಿನ್ನಷರಂ ಯುಗಪಚ್ಛಿರಂ ಕ್ಲಿಪ್ರಮಿತಿ ಕಾಲಲಿಂಗಾನಿ 11 (ವೈಶೇಷಿಕ :-೨. ೨. ೬) 


ಅಪರ (ಅಮೇಲೆ) , ಪರ (ಮುಂಚೆ), ಯುಗಪತ್‌ (ಒಟ್ಟಿಗೆ ), (ಚಿರಂ ) ನಿಧಾನವಾಗಿ ( ಕ್ಷಿಪ್ರಂ) ಶೀಘ್ರ- ಮೊದಲಾದ: 
ಪ್ರಯೋಗಗಳು ಯಾವುದರ ಸೂಚಕವಾಗಿ ಆಗುತ್ತವೋ, ಅದನ್ನೇ ಕಾಲವೆನ್ನುತ್ತಾರೆ. 


ನಿತ್ಯೇಷ್ವಭಾವಾದನಿತ್ಯೇಷು ಭಾವಾತ್‌ ಕಾರಣೇ ಕಾಲಾಖ್ಯೇತಿ ॥1 (ವೈಶೇಷಿಕ :-೨. ೨. ೯) 

ನಿತ್ಯವಾದ ಪದಾರ್ಥಗಳಲ್ಲಿ ಇಲ್ಲದಿರುವುದರಿಂದ ಮತ್ತು ಅನಿತ್ಯ (ಪದಾರ್ಥ ) ಗಳಲ್ಲಿ ಇರುವುದರಿಂದ,ಕಾರಣದಲ್ಲಿಯೇ 'ಕಾಲ'ಎಂಬ 
ಸಂಜ್ಞೆಯಿದೆ*., 

ಇತ ಇದಮಿತಿ ಯತಸ್ತದ್ದಿಕ್ಕಂ ಲಿಂಗಮ್‌ ॥ (ವೈಶೇಷಿಕ :-೨, ೨, ೧೦) 


ಇಲ್ಲಿಂದ ಇದು ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಮೇಲೆ, ಕೆಳಗೆ - ಎಂಬ ವ್ಯವಹಾರ ಯಾವುದರಿಂದ ಆಗುತ್ತದೋ ಅದನ್ನೇ 
ಇದಕ್ಕು” ಅನ್ನುತ್ತಾರೆ. ತ 

ಆದಿತ್ಯಸಂಯೋಗಾದ್ಧೂತಪೂರ್ವಾದ್ಯವಿಷ್ಯತೋ ಭೂತಾಚ್ಮ ಪ್ರಾಚೀ ॥॥ (ವೈಕೇಷಿಕ ;-೨, ೨, ೧೪) 

ಯಾವ ಕಡೆ ಮೊದಲು ಸೂರ್ಯನ ಸಂಯೋಗವಾಗಿವೆಯೋ, ಆಗುವುದೋ, ಅದನ್ನು ಪೂರ್ವ ದಿಕ್ಕ್ನತ್ತಾರೆ. ಮತ್ತು ಎಲ್ಲಿ 
ಅಸ್ತವಾಗುತ್ತದೋ, ಅದನ್ನು ಪಶ್ಚಿಮವನ್ನುತ್ತಾರೆ. ಪೂರ್ವಾಭಿಮುಖನಾಗಿರುವ ಮಾನವನ ಬಲಗಡೆ ದಕ್ಷಿಣ ಮತ್ತು ಎಡಗಡೆ ಉತ್ತರ 
ದಿಕ್ಕು ಎನಿಸುತ್ತದೆ. 

ಆದಿತ್ಯ ಸಂಯೋಗಾದ್ಧೂತಪೂರ್ವಾದ್ಧವಿಷೈತೋ ಭೂತಾಚ್ಚ ಪ್ರಾಚೀ (ವೈಶೇಷಿಕ :- ೨. ೨. ೧೪) 

ಯಾವ ಕಡೆ ಮೊದಲು ಸೂರ್ಯನ ಸಂಯೋಗವಾಗಿದೆಯೋ, ಆಗುವುದೋ, ಅದನ್ನು ಪೂರ್ವ ದಿಕ್ಕತ್ತಾರೆ. ಮತ್ತು ಎಲ್ಲಿ 
ಅಸ್ತವಾಗುತ್ತದೋ, ಅದನ್ನು ಪಶ್ಚಿಮವೆನ್ನತ್ತಾರೆ. ಪೂರ್ವಾಭಿಮುಖನಾಗಿರುವ ಮಾನವನ ಬಲಗಡೆ ದಕ್ಷಿಣ ಮತ್ತು ಎಡಗಡೆ ಉತ್ತರ 
ದಿಕ್ಕು ಎನಿಸುತ್ತದೆ. 

ಏತೇನ ದಿಗಂತರಾಲಾನಿ ವ್ಯಾಖ್ಯಾತಾನಿ ॥ (ವೈಶೇಷಿಕ :-೨. ೨. ೧೬) 


ಇದರಿಂದ ಪೂರ್ವ-ದಕ್ಷಿಣಗಳ ನಡುವಣ ದಿಕ್ನನ್ನು ಆಗ್ನೇಯ, ದಕ್ಷಿಣ-ಪಶ್ಚಿಮಗಳ ನಡುವಣದನ್ನು ಸೈಖತ್ಯ, ಪಶ್ಚಿಮ- ಉತ್ತರಗಳ 
ನಡುವಣದನ್ನು ವಾಯುವ್ಯ ಮತ್ತು ಉತ್ತರ - ಪೂರ್ವಗಳ ನಡುವಣ ದಿಕ್ಕನ್ನು ಈಶಾನ್ಯ ದಿಕ್ಕೆಂದು ಹೇಳುತ್ತಾರೆ. 

ಇಚ್ಛಾದ್ವೇಷಪ್ರಯತ್ನ ಸುಖದುಜುಜ್ಞಾನಾನ್ಯಾತನೋ ಲಿಂಗಮತಿ ॥ (ನ್ಯಾಯ-- ೧.೧.೧೦) 

ಯಾವನಲ್ಲಿ (ಇಚ್ಛಾ) ರಾಗ ( ದ್ವೇಷ ) ವೈರ, ( ಪ್ರಯತ್ನ) ಪುರುಷಾರ್ಥ. ಸುಖ, ದುಃಖ, ಜ್ಞಾನ - ಈ ಗುಣಗಳಿಕುತ್ತವೋ, 
ಅವನು ಜೀವಾತ್ಮನ್ನನಿಸತ್ತಾನೆ. ವೈಶೇಷಿಕದಲ್ಲಿ ಇಷ್ಟು ಅಧಿಕವಾಗಿವೆ:- 


ಪ್ರಾಣಾಪಾನನಿಮೇಸೋನೈೇಷಜೀವನಮನೋಗತೀಂದ್ರಿಯಾಂತರ್ವಿಕಾರಾಃ ಸುಖ-ದುಃಖೇಚ್ಛಾದ್ಯೇಷಷ್ರಯತ್ನಶ್ಶಾತನನೋ ಲಿಂಗಾನಿ ॥। 
(ವೈಕೇಷಿಕ-೩. ೨.೪) 


(ಪ್ರಾಣ ) ಒಳಗಿನಿಂದ ವಾಯವನ್ನು ಹೊರಬಿಡುವುದು, (ಅಪಾನ ) ಹೊರಗಿನಿಂದ ವಾಯುವನ್ನು ಒಳಕ್ಕೆ ತೆಗೆದುಕೊಳ್ಳುವುದು, 
(ನಿಮೇಷ ) ರೆಪ್ಪೆ ಮುಚ್ಚುವುದು, ( ಉನ್ಮೇಷ ) ರೆಪ್ಪೆಯನ್ನು ತೆರೆಯುವುದು, ( ಜೀವನ) ಪ್ರಾಣಾಧಾರಣಮಾಡುವುದು, (ಮನಃ ) 
ಮನನ, ಆಲೋಚನೆ, ಜ್ಞಾನ, (ಗತಿ ) ಬೇಕಾದ ಕಡೆ ಸಂಚರಿಸುವುದು, (ಇಂದ್ರಿಯ) ಇಂದ್ರಿಯಗಳನ್ನು ವಿಷಯಗಳಲ್ಲಿ ಹರಿಬಿಡುವುದು, 
ಅವುಗಳಿಂದ ವಿಷಯಗಳನ್ನು ಗ್ರಹಿಸುವುದು, (ಅಂತರ್ವಿಣಾರ) ಹಸಿವ, ಬಾಯಾರಿಕೆ, ಜ್ವರ, ನೋವು ಮೊದಲಾದ ವಿಕಾರಗಳ. 
ಆಗುವಿಕೆ, ಸುಖ, ದುಃಖ, ಇಚ್ಛಾ, ದ್ವೇಷ , ಮತ್ತು ಪ್ರಯತ್ನ - ಇವೆಲ್ಲವೂ ಆತ್ಮನ ಲಿಂಗಗಳು, ಎಂದರೆ - ಕರ್ಮಗಳು ಮತ್ತು 
ಗುಣಾಗಳಾಗಿವೆ.. 





*ಪರಮಾತ್ಮ್ಯ ಜೀವಾತ್ಮ ಎರಡೂ ನಿತ್ಯಚೇತನ ತತ್ವಗಳು, ಈ ಎರಡು ಶಾಶ್ವತ ತತ್ತ್ವಗಳಿಗೂ ಅತೀತ - ಪ್ರತ ಜಾತಾ 
ಕುಲ ಸಂಯೋಗವಿಲ್ಲ. ನಿತ್ಯವೇ ಅದರೂ ಕಾರಣ - ಕಾರ್ಯ - ಎಂಬ ರೂಪಾಂತರ ಹೊಂದುವ,ಜಗದುಪಾದಾನ ಕಾರಣವಾದ ಪ್ರಕೃತಿಯ 
ಯೋಗದಿಂದಲೇ "ಕುಲ' ಎಂಬ ಪದ ಬಳಕೆಗೆ ಬರುತ್ತದೆ. 


4 ಸತ್ಕಾರ್ಥಪ್ರಣಶ. 
ಯುಗಪಜ್ಜ್ಯಾನಾನುತ್ತತ್ರಿರ್ಮನಸೋ ಲಿಂಗಮ್‌ ॥! (ನ್ಯಾಯ:-೧.:೧. ೧೬) 
ಯಾವುದರಿಂದ ಒಂದೇ ಕಾಲದಲ್ಲಿ ಎರಡು ಪದಾರ್ಥಗಳ ಗ್ರಹಿಕೆ, ಜ್ಞಾನ ಉಂಟಾಗುವುದಿಲ್ಲವೋ, ಅದನ್ನು ಮನಸ್ಸ. ಎನ್ನತ್ತಾರೆ. 
ಹೀಗೆ ದ್ರವ್ಯದ ಸ್ವರೂಪ ಮತ್ತು ಲಕ್ಷಣಗಳನ್ನು ಹೇಳಿದೆವು. ಈಗ ಗುಣಗಳನ್ನು ಹೇಳುತ್ತೇವೆ. 
ರೂಪರಸಗಂಧಸ್ವರ್ಶಾಃ ಸಂಖ್ಯಾಪರಿಮಾಣಾನಿ ಪೃಥಕ್ತ್ಯಂಸಂಯೋಗ - 


ವಿಭಾಗೌ ಪರತ್ವಾಪರತ್ವೇ ಬುದ್ಧಯಃ ಸುಖದುಃಖೇಚ್ಛಾದ್ವೇಪೌ ಪ್ರಯತ್ನಾಶ್ಚ ಗುಣಾಃ ॥. (ವೈಶೇಷಿಕ :- ೧.೧.೬). 

ರೂಪ, ರಸ್ತ, ಗಂಧ, ಸ್ಪರ್ಶ, ಸಂಖ್ಯೆ, ಪರಿಮಾಣ, ಪೃಥಕ್ತ್ವ, ಸಂಯೋಗ, ವಿಭಾಗ, ಪರತ್ವ, ಅಪರತ್ವ, 
ಬುದ್ಧಿ, ಸುಖಿ, ದುಃಖ, ಇಚ್ಛಾ, ದ್ವೇಷ, ಪ್ರಯತ್ನ, ಗುರುತ್ವ, ಧ್ರವತ್ವ, ಸ್ನೇಹ, ಸಂಸ್ಕಾರ, ಧರ್ಮ, ಅಧರ್ಮ ಮತ್ತು 
ಶಬ್ದ - ಈ ಇಪ್ಪತ್ತುನಾಲ್ಕು ಗುಣಗಳಿರುತ್ತವೆ. * 

ದ್ರವ್ಯಾಶ್ರಯಗುಣವಾನ್‌ ಸಂಯೋಗವಿಭಾಗೇಷ್ಮಕಾರಣಮನಪೇಕ್ಷ ಇತಿ ಗುಣಲಕ್ಷಣಮ್‌॥|. (ವೈಕೇಷಿಕ-೧.೨,೧೬) 


ಯಾವುದು ದ್ರವ್ಯದ ಆಶ್ರಯದಲ್ಲಿರುತ್ತದೋ, ಬೇರೊಂದು ಗುಣವನ್ನು ಹೊಂದಿರುವುದಿಲ್ಲವೋ, ಸಂಯೋಗ-ವಿಭಾಗಗಳಿಗೆ 
ಕಾರಣವಾಗಿರುವುದಿಲ್ಲವೋ, ಅನಪೇಕ್ಷ- ಎಂದರೆ, ಪರಸ್ಪರ ಒಂದಕ್ಕೆ ಇನ್ನೊಂದರ ಅಪೇಕ್ಷೆಯಿರುವುದಿಲ್ಲವೋ, ಅದನ್ನು ಗುಣವೆನ್ನತ್ತಾರೆ. 


ಶ್ರೋತ್ರೋಪಲಬ್ಧರ್ಬುದ್ಧಿ ನಿರ್ಗಾಹ್ಯ: ಪ್ರಯೋಗೇಗಾಭಿಜ್ಯಲಿತ ಆಕಾಶ ದೇಶಃ ಶಬ್ದು 1 (ಮ.ಪ್ರ:೧-೨) 


ಯಾವುದು ಶ್ರೋತ್ರಗಳಿಂದ ಪ್ರಾಪ್ತವಾಗುತ್ತದೋ, ಬುದ್ಧಿಯಿಂದ ಗ್ರಹಿಸಲು ಯೋಗ್ಯವಾಗಿರುತ್ತದೋ, ಪ್ರಯೋಗದಿಂದ 
ಪ್ರಕಾಶಿತವಾಗುತ್ತದೋ ಮತ್ತು ಯಾವುದರ ನೆಲೆ ಆಕಾಶವಾಗಿರುತ್ತರೋ, ಆದು ಶಬ್ದವೆಿಸುತ್ತದೆ. ನೇತ್ರದಿಂದ ಯಾವುದು ಗ್ರಹಿಸಲ್ಪಡುತ್ತರೋ, 
ಅದು ರೂಪ, ನಾಲಿಗೆಯಿಂದ ಯಾವುದು - ಸಿಹಿ ಮೊದಲಾದ ಅನೇಕ ರೀತಿಯಲ್ಲಿ ಗ್ರಹಿಸಲ್ಪಡುತ್ತದೋ, ಅದು ರಸ, ಮೂಗಿನಿಂದ 
ಯಾವುದು ಗ್ರಾಹ್ಮವಾಗುತ್ತದೋ ಅದು ಗಂಧ ಚರ್ಮದಿಂದ ಯಾವುದು ಗ್ರಹಿಸಲ್ಪಡುತ್ತದೋ, ಅದು ಸ್ಪರ್ಶ,ಒಂದು, ಎರಡು ಮೊದಲಾಗಿ. 
ಯಾವುದಂಂದ ಗಣನೆಯಾಗುತ್ತದೋ ಅದು ಸಂಖ್ಯೆ, ಯಾವುದರಿಂದ ತೂಕ, ಎಂದರೆ ಹಗುರ, ಭಾರ- ಎಂಬುದು ತಿಳಿಯುತ್ತರೋ 
ಅದು ಪರಿಮಾಣ, ಪರಸ್ಪರ ಬೇರೆಯಾಗಿರುವುದು ಪ್ಯಥಕ್ತ್ವ, ಪರಸ್ಪರ ಸೇರುವುದು ಸಂಯೋಗ, ಪರಸ್ಪರ ಕೂಡಿರುವುದರ ತುಂಡುಗಳಾಗವುದು 
ವಿಭಾಗ, ಇದಕ್ಕಿಂತ ಇದು ಮಂಂಜೆಯಿದೆ- ಎಂಬುದು ಪರ. ಅದಕ್ಕಿಂತ ಇದು ಆ ಮೇಲೆ ಇದೆ- ಎಂಬುದು ಅಪರ, ಯಾವುದರಿಂದ 
ಒಳ್ಳೆಯದರ-ಕೆಟ್ಟದರ ಜ್ಞಾನ ಲಭಿಸುತ್ತದೋ ಅದು ಬುದ್ಧಿ ಆನಂದ ಎಂದರೆ (ಆತ್ಮಿಕ) ಸುಖ, ಕ್ಲೇಶ - ಎಂದರೆ ದುಃಖ, ಇಚ್ಛಿ- 
ಎಂದರೆ. ರಾಗ, ದ್ವೇಷ-ಎಂದರೆ ವಿರೋಧ, (ಪ್ರಯತ) ಅನೇಕ ವಿಧದ ಬಲ - ಪುರುಷಾರ್ಥ, (ಗುರುತ್ವ) ತೂಕವಾಗಿರುವಿಕೆ, 
(ದ್ರವತ್ವ) ಕರುಗುವುದು, (ಸ್ನೇಹ) ಪ್ರೀತಿ, ಜಿಡ್ಡು, ( ಸಂಸ್ಕಾರ ) ಬೇರೆಯವರ ಯೋಗದಿಂದ, ವಾಸನೆಯ ಉತ್ಪಾದನ, (ಧರ್ಮ) 
ನ್ಯಾಯಾಚರಣ ಹಾಗೂ ಕಕಠಿಣತ್ವ- ಮೊದಲಾದುವು, (ಅಧರ್ಮ ) ಅನ್ಯಾಯಾಚರಣ ಮತ್ತು ಕರಿಣತ್ವಕ್ಕೆ ವಿರುದ್ಧವಾದ ಕೋಮಲತ್ವ 
ಈ ೨೪ ಗುಣಗಳಿವೆ. 

ಉತ್‌ಕ್ಲೇಷಣಮದಕ್ಷೇಪಣಮಾಕುಂಚನಂ ಪ್ರಸಾರಣಂ ಗಮನಮಿತಿ ಕರ್ಮಾಣಿ ॥ (ವೈಶೇಷಿಕ : ೧.೧.೭) 


“ಉತ್‌ ಕ್ಷೇಪಣ” - ಮೇಲಕ್ಕೇರುವುದು, “ಅವಕ್ಷೇಪಣ” ಕೆಳಕ್ಕಿಳಿಯುವುದು, “ಆಕುಂಜನೆ” - ಸಂಕುಚಿತವಾಗುವುದು, “ಪ್ರಸಾರಣ” 
ಹರಡುವುದು, “ಗಮನ” ಬರುವುದು-ಹೋಗುವುದು,ತಿರುಗಾಡುವುದು ಮೊದಲಾದುದು- ಇವುಗಳನ್ನು ಕರ್ಮಗಳೆನ್ನತ್ತಾರೆ. ' ಈಗ 
ಕರ್ಮದ ಲಕ್ಷಣ- 

ಏಕದ್ರವ್ಯಮುಗುಣಂ ಸಂಯೋಗವಿಭಾಗೇಷ್ಟನಪೇಕ್ಬಕಾರಣಮಿತಿ ಕರ್ಮಲಕ್ಷಣಮ್‌ ॥॥ (ವೈಶೇಷಿಕ :- ೧.೧.೧೭) 

“ಏಕದ್ರವಮಾಶ್ರಯ ಆಧಾರೋ ಯಸ್ಮೆ ತದೇಕದ್ರವಂ; ನ ವಿದೃತೇಗುಣೋ ಯಸ್ಮೆ ಯಸ್ಸಿನ್ಹಾ ತದಗುಣಂ, 





*ಸ್ಪಷ್ಟವಗಿ ಹೇಳಿರುವುದು ಹದಿನೇಳು ಗುಣಗಳಾದರೂ,ಚಕಾರದಿಂದ ಸಮವ್ಹಯ ದೃ್ಟಿಯಿಟ್ಟು ಇನ್ನೂ ಏಳನ್ನು ಗ್ರಹಿಸಲಾಗಿದೆ. 


' ಉತ್‌ ಕ್ಷೇಪಣಿ-ಮೇಲಕ್ಕೇರುವುದು- ಏರಿಸುವುದು, ಅವಕ್ಷೇಪಣ- 8ಕ್ಕೆ ಬೀಳುವುದು- ಬೀಳಿಸುವುದು, ಅಕುಂಚನ- ಸ್ವತಃ ಸಂಕುಚಿತನಾಗುವುದು- 
ಸಂಕುಚಿತಗೊಳಿಸುವುದು, ಪ್ರಸಾರಣ- ಹರಡುವುದು- ಹರಡಿಸುವುದು, ಗಮನ-ಸ್ವತಃ ಚಲಿಸುವುದು- ಚಾಲನ ಮಾಡುವುದು- ಹೀಗೆ ಎರಡೆರಡು 
ಭಾವನೆ ಗ್ರಾಹ್ಯ ; ಮತ್ತು ಆಧ್ಯಾತ್ಮಿಕ - ಭೌತಿಕ- ಉಭಯಾರ್ಥಗಳೂ ಗ್ರಾಹ್ಯ. 





ತೃತೀಯ ಸಮಲ್ಲಾಸ 4 
ಸಂಯೋಗೇಷು ವಿಭಾಗೇಷು ಚಾಪೇಶ್ಷಾರಹಿತಂ ಕಾರಣಂ ತತ್ಕರ್ಮ ಲಕ್ಷಣಂ”. ಅಥವಾ “ ಯತ್ನಿಯತೇ ತತ್ಕರ್ಮ". 
ಲಕ್ಷ್ಮತೀ ಯೇನ ತಲ್ಪಕ್ಷಣಂ. ಕರ್ಮಣೋ ಲಕ್ಷಣಂ ಕರ್ಮಲಕ್ಷಣಂ " ಯಾವುದು ದ್ರವ್ಯದ ಆಶ್ರಯದಲ್ಲಿರುವುದೋ, 
ಗುಣಗಳಿಂದ ರಹಿತವಾಗಿರುವುದೋ, ಸಂಯೋಗ- ವಿಭಾಗಗಳ ಆಗುವಿಕೆಯಲ್ಲಿ ಅಪೇಕ್ಷಾರಹಿತ ಕಾರಣವಾಗಿರುವುದೋ, ಅದನ್ನು 
ಕರ್ಪವೆನ್ನುತ್ತಾರೆ.. 

ಪವ್ಯಗುಣಕರ್ಮಣಾಂ ದ್ರವ್ಯಂ ಕಾರಣಂ ಸಾಮಾನ್ಯಮ್‌ 1 (ವೈಶೇಷಿಕ - ೧.೧.೧೨) 

ಯಾವುದು ಕಾರ್ಯದ್ರವೃವಾಗಿದ್ದು, ಗುಣ ಮತ್ತು ಕರ್ಮದ ಕಾರಣ ದ್ರವ್ಯವಾಗಿರುತ್ತದೋ ಅದು ಸಾಮಾನ್ಯ ದ್ರವ್ಯವಾಗಿರುತ್ತದೆ. 

ಪ್ರವ್ಯಾಣಾಂ ದ್ರವ್ಯಂ ಕಾರಣಂ ಸಾಮಾನ್ಯಮ್‌॥॥ (ವೈಶೇಷಿಕ:- ೧.೧.೨೩) 

ಯಾವುದು ದ್ರವ್ಯಗಳ ಕಾರಣ ದ್ರವ್ಯವಾಗಿರುತ್ತದೋ, ಅದು ತನ್ನ ಕಾರ್ಯತ್ವದಿಂದ ಎಲ್ಲ ಕಾರ್ಯಗಳಲ್ಲಿಯೂ ಸಾಮಾನ್ಯವಾಗಿರುತ್ತದೆ. 

ಪ್ರವೃತ್ವಂ ಗುಣತ್ವಂ ಕರ್ಮತ್ಯಂ ಚ ಸಾಮಾನ್ಯಾನಿ ವಿಶೇಷಾಶ್ಚ 11 (ವೈಕೇಷಿಕ -೧.೨.೫) 

ದ್ರವ್ಯಗಳಲ್ಲಿ ದ್ರವೃತ್ವ , ಗುಣಗಳಲ್ಲಿ ಗುಣತ್ವ , ಕರ್ಮಗಳಲ್ಲಿ ಕರ್ಮತ್ವ - ಇವೆಲ್ಲಾ ಸಮಾನ್ಯ ಮತ್ತು ವಿಶೇಷ ಎನಿಸಿಕೊಳ್ಳುತ್ತವೆ. 
ಏಕೆಂದರೆ, ದ್ರವ್ಯಗಳಲ್ಲಿ ದ್ರವೃತ್ತವ ಸಾಮಾನ್ಯ ಮತ್ತು ಗುಣತ್ವ- ಕರ್ಮತ್ವದ ದೃಷ್ಟಿಯಿಂದ ಧ್ರವೃತ್ವ ವಿಶೇಷವಾಗಿರುತ್ತದೆ. 
ಹೀಗೆಯೇ ಎಲ್ಲೆಡೆಯೂ ತಿಳಿದುಕೊಳ್ಳಬೇಕು. 

ಸಾಮಾನ್ಯಂ ವಿಶೇಷ ಇತಿ ಬುದ್ಧ, ಪೇಕ್ಟಮ್‌ ॥! (ವೈಕೇಷಿಕ - ೧.೨.೩) 

ಸಾಮಾನ್ಯ ಮತ್ತು ವಿಶೇಷ ಬುದ್ಧಿಯ ಅಪೇಕ್ಷೆಯಿಂದ ಸಿದ್ಧವಾಗುತ್ತದೆ. ಹೇಗೆಂದರೆ, ಮಾನವ ವ್ಯಕ್ತಿಗಳಲ್ಲಿ ಸಾಮಾನ್ಯ ಮತ್ತು. 
ಪಶುತ್ಯ- ಮೊದಲಾದುವುಗಳ ದೃಷ್ಟಿಯಿಂದ ವಿಶೇಷವಾಗಿರುತ್ತದೆ. ಮತ್ತು ಸ್ವೀತ್ವ ಹಾಗೂ ಪುರುಷತ್ವ- ಇವುಗಳಲ್ಲಿ ಬ್ರಾಹ್ಮಣತ್ವ, ಕತ್ರಿಯತ್ವ, 
ವೈಕೃತ್ವ, ಶೂದ್ರತ್ವಗಳೂ ಕೂಡ ವಿಶೇಷವಾಗಿರುತ್ತವೆ.* ಬ್ರಾಹ್ಮ ವೃಕ್ಷಗಳಲ್ಲಿ ಬ್ರಾಹ್ಮಣತ್ಡ ಸಾಮಾನ್ಯ ಮತ್ತು ಕ್ಷತ್ರಿಯತ್ವ- ಮೊದಲಾದುವುಗಳ 
ದೃಷ್ಟಯಿಂದ ವಿಶೇಷವಾಗಿರುತ್ತದೆ. ಇದೇ ರೀತಿ ಎಲ್ಲಡೆಯೂ ತಿಳಿಯಿರಿ. 

ಇಹೇದಮಿತಿ ಯತಃ ಕಾರ್ಯಕಾರಣಯೋಃ ಸ. ಸಮವಾಯಃ ॥ (ವೈಶೇಷಿಕ: ೭.೨.೨೬) 

ಧ್ರವ್ಯದಲ್ಲಿ ಕ್ರಿಯೆ, ಗುಣಯುಕ್ತನಲ್ಲಿ ಗುಣ, ವ್ಯಕ್ತಿಯಲ್ಲಿ ಜಾತಿ, ಅವಯವಗಳಲ್ಲಿ ಅವಯವೀ, ಕಾರ್ಯಗಳಲ್ಲಿ ಕಾರಣ - ಇವು 
ಹೇಗೋ, ಹಾಗೆಯೇ ಕ್ರಿಯಾ - ಕ್ರಿಯವಾನ್‌, ಗುಣ - ಗುಣೀ, ಜಾತಿ - ವ್ಯಕ್ತಿ, ಕಾರ್ಯ- ಕಾರಣ, ಅವಯವ - ಅವಯವೀ. 
ಇವುಗಳ ನಿತ್ಯ ಸಂಬಂಧವಿರುವುದರಿಂದ ಸಮವಾಯವೆನಿಸುತ್ತವೆ. ಮತ್ತು ದ್ರವ್ಯಗಳ ಬೇರೆ ಬಗೆಯ ಪರಸ್ಪರ ಸಂಬಂಧವಾವುದಿದೆಯೋ, 
ಅದು ಸಂಯೋಗ, ಎಂದರೆ: ಅನಿತ್ಯ ಸಂಬಂಧವಾಗಿರುತ್ತದೆ. 

ದ್ರವ್ಮಗುಣಯೋಃ ಸಜಾತೀಯಾರಂಭಕತ್ಯಂ ಸಾಧರ್ಮಮ್‌ ॥ (ವೈಕೇಷಿಕ:- ೧.೧.೯) 

ದ್ರವ್ಯ ಮತ್ತು ಗುಣದ ಯಾವ ಸಮಾನಜಾತೀಯ ಕಾರ್ಯರಂಭವಾಗುತ್ತದೋ, ಅದನ್ನು ಸಾಮರ್ಥ್ಯವೆನ್ನುತ್ತಾರೆ. 
ಉದಾಹರಣೆಗೆ, ಪೃಥಿವಿಯಲ್ಲಿ ಜಡತ್ವವೆಂಬ ಧರ್ಮವಿದೆ ; ಮಡಿಕೆ ಮೊದಲಾದ ಕಾರ್ಯಗಳ ಉತ್ಪಾದಕತ್ವವೆಂಬ ಸ್ವಸದೃಶ (ತನ್ನಂತಹುದೇ 
ಗುಣಗಳ್ಳನ್ನುಳ್ಳ) ಧರ್ಮವೂ ಇದೆ. ಅದೇ ರೀತಿ. ಜಲದಲ್ಲಿಯೂ ಜಡತ್ವವಿದೆ.; ಹಿಮ ಮೊದಲಾದ ಸ್ವಸದೃಶ ಕಾರ್ಯದ 
ಆರಂಭಕತ್ವವೂ ಇದೆ. ಈ ದೃಷ್ಟಿಯಿಂದ , ಪೃಥಿವಿಯೊಂದಿಗೆ ಜಲದ ಮತ್ತು ಜಲದೊಂದಿಗೆ ಪೃಥಿವಿಯ ತುಲ್ಕಧರ್ಮವಿದೆ. ಅಂದರೆ. 
“ದ್ರವ ಗುಣಯೋರ್ವಿಜಾತೀಯಾರಂಭಕತ್ವಂ ವೈಧರ್ಮ್ಮಂ "- ಎಂಬುದು, ಎಂದರೆ ದ್ರವ್ಯ ಮತ್ತು ಗುಣದ ವಿರುದ್ಧ ಧರ್ಮವನ್ನು, 
ಮತ್ತು ಕಾರ್ಯದ ಆರಂಭವನ್ನು ವೈಧರ್ಮ್ಮವೆನ್ನುತ್ತಾರೆ- ಎಂಬುದು ವಿದಿತವಾಗಿದೆ. ಉದಾಹರಣೆಗೆ, ಪೃಥಿವಿಯಲ್ಲಿ ಕಠಿನತ್ವ, ಶುಷ್ಕತ್ವ 
ಮತ್ತು ಗಂಧವತ್ತ್ವ - ಎಂಬ ಧರ್ಮವು ಜಲಕ್ಕೆ ವಿರುದ್ಧವೂ, ಜಲದ ದ್ರವತ್ವ, ಕೋಮಲತ್ವ ಮತ್ತು ರಸಗುಣಯ ತ್ತ್ವ ಪೃಥಿವಿಗೆ 
ವಿರುದ್ಧವೂ ಆಗಿವೆ. 

ಕಾರಣಭಾವಾತ್‌ ಕಾರ್ಯಭಾವ; 1! (ವೈಕೇಷಿಕ - ೪.೧.೩) 

ಕಾರಣ ಇರುವಿಕೆಯಿಂದಲೇ ಕಾರ್ಯವು ಆಗುತ್ತದೆ. 

* ಸಾಮಾನ್ಯ, ವಿಶೇಷ- ಎಂಬ, ವೈಶೇಷಿಕದರ್ಶನದ ಪಾರಿಭಾಷಿಕ ಶಬ್ದಗಳನ್ನು, ಕನ್ನಡದಲ್ಲಿ ಬಳಕೆಯಲ್ಲಿರುವ ಸಾಧಾರಣ, ಅಧಿಕ- ಎಂಬ. 
ಅರ್ಥಗಳಲ್ಲಿ ಗ್ರಹಿಬಾರದು. ಸಾಮಾನ್ಯ- ಎಂದರೆ, ಸರ್ವತ್ರವಿದ್ಯಮಾನ - ಎಂದೂ, ವಿಶೇಷ - ಎಂದರೆ ವೈಶಿಷ್ಟ್ಯ - ಎಂದೂ ತಿಳಿಯಬೇಕು. 





ಸತ್ಯಾರ್ಥಪ್ರಕಾಶ. 

ನ. ತು. ಕಾರ್ಯಾಭಾವಾತ್‌ ಕಾರಣಾಭಾವಃ ॥| (ವೈಶೇಷಿಕ :- ೧.೨.೨) 
ಕಾರ್ಯದ ಅಭಾವದಿಂದ ಕಾರಣದ ಅಭಾವ ಉಂಟಾಗುವುದಿಲ್ಲ. 
ಕಾರಣಾಭಾವಾತ್‌ ಕಾರ್ಯಭಾವ ಃ | (ವೈಶೇಷಿಕ :- ೧.೨.೧) 
ಕಾರಣ ಇಲ್ಲದಿರುವಿಕೆಯಿಂದ ಕಾರ್ಯ ಎಂದಿಗೂ ಆಗುವುದಿಲ್ಲ. 

ಕಾರಣಗುಣಪೂರ್ವಕಃ ಕಾರ್ಯಗುಣೋ ದೃಷ್ಟ ॥॥ (ವೈಶೇಷಿಕ :- ೨.೧.೨೪) 
ಕಾರಣದಲ್ಲಿ ಎಂತಹ ಗುಣಗಳಿರುತ್ತವೋ, ಅಂತಹವೇ ಕಾರ್ಯದಲ್ಲಿ ಇರುತ್ತವೆ. ಪರಿಮಾಣವು ಎರಡು ವಿಧವಾಗಿರುತ್ತದೆ. 
ಅಣುಮಹದಿತಿ ತಸ್ಮಿನ್‌ ವಿಶೇಷಭಾವಾದ್ಧಿಶೇಷಾಭಾವಾಚ್ಚ ॥। (ವೈಶೇಷಿಕ - ೭.೧.೧೧) 


(ಅಣು) ಸೂಕ್ಷ್ಮ, (ಮಹತ್‌ ) ದೊಡ್ಡರ. ತಸರೇನಿವು ಅಕ್ಷತ ಚಿಕ್ಕದೂ, ಮತ್ತು ದ್ವ್ಯಣಸಕ್ಕಂತ ದೊಡ್ಡದೂ 
ಆಗಿದೆ. ಪರ್ವತಗಳು ಪಿವಿಗಿಂತ್ಮಚಿಕ್ಕವೂ ಮತ್ತು ವೃಕ್ಷಗಳಿಂತ ದೊಡ್ಡವ ಆಗಿವೆ ಎನ್ನುವಂತೆ. 


ಸದಿತಿ ಯತೋ ದ್ರವ್ಯಗುಣಕರ್ಮಸು ಸಾ ಸತ್ತಾ ॥ (ವೈಶೇಷಿಕ :- ೧.೨.೭) 
ದ್ರವ್ಯ, ಗುಣ ಮತ್ತು ಕರ್ಮಗಳಲ್ಲಿ “ಸತ್‌ ದ್ರವ್ಯಂ -ಸದ್‌ ಗುಣಃ, ಸತ್ಕರ್ಮ” - ಎಂದರೆ, ಸದ್ಧ,ವೃ, ಸದ್ಯುಣ, 


ಸತ್ಯರ್ಮ- ಎಂದು "ಸತ್‌' ಎಂಬ ಶಬ್ದವ ಅದ್ವಿತವಾಗಿರುತ್ತದೆ. ಅಂದರೆ ವರ್ಶಮಾನಕಾಲವಾಚಕ ಶಬ್ದದ ಅನ್ವಯವು ಎಲ್ಲದರೊಂದಿಗೂ 
ಇರುತ್ತದೆ. (ಅದೇ "ಸತ್ತಾ'- ಇರುವಿಕೆಯ ಸೂಚಕ) 


ಭಾವೋಕನು ವೃತ್ತೇರೇವ ಹೇತುತ್ಛಾತ್ಸಾಮಾನ್ಯಮೇವ ॥| $ (ವೈಶೇಷಿಕ ೧.೨.೪) 
ಎಲ್ಲದರೊಂದಿಗೂ ಅನುವರ್ತಿಸುತ್ತಾ ಇರುವುದರಿಂದ "ಸತ್ತಾ' ಎಂಬ ಭಾವ ಮಹಾ ಸಾಮಾನ್ಯವೆಿಸುತ್ತದೆ. ಈ ಕ್ರಮವು. 
'ಭಾವರೂಪ ದ್ರವ್ಯಗಳದು. 
ಮತ್ತು ಯಾವ ಆಭಾವವಿದೆಯೋ, ಅದು ಐದು ವಿಧವಾಗಿರುತ್ತದೆ:- 
ಮೊದಲನೆಯದು - ಕ್ರಿಯಾಗುಣವೃಪದೇಶಾಭಾವಾತ್‌ ಪ್ರಾಗಸತ್‌ ॥ (ೇಷಿಕ - ೯.೧.೧) 


ಕ್ರಿಯಾ ಮತ್ತು ಗುಣದ ವಿಶೇಷ ನಿಮಿತ್ತದ ಅಭಾವದಿಂದ, ಪ್ರಾಕ್‌ ಎಂದರೆ- ಪೂರ್ವದಲ್ಲಿ (ಅಸತ್‌) ಇರಲಿಲ್ಲ. 


ಉದಾಹರಣೆಗೆ- ಮಡಕೆ, ಬಟ್ಟೆ-ಮೊದಲಾದುವು (ತಮ್ಮ ) ಉತ್ಪತ್ತಿಗೆ ಮೊದಲು ಇರಲಿಲ್ಲ. ಇದನ್ನು 'ಪ್ರಾಗಭಾವ' ಎಂದು. 
ಹೆಸರಿಸುತ್ತಾರೆ. 


ಎರಡೆಯದು - “ಸದಸತ್‌ " ॥ (ವೈಶೇಷಿಕ :- ೯.೧.೨) 


ಯಾವುದು ಉತ್ಪನ್ನವಾಗಿ, ಇರದತಾಗುತ್ತರೋ, ಅದು ಪ್ರಧ್ವಯಾಭಾವವೆನಿಸತ್ತದೆ. ಉದಾಹರಣೆಗೆ-ಘಟವು ಉತ್ಪನ್ನವಾಗ 
ನಾಶ ಹೊಂದುತ್ತದೆ. 

ಮೂರನೆಯದು - “ ಸಚ್ಛಾಸತ್‌ " . ॥ (ವೈಶೇಷಿರ್ಷ.೧.೪) 

ಯಾವುದು ಇರುತ್ತದೋ ಮತ್ತು ಇಲ್ಲದಿರುತ್ತದೋ, ಅದು ಅನ್ಯೋನ್ಯಭಾವವನಿಸುತ್ತದೆ. ಉದಾಹರಣೆಗೆ- 
“ ಆಗೌರಶ್ಟೋತನಶ್ಟೋ ಗೌ" ಈ ಕುದುರೆ ಹಸುವಲ್ಲ. ಮತ್ತು ಹಸು ಕುದುರೆಯಲ್ಲ. ಎಂದರೆ- ಕುದುರೆಯಲ್ಲಿ ಹಸುವಿನ 
ಮತ್ತು ಹಸುವಿನಲ್ಲಿ ಕುದುರೆಯ ಅಭಾವವೂ, ಮತ್ತು ಹಸುವಿನಲ್ಲಿ ಹಸುವಿನ ಹಾಗೂ ಕುದುರೆಯಲ್ಲಿ ಕುದುರೆಯ ಭಾವವೂ 
ಇವೆ. 

ನಾಲ್ಕನೆಯದು - “ ಯಚ್ಛಾನ್ಯದಸದತಸ್ವದಸತ್‌ ” ॥॥ (ವೈಶೇಷಿಸ-೨.೧೨೪) 

ಯಾವುದು ಪೂರ್ವೊಕ್ತವಾದ ಮೂರು ಅಭಾವಗಳಿಂದಲೂ ಬೇರೆಯಾಗಿದೆಯೋ, ಅದನ್ನು ಅತ್ಯಂತಾಭಾವವನ್ನುತ್ತಾರೆ. 
ಉದಾಹರಣೆಗೆ - " ನರಶೃಂಗ '- ಎಂದರೆ ಮನುಷ್ಯನ ಕೊಂಬು; "ಏಪ್ಪಷ್ಟ'- ಆಕಾಶದ ಹೂವು ಮತ್ತು 'ವಂಧ್ಯಾಪ್ರತ್ರ'- 


ಹ್‌ 


ತೃತೀಯ ಸಮುಲ್ಲಾಸ 4 
ಎಂದರೆ - ಬಂಜೆಯ ಮಗ ಮೊದಲಾದುವು. 
ಐದನೆಯದು -ನಾಸ್ತಿ ಘಟೋ ಗೇಹ ಇತಿ ಸತೋ ಘಟಸ್ಕ ಗೇಹನಂಸರ್ಗಪ್ರತಿಷೇಧಃ 11. (ವೈಶೇಷಿಕ :- ೮.೧.೧೦) 


ಮನೆಯಲ್ಲಿ ಮಡಕೆಯಿಲ್ಲ; ಎಂದರೆ ಬೇರೆಡೆಯಿದೆ, ಮನೆಯೊಂದಿಗೆ ಮಡಕೆಯ ಸಂಬಂಧವಿಲ್ಲ. (ಇದು ಸಂಬಂಧಾಭಾವ 
ಅಥವಾ ಸಂಸರ್ಗಭಾವ) ಇವು ಐದು ಅಭಾವಗಳೆನಿಸುತ್ತವೆ. 


ಇಂದ್ರಿಯದೋಕಾತ್ಸಂಸ್ಕಾರದೋಪಚ್ಛ್ಚಾವಿದ್ಯಾ ॥ (ವೈಶೇಷಿಕ - ೯.೨.೧೦) 
ಇಂದ್ರಿಯಗಳ ಮತ್ತು ಸಂಸ್ಕಾರದ ದೋಷದಿಂದ ಅವಿದ್ಯೆ ಉತ್ಪನ್ನವಾಗುತ್ತದೆ. 

ತದ್ದುಪ್ಪಜ್ನಾನಮ್‌ ॥! (ವೈಶೇಷಿಕ: ೯.೨.೧೧) 
ಯಾವುದು ದುಷ್ಟವಾದ, ಎಂದರೆ ವಿಪರೀತವಾದ ಜ್ಞಾನವೋ, ಅದನ್ನು ಅವಿದೆ ಎನ್ನುತಾರೆ. 

ಅದುಷ್ಟಂ ಎದ್ಮಾ ॥! (ವೈಶೇಷಿಕ:- ೯,೨,೧೨) 


ಯಾವುದು, ಅದುಷ್ಟವಾದ, ಎಂದರೆ ಯಥಾರ್ಥವಾದ ಜ್ಞಾನವೋ, ಅದನ್ನು ವಿದ್ಧೆ ಎನ್ನುತ್ತಾರೆ. 
ಪೃಥಿವ್ಯಾದಿ ರೂಪರಸಗಂಧಸ್ಪರ್ಶಾ ದ್ರವ್ಯಿತ್ಯಾತ್ಮಾದನಿತ್ಯಾಶ್ಮ 11 
ಏತೇನ. ನಿತ್ಯೇಷು ನಿತೃತ್ಯಮುಕ್ತಮ್‌ 11 (ವೈಶೇಷಿಕ :- ೭.೧.೨-೩) 


ಯಾವ ಕಾರ್ಯರೂಪವಾದ ಪೃಥಿವೀ - ಮೊದಲಾದ ಪದಾರ್ಥಗಳೂ ಮತ್ತು ಅವುಗಳಲ್ಲಿ ರೂಪ, ರಸ, ಗಂಧ, ಸ್ಪರ್ಶ- ಎಂಬ 
ಗುಣಗಳೂ ಇವೆಯೋ, ಇವೆಲ್ಲವೂ, ದ್ರವ್ಯಗಳು ಅನಿತ್ಯವಾಗಿರುವುದರಿಂದ, ಅನಿತ್ಯವಾಗಿವೆ. ಮತ್ತು ಇದಕ್ಕೆ ಕಾರಣರೂಪವಾದ 
ಪೃಥಿವೀ- ಮೊದಲಾದ ನಿತ್ಯ ದ್ರವ್ಯಗಳಲ್ಲಿ ಗಂಧ- ಮೊದಲಾದ ಯಾವ ಗುಣಗಳಿವೆಯೋ ಅವ್ರ ನಿತ್ಕವಾದುವು. 


ಸದಾಕಾರಣವನ್ನಿತ್ತಮ್‌. ॥॥ (ವೈಕೇಷಿ:- ೪.೧.೧) 


ಯಾವುದು ಇದೆಯೋ ಮತ್ತು ಯಾವುದಕ್ಕೆ ಕಾರಣವಾವುದೂ ಇಲ್ಲವೋ, ಆದು ನಿತ್ಯ, ಎಂದರೆ -" ಸತ್ಕಾರಣವದನಿಷ್ಕಂ ' 
ಯಾವವು ಕಾರಣವನ್ನುಳ್ಳ ಕಾರ್ಯರೂಪವಾದ ಗುಣಗಳಿವೆಯೋ, ಅವು ಅನಿತ್ಯವೆನಿಸು್ತವೆ. 


ಅಸ್ಕೇದಂ ಕಾರ್ಯಂ ಕಾರಣಂ ಸಂಯೋಗಿ ವಿರೋಧಿ ಸಮವಾಯಿ ಚೀತಿ ಲೈಂಗಿಕಮ್‌ ॥। ( ವೈಕೇಷಿಕ- ೯.೨.೧) 


ಇದು ಇದರ ಕಾರ್ಯ ಅಥವಾ ಕಾರಣ ಈ ಮೊದಲಾದ ಸಮವಾಯಿ, ಸಂಯೋಗಿ, ಏಕಾರ್ಥ ಸಮವಾಯಿ ಮತ್ತು ವಿರೋಧಿ- 
ಎಂಬ ಈ ನಾಲ್ಕು ಬಗೆಯ ಲೈಂಗಿಕ- ಎಂದರೆ ಲಿಂಗ-ಲಿಂಗೀ ಸಂಬಂಧದಿಂದ ಜ್ಞಾನ. ಉಂಟಾಗುತ್ತದೆ, ಆಕಾಶವು. 
ಪರಿಮಾಣಯಕ್ತವಾದುದು”"ಸಮವಾಯಿ'; ಶರೀರವು ಚರ್ಮಯಕ್ರವಾದುದು- ಇದು "ಸಂಯೋಗಿ'; ಈ ಮೊದಲಾದುವುಗಳ ಸಂಯೋಗವು 
ನಿತ್ಯ, “ಬಕಾರ್ಥ ಸಮವಾಯಿ”- ಕಾರ್ಯರೂಪವಾದ ಸ್ವರ್ಶವ, ಕಾರ್ಯದ ಲಿಂಗ - ಎಂದರೆ ಜ್ಞಾತೃವಾಗಿದೆ - ಎನ್ನುವ ಹಾಗೆ ಒಂದು. 
ಅರ್ಥದಲ್ಲಿ ಎರಡೂ ಇರುವುದು. “ವಿರೋಧಿ” - ಸುರಿದಿರುವ ಮಳೆ, ಸುರಿಯಲಿರುವ ಮಳೆಯ ವಿರೋಧಿ ಲಿಂಗವಾಗಿದೆ. 
ನಿಯತಧರ್ಮಸಾಹಿತ್ಯಮುಭಯೋರೇತತರಸ್ಕೆ ವಾ ವ್ಯಾಜ್ಟಿ ॥1 
ನಿಜಶಕ್ತುದ್ಧನಮಿತ್ಕಾಚಾರ್ಯಾಃ | 
ಆಧೇಯಶಕ್ತಿಯೋಗ ಇತಿ ಪಂಚಶಿಖಃ ॥ (ಸಾಂಖ್ಯ - ೨.೨೯,೩೧,೩೨) 
ಸಾಧ್ಯ - ಸಾಧನ - ಇವೆರಡರ, ಎಂದರೆ ಸಿದ್ಧಪಡಿಸಬೇಕಾಗಿರುವ ತತ್ತ್ವ ಮತ್ತು ಯಾವುದರಿಂದ ಸಿದ್ಧಪಡಿಸಬೇಕಾಗಿದೆಯೋ 


ಆ ಉಪಕರಣ - ಈ ಎರಡರ, ಹಾಕ್ಸಿ ಎನ್ನತ್ತಾರೆ. ಉದಾಹರಣೆಗೆ 
ಹೊಗೆ ಮತ್ತು ಬೆಂಕಿಯ ಸಹಚಾರವನ್ನು ಗಮನಿಸಬಹುದು. ( ೨೯). 


46 ಸತ್ಯಾರ್ಥಪ್ರಕಾಶ 

ಮತ್ತು ವ್ಯಾಪ್ತವಾದ ಧೂಮ ತನ್ನ ಶಕ್ತಿಯುಂದಲೇ ಉತ್ಪನ್ನವಾಗುತ್ತದೆ. ಎಂದರೆ, ಹೊಗೆಯ, ದೇಶಾಂತರಕ್ಕೆ, ದೂರಕ್ಕೆ ಹೋಗುತ್ತದೆ 
ಆಗ ಅಗ್ನಿಯೋಗದಿಲ್ಲದಿದ್ದರೂ ಹೊಗೆ ಸ್ವತಃ ಇರುತ್ತದೆ. ಅದರ ಹೆಸರೇ ವ್ಯಾಜ್ಟಿ. ಎಂದರೆ- ಅಗ್ನಿಯ ಛೇದನ-ಭೇದನ ಸಾಮರ್ಥ್ಯದಿಂದ 
ಜಲ ಮೊದಲಾದ ಪದಾರ್ಥ ಧೂಮ (ಅವಿ) ದ ರೂಪದಲ್ಲಿ ಪ್ರಕಟವಾಗುತ್ತದೆ. (೩೦) 

ಮಹತ್ತತ್ತ್ವ ಮೊದಲಾದುದರಲ್ಲಿ ಪ್ರಕೃತಿ - ಮೊದಲಾದುದರ ವ್ಯಾಪಕತ್ವ, ಬುದ್ಧಿ ಮೊದಲಾದ ವ್ಯಾಪ್ಯತ್ವ - ಎಂಬ ಧರ್ಮದ 
ಸಂಬಂಧದ ಹೆಸರು ವ್ಯಾಪ್ತಿ. ಉದಾರಹೆಗೆ- ಆಧೇಯರೂಪವಾದ ಶಕ್ತಿಯ ಮತ್ತು ಆಧಾರರೂಪನಾದ ಶಕ್ತಿವಂತನ ಸಂಬಂಧ (೩೧) 

ಈ ಮೊದಲಾದ ಶಾಸ್ತ್ರಗಳ ಪ್ರಮಾಣ-ಮೊದಲಾದುದರ ಮೂಲಕ ಪರೀಕ್ಷೆಮಾಡಿ ಓದಬೇಕು; ಮತ್ತು ಓದಿಸಬೇಕು. ಹೀಗೆ. 
ಮಾಡದಿದ್ದರೆ, ವಿದ್ಯಾರ್ಥಿಗಳಿಗೆ ಸತ್ಯದ ಜ್ಞಾನವು ಎಂದಿಗೂ ಆಗಲಾರದು. ಯಾವ ಯಾವ ಗ್ರಂಥಗಳನ್ನು ಓದಿಸಬೇಕೋ, ಆಯಾ. 
ಗ್ರಂಥಗಳನ್ನು ಪೂರ್ವೋಕ್ತರೀತಿಯಲ್ಲಿ ಪರೀಕ್ಷಿಸಿ, ಯಾವುದು ಸತ್ಯವೆಂದು ಸ್ಥಿರವಾಗುವುದೋ, ಆಯಾ ಗ್ರಂಥವನ್ನೇ ಓದಿಸಬೇಕು. 
ಯಾವವು ಈ ಪರೀಕ್ಷೆಗಳಿಗೆ ವಿರುದ್ಧವಾಗಿರುವವೋ ಆ ಗ್ರಂಥಗಳನ್ನು ಓದಿಸಬಾರದು. ಏಕೆಂದರೆ :- 


ಲಕ್ಷಣಪ್ರಮಾಣಾಭ್ಯಾಂ ಮಸ್ತು ಸಿದ್ಧಿಃ ॥॥ 
ಲಕ್ಷಣ-"ಗಂಧವತೀ ಪೃಥಿವೀ'- ಯಾವುದು ಪೃಥಿವಿಯೋ, ಅದು ಗಂಧಯಕ್ತವಾಗಿದೆ- ಎನ್ನುವಂತೆ, ಈ ಬಗೆಯ ಲಕ್ಷಣಗಳಿಂದ 


ಮತ್ತು ಪ್ರತ್ಯಕ್ಷನೇ ಮೊದಲಾದ ಪ್ರಮಾಣಗಳು-ಇವುಗಳಿಂದ ಸಮಸ್ತ ಸತ್ಯ- ಅಸತ್ಯಗಳ ಮತ್ತು ಪದಾರ್ಥಗಳ ನಿರ್ಣಯವು ಆಗುತ್ತದೆ. 
ಇದರ ವಿನಹ, ಏನೂ ಆಗಲಾರದು. 


ಅಥಪಠನ ಪಾಠನವಿಧಿಃ 


ಈಗ ಓದುವ - ಓದಿಸುವ ವಿಧಾನವನ್ನು ಬರೆಯುತ್ತೇವೆ. ಮೊದಲು ಪಾಣಿನಿಮುನಿರಚಿತ, ಸೂತ್ರರೂಪವಾದ ಶಿಕಾ ಎಂಬ 
ಕೃತಿಯನ್ನು ಆರಂಭಿಸಬೇಕು. ಅದರ ಕ್ರಮವನ್ನು ವಿವರಿಸಬೇಕು, ಎಂದರೆ- ಈ ಅಕ್ಷರದ ಸ್ಥಾನವಿದು; ಪ್ರಯತ್ನವಿದು; ಕಾರಣವಿದು. 
ಉದಾಹರಣೆಗೆ, "ಪ ' ಕಾರದ ಸ್ಥಾನ ಓಷ್ಯ; ಪ್ರಯತ್ನ - ಸ್ಪೃಷ್ಟ ಮತ್ತು ಪ್ರಾಣ ಹಾಗೂ ನಾಲಗೆಯ ಕ್ರಿಯೆಯನ್ನು ನಡೆಸುವುದೇ 
"ಕಾರಣ'ವೆನ್ನಿಸುತ್ತದೆ. ಇದೇ ರೀತಿ, ಯೋಗ್ಯವಾದ ರೀತಿಯಲ್ಲಿ ಸಮಸ್ತ ಅಕ್ಷರಗಳ ಉಚ್ಜಾರಣವನ್ನೂ ತಾಯಿ, ತಂದೆ, ಆಚಾರ್ಯರು 
ಕಲಿಸಬೇಕು, ಆ ಮೇಲೆ ವ್ಯಾಕರಣ, ಎಂದರೆ, ಮೊದಲು, “ವೃದ್ಧಿರಾದೈಚ್‌'” (೧.೧.೧) ಎಂಬ ಸೂತ್ರದಂತೆ, ಅಷ್ಟುಧ್ಯಾಯಿಯ 
ಸೂತ್ರಗಳ ಪಾಠವನ್ನು ಕಲಿಸಬೇಕು. ಆ ಮೇಲೆ,"ವೃದ್ಯಿ, ಆತ್‌ ಐಚ್‌ ವಾ ಆದೈಚ್‌'- ಎಂಬ ಪದಚ್ಛೇದ. ಮತ್ತೆ “ ಅಚ್ಚ ಐಚ್ಛೆ 
ಆದೈೆಚ್‌'.- ಎಂಬ ಸಮಾಸ, ಮತ್ತು “ಆದೈಜಾಂ ವೃದ್ಧಿಸಜ್ಜಾಕ್ರಿಯತೇ 1” ಎಂದರೆ, “ಆ, ಐ, ಔ, - ಇವುಗಳಿಗೆ ವೃದ್ಧ ಸಂಜ್ಞೆ 
ಮಾಡಲ್ಪಡುತ್ತದೆ” ಎಂದು ಅರ್ಥ ಹೇಳಬೇಕು. “ತಃ ಪರೋ ಯಃ ಸ್ಕಾತ್ಸ ತಪರಸ್ತಾದಪಿ ಪರಸ್ಪರ” - “ಯಾವುದರ ಮುಂದೆ. 
ತಣರವಿದೆಯೋ, ಮತ್ತು ಯಾವುದು ತಕಾರಕ್ಕಿಂತ ಮುಂದೆ ಇದೆಯೋ, ಅದು ತಪರ ವೆನ್ನಿಸು್ತದೆ. ಇದರಿಂದ ಸಿದ್ಧವಾದುದೇನು? 
ಅಕಾರದ ಮುಂದಿರುವ ತಕಾರವೂ, ಮತ್ತು ತಕಾರದ ಮುಂದಿರುವ "ಐಚ್‌' - ಎರಡೂ ತಪರವೇ ಆಗಿವೆ. ತಪರದಿಂದಾದ 
ಪ್ರಯೋಜನವೇನೆಂದರೆ, ಹಸ್ತ ಮತ್ತು ಪ್ಲತಗಳಿಗೆ "ವೃದ್ಧ ಎಂಬ ಸಂಜ್ಞೆಯುಂಟಾಗಲಿಲ್ಲ. 

ಉದಾಹರಣೆಗೆ, (ಭಾಗ) ಎಂಬ ಶಬ್ದ, ಇಲ್ಲಿ "ಭಜ' ಧಾತುವಿನಿಂದ "ಘ೯*' ಪ್ರತ್ಯಯದ ಮುಂದೆ "ಘಇಣ್‌'- ಇದಕ್ಕೆ 'ಇತ್‌' 
ಎಂಬ ಸಂಜ್ಞೆಯುಂಟಾಗಿ, ಲೋಪವಾಯಿತು, ಆ ಮೇಲೆ,"ಭಜ್‌ ಆ' - ಎಂಬಲ್ಲಿ, ಜಕಾರಕ್ಕೆ ಪೂರ್ವದಲ್ಲಿರುವ, ಭನಾರಕ್ಕೆ 
ಮುಂದಿರುವ ಅಕಾರಕ್ಕೆ ವೃದ್ಧಿ ಸಂಜ್ಯಕವಾದ ಆಕಾರ ಉಂಟಾಗಿದೆ. ಪುನಃ "ಭಾಜ್‌'ನಲ್ಲಿನ ಜಕಾರಕ್ಕ ಪ್ರತಿಯಾಗಿ ಗಕಾರ ಬಂದಿತು. ಮತ್ತು 
"ಅಕಾರ' ದೊಂದಿಗೆ ಸೇರಿ "ಭಾಗಃ' ಎಂಬ ಪ್ರಯೋಗವಾಯಿತು. 

ತ್ರ ಅಧ್ಯಾಯಃ *" - ಇಲ್ಲಿ 'ಅಧಿಪೂರ್ವಕವಾದ "ಇಜ್‌' ಧಾತುವಿನ, ಹಸ್ತ "ಇ? ಗೆ ಪ್ರತಿಯಾಗಿ, "ಘಇ್‌್‌' ಪ್ರತ್ಯಯದ ಮುಂದೆ. 
"ಐ ವೃದ್ಧಿಯಾಗಿ, ಮತ್ತು ಅದಕ್ಕೆ "ಆಯ್‌' ಎಂಬ ರೂಪ ಲಭಿಸಿ, ಒಂದು ಸೇರಿ “ಅಧ್ಯಾಯಃ” ಎಂದಾಯಿತು. 

“ನಾಯಕಃ” - ಇಲ್ಲಿ "ನೀಣಣ್‌' ಧಾತುವಿನ ದೀರ್ಫ ಈ ಕಾರಕ್ಕೆ ಪ್ರತಿಯಾಗಿ "ಣ್ವುತ್‌' ಪ್ರತ್ಯಯದ ಮುಂದೆ "ಐ' 
ವೃದ್ಧಿಯಾಗಿ, ಅದಕ್ಕೆ ."ಆಯ್‌' ಎಂದಾಗಿ, ಒಟ್ಟು ಸೇರಿ "ನಾಯಕ! ಎಂದಾಯಿತು. ಮತ್ತು. 'ಸ್ವಾವಕೆೆ ಎಂಬಲ್ಲಿ 'ಸ್ತು' 
ಧಾತುವಿನಿಂದ "ಣ್ವುಲ್‌' ಪ್ರತ್ಯಯ ಉಂಟಾಗಿ, ಹ್ರಸ್ವ ಉ ಕಾರಕ್ಕೆ ಪ್ರತಿಯಾಗಿ "ಔ' ವೃದ್ಧಿಯುಂಟಾಗಿ, 'ಆವ್‌' ಆದೇಶವಾಗಿ, 
ಆಕಾರದಲ್ಲಿ ಸೇರಿ ಹೋಯಿತು. ಹೀಗೆ "ಸ್ವಾವಕ!' ಎಂದಾಯಿತು. 


"ಕೃಣಕ್‌' ಧಾತುವಿನ ಮುಂದೆ. "ಣ್ವುಲ್‌' ಪ್ರತ್ಯಯದ ಲ ಕಾರಕ್ಕೆ. "ಇತ್‌? ಸಂಜ್ಞೆಯುಂಟಾಗಿ ಲೋಪವಾಗಿ "ವು' 





ತೃತೀಯ ಸಮುಲ್ಲಾಸ 0 
ಏನ ಸ್ಥಾನದಲ್ಲಿ “ಅಕ ' ಆದೇಶವಾಗಿ ಮತ್ತು " ಚಕಾರ ' ಕೆ ಪ್ರತಿಯಾಗಿ "ಆರ್‌' ವೃದ್ಧಿಯಾಗಿ “ಕಾರಕ!” ಎಂಬುದು ಸಿದ್ಧವಾಯಿತು. 

ಯಾವ ಯಾವ ಸೂತ್ರಗಳು ಮುಂದಿನ - ಹಿಂದಿನ ಪ್ರಯೋಗದಲ್ಲಿ ಅನ್ವಿತವಾಗುತ್ತವೋ, ಅವುಗಳ ಕಾರ್ಯವೆಲ್ಲವನ್ನೂ ತೋರಿಸುತ್ತಾ. 
ಹೋಗಬೇಕು ಮತ್ತು ಸ್ಲೇಟಿನ ಅಥವಾ ಮರದ ಹಲಗೆಯ ಮೇಲೆ ತೋರಿಸುತ್ತಾ-ತೋರಿಸುತ್ತಾ, "ಭಜ್‌*ಘಣ್‌*ಸು' - ಈ ರೀತಿ. 
ಅಪಕ್ವ. (ಅಸಂಸ್ಕೃತ?) ರೂಪವನ್ನು ಬರೆದು, ಮೊದಲು ಘ ಕಾರದ, ಆ ಮೇಲೆ "ಇಇ್‌'ದ ಲೋಪವಾಗಿ,"ಭಜ್‌*ಅ*ಸು' - ಎಂಬ 
ರೂಪ ಉಳಿಯಿತು. ಮತ್ತೆ "ಆ'ಗೆ ಆ ಕಾರದ ವೃದ್ಧಿ ಮತ್ತು “ಜಗದ ಸ್ಥಾನದಲ್ಲಿ "ಗೆ' ಬಂದುದರಿಂದ “ಭಾಗ್‌*ಅ*ಸು”- ಪುನಃ 
ಅಕಾರದಲ್ಲಿ (ಗಕಾರ ) ಸೇರಿ ಹೋದುದರಿಂದ “ಭಾಗ*ಿಸು” ಉಳಿಯಿತು. ನಂತರ ಉ ಕಾರಕ್ಕೆ “ಇತ್ತಂಜ್ಞೆ' ಬಂದು ,'ಸೆದ ಸ್ಥಾನದಲ್ಲಿ 
“ರು” ಬಂದು, ಪುನಃ ಉ ಕಾರಕ್ಕೆ "ಇತ್ಸಂಜ್ಞೆ' ಯುಂಟಾಗಿ ಲೋಪವಾದ ಮೇಲೆ,"ಭಾಗರ್‌' ಎಂದುಳಿಯಿತು. ಆ ಮೇಲೆ, ರೇಫದ 
ಸ್ಥಾನದಲ್ಲಿ [] ವಿಸರ್ಜನೀಯ ಬಂದು "“ಭಾಗಃಎಂಬ ರೂಪ ಸಿದ್ಧವಾಯಿತು-ಎಂದು ವಿವರಿಸಬೇಕು. 


ಯಾವ ಯಾವ ಸೂತ್ರದಿಂದ ಯಾವ ಯಾವ ಕಾರ್ಯವಾಗುತ್ತದೋ, ಆಯಾ (ಸೂತ್ರ) ವನ್ನು ಓದಿ-ಓದಿಸಿ, ಮತ್ತು 
ಬರೆಯಿಸುತ್ತಾ, ಕಾರ್ಯ ಮಾಡಿಸುತ್ತಾ ಹೋಗಬೇಕು . ಈ ರೀತಿ ಓದುವುದರಿಂದ - ಓದಿಸುವುದರಿಂದ ಬಹಳ ಬೇಗ ದೃಢವಾದ 
ಬೋಧ ಉಂಟಾಗುತ್ತದೆ. ಒಂದು ಸಾರಿ ಈ ರೀಶಿ ಅಷ್ಟಾಧ್ಯಾಯಿಯನ್ನೋದಿಸಿ, ಅರ್ಥ ಸಹಿತ ಧಾತುಪಾಠವನ್ನೂ, ಹಾಗೂ ದಶ. 
ಲಕಾರಗಳ ರೂಪಗಳನ್ನೂ ಮತ್ತು ಪ್ರತ್ರಿಯೆಯೊಂದಿಗೆ ಸೂತ್ರಗಳ ಈ ಉತ್ಸರ್ಗವನ್ನೂ ಬೋಧಿಸಬೇಕು. ಎಂದರೆ, ಉದಾಹರಣೆಗೆ 
“ಕರ್ಮಣ್ಯಂ'” ಎಂಬಲ್ಲಿ ಕರ್ಮ ಎಂಬ ಉಪಪದವಿದ್ದಲ್ಲಿ, ಧಾತು ಮಾತ್ರಕ್ಕೆ , “ಕುಂಭಕಾರಃ'' - ಎಂಬಲ್ಲಿನಂತೆ "ಅಣ್‌' ಪ್ರತ್ಯಯ 
ಬರುವುದು. ಆಮೇಲೆ “ಅತೋ$ನುಪಸರ್ಗೇಗು " ಎಂಬಂತಹ ಅಪವಾದ ಸೂತ್ರಗಳನ್ನು, ಉಪಸರ್ಗದಿಂದ ಬೇರೆಯಾದ 
ಕರ್ಮ- ಉಪಪದದಿದ್ದಲ್ಲಿ ಆಕಾರಾಂತ ಧಾತುವಿನಿಂದ “ಕ ಪ್ರತ್ಯಯವಾಗುವುದು ; ಎಂದರೆ, ಕರ್ಮ- ಉಪಪದಂತಹ ಬಹುವ್ಯಾಪಕವಾದುದು. 
ಇದ್ದಲ್ಲಿ, ಎಲ್ಲ ಧಾತುಗಳಿಗೂ “ಅಣ್‌'” ಪ್ರಾಪ್ತವಾಗುವುದು. ಅದಕ್ಕಿಂತ ವಿಶೇಷವಾದ, ಎಂದರೆ ಅಲ್ಪ ವಿಷಯಕವಾದ, ಅದೇ. 
ಪೂರ್ವಸೂತ್ರದ ವಿಷಯದಿಂದ ಆಕಾರಾಂತ ಧಾತುವನ್ನು “' ಪ್ರತ್ಯಯವು ಗ್ರಹಿಸಿಕೊಂಡಿತು. ಹೇಗೆ ಉತ್ಸರ್ಗದ ವಿಷಯದಲ್ಲಿ ಅಪವಾದ 
ಸೂತ್ರ ಪ್ರವೃತ್ತವಾಗುವುದೋ, ಹಾಗೆ ಅಪವಾದಸೂತ್ರ?” ದ ವಿಷಯದಲ್ಲಿ ಉತ್ಸರ್ಗ ಸೂತ್ರ? ಪ್ರವೃತ್ತವಾಗುವುದಿಲ್ಲ. ಚಕ್ರವರ್ತೀ ರಾಜನ 
ರಾಜ್ಯದಲ್ಲಿ ರಾಜರ ಮತ್ತು ಭೂಮಿದಾರರ ಪ್ರವೃತ್ತಿಯಾಗುವಂತೆ ಮಾಂಡಲಿಕ ರಾಜರೇ ಮೊದಲಾದವರ ರಾಜ್ಯದಲ್ಲಿ, ಚಕ್ರವರ್ತಿಯ 
ಪ್ರವೃತ್ತಿಯಾಗುವುದಿಲ್ಲ ಎನ್ನುವಂತೆ ಎಂದು ವಿವರವಾಗಿ ಬೋಧಿಸಬೇಕು. 


ಇದೇ ರೀತಿ ಪಾಣಿನಿ ಮಹರ್ಷಿಯು ಸಹಸ್ರ ಶ್ಲೋಕಗಳಲ್ಲಿ ( ಸಾಧಾರಣತಃ ಬಳಸ್ಪಡುವ ಅನುಷ್ಟುಪ್‌ ಛಂದಸ್ಸಿನ ಶ್ಲೋಕಗಳಲ್ಲಿ 
೩೨ ಅಕ್ಷರಗಳಿರುತ್ತವೆ. ಗದ್ಯದಲ್ಲಿನ ೩೨ - ೩೨ ಅಕ್ಷರಗಳನ್ನೂ ಗಣನೆಗೆ ತೆಗೆದುಕೊಂಡು ಸಹಸ್ರ ಶ್ಲೋಕಗಳು) ಸಮಸ್ತ ಶಬ್ಧ- 
`ಅರ್ಥ-ಸಂಬಂಧಗಳ ವಿದ್ಯೆಯನ್ನು ಪ್ರತಿಪಾದಿಸಿದ್ದಾರೆ. ಧಾತು ಪಾಠದ ನಂತರ ಉಣಾದಿ ಗಣಗಳನ್ನು ಓದಿಸುವಲ್ಲಿ ಸಮಸ್ತ ಸುಬಂತಗಳ 
ವಿಷಯವನ್ನೂ ಚೆನ್ನಾಗಿ ಓದಿಸಿ, ಮತ್ತೆ, ಎರಡನೆಯ ಸಾರಿ, ಶಂಕಾ, ಸಮಾಧಾನ, ವಾರ್ತಿಕ, ಕಾರಿಕಾ, ಪರಿಭಾಷಾ - ಇವೆಲ್ಲದರ 
ಪ್ರಯೋಗಪೂರ್ವಕವಾಗಿ ಅಷ್ಟುಧ್ಯಾಯಿಯನ್ನು ಎರಡನೆಯ ಸಾರಿ ಓದಿಸಬೇಕು . ಆ ಮೇಲೆ ಮಹಾಭಾಷ್ಯವನ್ನೋದಿಸಬೇಕು. 
ತಾಶ್ಚರ್ಯವೇನೆಂದರೆ - ಬುದ್ಧಿವಂತರೂ, ಪುರುಷಾರ್ಥಿಗಳೂ, ನಿಷ್ಕಪಟರೂ, ವಿದ್ಯಾವೃದ್ಧಿಯ ಅಭಿಲಾಷಿಗಳೂ ಆದವರು ನಿತ್ಯವೂ 
ಓದಿದರೆ ಮತ್ತು ಓದಿಸಿದರೆ, ಒಂದೂವರೆ ವರ್ಷದಲ್ಲಿ ಅಷ್ಟಾಧ್ಯಾಯಿಯನ್ನೂ, ಮತ್ತೆ ಒಂದೂವರೆ ವರ್ಷಗಳಲ್ಲಿ ವರ್ಷದಲ್ಲಿ 
ಮಹಾಭಾಷ್ಯವನ್ನೂ ಓದಿ, ಮೂರು ವರ್ಷಗಳಲ್ಲಿ ಪೂರ್ಣವೈಯಾಕರಣರಾಗಿ ವೈದಿಕ ಮತ್ತು ಲೌಕಿಕ ಶಬ್ದಗಳ ಬೋಧವನ್ನು 
ವ್ಯಾಕರಣದಿಂದ ಗಳಿಸಿಕೊಂಡು, ಮತ್ತೆ ಬೇರೆ ಶಾಸ್ತ್ರಗಳನ್ನು, ಶೀಘ್ರವಾಗಿ, ಸಹಜವಾಗಿ ಓದಲೂ - ಓದಿಸಲೂ ಶಕ್ತರಾಗುತ್ತಾರೆ. 

ಆದರೆ ವ್ಯಾಕರಣದಲ್ಲಿ ಎಷ್ಟು ಮಹತ್ವರಿಶ್ರಮವನ್ನು ಮಾಡಬೇಕಾಗುತ್ತದೋ, ಅಷ್ಟನ್ನು ಅನ್ಯ ಶಾಸ್ತ್ರಗಳಲ್ಲಿ ಮಾಡಬೇಕಾಗುವುದಿಲ್ಲ. 
ಮತ್ತು ಇವುಗಳನ್ನು ಓದುವುದರಿಂದ ಮೂರು ವರ್ಷಗಳಲ್ಲಿ ಎಷ್ಟು ಜ್ಞಾನ ಉಂಟಾಗುವುದೋ, ಅಷ್ಟು ಜ್ಞಾನವು ಸಾರಸ್ವತ ಚಂದ್ರಿಕಾ, 
ಕೌಮುದೀ, ಮನೋರಮಾ - ಮೊದಲಾದ ಕುಗ್ರಂಥಗಳನ್ನೋದುವುದರಿಂದ ೫೦ ವರ್ಷಗಳಲ್ಲಿಯೂ ಆಗಲಾರದು. ಏಕೆಂದರೆ, 
ಮಹಾಶಯರಾದ ಮಹರ್ಷಿ ಜನರು ಸಹಜತ್ವದೊಂದಿಗೆ ಎಂತಹ ಮಹಾನ್‌ ವಿಷಯವನ್ನು ತಮ್ಮ ಗ್ರಂಥಗಳಲ್ಲಿ ಪ್ರಕಾಶಿಸಿದ್ದಾರೋ, 
ಅಂತಹುದು ಈ ಕ್ಷುದ್ರಾಶಯರಾದ ಮಾನವರ ಕಲ್ಪಿತ ಗ್ರಂಥಗಳಲ್ಲಿ ಇರಬಲ್ಲುದಾದರೂ ಹೇಗೆ? ಮಹರ್ಷಿ ಜನರ ಆಶಯವು, 
ಎಲ್ಲಿಯವರೆಗೆ ಸಾಧ್ಯವೋ ಅಲ್ಲಿಯವರೆಗೂ ಸುಗಮವಾಗಿರಬೇಕು ; ಮತ್ತು ಅದರ ಪ್ರಾಜ್ತಿಯಲ್ಲಿ ಕಾಲವೂ ಸ್ವಲ್ಪವಾಗಿಯೇ ಪ್ರಯುಕ್ಷವಾಗ 
ಬೇಕು - ಎಂಬುದೇ ಆಗಿರುತ್ತದೆ; ಮತ್ತು ಕ್ಹುದ್ರಾಶಯರ ಕಾಮನೆ, ಎಷ್ಟರ ಮಟ್ಟಿಗೆ ಸಾಧ್ಯವೋ, ಅಷ್ಟರ ಮಟ್ಟಿಗೂ ಕಠಿಣವಾದ 
ರಚನೆ ಮಾಡಬೇಕು; ಅದನ್ನು ಅತಿ ಪರಿಶ್ರಮದಿಂದ ಓದಿ ಲ್ಪ ಲಾಭ ಹೊಂದಬೇಕು - ಎಂಬುದೇ ಆಗಿರುತ್ತದೆ. 





9, ಉತ್ಸರ್ಗ ಸೂತ್ರಗಳೆಂದರೆ ಅತಿ. ವ್ಯಾಪಕವಾದ ಸೂತ್ರಗಳು, 5. ಅಪವಾದ. ಸೂತ್ರಗಳೆಂದರೆ ಅಲ್ಪ. ವ್ಯಾಪಕವಾದ 
ಸೂತ್ರಗನು:`81/165 876 ೮೬೦೧8005" ಎಂಬ ಶಬ್ದಗಳು,ಸಾಮಾನ್ಯ ಮತ್ತು ವಿಶೇಷ'- ಎಂಬ ಶಬ್ದಗಳು ಇವೆರಡರ ಸ್ವರೂಪಗಳನ್ನು 
ಸೂಚಿಸುತ್ತವೆ. 


80 ಸತ್ಕಾರ್ಥಪ್ರಕಾಶ 
ಪರ್ವತವನ್ನಗೆದು ಕವಡೆಯ ಲಾಭ ಪಡೆದ ಹಾಗೆ ಅದರ ವಿಷಯ, ಮತ್ತು ಆರ್ಷ ಗ್ರಂಥಗಳ ಪಠನ, ಒಂದು ಮುಳುಗು ಹಾಕಿ 
ಅತಿಮೂಲ್ಯವಾದ ಮುತ್ತುಗಳನ್ನು ಪಡೆಯುವಂತೆ ಇರುತ್ತದೆ. 

ವ್ಯಾಕರಣದಿಂದ ಓದಿ, ಯಾಸ್ಕಮನಿಕೃತ ನಿಘಂಟು ಮತ್ತು ನಿರುಕ್ತವನ್ನು ಆರು ಅಥವಾ ಎಂಟು ತಿಂಗಳಲ್ಲಿ ಅರ್ಥಸಹಿತವಾಗಿ. 
ಓದಬೇಕು; ಓದಿಸಬೇಕು. ನಾಸ್ತಿಕ ಕೃತವಾದ ಅಮರಕೋಶ ಮೊದಲಾದ ಬೇರೆಯವುಗಳಲ್ಲಿ ಅನೇಕ ವರ್ಷಗಳನ್ನು ವ್ಯರ್ಥವಾಗಿ 
ಕಳೆಯಬಾರದು. ಅ ಮೇಲೆ ಪಿಂಗಾಲಾಚಾರ್ಯ ಕೃತವಾದ ಛಂದೋಗ್ರಂಥದಿಂದ ವೈದಿಕ - ಲೌಕಿಕ ಛಂದಸ್ಸುಗಳು ಪರಿಜ್ಞಾನವನ್ನೂ, 
ನವೀನ ರಚನೆ ಮಾಡುವುದನ್ನೂ ಮತ್ತು ಶ್ಲೋಕ ರಚಿಸುವ ರೀತಿಯನ್ನೂ ಯಥಾವತ್ವಾಗಿ ಕಲಿಯಬೇಕು. ಈ ಗ್ರಂಥವನ್ನು ಮತ್ತು ಶ್ಲೋಕ 
ರಚನೆ ಹಾಗೂ ಪ್ರಸ್ತಾರವನ್ನು ನಾಲ್ಕು ತಿಂಗಳಲ್ಲಿ ಕಲಿಯಲೂ , ಓದಲೂ-ಓದಿಸಲೂಬಹುದು. ಮತ್ತು ವೃತ್ತರತ್ನಾಕರ- ಮೊದಲಾದ: 
ಅಲ್ಬಬುದ್ಧಿಗಳಿಂದ ಪ್ರಕಲ್ಪಿತವಾದ ಗ್ರಂಥಗಳಲ್ಲಿ ಅನೇಕ ವರ್ಷಗಳನ್ನು ಕಳೆಯಬಾರದು. ಆನಂತರ ಮನುಸ್ಮೃತಿ, ವಾಲ್ಕೀಕೀಯ ರಾಮಾಯಣ 
ಮತ್ತು ಮಹಾಭಾರತದ ಉದ್ಯೋಗಪರ್ವದಲ್ಲಿರುವ ವಿದುರನೀತಿ-ಮೊದಲಾದ, ಯಾವವುಗಳಿಂದ ದುಷ್ಪ ವ್ಯಸನಗಳು ದೂರವಾಗುತ್ತವೋ 
ಮತ್ತು ಉತ್ಪಮತ್ವ - ಸಭ್ಯತೆಗಳು ಪ್ರಾಪ್ತವಾಗುವುವೋ, ಅಂತಹ ಪ್ರಕರಣಗಳನ್ನು ಕಾವ್ಯ ರೀತಿಯಿಂದ, ಎಂದರೆ ಪದಚ್ಛೇದ ಪದಾರ್ಥೊಕ್ತಿ, 
ಅನ್ವಯ, ವಿಶೇಷ್ಠ- ವಿಶೇಷಣಗಳು ಮತ್ತು ಭಾವಾರ್ಥವನ್ನು ಅಧ್ಯಾಪಕರುಗಳು ತಿಳಿಸಿಕೊಡಬೇಕು ವತ್ತು ವಿದ್ಯಾರ್ಥಿಗಳು ತಿಳಿದುಕೊಳ್ಳತ್ತಾ 
ಹೋಗಬೇಕು. ಇದನ್ನು ಒಂದು ವರ್ಷದ ಒಳಗೇ ಓದಿಕೊಳ್ಳಬೇಕು. 

ಆದರ ನಂತರ ಪೂರ್ವಮೀಮಾಂಸಾ, ವೈಶೇಷಿಕ, ನ್ಯಾಯ ಯೋಗ ಸಂಸ್ಕ ಮತ್ತು ವೇದಾಂತ ಈ ಆರು ಶಾಸ್ತ್ರಗಳನ್ನು 
ಎಲ್ಲಿಯವರೆಗೆ ಸಾಧ್ಯವೋ, ಅಲ್ಲಿಯವರೆಗೆ ಜುಷಕೃತ ವ್ಯಾಖ್ಯಾನಗಳೊಂದಿಗೆ ಅಥವಾ ಉತ್ತಮ ವಿದ್ಧಾಂಸರ ಸರಳ ವ್ಯಾಬೈಗಳೊಂದಿಗೆ, 
ಓದಬೇಕು- ಓದಿಸಬೇಕು. ಆದರೆ, ವೇದಾಂತಸೂತ್ರಗಳನ್ನು ಓದುವ ಮುನ್ನ ಈಶ, ಕೇನ, ಕಠ, ಪ್ರಶ್ನ ಮುಂಡಕ, 
ಮಾಂಡೂಕ್ಯ ಐತರೇಯ, ತೈತ್ತಿರೀಯ, ಛಾಂದೋಗ್ಯ ಮತ್ತು ಬೃಹದಾರಣ್ಕಕ - ಈ ಹತ್ತು ಉಪನಿಷತ್ತುಗಳನ್ನು ಓದಿ, 
ಭಾಷ್ಕವೃತ್ತಿಸಹಿತವಾದ ಆರು ಶಾಸ್ತ್ರಗಳ ಸೂತ್ರಗಳನ್ನು ಎರಡು ವರ್ಷಗಳೊಳಿಗೆ ಓದಿಸಬೇಕು ಮತ್ತು ಓದಿ ಮುಗಿಸಬೇಕು, ಆಮೇಲೆ, 
ಆರುವರ್ಷಗಳೊಳಿಗೆ ನಾಲ್ಕು ಬ್ರಾಹ್ಮಣಗಳನ್ನೂ, ಎಂದರೆ ಐತರೇಯ, ಶತಪಥ , ಸಾಮ ಮತ್ತು ಗೋಪಥ ಬ್ರಾಹ್ಮಣಗಳೊಂದಿಗೆ. 
ನಾಲ್ಕು ವೇದಗಳನ್ನೂ ಸ್ವರ, ಶಬ್ದ, ಅರ್ಥ, ಸಂಬಂಧ ಮತ್ತು ಕ್ರಿಯೆಗಳ ಸಹಿತ ಓದುವುದು ಯೋಗ್ಯವಾಗಿದೆ. ಇದಕ್ಕೆ ಪ್ರಮಾಣ:- 

ಸ್ಥಾಣುರಯಂ ಥಾರಹಾರಃ ಕಿಲಾಭೂದಧೀತ್ರ್ಯ ವೇದಂ. ನ ಪಿಜಾನಾತಿ ಯೋ ರ್ಥಿಮ್‌ 1 

ಯೋಜರ್ಥಿಜ್ಞ ಇತ್ತಕರಿಂ ಭದ್ರಸಿಶ್ನುತೇನಾಕಿಮೇತಿ ಜ್ಞಾನಿನಿಧೂತಹಾನ್ಮಾ ॥। (ನಿರುಕ್ತ - ೧.೧೮) 

ಇದು ನಿರು್ತದಲ್ಲಿರುವ ಮಂತ್ರ. ಯಾವನು ವೇದವನ್ನು ಸ್ವರ ಮತ್ತು ಪಾಠ ಮಾತ್ರ ಓದಿ, ಅರ್ಥವನ್ನು ತಿಳಿಯನೋ, ಅವನು. 
ಕೊಂಬೆಗಳು, ಎಲೆಗಳು, ಹಣ್ಣುಗಳು ಮತ್ತು ಹೂವುಗಳ ಭಾರ ಹೊರುವ ವೃಕ್ಷದಂತೆ ಮತ್ತು ಧಾನ್ಯ ಮೊದಲಾದುವುಗಳ ಭಾರ 
ಹೊರುವ ಇತರ ಪಶುವಿನಂತೆ, ಭಾರವಾಹಕ, ಎಂದರೆ ಭಾರವನ್ನು ಹೊರವವನಾಗಿರುತ್ತಾನೆ. ಮತ್ತು ಯಾವನು ವೇದವನ್ನು ಓದುತ್ತಾನೋ 
ಮತ್ತು ಯಥವತ್ತಾಗಿ ಅವುಗಳ ಅರ್ಥವನ್ನು ತಿಳಿಯುತ್ವಾನೋ, ಅವನೇ ಸಂಪೂರ್ಣ ಆನಂದವನ್ನು ಗಳಿಸಿ, ಜ್ಞಾನದಿಂದ ಪಾಪಗಳನ್ನು 
ಬಿಟ್ಟು, ಪವಿತ್ರವಾದ ಧರ್ಮಾಚರಣದ ಪ್ರತಾಪದಿಂದ ದೇಹಾಂತವಾದ ಮೇಲೆ ಸರ್ವಾನಂದವನ್ನು ಪಡೆದುಕೊಳ್ಳುತ್ತಾನೆ. 

ಉತ್ಸತ್ತ! ಸತ್ತನ್ನ ಬಿದರ್ಶನಾಡಿಮುತ ತೈಃ ಶ್ರಣ್ಣನ್ನ ಶೈಕೋತ್ಯೇನಾಮ್‌ | 

ಉತೋ ತ್ವಕ್ಕ್ರಿ _ತನ್ಕಿಂ ಎಸ್ಟ ಜಯೇವ ಪಕ್ಕೆ ಉಶತೀ ಸುವಾಡಿಃ॥। (ಯಗ್ಗೇದ- ೧೦.೭೧.೪) 
ಯಾರು ಅವಿದ್ದಾಂಯರಾಗಿುತ್ತಾರೋ, ಅವರು ಅಲಿಸತ್ತಿದ್ದರೂ ಅಲಿಸುವುದಿಲ್ಲ, ನೋಡುತ್ತಿದ್ದರೂ ನೋಡುವುದಿಲ್ಲ, ಮಾತನಾಡುತ್ತಿದ್ದರೂ 
ಮಾತನಾಡುವುದಿಲ್ಲ. ಎಂದರೆ, ಅವಿದ್ದಾಂಸರಾದ ಜನರು ಈ ವಿದ್ಯಾವಾಣಿಯ ರಹಸ್ವನನ್ನು ತಿಳಿದುಕೊಳ್ಳಲಾರರು. ಆದರೆ, ಯಾವನು 
ಶಬ್ದ, ಅರ್ಥ ಮತ್ತು ಸಂಬಂಧ ತಿಳಿದವನಾಗಿದ್ದಾನೋ, ಅವನಿಗೆ ವಿದ್ಯೆಯ, ಹೇಗೆ ಸುಂದರ ವಸ್ತ್ರಾಭೂಷಣಗಳನ್ನು ಧರಿಸಿರುವ, ತನ್ನ, 
ಪತಿಯನ್ನು ಬಯಸುವ ನಾರಿಯ ತನ್ನ ಶರೀರದ ಮತ್ತು ಸ್ವರೂಪದ ಪ್ರಕಾಶನವನ್ನು ತನ್ನ ಪತಿಯ ಮುಂದೆ ಮಾಡುತ್ತಾಳೋ, ಹಾಗೆ 
ವಿದ್ವಾಂಸನಿಗಾಗಿ ತನ್ನ ಸ್ವರೂಪದ ಪ್ರಕಾಶನವನ್ನು ಮಾಡುತ್ತದೆ; ಅವಿದ್ವಾಂಸರಿಗಾಗಿ ಅಲ್ಲ. 

ಮುಚ ಅಕ್ಷಿರೇ ಪರಮೇ ಶ್ರೋಮನ್‌ ಯಸಿಸ್ಟ್ರೇವಾ ಅಧಿವಿಶ್ಚೇನ ಷೇಡುಃ | 

ಯಸ್ತಸ್ನ ವೇದಕಿಮ್ಮಚಾ ಫರಿಷೃತಿಯ ಇತ್ತದ್ದದುಸ್ತೆ. ಇಮೇ ಸಮಾಸತೇ ॥1 (ಯಗ್ಡೇದ-೧.೧೬೪.೩೯) 

ಯಾವ ವ್ಯಾಪಕನೂ, ಅವಿನಾಶಿಯೂ, ಸರ್ವೋತ್ಕೃಷ್ಟನೂ ಆದ ಪರಮೇಶ್ವರನಲ್ಲಿ ಎಲ್ಲ ವಿದ್ವಾಂಸರೂ, ಮತ್ತು ಪೃಥಿವೀ, 


ತೃತೀಯ ಸಮುಲ್ಲಾಸ 51 
ಸೂರ್ಯ ಮೊದಲಾದ ಸರ್ವ ಲೋಕಗಳೂ ಸ್ಥಿತವಾಗಿವೆಯೋ, ಯಾವನಲ್ಲಿ ಸಮಸ್ತ ವೇದಗಳ ಮುಖ್ಯ ತಾತ್ಪರ್ಯವಿದೆಯೋ, ಆ 
ಬ್ರಹ್ಮನನ್ನು ಯಾವನು ತಿಳಿಯನೋ, ಅವನು ಖುಗ್ವೇದ - ಮೊದಲಾದುದರಿಂದ ಏನಾದರೂ ಸುಖವನ್ನು ಗಳಿಸಬಲ್ಲನೇನು? ಇಲ್ಲ, 
ಇಲ್ಲ; ಆದರೆ, ಯಾರು ವೇದಗಳನ್ನೋದಿ, ಧರ್ಮಾತ್ಮರೂ, ಯೋಗಿಗಳು ಆಗಿ, ಆ ಬ್ರಹಧ್ಮನ್ನು ತಿಳಿಯತ್ತಾರೋ, ಅವರೆಲ್ಲರೂ 
ಪರಮೇಶ್ವರನಲ್ಲಿ ಸ್ಥಿತರಾಗಿ ಮುಕ್ತಿರೂಪದ ಪರಮಾನಂದವನ್ನು ಪಡೆಯುತ್ತಾನೆ. ಆದುದರಿಂದ, ಏನೇನು ಓದಬೇಕೋ, ಅದನ್ನು 
ಅರ್ಥಜ್ಞಾನ ಸಹಿತವಾಗಿಯೇ ಮಾಡಬೇಕು. 


ಈ ರೀತಿ ಎಲ್ಲ ವೇದಗಳನ್ನೂ ಓದಿ, ಆಯುರ್ವೇದ - ಎಂದರೆ, ಚರಕ, ಸುಶ್ರುತ ಮೊದಲಾದ ಖುಿ-ಮುನಿ-ಪ್ರಣೀತವಾದ. 
ವೈದ್ಯಕ ಶಾಸ್ತ್ರವನ್ನು, ಅರ್ಥ, ಕ್ರಿಯೆ, ಶಸ್ತ್ರ, ಛೇದನ, ಭೇದನ, ಲೇಪಾ, ಚಿಟ್ನತ್ಸಾ ನಿದಾನ, ಓಷಧ, ಪಥ್ಯ, ಶರೀರ, ದೇಶ, ಕಾಲ 
ಮತ್ತು ವಸ್ತುವಿನ ಗುಣಜ್ಗಾನ ಪೂರ್ವಕವಾಗಿ ನಾಲ್ಕು ವರ್ಷಗಳಲ್ಲಿ ಓದಬೇಕು - ಓದಿಸಬೇಕು. ಆ ಮೇಲೆ ಧನುರ್ವೇದ - ಎಂದರೆ 
ರಾಜ - ಸಂಬದ್ಧ ಕಾರ್ಯದ ಶಾಸ್ತ್ರ. ಇದರಲ್ಲಿ ಸ್ವತಃ ರಾಜಪುರುಷರಿಗೆ ಸಂಬಂಧಪಟ್ಟುದು ಮತ್ತು ಪ್ರಜೆಗಳಿಗೆ ಸಂಬಂಧಪಟ್ಟುದು- 
ಎಂದು ಎರಡು ಭೇದಗಳಿವೆ. ರಾಜಕಾರ್ಯದಲ್ಲಿ ಸಭೆ, ಸೇನಾಧ್ಯಕ್ಷ, ಶಸ್ತಾಸವದ್ಯೆ, ನಾನಾ ಬಗೆಯ ವ್ಯೂಹಗಳ ಅಭ್ಯಾಸ (ಈಗದನ್ನು 
'ಕವಾಯತ್ತು' ಎನ್ನುತ್ತಾರೆ; ಶತ್ರುಗಳೊಂದಿಗೆ ಹೋರಾಡುವ ಕಾಲದಲ್ಲಿ ಈ ಕ್ರಿಯೆಯನ್ನು ಬಳಸಬೇಕಾಗುತ್ತದೆ.) ಇದನ್ನು ಯಥವತ್ತಾಗಿ 
ಕಲಿಯಬೇಕು. ಮತ್ತು ಪ್ರಜೆಗಳ ಪಾಲನ ಮತ್ತು ವೃದ್ಧಿಯನ್ನು ಸಾಧಿಸುವ ಯಾವ ಯಾವ ಕ್ರಮಗಳಿವೆಯೋ, ಅವನ್ನೂ ಕಲಿತು, 
ನ್ಯಾಯಪೂರ್ವಕವಾಗಿ ಪ್ರಜೆಗಳನ್ನೆಲ್ಲಾ ಪ್ರಸನರನ್ನಾಗಿ ಇಡಬೇಕು ; ದುಷ್ಟರಿಗೆ ಸಲ್ಲಬೇಕಾದ ಶಿಕ್ಷೆಯ ಮತ್ತು ಶ್ರೇಷ್ಠರನ್ನು ಪಾಲಿಸುವ 
ವಿಧಾವನ್ನು ಸರ್ವ ರೀತಿಯಿಂದಲೂ ಕಲಿಯಬೇಕು. 


ಈ ರಾಜವಿದ್ಯೆಯನ್ನು ಎರಡೆರಡು ವರ್ಷಗಳಲ್ಲಿ ಕಲಿತು, ಯಾವುದನ್ನು ಗಾನ ವಿದ್ಯೆ - ಎನ್ನುತ್ತಾರೋ, ಆ ಗಾಂಧರ್ವವೇದದಲ್ಲಿ 
ಸ್ವರ, ರಾಗ, ರಾಗಿಣಿ, ಸಮಯ, ತಾಳ, ಗ್ರಾಮ, ತಾನ, ವಾದಿತ್ರ, ನೃತ್ಯ, ಗೀತ ಮೊದಲಾದುವನ್ನು ಯಥಾವತ್ತಾಗಿ 
ಕಲಿಯಬೇಕು ; ಆದರೆ, ಮುಖ್ಯವಾಗಿ ವಾದ್ಯ - ವಾದನದೊಂದಿಗೆ ಸಾಮವೇದದ ಗಾನವನ್ನು ಕಲಿಯಬೇಕು. ಮತ್ತು ನಾರದ ಸಂಹಿತೆ - 
ಮೊದಲಾದ ಯಾವ ಯಾವ ಅರ್ಜ ಗ್ರಂಥಗಳಿವೆಯೋ, ಅವನ್ನು ಓದಬೇಕು. ಆದರೆ, ಅನೈತಿಕ ವ್ಯಾಪಾರಿಗಳು, ವಾರಾಂಗನೆಯರು 
ಮತ್ತು ವಿಷಯಾಸಕ್ತಿಯನ್ನು ಉದ್ರೇಕಿಸುವ ವೈರಾಗಿಗಳು ಮಾಡುವಂತಹ , ಕತ್ತೆಯ ಕಿರುಚಾಟದಂತಿರುವ ವ್ಯರ್ಥವಾದ ಆರಾಪನೆಯನ್ನು 
ಎಂದಿಗೂ ಮಾಡಬಾರದು. 


ಯಾವುದನ್ನ ಶಿಲ್ಪ ವಿದ್ಯೆ - ಎನ್ನುತ್ತಾರೋ, ಈ ಅರ್ಥವೇದವನ್ನು ಪದಾರ್ಥ ಗುಣ ವಿಜ್ಞಾನ, ಕ್ರಿಯಾಕೌಕಲ, ವಿವಿಧ ವಸ್ತು 
ನಿರ್ಮಾಣ, ಪೃಥಿವಿಯಿಂದ ಹಿಡಿದು ಆಕಾಶದವರೆಗಿನ ವಿದ್ಯೆಯನ್ನು ಯಥಾವತ್ತಾಗಿ ಕಲಿತು, ಎಂದರೆ - ಯಾವುದು 
ಐಶ್ವರ್ಯವರ್ಧಕವಾಗಿದೆಯೋ, ಆ ವಿದ್ಯೆಯನ್ನು ಯಥಾವತ್ತಾಗಿ ಕಲಿತು, ಎಂದರೆ - ಯಾವುದರಲ್ಲಿ ಬೀಜ ಗಣಿತ, ಅಂಕ, 
ಭೂಗೋಳ, ಖಗೋಳ ಮತ್ತು ಭೂಗರ್ಭ ವಿದ್ಯೆಯಿದೆಯೋ ಆ ಸೂರೈ ಸಿದ್ಧಾಂತ - ಮೊದಲಾದ ಜ್ಯೋತಿಷ ಶಾಸ್ರಮ್ನು ಯಥವತ್ವಾಗಿ 
ಕಲಿಯಬೇಕು. ಆನಂತರ ಎಲ್ಲ ಬಗೆಯ ಹಸ್ತ- ಕ್ರಿಯೆ, ಯಂತ್ರಕಲೆ ಮೊದಲಾದವನ್ನು ಕಲಿಯಬೇಕು. ಆದರೆ - ಗ್ರಹಗಳು, 
ಶ್ಪತ್ರಗಳು , ಜನ್ನಸತ್ರಗಳು , ರಾಶಿಗಳು, ಮುಹೂರ್ತಗಳು - ಮೊದಲಾದುವುಗಳ ಫಲವನ್ನು ವಿಧಾನ ಮಾಡುವ ಎಷ್ಟು ಗ್ರಂಥಗಳಿವೆಯೋ, 
ಅವನ್ನು, ಅಸತ್ಯವೆಂದು ತಿಳಿದು, ಎಂದಿಗೂ ಓದಬಾರದು ಮತ್ತು ಓದಿಸಬಾರದು . ಇಷ್ಟತ್ತು ಅಥವಾ ಇಪ್ಪತ್ತೊಂದು ವರ್ಷಗಳಲ್ಲಿ 
ಸಮಸ್ತ ವಿದ್ಯೆಯನ್ನೂ , ಉತ್ತಮ ಶಿಕ್ಷಣವನ್ನೂ ಪಡೆದು, ಮಾನವರು ಕೃತಕತ್ಯರಾಗಿ, ಸದಾ ಆನಂದದಲ್ಲಿರುವಂತೆ, ಓದುವವರೂ ಮತ್ತು 
ಓದಿಸುವವರೂ ಪ್ರಯತ್ನಮಾಡಬೇಕು. ಈ ರೀತಿಯಲ್ಲಿ ಇಪ್ಪತ್ತು ಅಥವಾ ಇಪ್ಪತ್ತೊಂದು ವರ್ಷಗಳಲ್ಲಿ ಎಷ್ಟು ವಿದ್ಯೆ ಲಭಿಸಬಲ್ಲದೋ, 
ಅಷ್ಟು, ಬೇರೆಯ ರೀತಿಯಲ್ಲಿ ನೂರು ವರ್ಷಗಳಲ್ಲಿಯೂ ಲಭಿಸಲಾರದು. 


ಷಿ - ಪ್ರಣೀತ ಗ್ರಂಥಗಳನ್ನು ಏತಕ್ಕೆ ಓದಬೇಕೆದರೆ, ಅವರು ಮಹಾ ವಿದ್ವಾಂಸರೂ, ಸರ್ವಶಾಸ್ತ್ರಜ್ಞರೂ ಮತ್ತು ಧರ್ಮಾತ್ಮರೂ 
ಆಗಿದ್ದರು. ಮತ್ತು ಅನೃಷಿಗಳು , ಎಂದರೆ - ಯಾರು ಅಲ್ಪ ಶಾಸ್ತ್ರಗಳನ್ನು 'ಓದಿದವರಾಗಿದ್ದರೋ, ಮತ್ತು ಯಾರ ಆತ್ಮ 
ಪಕ್ಷಪಾತಯಕ್ತವಾಗಿದೆಯೋ , ಅವರು ರಚಿಸಿದ ಗ್ರಂಥಗಳೂ ಹಾಗೆಯೇ ಇವೆ. 


ಜೈಮಿನಿಮುನಿಕೃತ ಪೂರ್ವಮೀಮಾಂಸೆಯ ಮೇಲೆ ವ್ಯಾಸಮನಿಕೃತವಾದ ವ್ಯಾಖ್ಯೆ, ಕಣಾದರ ವೈಶೇಷಿಕದ ಮೇಲೆ 
ಗೌತಮಮುನಿಕೃತವಾದುದು, ಗೌತಮರ ನ್ಯಾಯ ಸೂತ್ರ ಮೇಲೆ ವಾತ್ಸ್ಯಾಯನ ಮುನಿಕೃತವಾದ ಭಾಷ್ಯ,ಪತಂಜಲಿಮನಿಕತ ಯೋಗಸೂತ್ರದ 
ಮೇಲೆ ವ್ಯಾಸಮಸ್ಕತವಾದ ಭಾಷ್ಯ, ಕಪಿಲಮಿಸ್ಯತ ಸಾಯ್ಯಸೂತ್ರದ ಮೇಲೆ ಭಾಗುರಿಮನಿಕ್ಕತವಾದ ಭಾಷ್ಕ ಅಥವಾ ಬೋಧಾಯ್ಯಮುಸ್ಕತ 
ಭಾಷ್ಯ-ಇವುಗಳನ್ನು ವೃತ್ತಿ ಸಹಿತವಾಗಿ ಓದಬೇಕು, ಓದಿಸಬೇಕು. ಈ ಮೇಲೆ ಹೇಳಿದ ಸೂತ್ರಗಳನ್ನು ಕಲ್ಪಾಂಗದಲ್ಲಿಯೂ ಎಣಿಸಬೇಕು. 
ಹೇಗೆ ಚುಕ್‌, ಯಜು।, ಸಾಮ ಮತ್ತು ಅಥರ್ವ - ಈ ನಾಲ್ಕು ವೇದಗಳೂ ಈಶ್ವರಕೃತವಾಗಿವೆಯೋ, ಹಾಗೆ ಐತರೇಯ, ಶತಪಥ, 
ಸಾಮ ಮತ್ತು ಗೋಪಥ - ಈ ನಾಲ್ಕು ಬ್ರಾಹ್ಮಣಗಳೂ, ಶಿಕ್ಷಾ, ಕಲ್ಪ, ವ್ಯಾಕರಣ, ನಿಘಂಟು - ನಿರುಕ್ತ, ಛಂದಸ್ಸು ಮತ್ತು 


52 ಸತ್ಕಾರ್ಥಪ್ರಕಾಶ 
ಜ್ಯೋತಿಷ - ಈ ಆರು ವೇದಾಂಗಗಳೂ, ಮೀಮಾಂಸಾ" ಮೊದಲಾದ ಆರು ಶಾಸ್ತ್ರಗಳು ವೇದಗಳ ಉಪಾಂಗಗಳೂ, ಆಯುರ್ವೇದ, 
ಧನುರ್ವೇದ, ಗಾಂಧರ್ವವೇದ ಮತ್ತು ಅರ್ಥವೇದ - ಈ ನಾಲ್ಕು ವೇದಗಳ ಉಪವೇದಗಳೂ - ಈ ಎಲ್ಲವೂ ಯಪಿ - ಮುಿಸೃತವಾದ 
ಗ್ರಂಥಗಳಾಗಿವೆ. ಇವುಗಳಲ್ಲಿಯೂ ಯಾವ ಯಾವವು ವೇದ ವಿರುದ್ಧವೆಂದು ಪ್ರತೀತವಾಗುತ್ತವೋ, ಅವುಗಳನ್ನು ಬಿಟ್ಟುಬಿಡಬೇಕು. 
ಏಕೆಂದರೆ - ವೇದಗಳು ಈಶ್ವರ ಕೃತವಾಗಿರುವುದರಿಂದ ನಿರ್ಭ್ರಾಂತವಾಗಿವೆ; ಸ್ವತಃ ಪ್ರಮಾಣ - ಎಂದರೆ, ವೇದಗಳ ಪ್ರಮಾಣ. 
ವೇದಗಳಿಂದಲೇ ಆಗುತ್ತದೆ. ಬ್ರಾಹ್ಮಣಗಳು - ಮೊದಲಾದ ಗ್ರಂಥಗಳೆಲ್ಲವೂ ಪರತಃ ಪ್ರಮಾಣಗಳು. - ಎಂದರೆ ಇವುಗಳ ಪ್ರಾಮಾಣ್ಯ 
ವೇದಾಧೀನವಾಗಿದೆ. ವೇದದ ವಿಶೇಷವಾದ ವ್ಯಾಖ್ಯಾನವನ್ನು ಜುಗ್ಗೇದಾದಿ ಭಾಷ್ಯ ಭೂಮಿಕೆಯಲ್ಲಿ ನೋಡಿಕೊಳ್ಳಿರಿ. ಮತ್ತು ಈ 
ಗ್ರಂಥದಲ್ಲಿಯೂ ಮುಂದೆ ಬರೆಯವೆವು. 

ಈಗ ಪರಿತ್ಕಾಗಾರ್ಹವಾದ ಯಾವ ಗ್ರಂಥಗಳಿವೆಯೋ, ಅವುಗಳ ಪರಿಗಣವವು ಸಂಕ್ಷೇಪವಾಗಿ ಮಾಡಲ್ಪಡುತ್ತದೆ. ಎಂದರೆ- 
ಕೆಳಗೆ ಯಾವ ಯಾವ ಗ್ರಂಥಗಳನ್ನು ಸೂಚಿಸುತ್ತೇವೋ, ಅವೆಲ್ಲವನ್ನೂ ಜಾಲಗ್ರಂಥಗಳೆಂದು ತಿಳಿಯಬೇಕು. ವ್ಯಾಕರಣದಲ್ಲಿ ಕಾತಂತ್ರ, 
ಸಾರಸ್ವತ, ಚಂದ್ರಿಕ, ಮುಗ್ಗಬೋಧ, ಕೌಮುದೀ, ಶೇಖರ, ಮನೋರಮಾ- ಮೊದಲಾದುವು. ಕೋಶದಲ್ಲಿ ಅಮರಕೋಶ - 
ಮೊದಲಾದುವು. ಛಂದೋಗ್ರಂಥದಲ್ಲಿ ವೃತ್ತರತ್ನಾಕರ.- ಮೊದಲಾದುವು. "ಶಿಕ್ಷಾ' ದಲ್ಲಿ “ ಅಥಂ ಶಿಶ್ಹಾಂ ಪ್ರವಕ್ಹ್ವಾಮಿ 
ಪಾಣಿನೀಯಂ ಮತಂ ಯಥಾ" - ಈ ಮೊದಲಾದುದು. ಜ್ಯೋತಿಷದಲ್ಲಿ ಶೀಘ್ರಬೋಧ, ಮುಹೂರ್ತ ಚಿಂತಾಮಣಿ - 
ಮೊದಲಾದುವು. ಕಾವ್ಕದಲ್ಲಿ ನಾಯಿಕಾಭೇದ, ಕುವಲಯಾನಂದ, ರಘುವಂಶ, ಮಾಘ, ಕಿರಾತಾರ್ಜುನೀಯ - ಮೊದಲಾದುವು. 
ಮೀಮಾಂಸಾದಲ್ಲಿ ಧರ್ಮ ಸಿಂಧು, ವ್ರತಾರ್ಕ ಮೊದಲಾದುವು. ವೈಶೇಷಿಕದಲ್ಲಿ ತರ್ಕಸಂಗ್ರಹ - ಮೊದಲಾದುವು. ನ್ಯಾಯದಲ್ಲಿ 
ಜಾಗದೀಶೀ - ಮೊದಲಾದುದು, ಯೋಗದಲ್ಲಿ ಹಠಪ್ರದೀಪಿಕಾ - ಮೊದಲಾದದು. ಸಾಂಖ್ಯದಲ್ಲಿ ಸಾಂಖ್ಯತತ್ತ್ವಕೌಮುದೀ 
ಮೊದಲಾದುದು. ನೇದಾಂತದಲ್ಲಿ ಯೋಗವಾಸಿಷ್ಯ, ಪಂಚದಶೀ ಮೊದಲಾದವು. ವೈದ್ಯದಲ್ಲಿ ಶಾರ್ಜ್ಗಧರ - ಮೊದಲಾದವು. 
ಸ್ಮೃತಿಗಳಲ್ಲಿ ಮನುಸ್ಮೃತಿಯ ಪ್ರಕ್ಷಿಪ್ತ ಶ್ಲೋಕಗಳು, ಮತ್ತು ಬೇರೆ ಎಲ್ಲಾ ಸ್ಮೃತಿಗಳು, ಸಮಸ್ತ ತಂತ್ರ ಗ್ರಂಥಗಳು, ಸಮಸ್ತ 
ಪುರಾಣಗಳು, ಸಮಸ್ತ್ರ ಉಪಪುರಾಣಗಳು, ತುಲಸೀದಾಸ ರಚಿತವಾದ ಭಾಷಾ ರಾಮಾಯಣ, ರುಕ್ಮೀಣೀ ಮಂಗಳ - ಮೊದಲಾದುವು. 
ಗಳು ಸಕಲ ಭಾಷಾ ಗ್ರಂಥಗಳು. ಈ ಎಲ್ಲವೂ ಕಪೋಲಕಲ್ಪಿತವಾದ ಮಿಥ್ಯಾಗ್ರಂಥಗಳು. 

ಪಶ್ನೆ - ಈ ಗ್ರಂಥಗಳಲ್ಲಿ ಸ್ವಲ್ಪವೂ ಸತ್ಯವಿಲ್ಲವೇ? 

ಉತ್ತರ; - ಸ್ವಲ್ಪ ಸತ್ಯವೇನೋ ಇದೆ; ಆದರೆ, ಇದರೊಂದಿಗೆ ಬಹಳ ಅಸತ್ಯವೂ ಇದೆ. ಆದುದರಿಂದ, “ ವಿಷಸಂಪೃಕ್ತಾನ್ನದತ್‌. 
ತ್ಯಾಜ್ಯ" , ಹೇಗೆ ಅತ್ಯುತ್ತಮವಾದ ಅನ್ನವು ವಿಷಯಕ್ತವಾಗಿ್ದರೆ ತ್ಯಜಿಸಲು ಯೋಗ್ಯವಾಗಿರುತ್ತದೋ, ಹಾಗೆ ಈ ಸಮಸ್ತ 
್ರೂಢಗಳೂ ತ್ಯಾಜ್ಯವಾಗಿವೆ. 

ಪ್ರಶ್ನೆ;- ತಾವು ಪುರಾಣ - ಇತಿಹಾಸಗಳನ್ನು ಅಂಗೀಕರಿಸುವುದಿಲ್ಲವೇ? 

ಉತ್ಪರ; - ಆಹುದು; ಅಂಗೀಕರಿಸುತ್ತೇವೆ.. ಆದರೆ-ಸತ್ವವನ್ನು ಅಂಗೀಕರಿಸುತ್ತೇವೆ; ಮಿಥೈೆಯನ್ನಲ್ಲ. 

ಪಕ್ನೆ;- ಯಾವುದು ಸತ್ಯ ಮತ್ತು ಯಾವುದು ಮಿಥ್ಯೆ? 

ಉತ್ತರ; - “ ಬ್ರಾಹ್ಮಣಾನೀತಿಹಾಸಾನ್‌ ಪುರಣಾನಿ ಕಲ್ಪಾನ್‌ ಗಾಥಾ ನಾರಾಶಂ. ಸೀರಿತಿ"". 

(ಅಶ್ವಲಾಯನ ಗೃಹ್ಮಸೂತ್ರ :-೩. ೩. ೧ ತೈ. ಅ. ೨.೯) ಇದು ಗ್ರಹ್ಮಸೂತ್ರ - ಮೊದಲಾದುದರ ವಚನ, ಯಾವ 
ಐತರೇಯ, ಶತಪಥ ಮೊದಲಾದ ಬ್ರಾಹ್ಮಣಗಳ ಬಗೆಗೆ ಬರೆದಿದ್ದೇವೋ, ಅವುಗಳಿಗೇ ಇತಿಹಾಸ, ಪುರಾಣ, ಕಲ್ಪ, ಗಾಥಾ, ಮತ್ತು 
ನಾರಾಶಂಸೀ - ಈ ಐದು ಹೆಸರುಗಳಿವೆ; ಶ್ರೀ ಮದ್ಭಾಗವತ - ಮೊದಲಾದುವುಗಳ ಹೆಸರು "ಪುರಾಣ' ಎಂದಲ್ಲ. 

ಪಕ್ನೆ; - ತ್ಯಾಜ್ಯ ಗ್ರಂಥಗಳಲ್ಲಿ ಯಾವ ಸತ್ಯವಿದೆಯೋ, ಅದನ್ನು ಏಕೆ ಗ್ರಹಿಸುವುದಿಲ್ಲ? 

ಉತ್ತರ: ಅವುಗಳಲ್ಲಿ ಯಾವ ಯಾವ ಸತ್ಯವಿದೆಯೋ, ಅದು ವೇದಗಳೇ-ಮೊದಲಾದ ಸತ್ಯ ಶಾಸ್ತ್ರಗಳದು. ಮತ್ತು ಮಿಠ್ಯೆ ಅವರ: 
ಮನೆಯದು, ವೇದಗಳೇ ಮೊದಲಾದ ಸತ್ಯ ಶಾಸ್ತ್ರಗಳ ಸ್ವೀಕಾರದಲ್ಲಿ ಸಮಸ್ವ ಸತ್ಯದ ಗ್ರಹಿಕೆಯಾಗುತ್ತದೆ. ಯಾವನಾದರೂ ಈ 
ಮಿಥ್ಯಾಗ್ರಂಥಗಳಿಂದ ಸತ್ಯವನ್ನು ಗ್ರಹಿಸಲು ಇಚ್ಛಿಸಿದರೆ, ಮಿಥೈೆಯೂ ಅವನ ಕೊರಳಿಗೆ ಸುತ್ತಿಹಾಕಿಕೊಳ್ಳುವುದು. ಆದುದರಿಂದ 
*ಅಸತ್ಯಮಿಶ್ರಂ ಸತ್ಯಂ ದೂರತಸ್ಪ್ರಾಜ್ಯ ಮಿತಿ", ಅಸತ್ಯಯಕ್ತ ಗ್ರಂಥದಲ್ಲಿನ ಸತ್ಯವನ್ನೂ ಕೂಡ, ವಿಷಯುಕ್ತವಾದ ಅನ್ನವನ್ನು 
ಬಿಡುವಂತೆ ಬಿಟ್ಟುಬಿಡಬೇಕು. 

* ಪೂರ್ವ ಮೀಮಾಂಸ್ಕ, ವೈಶೇಷಿಕ, ನ್ಯಾಯ, ಯೋಗ, ಸಂಖ್ಯೆ ಮತ್ತು ವೇದಾಂತ ಇವೇ ವೇದೋಪಾಂಗಗಳೆಂದು ಖ್ಯಾತವಾದ ಆರು 
ಶಾಸ್ತ್ರ; ಪಡ್ಡು, 














ತೃತೀಯ ಸಮುಲ್ಲಾಸ ಐ 

ಪ್ರಶ್ನೆ: - ನಿಮ್ಮ ಮತವೇನು? 

ಉತ್ತರ : - ವೇದಗಳು, ಎಂದರೆ - ವೇದದಲ್ಲಿ ಯಾವ ಯಾವದನ್ನು ಮಾಡುವ ಮತ್ತು ಬಿಡುವ ಶಿಕ್ಷಣವನ್ನು ಕೊಟ್ಟಿದೆಯೋ, 
ಅದನ್ನು ಯಥಾವತ್ತಾಗಿ ಮಾಡಬೇಕು; ಬಿಡಬೇಕು - ಎಂದು ನಾವು ಒಪ್ಪಿಕೊಳ್ಳತ್ತೇವೆ. ವೇದಗಳು ನಮಗೆ ಮಾನ್ಯವಾಗಿರುವ ಕಾರಣ, 
ನಮ್ಮಮತ "ವೇದ ', ಹೀಗೆಯೇ ಒಪ್ಪಿಕೊಂಡು ಮಾನವರೆಲ್ಲರೂ, ವಿಶೇಷತ ; ಆರ್ಯರು, ಏಕಮತರಾಗಿರಬೇಕು. 

ಪಕ; - ಹೇಗೆ ಸತ್ಯಾಸತ್ಯಗಳ ಮತ್ತು ಬೇರೆಯ ಗ್ರಂಥಗಳ ನಡುವೆ ಪರಸ್ಪರ ವಿರೋಧವಿದೆಯೋ, ಹಾಗೆ ಬೇರೆ 
ಇದೆ. ಉದಾಹರಣೆಗೆ, ಸೃಷ್ಟಿಯ ವಿಷಯದಲ್ಲಿ ಆರು ಶಾಸ್ತ್ರಗಳ ನಡುವೆ ವಿರೋಧವಿದೆ. ಮೀಮಾಂಸಾದರ್ಶವು ಕರ್ಮದಿಂದ, 
ವೈಶೇಷಿಕವು ಕಾಲದಿಂದ , ನ್ಯಾಯವು ಪರಮಾಣುವಿನಿಂದ, " ಯೋಗವು ಪುರುಷಾರ್ಥದಿಂದ, ಸಾಂಖ್ಯವು ಪ್ರಕೃತಿಯಿಂದ ಮತ್ತು 
ವೇದಾಂತವು ಬ್ರಹ್ಮದಿಂದ ಸೃಷ್ಟಿಯ ಉತ್ಪತ್ತಿಯನ್ನು ಅಂಗೀಕರಿಸುತ್ತವೆ. ಇದು ವಿರೋಧವಲ್ಲವೇನು? 

ಉತ್ಪರಃ - ಮೊದಲಾಗಿ, ಸಾಂಖ್ಯ ಮತ್ತು ವೇದಾಂತವನ್ನು ಬಿಟ್ಟು, ಉಳಿದ ನಾಲ್ಕು ಶಾಸ್ತ್ರಗಳಲ್ಲಿ ಸೃಷ್ಟಿಯ ಉತ್ಪತ್ತಿಯನ್ನು 
ಮುಖ್ಯವಾಗಿ ಬರೆದಿಲ್ಲ. ಮತ್ತು ಇವುಗಳಲ್ಲಿ ವಿರೋಧವೂ ಇಲ್ಲ. ಏಕೆಂದರೆ, ನಿಮಗೆ ವಿರೋಧ - ಅವಿರೋಧಗಳ ಜ್ಞಾನವಿಲ್ಲ. 
ವಿರೋಧ ಯಾವ ಸ್ಥಾನದಲ್ಲಿ ಉಂಟಾಗುತ್ತದೆ - ಎಂದು ನಾನು ನಿಮ್ಮನ್ನು ಕೇಳುತ್ತೇನೆ. ಒಂದೇ ವಿಷಯದಲ್ಲಿಯೋ ಅಥವಾ, ಬೇರೆ. 
ಬೇರೆ ವಿಷಯಗಳಲ್ಲಿಯೋ? 

ಪಕ್ಕೆ- ಒಂದು ವಿಷಯದಲ್ಲಿ ಅನೇಕರ ನಡುವೆ ಪರಸ್ಪರ ವಿರುದ್ಧವಾದ ಕಥನವಿದ್ದರೆ, ಅದನ್ನು ವಿರೋಧವೆನ್ನುತ್ತಾರೆ. ಇಲ್ಲಿಯೂ 
ಸೃಷ್ಟಿಯ ಒಂದೇ ವಿಷಯವಿದೆ. 

ಉತ್ತರ; - ವಿದ್ಯೆ ಒಂದೇ ಇದೆಯೋ, ಅಥವಾ ಎರಡೋ? ಒಂದು. ಒಂದೇ ಇದ್ದರೆ, ವ್ಯಾಕರಣ, ವೈದ್ಯಕ, ಜ್ಯೋತಿಷ- 
ಮೊದಲಾದ ಬೇರೆ ಬೇರೆ ವಿಷಯಗಳು ಏಕಿವೆ? 

ಹೇಗೆ. ಒಂದು ವಿದ್ಯೆಯಲ್ಲಿ, ವಿದ್ಯೆಯ ಅನೇಕ ಅವಯವಗಳ ನಡುವೆ, ಪರಸ್ಪರ ಒಂದಕ್ಕೆ ಒಂದು ಭಿನ್ನವಾದ 
ಪ್ರತಿಪಾದನವಾಗುತ್ತದೊ, ಹಾಗೆಯೇ ಸೃಷ್ಟಿ ವಿದ್ಯೆಯ ಬೇರೆ ಬೇರೆ ಆರು ಅವಯವಗಳ ಪ್ರತಿಪಾದನವನ್ನು ಆರು ಶಾಸ್ತ್ರಗಳಲ್ಲಿ 
ಮಾಡಿರುವುದರಿಂದ, ಇವುಗಳಲ್ಲಿ ಏನೇನೂ ವಿರೋಧವಿಲ್ಲ. ಹೇಗೆ ಮಡಕೆಯ ನಿರ್ಮಾಣದಲ್ಲಿ, ಕರ್ಮ, ಸಮಯ , ಮಣ್ಣು, 
ಸಂಯೋಗ, ವಿಯೋಗ ಮೊದಲಾದ ಪುರುಷಾರ್ಥಗಳು, ಪ್ರಕೃತಿಯ ಗುಣಗಳು ಮತ್ತು ಕುಂಬಾರ - ಇಷ್ಟು ಕಾರಣಗಳಿವೆಯೋ, 
ಹಾಗೆಯೇ ಸೃಷ್ಟಿಯ ಕಾರಣವಾದ ಕರ್ಮದ ವ್ಯಾಜೈೆಯು ಮೀಮಾಂಸೆಯಲ್ಲಿಯೂ, ಸಮಯದ ವ್ಯಾಜ್ಯ ವೈಶೇಷಿಕದಲ್ಲಿಯೂ, ಉಪಾದಾನ 
ಕಾರಣದ ವ್ಯಾಖ್ಯೆ ನ್ಯಾಯದಲ್ಲಿಯೂ, ಪುರುಷಾರ್ಥದ ವ್ಯಾಖ್ಯೆ ಯೋಗದಲ್ಲಿಯೂ , ಅನುಕ್ರಮವಾಗಿ ತತ್ತ್ವಗಳ ಪರಿಗಣನದ ವ್ಯಾಬ್ಕೆ 
ಸಾಂಖ್ಯದಲ್ಲಿಯೂ ಮತ್ತು ಯಾವ ಪರಮೇಶ್ವರನು ನಿಮಿತ್ತ ಕಾರಣನಾಗಿದ್ದಾನೋ, ಅವನ ವ್ಯಾಬ್ಯೆ ವೇದಾಂತ ಶಾಸ್ತ್ರದಲ್ಲಿಯೂ ಇದೆ. 
ಅದರಲ್ಲಿ ಸ್ವಲ್ಪವೂ ವಿರೋಧವಿಲ್ಲ. ಹೇಗೆ ವೈದ್ಯಕ ಶಾಸ್ತ್ರದಲ್ಲಿ ನಿದಾನ, ಚಿಕಿತ್ಸೆ, ಔಷಧ - ದಾನ ಮತ್ತು ಪಥ್ಯದ ಪ್ರಕರಣಗಳು ಬೇರೆ. 
ಬೇರೆಯಾಗಿ ಹೇಳಲ್ಪಟ್ಟವೆಯೋ, ಆದರೆ ಎಲ್ಲದರ ಸಿದ್ಧಾಂತವೂ ರೋಗದ ನಿವೃತ್ತಿಯಾಗಿದೆಯೋ, ಹಾಗೆಯೇ ಸೃಷ್ಟಿಯ ಕಾರಣಗಳು. 
ಆರು ಇವೆ. ಇವುಗಳಲ್ಲಿ ಒಂದೊಂದು ಕಾರಣದ ವ್ಯಾಖ್ಯಾನವನ್ನು ಒಬ್ಬೊಬ್ಬ ಶಾಸ್ತ್ರಕಾರನು ಮಾಡಿದ್ದಾನೆ. ಆದುದರಿಂದ, ಇವುಗಳಲ್ಲಿ 
ಸ್ವಲ್ಪವೂ ವಿರೋಧವಿಲ್ಲ. ಇದರ ವಿಶೇಷ ವ್ಯಾಖ್ಯೆಯನ್ನು ಸೃಷ್ಟಿ ಪ್ರಕರಣದಲ್ಲಿ ಮಾಡುವೆವು. 

ಓದುವುದರಲ್ಲಿ - ಓದಿಸುವುದರಲ್ಲಿ ಯಾವ ವಿಘಗಳಿರುತ್ತವೋ, ಅವುಗಳನ್ನು ಬಿಟ್ಟುಬಿಡಬೇಕು. ಉದಾಹರಣೆಗೆ - ಕುಸಂಗ , 
ಎಂದರೆ ದುಷ್ಟ ವಿಷಯಾಸಕ್ತ ಜನರ ಸಂಗ, ದುಷ್ಟ ವ್ಯಸನಗಳು, ಉದಾಹರಣೆಗೆ - ಮದ್ಯ ಮೊದಲಾದವುಗಳ ಸೇವನೆ ಮತ್ತು 
ವೇಶ್ಯಾವ್ಯಸನ - ಮೊದಲಾದುವು, ಬಾಲ್ಯಾವಸ್ಥೆಯಲ್ಲಿ ವಿವಾಹ, ಎಂದರೆ. ೨೫ ನೆಯ ವರ್ಷಕ್ಕೆ ಮುನ್ನ ಪುರುಷನ ೧೬ನೆಯ ವರ್ಷಕ್ಕೆ 
ಮುನ್ನ ಸ್ತ್ರೀಯ ಮದುವೆಯಾಗುವುದು, ಪೂರ್ಣ ಬ್ರಹ್ಮಚರ್ಯವಿಲ್ಲದಿರುವುದು, ರಾಜಾ, ತಾಯಿ, ತಂದೆ ಮತ್ತು ವಿದ್ವಾಂಸರ 
ಮೋಹ, ವೇದ. - ಮೊದಲಾದ ಶಾಸ್ತ್ರಗಳ ಪ್ರಚಾರವಿಲ್ಲದಿರುವುದರಿಂದ, ಅತಿ ಭೋಜನ ಅತಿಜಾಗರಣ - ಮಾಡುವುದು, 
ಓದುವುದರಲ್ಲಿ - ಓದಿಸುವುದರಲ್ಲಿ, ಪರೀಕ್ಷಿಮಾಡುವುದರಲ್ಲಿ - ಪರೀಕ್ಷೆಗೆ ಕುಳಿತುಕೊಳ್ಳುವುದರಲ್ಲಿ ಆಲಸ್ಯವನ್ನು ಕಪಟವನ್ನು ಮಾಡುವುದು, 
ವಿದ್ಯಾಲಾಭ ಎಲ್ಲಕ್ಕಿಂತ ಉಚ್ಚೆವಾದುದು - ಎಂದು ತಿಳಿಯದಿರುವುದು, ಬ್ರಹ್ಮಚರ್ಯದಿಂದ ಬಲ, ಬುದ್ಧಿ, ಪರಾಕ್ರಮ, ಆರೋಗ್ಯ , 
ರಾಜ್ಯ, ಧನ-ಇವುಗಳ ವೃದ್ಧಿಯಾಗುವುದೆಂದು. ಅಂಗೀಕರಿಸದಿರುವುದು, ಈಶ್ವರನ ಧ್ಯಾನವನ್ನು ಬಿಟ್ಟು, ಬೇರೆಯ ಕಲ್ಲು 
ಮೊದಲಾದುವುಗಳ ಜಡಮೂರ್ತಿಯ ದರ್ಶನ - ಪೂಜನದಲ್ಲಿ ವ್ಯರ್ಥವಾಗಿ ಕಾಲ ಕಳೆಯುವುದು, ತಾಯಿ, ತಂದೆ, ಮತ್ತು 
ಆಚಾರ್ಯ, ವಿದ್ವಾಂಸರು - ಇವರನ್ನು ಸತ್ಯವಾದ ಮೂರ್ತಿಗಳೆಂದು ತಿಳಿದು ಸೇವೆ ಸತ್ಸಂಗ ಮಾಡದಿರುವುದು, ವರ್ಣಾಶ್ರಮದ 
ಧರ್ಮವನ್ನು ಬಿಟ್ಟು, ಊರ್ಧ್ವ ಪುಂಡ, ತ್ರಿಪುಂಡ್ರ *, . ತಿಲಕ, ಕಂಠೀ*, ಮಾಲಾಧಾರಣ, ಏಕಾದಶೀ, ತ್ರಯೋದಶೀ, 


ಇ. ಮಾದ್ದರು ಇಡುವ ಅಂಗಾರಕ. * ಶ್ರೀವೈಷ್ಣವರು ಹಾಕಿಕೊಳ್ಳುವ ಮೂರು ನಾಮಗಳು. * ಕೊರಳಿಗೆ ಹಾಟೊಳ್ಳುವ ದಾರ-ಅಥವಾ 
ತುಳಸೀಮಣಿ-ರುದ್ದಾಕ್ಷಗಳ ಸರ. 





54 ಸತ್ಯ್ಯರ್ಥಪ್ರಕಾಶ 
ಮೊದಲಾದ ವ್ರತಗಳನ್ನು ಮಾಡುವುದು, ಕಾಶೀ - ಮೊದಲಾದುವುಗಳ ತೀರ್ಥಯಾತ್ರೆ ಮತ್ತು ರಾಮ್ಮ ಕೃಷ್ಣ ನಾರಾಯಣ, ಶಿವ, 
ಭಗವತೀ, ಗಣೇಶ - ಮೊದಲಾದವರ ನಾಮ ಸ್ಮರಣದಿಂದ ಪಾಪ. ದೂರವಾಗುವುದೆಂಬ.. ನಂಬಿಕೆ, ಪಾಷಂಡಿಗಳ. 
ಉಪದೇಶದಿಂದ ವಿದ್ಯೆ ಓದುವುದರಲ್ಲಿ ಅಶ್ರದ್ಧೆಯುಂಟಾಗುವುದು, ವಿದ್ಯೆ, ಧರ್ಮ, ಯೋಗ, ಪರಮೇಶ್ವರನ ಉಪಾಸನೆಯ 
ಹೊರತು, ಪುರಾಣಗಳೆಂಬ ಹೆಸರಿನ, ಭಾಗವತ - ಮೊದಲಾದ ಮಿಥ್ಯಾ ( ಗ್ರಂಥಗಳ ) ಕಥೆಗಳಿಂದ ಮುಕ್ತಿಯಾಗುವುದೆಂದು. 
ಅಂಗೀಕರಿಸುವುದು, ಲೋಭದಿಂದ ಹಣ - ಮೊದಲಾದುವುಗಳಲ್ಲಿ ಪ್ರವೃತ್ತರಾಗಿ, ವಿದ್ಯೆಯಲ್ಲಿ ಪ್ರೀತಿಯಿಡದಿರುವುದು, 
ಅತ್ರ ಇತ್ತ ವೃಥಾ ಅಲೆದಾಡುತ್ತಿರುವುದು - ಈ ಮೊದಲಾದ ಮಿಥ್ಯಾ ವ್ಯವಹಾರಗಳಲ್ಲಿ ಸಿಕ್ಕಿಕೊಂಡು, ಬ್ರಹ್ಮರ್ಯದ ಮತ್ತು 
ವಿದ್ಯೆಯ ಲಾಭದಿಂದ ರಹಿತರಾಗಿ, ರೋಗಿಗಳೂ ಮತ್ತು ಮೂರ್ಬಿರೂ ಆಗಿರುತ್ತಾರೆ. 

ಯಾರು ಅನ್ಯರನ್ನು ವಿದ್ಯಾ - ಸತ್ಸಂಗದಿಂದ ದೂರವಿಟ್ಟು ಮತ್ತು ತಮ್ಮ ಬಲೆಯಲ್ಲಿ ಸಿಕ್ಕಿಸಿಕೊಂಡು, ಅವರ ತನು, ಮನ, 
ಧನಗಳನ್ನು ನಾಶಪಡಿಸುತ್ತಾರೋ. ಮತ್ತು ಯಾರು ಕ್ಷತ್ರಿಯ - ಮೊದಲಾದ ವರ್ಣದವರು ಓದಿ ವಿದ್ವಾಂಸರಾಗಿ ಹೋದಲ್ಲಿ ನಮ್ಮ 
ಪಾಷಂಡ ಜಾಲದಿಂದ ಹೊರಬಿದ್ದು, ಮತ್ತು ನಮ್ಮ ಛಲವನ್ನು ತಿಳಿದು ನಮಗೆ ಅಪಮಾನ ಮಾಡುವರು - ಎಂದು. 
ಭಾವಿಸುತ್ತಾರೋ, ಅಂತಹ ಆಧುನಿಕ ಸಾಂಪ್ರದಾಯಿಕರು ಮತ್ತು ಬ್ರಾಹ್ಮರು ” - ಮೊದಲಾದವರು - ಈ ಮೊದಲಾದ 
ವಿಘ್ನಗಳನ್ನು ರಾಜರು ಮತ್ತು ಪ್ರಜೆಗಳು ದೂರಮಾಡಿ. ತಮ್ಮ ಹುಡುಗರನ್ನೂ, ಹುಡುಗಿಯರನ್ನೂ ವಿದ್ದಾಂರನ್ನಾಗಿ 
ಮಾಡುವುದಕ್ಕಾಗಿ ತನು-ಮನ-ಧನಗಳಿಂದ ಪ್ರಯತ್ನ ಮಾಡುತ್ತಾ ಇರಬೇಕು. 

ಶೂದ್ರರೂ ಮತ್ತು ಸ್ತ್ರೀಯರೂ ಕೂಡ ವೇದಗಳನ್ನೋದಬೇಕೇನು? ಇವರು ಓದುವರಾದರೆ, ಮತ್ತೆ ನಾವೇನು 
ಮಾಡಬೇಕು? ಮತ್ತು ಇವರಿಗೆ ಓದಿಸಬೇಕು - ಎನ್ನಲು ಪ್ರಮಾಣವೂ ಇಲ್ಲ. ಆದರೆ ಕೆಳಕಂಡ ಹಾಗೆ ನಿಷೇಧವಿದೆ :- 

ಸ್ತ್ರೀ ಶೂದ್ರೌ ನಾಧೀಯಾತಾಮಿತಿ ಶುತೇಃ ॥ * 

ಸ್ತ್ರೀಯರು ಮತ್ತು ಶೂದ್ರರು ಓದಬಾರದು-ೀಗೆ ಶ್ರುತಿಯಿದೆ. 

ಉತ್ತರ(- ಸಮಸ್ತ ಸ್ಟ್ರೀಯರಿಗೂ ಮತ್ತು ಪುರುಷರಿಗೂ, ಎಂದರೆ ಮನುಷ್ಯ ಮುತ್ತರಿಗೆ ಓದುವ ಅಧಿಕಾರವಿದೆ. ಮತ್ತು 
ನಿಮ್ಮ ಈ ಶ್ರುತಿ ನಿಮ್ಮ ಕಪೋಕಲ್ವನೆಯಿಂದ ಉದ್ಭರಿಸಿದೆ, ಇದು ಯಾವ ಪ್ರಾಮಾಣಿಕ ಗ್ರಂಥದ್ದೂ ಅಲ್ಲ, ಮತ್ತು ಸಮಸ್ಯ 
ಮಾನವರಿಗೂ ವೇದಾದಿ ಶಾಸ್ತ್ರಳ್ನು ಓದುವ - ಕೇಳುವ ಅಧಿಕಾರದ ಪ್ರಮಾಣ ಯಜುರ್ವೇದದ ೨೬ನೆಯ ಅಧ್ಯಾಯದಲ್ಲಿ 
ಎರಡನೆಯ ಮಂತ್ರವಾಗಿದೆ. 

ಯಜ್ಞೇಮಾಂ ವಾಡ ಕಲ್ಮಾಣೇಮಾನಡಾನಿ ಜನಭ | 
ಬ)ಹ್ಕಾಜನ್ಯಾಭ್ಯಾಂ ಶೂದಾಯ ಚಾರ್ಯಾಯ ಚ| ಸ್ಥಾಯಚಾಕ್ಷಿಣಯ ॥| 

ಪರಮೇಶ್ವರನು ಹೇಳುತ್ತಾನೆ: - “(ಯಥಾ) ಹೇಗೆ ನಾನು (ಜನೇಭ್ಯ) ಎಲ್ಲ ಮಾನವರಿಗಾಗಿ, (ಇಮಾಂ) ಈ (ಕಲ್ಯಾಣೀಂ) 
ಕಲ್ಯಾಣ - ಎಂದರೆ ಸಂಸಾರದ ಮತ್ತು ಮುಕ್ತಿಯ, ಸುಖವನ್ನು ಕೊಡುವ, (ವಾಚಂ) ಬುಗ್ಡೇದ ಮೊದಲಾದ ನಾಲ್ಕೂ ವೇದಗಳ 
ವಾಣಿಯ (ಅವದಾನಿ) ಉಪದೇಶ ಮಾಡುತ್ತೇನೋ, ಹಾಗೆಯೇ ನೀವೂ ಮಾಡುತ್ತಾ ಹೋಗಿರಿ”. 

ಈ ಸ್ಥಳದಲ್ಲಿ ಯಾವನಾದರೂ, ಪ್ರಶ್ನೆ ಹಾಕಿದರೆ ಜನ - ಎಂಬ ಶಬ್ದದಿಂದ ದ್ವಿಜರನ್ನು ಗ್ರಹಿಸಬೇಕು; ಏಕೆಂದರೆ, 
ಸ್ಮೃತಿ - ಮೊದಲಾದ ಗ್ರಂಥಗಳಲ್ಲಿ, ಬ್ರಾಹ್ಮಣ, ್ಪತ್ರಿಯ, ವೈಶ್ಯಂಗೆ ಮಾತ್ರ ವೇದಗಳನ್ನು ಓದುವ ಅಧಿಕಾರವನ್ನು 
ಹೇಳಿದೆ; ಸ್ವೀಯರಿಗೆ ಮತ್ತು ಶೂದ್ರ. ಮೊದಲಾದ ವರ್ಣಗಳಿಗೆ ಹೇಳಿಲ್ಲ- ಎಂದು , 

ಉತ್ತರ - ( ಬ್ರಹ್ಮಾಜನ್ಯಾಭ್ಯಾಂ) ಮೊದಲಾದುವನ್ನು ನೋಡಿರಿ, ಪರಮೇಶ್ವರನು ಸ್ವತಃ “ನಾವು ಬ್ರಾಹ್ಮಣ, ಕೃತ್ರಿಯ, 
(ಆರ್ಯಾಯ ) ವೈಶ್ಯ, (ಕೂದ್ರಾಯ) ಶೂದ್ರ ಮತ್ತು (ಸ್ವಾಯ) ತಮ್ಮ ಭೃತ್ಯರು ಮತ್ತು ಸ್ವ್ರೀ* - ಮೊದೌದವರು, 

ಇ ಕೇವಲ ಬ್ರಾಹ್ಮಣ-ಎಂಬ ಹೆಸರಿನ ಕುಲದಲ್ಲಿ ಹುಟ್ಟಿದ , ವೇದ- ವಿದ್ಯಾಹರಾದ ಜಾರು ಮಾಷ ಪಾಷಾ 
ವೈಷಮ್ಯ್ಕೆ ಅವಕಾಶವಿಲ್ಲ. 

* "ನ ಸ್ವ್ರೀಶೂದ್ರೌ ವೇದಮಧೀಯಾತಾಂ”, ಮೀಮಾಂಸಾನ್ಯಾಯಪ್ರಕುಶ ಪೂರ್ವಾರ್ಧ. 


* ಸ್ವಾ” ಶಬ್ದ ಪುಲ್ಲಿಂಗವಾಚಕ; ಸ್ವೀಗೆ ಆನ್ಟಯಿಸದು - ಎಂದು ಹೇಳುವವರು, ಹೆಂಡತಿ - ಎಂಬರ್ಥದಲ್ಲಿ ಬರುವ 'ದಾರ' ಎಂಬ 
ಪುಲಿಂಗ-ಕಬ್ಬ, 'ಕಲತ' -. ಎಂಬ ನಪುಂಸಕಿಂಗ ಶಬ್ದವನ್ನು ಗಮನಿಸಬೇಕು. 





ತೃತೀಯ ಸಮುಲ್ಲಾಸ ೫ 
(ಅರುಣಾಯ) ಮತ್ತು ಅತಿಶೂದ್ರರು - ಮೊದಲಾದವರಿಗಾಗಿಯೂ ವೇದಗಳ ಪ್ರಕಾಶವನ್ನು ಮಾಡಿದ್ದೇವೆ”. - ಎಂದು 
ಹೇಳುತ್ತಾನೆ. ಎಂದರೆ - ಸರ್ವಮಾನವರೂ ವೇದಗಳನ್ನು ಓದಿ - ಓದಿಸಿ ಮತ್ತು ಕೇಳಿ - ಕೇಳಿಸಿ ವಿಜ್ಞಾನವನ್ನು ಹೆಚ್ಚಿಸಿ, ಒಳ್ಳೆಯ 
ಮಾತುಗಳ. ಸ್ವೀಕಾರ ಮತ್ತು ಕೆಟ್ಟ ಮಾತುಗಳ ತ್ಯಾಗವನ್ನು ಮಾಡಿ , ದುಃಖಗಳಿಂದ ಬಿಡುಗಡೆ ಹೊಂದಿ, ಆನಂದವನ್ನು 
ಪಡೆದುಕೊಳ್ಳಬೇಕು. ಹೇಳಿರಿ, ಈಗ ನಿಮ್ಮ ಮಾತನ್ನು ಒಪ್ಪಿಕೊಳ್ಳಬೇಕೋ, ಅಥವಾ ಪರಮೇಶ್ವರನದನ್ನೋ? ಪರಮೇಶ್ವರನ. 
ಮಾತು. ಅವಶ್ಯಕವಾಗಿ ಮಾನನೀಯ. ಇಷ್ಟೆಲ್ಲದರ. ಮೇಲೂ" ಯಾವನಾದರೂ ಇದನ್ನು ಒಪ್ಪದಿದ್ದರೆ, ಅವನು "ನಾಸ್ತಿಕ 
ನೆನಿಸುವನು. ಏಕೆಂದರೆ - " ನಾಸ್ತಿಕೋ ವೇದನಿಂದಕ॥ ' ( ಮನು :- ೫.೧೧) ವೇದಗಳ ನಿಂದಕನು ಮತ್ತು ಅದನ್ನು ಒಪ್ಪದವನು. 
ನಾಸ್ತಿಕನೆನಸುತ್ತಾನೆ. 


ಪರಮೇಶ್ವರನು ಶೂದ್ರರಿಗೆ ಒಳಿತನ್ನು ಮಾಡಲು ಬಯಸುವುದಿಲ್ಲವೇನು? ವೇದಗಳನ್ನು ಓದಲೂ- ಅಲಿಸಲೂ ಶೂದ್ರರಿಗೆ 
ನಿಷೇಧವನ್ನೂ ದ್ವಿಜರಿಗೆ ವಿಧಿಯನ್ನು ರೂಪಿಸಲು ಈಶ್ವರನು ಪಕ್ಷಪಾತಿಯೇ? ಶೂದ್ರರೇ ಮೊದಲಾದವರು ಓದಬಾರದು - ಕೇಳಬಾರದು 
- ಎಂಬುದೇ ಪರಮೇಶ್ವರನ ಅಭಿಪ್ರಾಯವಾಗಿದ್ದರೆ, ಇವರ ಶರೀರಗಳಲ್ಲಿ ವಾಗಿಂದ್ರಿಯ ಮತ್ತು ಶ್ರೋತ್ರೇಂದ್ರಿಯಗಳ್ನು ಏತಕ್ಕೆ 
ರಚಿಸುತ್ತಿದ್ದನು? ಹೇಗೆ ಪರಮಾತ್ಮನ ಪೃಥಿವೀ, ಜಲ, ಅಗ್ನಿ, ವಾಯು, ಚಂದ್ರ, ಸೂರ್ಯ ಮತ್ತು ಅನ್ನ - ಮೊದಲಾದ 
ಪದಾರ್ಥಗಳನ್ನು ಎಲ್ಲರ ಸಲುವಾಗಿ ಮಾಡಿದ್ದಾನೋ, ಹಾಗೆಯೇ ವೇದಗಳನ್ನು ಕೂಡ ಎಲ್ಲರ ಸಲುವಾಗಿ ಪ್ರಕಶಿಸಿದ್ದಾನೆ, ಮತ್ತು. 
ಎಲ್ಲಿಯಾದರೂ ನಿಷೇಧವನ್ನು ಮಾಡಿದ್ದರೆ, ಯಾವನಿಗೆ ಓದುವುದರಿಂದ - ಓದಿಸುವುದರಿಂದ ಏನೂ ಬರುವುದಿಲ್ಲವೋ, ಅವನು 
ಬುದ್ಧಿಹೀನ ಮತ್ತು ಮೂರ್ಪಿನಾಗಿರುವುದರಿಂದ ಶೂದ್ರಪೆನಿಸುತ್ತಾನೆ. - ಎನ್ನುವುದು ಅದರ ಅಭಿಪ್ರಾಯ. ಅವನ ಓದುವಿಕೆ 
- ಓದಿಸುವಿಕೆ ವ್ಯರ್ಥ, ಮತ್ತು ಸ್ತ್ರೀಯರ ಓದುವಿಕೆಯ ಬಗೆಗೆ ನೀವು ಯಾವ ನಿಷೇಧವನ್ನು ಮಾಡುತ್ತೀರೋ, ಅದು ನಿಮ್ಮ 
ಮೂರ್ಪತನ, ಸ್ಟಾರ್ಥ ಮತ್ತು ಬುದ್ಧಿ ಹೀನತೆಯ ಪ್ರಭಾವ. ವೇದದಲ್ಲಿ ಕನ್ನೆಯರ ಪಠನದ ಪ್ರಮಾಣವನ್ನು ನೋಡಿದಿ:- 


ಬೃಹ್ಮಚರ್ಯೇದಿ ಕನ್ಮಾ ಯುದಾನಂ ವಿಂದತೇ ಪಶಿಮ್‌ 1 (ಅರರ್ವ- ೧೧.೫೧೮) 


ಹೇಗೆ ಹುಡುಗರು ಬ್ರಹ್ಮಚರ್ಯಸೇವದಿಂದ ಪೂರ್ಣ ವಿದ್ಯೆಯನ್ನೂ ಮತ್ತು ಸುಶಿಕ್ಷಣವನ್ನೂ ಪಡೆದು, ಯುವತಿಯರೂ, 
ವಿದುಷಿಯರೂ, ತಮಗೆ ಅನುಕೂಲರು, ಪ್ರಿಯರೂ, ಅನುರೂಪರೂ ಆದ ಸ್ತ್ರೀಯರೊಂದಿಗೆ ವಿವಾಹ ಮಾಡಿಕೊಳ್ಳುತ್ತಾರೋ, 
ಹಾಗೆ, (ಕನ್ಶಾ) ಕುಮಾರಿಯು, ( ಬ್ರಹ್ಮಚರ್ಯೇಣ) ಬ್ರಹ್ಮಚರ್ಯಸೇವನದಿಂದ ವೇದಾದಿ ಶಾಸ್ತ್ರಗಳನ್ನು ಓದಿ, ಪೂರ್ಣ 
ವಿದ್ಯೆಯನ್ನೂ, ಉತ್ತಮ ಶಿಕ್ಷಣವನ್ನೂ ಹೊಂದಿ, ಯುವತಿಯಾಗಿ ಪೂರ್ಣಯುವಾವಸ್ಥೆಯಲ್ಲಿ, ತನಗೆ ಅನುರೂಪನೂ, 
ಪ್ರಿಯನೂ, ವಿದ್ದಾಂಸನೂ ಆದ, (ಯುವಾನಂ) ಪೂರ್ಣ ಯುವಾವಾಸ್ಥಾಯಕ್ತ ಪುರುಷನನ್ನು ಪತಿಯಾಗಿ ( ವಿಂದತೇ ) 


ಹೊಂದಬೇಕು. ಆದುದರಿಂದ, ಸ್ವೀಯರೂ ಕೂಡ ಬ್ರಹ್ಮಚರ್ಯ ಸೇವನವನ್ನೂ ಮತ್ತು ವಿದ್ಯಾಸ್ವೀಕರಣವನ್ನೂ ಅವಶ್ಯವಾಗಿ 
ಮಾಡಬೇಕು. 


ಪಶ್ನೆ;- ಸ್ತ್ರೀ ಜನರೂ ಕೂಡ ವೇದಗಳನ್ನು ಓದಬೇಕೇನು? 
ಉತ್ತರ: - ಅವಶ್ಯಕವಾಗಿ, ನೋಡಿರಿ - ಶ್ರೌತಸೂತ್ರ ಮೊದಲಾದೆಡೆ:- 
ಇಮುಂ ಮಂತ್ರಂ ಪತ್ನೀ ಪಕೇತ್‌ !! 


ಎಂದರೆ, ಸ್ತ್ರೀಯು ಯಜ್ಞದಲ್ಲಿ ಈ ಮಂತ್ರವನ್ನು ಪಠಿಸಬೇಕು. ವೇದಗಳೇ ಮೊದಲಾದ ಶಾಸ್ತ್ರಗಳನ್ನು ಓದದವಳಾಗಿದ್ದರೆ, 
ಯಜ್ನದಲ್ಲಿ ಸ್ವರಸಹಿತ ಮಂತ್ರಗಳ ಉಚ್ಜಾರಣ- ಸಂಸ್ಕೃತ ಸಂಭಾಷಣಗಳನ್ನು ಮಾಡಬಲ್ಲಳಾದರೂ ಹೇಗೆ? ಭಾರತವರ್ಷದ ಸ್ವೀಯರಲ್ಲಿ 
ಭೂಷಣಪ್ರಾಯರಾದ ಗಾರ್ಗೀ - ಮೊದಲಾದವರು, ವೇದ ಮೊದಲಾದ ಶಾಸ್ತ್ರಗಳನ್ನು ಓದಿ, ಪೂರ್ಣ ವಿದುಷಿಯರಾಗಿದ್ದರು. 
ಶತಪಥ. ಬ್ರಾಹ್ಮಣದಲ್ಲಿ ( ಕಾಂ.೧೪) ಇದನ್ನು ಸ್ವಷ್ಟವಾಗಿ ಬರೆದಿದೆ. “ಪುರುಷನು ವಿದ್ವಾಂಸನೂ, ಮತ್ತು ಸ್ತ್ರೀಯು 
ಅವಿದುಷಿಯೂ ಮತ್ತು ಸ್ತ್ರೀಯು ವಿದುಷಿಯೂ ಮತ್ತು ಪುರುಷನು ಅವಿದ್ದಾಂಸನೂ ಆಗಿದ್ದರೆ, ಪ್ರತಿದಿನವೂ ಮನೆಯಲ್ಲಿ 
ದೇವಾಸುರಸಂಗ್ರಾಮವೇ ನಡೆದೀತು”. ಮತ್ತೆ ಸುಖವೆಲ್ಲಿ? ಆದಕಾರಣ ಸ್ವ್ರೀಯು ಓದದೇ ಇದ್ದರೆ, ಕನ್ಕೆಯರ ಪಾಠ 
ಶಾಲೆಯಲ್ಲಿ ಅಧ್ಯಾಪಿಕೆಯಾಗಬಲ್ಲಳಾದರೂ ಹೇಗೆ? ಮತ್ತು , ನ್ಯಾಯಧೀಶತ್ವ ಮೊದಲಾದ ರಾಜಕಾರ್ಯಗಳು, ಪತಿಯನ್ನು 
ಪತ್ನಿಯೂ ಮತ್ತು ಪತ್ನಿಯನ್ನು ಪತಿಯೂ ಪ್ರಸನ್ನರಾಗಿ ಇಟ್ಟುಕೊಳ್ಳುವುದು, ಮನೆಯ ಸಮಸ್ತಕಾರ್ಯವೂ ಶ್ವೀಯ 





56 ಸತ್ಯಾರ್ಥಪ್ರಕಾಶ 
ಅಧೀನದಲ್ಲಿರುವುದು - ಈ ಗೃಹಾಶ್ರಮದ ಕರ್ತವ್ಯ. ಇದೇ ಮೊದಲಾದ ಕಾರ್ಯಗಳು, ವಿದ್ಯೆಯಿಲ್ಲದೆ ಉತ್ತಮ ರೀತಿಯಲ್ಲಿ, 
ಸರಿಯಾಗಿ ಎಂದೆಂದಿಗೂ: ಆಗಲಾರವು. 


ನೋಡಿರಿ! ಆರ್ಯಾವರ್ತದ ರಾಜಪುರುಷರ ಶ್ವೀಯರು ಧನುರ್ವೇದ - ಎಂದರೆ ಯುದ್ಧವಿದ್ಯೆಯನ್ನೂ ಕೂಡ ಚೆನ್ನಾಗಿ 
ತಿಳಿದಿದ್ದರು. ಏಕೆಂದರೆ, ಹಾಗೆ ತಿಳಿಯದಿದ್ದಲ್ಲಿ. ಕೇಕಯೀ- ಮೊದಲಾದವರು, ದಶರಥ ಮೊದಲಾದವರೊಂದಿಗೆ ಯುದ್ಧದಲ್ಲಿ 
ಹೋಗಲು ಹೇಗೆ ಸಮರ್ಥರಾಗುತ್ತಿದ್ದರು? ಮತ್ತು ಹೇಗೆ ಯುದ್ಧ ಮಾಡಬಲ್ಲವರಾಗುತ್ತಿದ್ದರು? ಆದುದರಿಂದ, ಬ್ರಾಹ್ಮಣಿಯರು 
ಮತ್ತು. ಕ್ಷತ್ರಾಣಿಯರು ಸಮಸ್ತ್ರ ವಿದ್ಯೆಗಳನ್ನೂ, ವೈಕ್ಯ ಸ್ತ್ರೀಯು ವ್ಯವಹಾರವಿದೈೆಯನ್ನೂ ಮತ್ತು ಶೂದ್ರ ಸ್ತ್ರೀಯು ಪಾಕಶಾಸ್ತ್ರ 
ಮೊದಲಾದ ಸೇವೆಯ ವಿದ್ಯೆಯನ್ನೂ ಅವಶ್ಯಕವಾಗಿ ಕಲಿಯಬೇಕು.* ಹೇಗೆ ಪುರುಷರು ವ್ಯಾಕರಣ, ಧರ್ಮ, ಮತ್ತು 
ತಮ್ಮ ವ್ಯವಹಾರದ ವಿದ್ಯೆಯನ್ನು ಕನಿಷ್ಠ ಮಿತಿಯಲ್ಲಾದರೂ ಅವಶ್ಯವಾಗಿ ಓದಬೇಕೋ, ಹಾಗೆ ಸ್ತ್ರೀಯರೂ ಕೂಡ ವ್ಯಾಕರಣ,ಧರ್ಮ, 
ವೈದ್ಯಕ, ಗಣಿತ, ಶಿಲ್ಪ ವಿದ್ಯೆಯನ್ನಂತೂ ಅವಶ್ಯವಾಗಿಯೇ ಕಲಿಯಬೇಕು. ಏಕೆಂದರೆ, ಇವನ್ನು ಕಲಿತ ಹೊರತು ಸತ್ಯಾಸತ್ಯದ. 
ನಿರ್ಣಯ, ಪತಿ - ಮೊದಲಾದವರಿಗೆ ಅನುಕೂಲವಾಗಿ ವರ್ತಿಸುವುದು, ಯೋಗ್ಯ. ರೀತಿಯಲ್ಲಿ ಸಂತಾನೋತ್ಪತ್ತಿ, ಅವರ. 
ಪಾಲನ, ವರ್ಧನ ಮತ್ತು ಸುಶಿಕ್ಷಣದಾನ, ಮನೆಯ ಸಮಸ್ತ ಕಾರ್ಯಗಳನ್ನೂ ಹೇಗೆ ಮಾಡಬೇಕೋ, ಹಾಗೆಯೇ ಮಾಡುವುದು. 
- ಮಾಡಿಸುವುದು, ವೈದ್ಯಕ ವಿದ್ಯೆಯಿಂದ ಔಷಧದ ರೀತಿಯಲ್ಲಿ (ಎಂದರೆ - ಆರೋಗ್ಯಕಾರಕವಾಗಿ) ಅನ್ನ - ಪಾನಗಳನ್ನು 
ಮಾಡುವುದು - ಮಾಡಿಸುವುದು; ಈ ರೀತಿ ಮನೆಯಲ್ಲಿ ರೋಗ ಎಂದಿಗೂ ಬಾರದಂತೆ ಮತ್ತು ಎಲ್ಲ ಜನರೂ ಸದಾ 
ಆನಂದಿತರಾಗಿರುವಂತೆ. ಮಾಡುವುದು - ಇವನ್ನೆಲ್ಲಾ ಮಾಡಲಾರರು. ಶಿಲ್ಪ - ವಿದ್ಯೆಯನ್ನು ತಿಳಿಯದೆ ಮನೆ ಕಟ್ಟಿಸುವುದು, 
ವಸ್ಟ್ರ- ಆಭೂಷಣ ಮೊದಲಾದುದನ್ನು ಮಾಡುವುದು - ಮಾಡಿಸುವುದು, ಗಣಿತ ವಿದ್ಯೆಯಿಲ್ಲದೆ ಎಲ್ಲದರ ಲೆಕ್ಕವನ್ನೂ ತಿಳಿಯುವುದು- 
ತಿಳಿಸುವುದು - ಸಾಧ್ಯವಾಗದು. ವೇದ ಮೊದಲಾದ ಶಾಸ್ತ್ರಗಳ ವಿದ್ಯೆಯಿಲ್ಲದೆ ಈಶ್ವರನನ್ನು ಮತ್ತು ಧರ್ಮವನ್ನು ತಿಳಿಯದೆ, 
ಅಧರ್ಮದಿಂದ ಎಂದಿಗೂ ದೂರವಿರಲಾರರು, ಯಾರು ತಮ್ಮ ಸಂತತಿಯು ತಾಯಿ, ತಂದೆ, ಪತಿ, ಅತ್ತೆ, ಮಾವ, ರಾಜ, ಪ್ರಜೆ, 
ನೆರೆಹೊರೆ, ಇಷ್ಟರು. ಮಿತ್ರರು ಮತ್ತು ಮಕ್ಕಳು ಮೊದಲಾದವರೊಂದಿಗೆ ಯೋಗ್ಯ ರೀತಿಯಲ್ಲಿ, ಧರ್ಮಾನುಸಾರವಾಗಿ 
ರ್ಶಿಸುವಂತೆ ಬ್ರಹ್ಮಚರ್ಯ, ಉತ್ತಮ ಶಿಕ್ಷಣ, ಮತ್ತು ವಿದ್ಯೆಯಿಂದ, ತಮ್ಮ ಸಂತತಿಯ ಶರೀರದ ಮತ್ತು ಆತ್ಮನ ಪೂರ್ಣ 
ಬಲವನ್ನು ವರ್ಧಿಸುತ್ತಾರೋ, ಅವರೇ ಧನ್ಯವಾದಾರ್ಹರು ಮತ್ತು ಕೃತಕೃತ್ಯರು. ಈ ಕೋಶವೇ ಅಕ್ಷಯ. ಇದನ್ನು ಎಷ್ಟು ವ್ಯಯಿಸುತ್ತಾರೋ, 
ಅಷ್ಟೇ ಹೆಚ್ಚುತ್ತಾ ಹೋಗುತ್ತದೆ. ಬೇರೆ ಎಲ್ಲಾ ಕೋಶಗಳೂ, ವ್ಯಯಿಸುವುದರಿಂದ ಕಡಿಮೆಯಾಗಿ ಹೋಗುತ್ತವೆ ಮತ್ತು ದಾಯ: 
ಭಾಗಿಗಳೂ ತಮ್ಮ ಭಾಗವನ್ನು ತೆಗೆದುಕೊಳ್ಳುತ್ತಾರೆ. ಮತ್ತು, ವಿದ್ಯಾಕೋಶಕ್ಕೆ ಯಾವನೂ ಕೂಡ ಕಳ್ಳ ದಾಯಭಾಗಿ ಆಗಲಾರನು. ಈ 
ಕೋಶದ ರಕ್ಷಣೆಯನ್ನೂ, ವೃದ್ಧಿಯನ್ನೂ ಮಾಡುವವನು ವಿಶೇಷತಃ ರಾಜನು; ಸಾಮಾನ್ಯತಃ ಪ್ರಜೆಗಳೂ ಕೂಡ. 
ಕನ್ಮಾನಾಂ ಸಂಪ್ರದಾನಂ. ಚೆ ಕುಮಾರಾಣಾಂ ಚ. ರಕ್ಷಣಮ್‌ | (ಮನು-೭.೧೫೨) 
ಸಮಸ್ತ ಕನೈೆಯರನ್ನೂ ವತ್ತು ಬಾಲಕರನ್ನೂ ಮೇಲೆ ಹೇಳಿದ ನಿರ್ದಿಷ್ಟ ಸಮಯಕ್ಕಮಸಾರವಾಗಿ ಬ್ರಹ್ಮಕರ್ಯದಲ್ಲಿಂಸಿ, ವಿದ್ದಾಂರನ್ನಾಗಿ 
ಮಾಡುವುದು ರಾಜನಿಗೆ ಯೋಗ್ಯವಾದುದು. ಯಾವನಾದರೂ ಈ ಆಜ್ಞೆಯನ್ನು ಒಪ್ಪದೇ ಇದ್ದರೆ,ಅವನ ಅಥವಾ ಅವಳ ಮಾತಾಪಿತ್ಯಗಳಿಗೆ 
ಶಿಕ್ಷೆಯನ್ನು ವಿಧಿಸಬೇಕು. ಎಂದರೆ, ರಾಜನ ಆಜ್ಞೆಯಿಂದ ಎಂಟು ವರ್ಷದ ನಂತರ ಹುಡುಗನು ಅಥವಾ ಹುಡುಗಿಯು ಯಾವನ. 
ಮನೆಯಲ್ಲಿಯೂ ಇರಲು ಅವಶಾಶವಿರಬಾರುದು; ಆದರೆ - ಆಚಾರ್ಯ ಕುಲದಲ್ಲಿರಬೇಕು. ಎಂದಿನವರೆಗೆ ಸಮಾವರ್ತನದ * ಸಮಯ. 
ಬರುವುದಿಲ್ಲವೋ, ಅಂದಿನವರೆಗೆ ವಿವಾಹವಾಗಲು ಅವಶಾಶವಿರಬಾರದು. 
ಸರ್ವೇಷಾಮೇವ ದಾನಾನಾಂ ಬ್ರಹ್ಮದಾನಾಂ ವಿಶಿಷ್ಠತೇ । 
ವಾರ್ಯನ್ನ ಗೋಮಹೀವಾಸಸ್ಟಿಲಕಾಂಚನಸರ್ಪಿಷಾಮ್‌ ॥ (ಮನು - ೪.೨೩೩) 





* ಪ್ರಚಲಿತ ಜನ್ನಗತಜಾತಿಪದ್ದತಿಯ ಪಿಡುಗಿಗೆ ಬಲಿಬಿದ್ದು ಅರ್ಥಕ್ಕೆ ಅನರ್ಥಮಾಡಬಾರದು. ಇಲ್ಲಿಯೂ ಗುಣ-ಕರ್ಮ-ಸ್ವಭಾವಜನ್ಮ ವರ್ಣವೇ 


3 ವಿದ್ಯಾಭ್ಯಾಸ ಮುಗಿದ ಮೇಲೆ, ವಿದ್ಯಾಗ್ರಹಣದಿಕ್ಷೆ ತೀರಿತೆಂಬುದರ ಸೂಚಕವಾಗಿ, ಬ್ರಹ್ಮಹುರಿ ಅಥವಾ ಬ್ರಹ್ಮಚಾರಿಣಿ ಸ್ನಾನಮಾಡಿ, ವಸ್ತ್ರ- 
ಭೂಷಣಾದಿಗಳನ್ನು ಫರಿಸಿ ಪಿತೃಗೃಕ್ಕೆ ಹಿಂದಿರುಗಲು ಮಾಡುವ ಸಂಸ್ಕಾರ. 





ತೃತೀಯ ಸಮುಲ್ಲಾಸ 57 
ಜಗತ್ತಿನಲ್ಲಿ ಎಷ್ಟು ದಾನಗಳಿವೆಯೋ, ಎಂದರೆ ನೀರು, ಅನ್ನ, ಗೋವು, ಪೃಥಿವೀ, ವಸ್ತ್ರ, ಎಳ್ಳು, ಸುವರ್ಣ ಮತ್ತು ಘೃತ 
ಮೊದಲಾದ ಈ ಎಲ್ಲ ದಾನಗಳಿಗಿಂತಲೂ, ವೇದ ವಿದ್ಯೆಯ ದಾನ ಅತಿ ಶ್ರೇಷ್ಠವಾಗಿದೆ. ಆದುದರಿಂದ, ಎಷ್ಟು ಸಾಧವೋ ಅಷ್ಟು 
ಪ್ರಯತ್ನವನ್ನು ತನು-ಮನ-ಧಸಗಳಿಂದ ವಿದ್ಯೆಯ ವೃದ್ಧಿಣಾಗಿ ಮಾಡುತ್ತಾ ಹೋಗಬೇಕು. ಯಾವ ದೇಶದಲ್ಲಿ ಯೋಗ್ಯ 
ರೀತಿಯಲ್ಲಿ ಬ್ರಹ್ಮಚರ್ಯ, ವಿದ್ಯೆ ಮತ್ತು ವೇದೋಕ್ತ ಧರ್ಮದ ಪ್ರಚಾರವಾಗುತ್ತದೋ, ಆ ದೇಶವೇ ಸೌಭಾಗ್ಯಶಾಲಿಯಾಗಿದುತ್ತದೆ. 
ಬ್ರಹ್ಮಚರ್ಯಾಶ್ರಮದ ಶಿಕ್ಷಣ ಹೀಗೆ. ಸಂಕ್ಷೇಪವಾಗಿ ಬರೆಯಲ್ಪಟ್ಟಿದೆ. ಇನ್ನು ಮುಂದೆ ನಾಲ್ಕನೆಯ ಸಮಲ್ಲಾಸದಲ್ಲಿ 

ಸಮಾವರ್ತನ ಮತ್ತು ಗೃಹಾಶ್ರಮದ ಶಿಕ್ಷಣ ಬರೆಯಲ್ಪಡುವುದು. 

ಇತಿ ಶ್ರೀಮದ್ಭಯಾನಂದ ಸರಸ್ವತೀ ಸ್ವಾಮಿಕೃತೇ ಸತ್ಯಾರ್ಥ 
ಪ್ರಕಾಶೇ ಸುಭಾಷಾವಿಭೂಷಿತೇ ಶಿಕ್ಷಾ ವಿಷಯೇ 
ತೃತೀಯ ಸಮುಲ್ಲಾಸಃ ಸಂಪೂರ್ಣಃ 


58 ಸತ್ಯಾರ್ಥಪ್ರಕಾಶ 


ಅಥ ಚತುರ್ಥ ಸಮುಲ್ದಾಸಾರಂಭಃ 
ಅಥ ಸಮಾವರ್ತನ ವಿವಾಹಗೃಹಾಶ್ರಮವಿಧಿಂ ವಕ್ಷ್ಯಾಮಃ | 


ವೇದಾನಧೀತ್ಮ ವೇದೌ ವಾ. ವೇದಂ ವಾಪಿ ಯಥಾಕ್ರಮಮ್‌ ॥ 


ಅವಿಪ್ಪು ತಬ್ರಹ್ಮಚರ್ಯೋ ಗೃಹಸ್ಯಾಕ್ರಮಮಾವಿಶೇತ್‌ 1! (ಮನು :- ೩.೨) 
ಯಥಾವತ್ತಾಗಿ ಬ್ರಹ್ಮಚರ್ಯದಲ್ಲಿ , ಆಜಾರ್ಯನಿಗೆ ಅನುಕೂಲವಾಗಿ ವರ್ತಿಸಿ, ಧರ್ಮದಿಂದ ನಾಲ್ಕು ವೇದಗಳನ್ನೂ, ಮೂರನ್ನು, 
ಎರಡನ್ನು, ಅಥವಾ ಒಂದು ವೇದವನ್ನು ಸಾಂಗೋಪಾಂಗವಾಗಿ ಓದಿ ಮುಗಿಸಿದ ನಂತರ, ಯಾವನ ಬ್ರಹ್ಮಚರ್ಯವು ಭಗ್ನವಾಗಿಲ್ಲವೋ. 
ಆ ಪುರುಷನು ಅಥವಾ ಸ್ವ್ರೀಯು ಗೃಹಾಶ್ರಮದಲ್ಲಿ ಪ್ರವೇಶಮಾಡಬೇಕು. 


ತಂ ಪ್ರತೀತಂ ಸ್ವಧರ್ಮೇಣ ಬ್ರಹ್ಮದಾಯಹರಂ ಪಿತುಃ | 
ಸೆಗ್ಮಿಣಂ ತಲ್ಪ ಆಸೀನಮರ್ಹಯೇತ್ಫಥಮಂ ಗವಾ | (ಮನು:- ೩.೩) 


ಸ್ವಧರ್ಮ- ಎಂದರೆ, ಯಥಾವತ್ತಾದ ಆಚಾರ್ಯ-ಶಿಷ್ಕರ ಯಾವ ಧರ್ಮವಿದೆಯೋ, ಅದರಿಂದ ಯುಕ್ತವಾದ ಪಿತೃವಿನಿಂದ- 
ಎಂದರೆ. ತಂದೆಯಿಂದ, ಅಥವಾ `ಆಜಾರ್ಯನಿಂದ ಬ್ರಹ್ಮದಾಯ - ಎಂದರೆ ವಿದ್ಯಾರೂಪ ಭಾಗದ ಸ್ವೀಕಾರ ಮಾಡುವ 
ಶಿಷ್ಯನು. ಮಾಲೆಯನ್ನು ಧರಿಸಿ, ತನ್ನ ಮಂಚದ ಮೇಲೆ ಕುಳಿತಿರುವ. ಆಚಾರ್ಯನನ್ನು ಮೊದಲು ಗೋದಾನದಿಂದ 
ಸತ್ಕರಿಸಬೇಕು. 


ಗುರುಣಾನುಮತಃ ಸ್ನಾತ್ವಾ ಸಮಾವೃತ್ತೋ ಯಥಾವಿಧಿ | 
ಉದ್ಧಹೇತ ದ್ವಿಜೋ ಭಾರ್ಯಾಂ ಸವರ್ಣಾಂ ಲಕ್ಷಣಾನ್ವಿತಾಮ್‌ 11 (ಮನು- ೩,೪) 


ಗುರುವಿನ ಆಜ್ಞೆಯಿಂದ ಸ್ನಾನಮಾಡಿ, ಗುರುಕುಲದಿಂದ ಅನುಕ್ರಮಪೂರ್ವಕವಾಗಿ ಬಂದು ಬ್ರಾಹ್ಮಣನು, ಕ್ಷತ್ರಿಯನು, 
ವೈಶ್ಯನು, ತನ್ನ ವರ್ಣಕ್ಕೆ ಅನುಕೂಲಳಾದ, ಸುಂದರ, ಲಕ್ಷಣಯುಕ್ತಳಾದ ಕನ್ಮೆಯೊಂದಿಗೆ ವಿವಾಹ ಮಾಡಿಕೊಳ್ಳಬೇಕು. 


ಅಸಪಿಂಡಾ ಚ ಯಾ ಮಾತುರಸಗೋತ್ರಾ ಚ ಯಾ ಶಿತುಃ 
ಸಾ ಪ್ರಶಸ್ತಾ ದ್ವಿಜಾತೀನಾಂ ದಾರಕರ್ಮಣಿ ಮೈಥುನೇ ॥ (ಮನು- ೩.೫). 


ಯಾವ ಕನ್ನೆ ಮಾತೃಕುಲದ ಏಳು ಪೀಳಿಗೆಗಳೊಳಗಿಲ್ಲವೋ, ಮತ್ತು ಪಿತೃವಿನ ಗೋತ್ರದವಳಲ್ಲವೋ, ಆ ಕನ್ಕೆಯೊಂದಿಗೆ ವಿವಾಹ 
ಮಾಡಿಕೊಳ್ಳುವುದು ಉಚಿತ. ಇಧರ ಪ್ರಯೋಜನ ಈ ರೀತಿಯಿದೆ:- 


ಪರೋಕ್ಷಪ್ರಿಯಾ ಇವ ಹಿ. ದೇವಾಃ ಪ್ರತಕ್ಷದ್ಧಿಪಃ 1. (ಶತಪಥ- ೧೪.೪.೧೧.೨)) 


ಹೇಗೆ ಪರೋಕ್ಷಪದಾರ್ಥದಲ್ಲಿ ಪ್ರೀತಿಯುಂಟಾಗುತ್ತದೋ, ಹಾಗೆ ಪ್ರತ್ಯಕ್ಷದಲ್ಲಿ ಉಂಟಾಗುವುದಿಲ್ಲ. ಉದಾಹರಣೆಗೆ- 
ಯಾವನಾದರೊಬ್ಬನು ಕಲ್ಲುಸಕ್ಕರೆಯ ಗುಣಗಳನ್ನೇನೋ ಕೇಳಿದ್ದಾನೆ ; ಮತ್ತು ತಿಂದಿಲ್ಲವಾದರೆ, ಅವನ ಮನಸ್ಸು ಅದರಲ್ಲಿಯೇ 
ನಿಂತಿರುತ್ತದೆ. ಹೇಗೆ ಯಾವದಾದರೂ ಪರೋಕ್ಷವಸ್ತುವಿನ ಪ್ರಶಂಸೆಯನ್ನು ಕೇಳಿ, ಸಂಧಿಸುವ ಉತ್ಕಟವಾದ ಇಚ್ಛಿಯಾಗುತ್ತದೋ, 
ಹಾಗೆಯೇ ಈ ವಿಷಯದಲ್ಲಿಯೂ ಕೂಡ ; ದೂರಸ್ಥೆಳಾದ, ಎಂದರೆ - ಯಾವಳು ತನ್ನ ಗೋತ್ರದವಳು, ಅಥವಾ ಮಾತೆಯ ಕುಲದಲ್ಲಿ 
ಹತ್ತಿರದ ಸಂಬಂಧದವಳು ಅಲ್ಲವೋ, ಅದೇ ಕನೈೆಯೊಂದಿಗೆ ವರನ ವಿವಾಹವಾಗಬೇಕು. ದೂರದ ಮತ್ತು ಹತ್ತಿರದ (ಜನರೊಂದಿಗೆ). 
ವಿವಾಹ ಮಾಡಿಕೊಳ್ಳುವುದರಲ್ಲಿ ಈ ಗುಣ (ದೋಷು ಗಳು ಇವೆ:- 


ಒಂದನೆಯದು ; - ಯಾವ ಬಾಲಬಾಲೆಯರು ಬಾಲ್ಕಾಪಸ್ಯೆಯಲ್ಲಿ ಹತ್ತಿರವಿರುತ್ತಾರೋ, ಪರಸ್ಪರ ಆಟ - ಜಗಳ ಆಡುತ್ತಾರೋ, 
ಮತ್ತು ಪ್ರೇಮವನ್ನು ತೋರಿಸುತ್ತಾರೋ, ಒಬ್ಬರು ಇನ್ನೊಬ್ಬರ ಗುಣ, ದೋಷ , ಸ್ವಭಾವ, ಬಾಲ್ಯಾವಸ್ಥೆಯ ವಿಪರೀತ ಆಚರಣೆಗಳನ್ನು 
ತಿಳಿದಿರುತ್ತಾರೋ ಮತ್ತು ಒಬ್ಬರನ್ನೊಬ್ಬರು ನಗ್ನರಾಗಿರುವಾಗಲೂ ನೋಡುತ್ತಾರೋ, ಅವರ ಪರಸ್ಪರ ವಿವಾಹವಾಗುವುದರಿಂದ 





ಚತುರ್ಥ ಸಮುಲ್ಲಾಸ 59 

ಪ್ರೇಮವೆಂದಿಗೂ ಹುಟ್ಟಲಾರದು. 

ಎರಡನೆಯದು :- ಹೇಗೆ ನೀರಿನಲ್ಲಿ ನೀರು ಸೇರುವುದರಿಂದ ವಿಲಕ್ಷಣವಾದ ಗುಣ ಹುಟ್ಟುವುದಿಲ್ಲವೋ, ಹಾಗೆಯೇ 
ಒಂದೇ ಗೋತ್ರದಲ್ಲಿ, ಪಿತೃವಿನ ಅಥವಾ ಮಾತೃವಿನ ಕುಲದಲ್ಲಿ ವಿವಾಹವಾಗುವುದರಿಂದ ಧಾತುಗಳಲ್ಲಿ ಪರಿವರ್ತನೆಯಾಗದ. 
ಕಾರಣ ಉನ್ನತಿಯಾಗುವುದಿಲ್ಲ. 

ಮೂರನೆಯದು :- ಹೇಗೆ ಹಾಲಿನಲ್ಲಿ ಕಲ್ಲುಸಕ್ಕರೆ ಅಥವಾ ಹ್ನುಂಠಿ ಮೊದಲಾದ ಓಷಧಿಗಳ ಯೋಗದಿಂದ ಉತ್ತಮತ್ವ 
ಉಂಟಾಗುತ್ತದೋ, ಹಾಗೆಯೇ ಉ್ಚಿತ್ವಕ್ಕಾಗಿ ಬೇರೆ ಗೋತ್ರದ, ಮಾತಾಪಿತೃಗಳ ಕುಲದಿಂದ ಬೇರೆಯಾಗಿರುವ ಸ್ತ್ರೀ-ಪುರುಷರ 
ವಿವಾಹವಾಗುವುದು ಉತ್ತಮವಾಗಿರುತ್ತದೆ. 

ನಾಲ್ಕನೆಯದು :- ಹೇಗೆ ಒಂದು ದೇಶದಲ್ಲಿ ರೋಗಿಯಾಗಿರುವವನು, ಬೇರೆಯ ದೇಶದಲ್ಲಿ ವಾಯು. - ಆಹಾರ: - 
ಪಾನೀಯಗಳ ಪರಿವರ್ತನದಿಂದ ರೋಗರಹಿತನಾಗುತ್ತಾನೋ, ಹಾಗೆಯೇ ದೂರದಲ್ಲಿರುವವರ ವಿವಾಹವಾಗುವುದರಲ್ಲಿ ಉತ್ತಮತ್ವನಿದೆ. 

ಐದನೆಯದು :- ಹತ್ತಿರದ ಸಂಬಂಧ ಮಾಡುವುದರಲ್ಲಿ, ಒಬ್ಬರು ಇನ್ನೊಬ್ಬರ ಹತ್ತಿರುವಿರುವುದರಿಂದ ಸುಖ - ದುಃಖಗಳ : 
ಅರಿವು ಮತ್ತು ವಿರೋಧವಾಗಿರುವುದೂ ಕೂಡ ಸಂಭವವಾಗಿರುತ್ತದೆ; ದೂರದೇಶಸ್ಥರಲ್ಲಿ ಈ ಸಂಭವವಿಲ್ಲ. ಮತ್ತು ದೂರಸ್ಥರ 
ವಿವಾಹದಲ್ಲಿ ದೂರದೂರದವರೆಗೆ ಪ್ರೇಮಸೂತ್ರ ಉದ್ದವಾಗಿ ವರ್ಧಿಸುತ್ತದೆ; ಹತ್ತಿರದವರ ವಿವಾಹದಲ್ಲಿ ಹೀಗೆ ಆಗಲಾರದು. 

ಆರನೆಯದು :-. ದೂರದೂರದೇಶದ ವರ್ತಮಾನಗಳ ಮತ್ತು ಪದಾರ್ಥಗಳ ಪ್ರಾಸ್ತಿಯೂ ಕೂಡ ದೂರಸಂಬಂಧವಾಗುವುದರಲ್ಲಿ 
ಸಹಜವಾಗಿ ಆಗಬಲ್ಲದು. ಹತ್ತಿರದ ವಿವಾಹದಲ್ಲಿ ಹೀಗೆ ಆಗಲಾರದು. ಆದುದರಿಂದ. 

ದುಹಿತಾ ದುರ್ಹಿತಾ ದೂರೇ ಹಿತಾ ಭಮೇತಿ 11 (ನಿರುಕ್ತ-೩.೪ ) 


ಅವಳ ವಿವಾಹವು. ದೂರದೇಶದಲ್ಲಿ ಆಗುವುದರಿಂದ , ಅದು ಹಿತಕಾರಿಯಾಗುವ ಕಾರಣ, ಕನ್ಶೆಯ ಹೆಸರು 'ದುಹಿತಾ' 
ಎಂದಾಗಿದೆ ; ಹತ್ತಿರದಲ್ಲಿ ಮಾಡುವುದರಿಂದ ಹಿತಕಾರಿಯಾಗದು. 
ಏಳನೆಯದು :- ಕನ್ನೆಯ ಪಿತೃಗೃಹದಲ್ಲಿ ದಾರಿದ್ರವಂಟಾಗುವುದೂ 'ಕೂಡ ಸಂಭವ. ಏಕೆಂದರೆ - ಯಾವಾಗ ಯಾವುಗ 
ಕನ್ಯೆ ಪಿತೃಕುಲಕ್ಕೆ ಬರುವಳೋ, ಆಗಾಗ ಅವಳಿಗೆ ಏನನ್ನಾದರೂ ಕೊಡಲೇಬೇಕಾಗುತ್ತದೆ. 
ಎಂಟನೆಯದು :- ಯಾರಾದರೂ ಸಮೀಪದಲ್ಲಿರುವುದರಿಂದ, ತಮ್ಮ ತಮ್ಮ ಪಿತೃಕುಲದ ಸಹಾಯದ ಗರ್ವ ಹುಟ್ಟುವುದು. 
ಮತ್ತು ಯಾವಾಗ ಸ್ವಲ್ಪವಾದರೂ ಇಬ್ಬರ ನಡುವೆ ವೈಮನಸ್ಯವುಂಟಾಗುವುದೋ, ಆಗ ಸ್ವೀ ಕೂಡಲೇ ಪಿತೃಕುಲಕ್ಕೆ ಹೊರಟು 
ಹೋಗುವಳು. ಒಬ್ಬರನ್ನೊಬ್ಬರು ನಿಂದಿಸುವುದೂ ಹೆಚ್ಚಾಗುವುದು ಮತ್ತು ವಿರೋಧವೂ ಕೂಡ, ಏಕೆಂದರೆ - ಪ್ರಾಯಶಃ ಸ್ತ್ರೀಯರ 
ಸ್ವಭಾವ ತೀಕ್ಷ್ಣ ಹಾಗು ಮೃದುವಾಗಿರುತ್ತದೆ. ಈ ಮೊದಲಾದ ಕಾರಣಗಳಿಂದ ತಂದೆಯ ಸಹಗೋತ್ರದಲ್ಲಿ, ತಾಯಿಯ ಆರು 
ಪೀಳಿಗೆಗಳಲ್ಲಿ ಮತ್ತು ಸಮೀಪದೇಶದಲ್ಲಿ ವಿವಾಹ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ. 
ಮಹಾಂತೃಪಿ ಸಮೃದ್ಧಾನಿ ಗೋತಜಾವಿಧನಧಾನ್ಯತಃ | 
ಶ್ತ್ರೀ ಸಂಬಂಧೇ ದಶೈತಾನಿ ಕುಲಾನಿ ಪರಿವರ್ಜಯೇತ್‌ 11೧1 (ಮನು :- ೩.೬.) 
ಈ ಕುಲಗಳು ಧನ, ಧಾನ್ಯ, ಗೋವ, ಮೇಕೆ, ಆನೆ, ಕುದುರೆಗಳುುರಾಜ್ಯ, ಸಂಪತ್ತು - ಮೊದಲಾದುವುಗಳಿಂದ ಎಷ್ಟೇ 
ಸಮೃದ್ಧವಾಗಿದ್ದರೂ, ವಿವಾಹಸಂಬಂಧದಲ್ಲಿ ಕೆಳಗೆ ಬರೆದಿರುವ ಹತ್ತು ಕುಲಗಳನ್ನು ವರ್ಜಿಸಿಬಿಡಬೇಕು. (೧). 
ಹೀನತ್ರಿಯ: ನಿಷ್ಟುರುಷಂ ನಿಶಂದೋ ರೋಮಶಾರ್ಶಸಮ್‌ । 
ಕ್ಷಯ್ಕಾ ಮಯಾವ್ಯಪಸ್ಮಾರಿ ಶ್ವಿತ್ಕಕುಪ್ಠಿಕುಲಾನಿ ಚ ॥೨॥ (ಮನು - ೩.೭) 
ಯಾವ ಕುಲಗಳು ಸತ್ಕ್ರಿಯಾಹೀನವ್ರಾ, ಸತ್ಪುರುಷರಹಿತವೂ, ವೇದಾಧ್ಯಯನ ವಿಮುಖವೂ, ದೇಹದ ಮೇಲೆ ದಟ್ಟವಾದ 


ಕೂದಲುಗಳನ್ನುಳ್ಳದೂ, ಆಥವಾ, ಮೂಲ ವ್ಯಾಧಿ,' ಕ್ಷಯ, ಉಬ್ಬಸ, ಕೆಮ್ಮು, ಆಮಾಶಯದೋಷ, ಮೂರ್ಛೆ, ಬಿಳಿತೊನ್ನು 
ಮತ್ತು ಗಲಿತಕುಷ್ಠಗಳನ್ನು ಹೊಂದಿರುವುವೋ, ಆ ಕುಲಗಳ ಕನ್ಯೆಯೊಂದಿಗೆ ಅಥವಾ ವರಸೊಂದಿಗೆ ವಿವಾಹ ಮಾಡಿಕೊಳ್ಳಬಾರದು ; 


60 ಸತ್ಯಾರ್ಥಪ್ರಕಾಶ. 
ಏಕೆಂದರೆ - ಈ ಎಲ್ಲ ದುರ್ಗಣಗಳೂ ಹಾಗು ರೋಗಗಳು ವಿವಾಹ ಮಾಡಿಕೊಳ್ಳುವವನ ಕುಲದಲ್ಲಿಯೂ ಪ್ರವೇಶಿಸಿಬಿಡುತ್ತವೆ, 
ಆದುದರಿಂದ, ಉತ್ತಮ ಕುಲದ ಹುಡುಗರ ಮತ್ತು ಹುಡುಗಿಯರ ಪರಸ್ಪರ ವಿವಾಹವಾಗಬೇಕು. (೨) 
ನೋಡ್ದಹೇತ್ಯಪಿಲಾಂ ಕನ್ಮಾಂ ನಾಧಿಕಾಂಗೀಂ ನ ರೋಗಿಣೇಮ್‌ 1 
ನಾಲೋಮಿಕಾಂ ನಾತಿಲೋಮಾಂ ನಾವಾಚಾಟಾಂ ನ. ಪಿಂಗಲಾಮ್‌ 11೩11 (ಮನು :- ೩.೮) 
ಹಳದಿ ಬಣ್ಣದವಳೂ, ಅಧಿಕಾಂಗೀ- ಎಂದರೆ ಪುರುಷಾಗಿಂತ ಹೆಚ್ಚು ಉದ್ದ- ಅಗಲಗಳವಳೂ, ಪುರುಷಾಿಗಿಂತಧಿಕ 
ಬಲವುಳ್ಳವಳೂ, ರೋಗಯುಕ್ತಳೂ, ಕೂದಲಿಲ್ಲವಳೂ, ಅತಿ ಹೆಚ್ಚು ಕೂದಲುಳ್ಳವಳೂ, ಬಹುವಾಗಿ ಹರಟುವವಳೂ, ಬೂದು 
ಬಣ್ಣದ ಕಣ್ಣಿನವಳೂ - (೩). 
ನರ್ಶ್ಷವೃಕ್ಷನದೀ ನಾಮ್ನೀಂ ನಾಂತ್ಮಪರ್ವತನಾಮಿಕಾಮ್‌ | 
ನ. ಪಕ್ಷಹಿಪ್ರೇಷ್ಠನಾಮ್ನೀಂ ನ ಚೆ. ಭೀಷಣನಾಮಿಕಾಮ್‌ 11೪॥1 (ಮನು :- ೩.೯ ) 
ಬುಕ್ಷ - ಎಂದರೆ ಅಶ್ವಿನೀ, ಭರಣೇ, ರೋಹಿಣೀ, ರೇವತೀ, ಚಿತ್ರಾ - ಮೊದಲಾದ ನಕ್ಷತ್ರಗಳ ಹೆಸರಿನವಳೂ, ತುಳಸೀ, 
ಜಾಜೀ, ಗುಲಾಬೀ, ಚಂಪಾ, ಮಲ್ಲಿಕಾ - ಮೊದಲಾದ ವೃಕ್ಷಗಳ ಹೆಸರಿನವಳೂ, ಗಂಗಾ, ಯಮುನಾ, - ಮೊದಲಾದ ನದಿಗಳ 
ಹೆಸರಿನವಳೂ, ಚಂಡಾಲೀ - ಮೊದಲಾದ ಅಂತ್ಯನಾಮಕಳೂ, ವಿಂಧ್ಯಾ, ಹಿಮಾಲಯ, ಪಾರ್ವತೀ - ಮೊದಲಾದ ಪರ್ವತಗಳ. 
ಹೆಸರಿನವಳೂ, ಕೋಕಿಲಾ, ಮೈನಾ - ಮೊದಲಾದ ಪಕ್ಷಿಗಳ ಹೆಸರಿಸವಳೂ, ನಾಗೀ, ಭುಜಂಗಾ - ಮೊದಲಾದ ಸರ್ಪಗಳ 
ಹೆಸ೦ನವಳೂ, ಮಾಧೋದಾಸೀ, ಮೀರಾದಾಸೀ - ಮೊದಲಾದ ದಾಸ್ಕ - ನಾಮವನ್ನುಳ್ಳವಳೂ, ಭೀಮಕುವರೀ, ಚಂಡಿಕಾ- 
ಮೊದಲಾದ ಭೀಷಣವಾದ ಹೆಸರುಗಳನ್ನುಳ್ಳವಳೂ ಆದ ಕನ್ಮೆಯೊಂದಿಗೆ ವಿವಾಹ ಮಾಡಿಕೊಳ್ಳಬಾರದು. ಏಕೆಂದರೆ - ಈ 
ಹೆಸರುಗಳು ಕುತ್ಸಿತವೂ ಮತ್ತು ಅನ್ಯಪದಾರ್ಥಗಳಿಗೂ ಅನ್ವಯಿಸುವಂತಹವೂ ಆಗಿವೆ ” .(೪). 
ಅವ್ಯಂಗಾಂಗೀಂ ಸೌಮ್ಮ ನಾಮ್ಮೀಂ ಹಂಸವಾರಣಗಾಮಿನೀಮ್‌ ॥ 
ತನುಲೋಮ ಕೇಶದಶನಾಂ ಮೃದ್ಯಂಗೀಮುದ್ಧಹೇತ್‌ ಸ್ತೀಯಮ್‌ 1೫ 1 (ಮನು: 


ಯಾವಳ ಅಂಗಗಳು ಸರಳ-ಎಂದರೆ ಸರಿಯಾಗಿವೆಯೋ, ವಿಕೃತವಾಗಿಲ್ಲವೋ, ಯಾವಳ ಹೆಸರು ಸುಂದರವಾಗಿದೆಯೋ, 
ಎಂದರೆ-ಯಶೋದಾ, ಸುಖದಾ ಮೊದಲಾದುದಾಗಿದೆಯೋ, ಯಾವಳ ನಡೆ ಹಂಸದ ಮತ್ತು ಆನೆಯದರಂತೆ ಇದೆಯೋ, 
ಯಾವಳ ಲೋಮ, ಕೇಶಗಳು ಮತ್ತು ಹಲ್ಲುಗಳು ಸೂಕ್ಷ್ಮ ವಾಗಿವೆಯೋ ಮತ್ತು ಯಾವಳ ಸಮಸ್ತ ಅಂಗಗಳೂ 
ಕೋಮಲವಾಗಿವೆಯೋ, ಅಂತಹ ಸ್ವ್ರೀಯೊಂದಿಗೆಯೇ ವಿವಾಹ ಮಾಡಿಕೊಳ್ಳಬೇಕು. * (೫). 


ಪ್ರಶ್ನೆ- ವಿವಾಹದ ಸಮಯ ಮತ್ತು ಕ್ರಮ ಯಾವುದು ಒಳ್ಳೆಯದು? 

ಉತ್ತರ- ಹದಿನಾರನೆಯ ವರ್ಷದಿಂದ ಹಿಡಿದು ಇಪ್ಪತ್ತನಾಲ್ಕನೆಯ ವರ್ಷದವರೆಗೆ ಕನ್ನೆಗೆ ಮತ್ತು ಇಪ್ಪತ್ತೈದನೆಯ ವರ್ಷದಿಂದ 
ಹಿಡಿದು ನಾಲ್ವತ್ತೆಂಟನೆಯ ವರ್ಷದವರೆಗೆ ಪುರುಷನಿಗೆ ವಿವಾಹದ ಉತ್ತಮ ಸಮಯ. ಇದರಲ್ಲಿ ಹದಿನಾರು ವರ್ಷದಲ್ಲಿ ಹುಡುಗಿ 
ಮತ್ತು ಇಪ್ಪತ್ತೈದು ವರ್ಷದಲ್ಲಿ ಹುಡುಗ ವಿವಾಹ ಮಾಡಿಕೊಳ್ಳುವುದು ನಿಕೃಷ್ಟ ; ಹದಿನೆಂಟು - ಇಪ್ಪತ್ತರ ಸ್ವೀ ಮತ್ತು ಮೂವತ್ತು, 
ಮೂವತ್ತೈದು ಅಥವಾ ನಾಲ್ವತ್ತು ವರ್ಷದ ಪುರುಷನ ವಿವಾಹ ಮಧ್ಯಮ; ಇಪ್ಪತ್ತುನಾಲ್ಕು ವರ್ಷದ ಸ್ವೀ ಮತ್ತು ನಾಲ್ವತ್ತೆಂಟು 
ವರ್ಷದ ಪುರುಷನ ವಿವಾಹವಾಗುವುದು ಉತ್ತಮವಾಗಿದೆ. ಯಾವ ದೇಶದಲ್ಲಿ ಇದೇ ರೀತಿಯ ವಿವಾಹದ ಶ್ರೇಷ್ಠ ವಿಧಿಯಿದೆಯೋ 
ಮತ್ತು ಭ್ರಹ್ಮಹತ್ಯ -/ವದಸಸ್ಯಸಗಳು ಹೆಚ್ಚಗಿ ಈಗತ್ತವ ಆದೇಶ ಸಖಿಯಗಸತ್ತದೆ. ಮತ್ತು /ಹಂವಪುದಲ್ಲಿ; ಬ್ರಹ್ಮಚರ- 
ವಿದ್ಯಾಭ್ಯಾಸ ರಹಿತರಾದ, ಬಾಲ್ಕಾವಸ್ಥೆಯಲ್ಲಿರುವವರ ಮತ್ತು ಅಯೋಗ್ಯರ ವಿವಾಹವಾಗುತ್ತದೋ, ಆ ದೇಶ ದುಃಖದಲ್ಲಿ 





110 ) 





ಇ ಇಂತಹ ಹೆಸರಿನ ಹೆಣ್ಣು ಮಕ್ಕಳಿಗೆ ಮದುವೆಯಾಗುವ ಅಧಿಕಾರವೇ ಇಲ್ಲವೆಂದಲ್ಲ. ಇಂತಹ ಹೆಸರುಗಳನ್ನು ಇಡಬಾರದು. ಸಂಪ್ರದಾಯ 
ದೋಷದಿಂದ ಇಟ್ಟಿದ್ದರೆ ಅವುಗಳನ್ನು ಪರಿವರ್ತಿಸಬೇಕು- ಎಂಬ ಭಾವನೆಯೇ ಗ್ರಾಹ್ಯ. 

* ಈ ಪ್ರಕರಣದಲ್ಲಿ ಹೇಳಿರುವ ಲಕ್ಷಣಗಳೂ, ಗುಣಗಳೂ ಲಿಂಗೋಚಿತವಾದ ಭೇದಗಳೊಂದಿಗೆ ಸ್ವ- ಪ್ರರುಪರಿಬ್ಬರಿಗೂ ಆಸ್ಟೆಿಸುತವೆ; ಕೇವಲ 
ಸ್ಕ್ರಮಾತ್ರ ಸರ್ವ ಧೃಷ್ಟಿಯಿಂದಲೂ ಸರಿಯಾಗಿರಬೇಕು; ಪುರುಷ ಹೇಗಿದ್ದರೂ ಆದೀತು -ಎಂಬ ಭಾವನೆ ಸರ್ವಥಾ ತ್ಯಾಜ್ಯ. 








ಚತುರ್ಥ ಸಮಲ್ಲಾಸ 61 
ಮುಳುಗಿ ಹೋಗುತ್ತದೆ. ಏಕೆಂದರೆ - ಬ್ರಹ್ಮಚೆರ್ಯ- ವಿದ್ಯಾಪ್ರಾಪ್ತಿಪೂರ್ವಕವಾದ ವಿವಾಹ - ಎಂಬ ಸುಧಾರಣೆಯಿಂದಲೇ ಎಲ್ಲ 
ವಿಷಯಗಳ ಸುಧಾರಣೆಯೂ ಮತ್ತು ಅದರ ಕೆಡುವಿಕೆಯಿಂದ ಕೇಡೂ ಆಗುತ್ತದೆ. 

ಪ್ರಶ್ನೆ: - ಅಷ್ಟಾವರ್ಷಾ ಭವೇದ್ಲೌರೀ ನವವರ್ಷಾ' ಚೆ ರೋಹಿಣೀ | 
ದಶವರ್ಷಾ ಭವೇತ್ಯನ್ಮಾ ತತ ಊರ್ಧ್ವಂ ರಜಸ್ವಲಾ ॥೧॥ 
ಮಾತಾ ಚೈವ ಪಿತಾ ತಸ್ಮಾ ಜೈೇಜ್ಯೋಭ್ರಾತಾ ತಥೈವ ಚ| 
ತ್ರಯಸ್ತೇ ನರಕಂ ಯಾಂತಿ ದೃಷ್ಟ್ವಾ ಕನ್ಶಾಂ ರಜಸ್ವಲಾಮ್‌ ॥। ೨ ॥। 
ಈ ಶ್ಲೋಕಗಳು ಪಾರಾಶರೀ (೧.೭.೭೪) ಮತ್ತು ಶೀಘ್ರಬೋಧ (೨.೧.೨೫೬೩) ದಲ್ಲಿ ಬರೆಯಲ್ಪಟ್ಟಿವೆ. ಎಂಟನೆಯ ವರ್ಷದ 


ವಿವಾಹದಲ್ಲಿ ಕನ್ನೆಗೆ ಗೌರೀ - ಎಂದೂ, ಒಂಭತ್ತನೆಯ ವರ್ಷದಲ್ಲಿ ರೋಹಿಣಿ - ಎಂದೂ, ಹತ್ತನೆಯ ವರ್ಷದಲ್ಲಿ ಕನ್ಯಾ - ಎಂದೂ, 
ಮತ್ತು ಅನಂತರ ರಜಸ್ವಲಾ - ಎಂದೂ ಸಂಜ್ಞೆಯುಂಟಾಗುತ್ತದೆ. (೧). 


ಹತ್ತನೆಯ ವರ್ಷದವರೆಗೂ ವಿವಾಹ ಮಾಡದೆ ರಜಸ್ವಲೆಯಾದ ಕನೆಯನ್ನು ನೋಡಿ,ತಾಯಿ,ತಂದೆ ಮತ್ತು ಅವಳ ಅಣ್ಣ ಈ 
ಮೂವರೂ ನರಠದಲ್ಲಿ ಬೀಳುತ್ತಾರೆ. (೨). 


ಉತ್ಪರ:- ಏಕಕ್ಷಣಾ ಭವೇದೌರೀ ದ್ವಿಕ್ಷಣೇಯಂತಂ ರೋಹಿಣೀ | 
ತ್ರಕ್ಷಣಾ ಸಾ. ಭವೇತನ್ಮಾ ಹೃತ ಊರ್ಧ್ವಂ ರಜಸ್ಜಾಲಾ 1 ೧॥॥ 
ಮಾತಾ ಪಿತಾ ತಥಾ ಭಾತಾ ಮಾತುಲೋ ಭಗಿನೀ ಸ್ಥಳ 
ಸರ್ವೇ ತೇ ನರಕಂ ಯಾಂತಿ ದೃಷ್ಟ್ವಾ ಕನ್ಶಾಂ ರಜಸ್ವಲಾಮ್‌ 11 ೨ ॥। 
ಇದು. ಸದ್ಯೋನಿರ್ಮಿತ ಬ್ರಹ್ಮಪುರಾಣದ ವಚನ. ಅರ್ಥ:- ಒಂದು ಪರಮಾಣು ಎಷ್ಟು ಕಾಲದಲ್ಲಿ ಒಂದು ತಿರುಗನ್ನು 


ಹಾಕುವುದೋ, ಅಷ್ಟು ಕಾಲವನ್ನು ಕ್ಷಣ - ಎನ್ನುತ್ತಾರೆ. ಯಾವ ಕಕ್ಕೆ ಹುಟ್ಟುತ್ತಾಳೋ, ಆಗ ಒಂದು ಕ್ಷಣದಲ್ಲಿ ಗೌಂ 
ಎರಡನೆಯದರಲ್ಲಿ ರೋಹಿಣೀ, ಮೂರನೆಯದರಲ್ಲಿ ಕನ್ಯಾ ಮತ್ತು ನಾಲ್ಕನೆಯದರಲ್ಲಿ ರಜಸ್ವಲೆಯಾಗಿ ಹೋಗತ್ತಾಳೆ. (೧). 


ಆ ರಜಸ್ವಲೆಯನ್ನು ನೋಡಿ, ಅವಳ ತಾಯಿ, ತಂದೆ, ಸೋದರ, ಸೋದರಮಾವ ಮತ್ತು ಸೋದರೀ - ಎಲ್ಲರೂ ನರಕಕ್ಕೆ 
ಹೋಗುತ್ತಾರೆ. (೨) 

ಹಕ್ಕೆ- ಈ ಶ್ಲೋಕಗಳು ಪ್ರಮಾಣವಲ್ಲ. 

ಉತ್ತರ.- ಪ್ರಮಾಣವೇಕಲ್ಲ? ಬ್ರಹ್ಮದೇವರ ಶ್ಲೋಕಗಳು, ಪ್ರಮಾಣವಲ್ಲವಾದರೆ ನಿಮ್ಮವೂ ಪ್ರಮಾಣವಾಗಲಾರವು. 

ಪಶ್ಚೆ- ಭಲೇ, ಭಲೇ! ಪರಾಶರ ಮತ್ತು ಕಾಶೀನಾಥರ ಪ್ರಮಾಣವನ್ನೂ ಸ್ವೀಕಂಸುವುದಿಲ್ಲವೇ? 

'ಉತ್ತರ- ಭರೇ, ಸ್ವಾಮೀ, ಭಲೇ! ನೀವು ಬ್ರಹ್ಮದೇವರ ಪ್ರಮಾಣವನ್ನೂ ಅಂಗೀಕರಿಸುವುದಿಲ್ಲವೇ? ಪರಾಶರ - ಕಾಶೀನಾಥರಿಗಿಂತ 


ಬ್ರಹ್ಮದೇವರು ದೊಡ್ಡವರಲ್ಲವೇ? ನೀವು ಬ್ರಹ್ಮದೇವರ ಶ್ಲೋಕಗಳಿಗೆ ಮನ್ನಣೆ ಕೊಡದಿದ್ದರೆ, ನಾವು ಕೂಡ ಪರಾಶರ 
- ಕಾಶೀನಾಥರ ಶ್ಲೋಕಗಳಿಗೆ ಮಾನ್ಯತೆ ನೀಡುವುದಿಲ್ಲ. 


ಪ್ರಶ್ನೆ: - ನಿಮ್ಮ ಶ್ಲೋಕಗಳು ಆಸಂಭವವಾಗಿರುವುದರಿಂದ ಪ್ರಮಾಣವಲ್ಲ. ಏಕೆಂದರೆ, ಸಾವಿರಲಕ್ಷಣಗಳು ಜನನ - 
ಸಮಯದಲ್ಲೇ ಕಳೆದು ಹೋಗುತ್ತವೆ; ಅದರ ಮೇಲೆ ವಿವಾಹ ಹೇಗೆ ಆಗಬಲ್ಲದು? ಮತ್ತು ಆ ಸಮಯದಲ್ಲಿ ವಿವಾಹ ಮಾಡುವುದರ 
ಫಲವೂ ಕೂಡ ಏನೂ ಕಾಣುವುದಿಲ್ಲ. 

ಉತ್ತರ- ನಮ್ಮ ಶ್ಲೋಕಗಳು ಅಸಂಭವವಾಗಿದ್ದರೆ, ನಿಮ್ಮವೂ ಅಸಂಭವವಾಗಿವೆ. ಏಕೆಂದರೆ, ಎಂಟು, ಒಂಬತ್ತು, ಮತ್ತು 


ಹತ್ತೆಸೆಯ ವರ್ಷದಲ್ಲಿಯೂ ಕೂಡ ವಿವಾಹ ಮಾಡವುದು ನಿಷ್ಟಲವಾಗಿದೆ. ಏಕಿದರೆ - ಹದಿನಾರನೆಯ ವರ್ಷದ ನಂತರ, ಇಪ್ಪ್ತನಾಲ್ಮನೆಯ 
ವರ್ಷದವರೆಗೆ ವಿವಾಹವಾಗುವುದರಿಂದ ಪುರುಷನ ವೀರ್ಯವು ಪರಿಪಕ್ಷವ, ಶರೀರವೂ ಬಲಿಷ್ಠವು, ಸ್ವೀಯ ಗರ್ಭಾಶಯವ 


62 ಸತ್ಯಾರ್ಥಪ್ರಕಾಶ 
ಪೂರ್ಣವಾ ಮತ್ತು ಶರೀರವೂ ಕೂಡ ಬಲಯುಕ್ತವೂ ಆಗಿರುವುದರಿಂದ ಸಂತತಿಗಳು ಉತ್ತಮವಾಗುತ್ತವೆ.” ಎಂಟನೆಯ ವರ್ಷದ 
ಕನೆಯಲ್ಲಿ ಸಂತಾನೋತ್ಪತ್ತಿಯಾಗುವುದು ಅಸಂಭವ. ಹಾಗೆಯೇ ಗೌರೀ, ರೋಹಿಣೀ ಎಂಬ ಹೆಸರುಗಳನ್ನು ಕೊಡುವುದೂ ಕೂಡ 
ಆಯಕ್ಷವಾಗಿದೆ. ಮತ್ತು. ಆ. ಕ್ಕೆ ಗೌರೀ- ಎಂದರೆ ಬೆಳ್ಳಗೆ ಇಲ್ಲದೆ, ಕಪ್ಪಗಿದ್ದರೆ, ಅವಳಿಗೆ ಗೌರೀ ಎಂಬ ಹೆಸರಿಡುವುದು 
ವೃರ್ಥವಾಗುತ್ತದೆ. ಮತ್ತು ಗೌರಿಯು ಮಹಾದೇವನ. ಹಾಗೂ ರೋಹಿಣಿಯು ವಸುದೇವನ ಪಶ್ನಿಯರಾಗಿದ್ದರು. ಅವರನ್ನು 
ಪೌರಾಣಿಕರಾದ ನೀವು. ಮಾತೃಸಮಾನರೆಂದು ಅಂಗೀಕರಿಸುತ್ತೀರಿ. ಆದುದರಿಂದ, ನಿಮ್ಮ ಮತ್ತು ನಮ್ಮ ಎರಡೆರಡು ಶ್ಲೋಕಗಳೂ 
ಮಿಠ್ಯೆಯೇ ಸರಿ. ಏಕೆಂದರೆ - ಹೇಗೆ ನಾವು “ಬ್ರಹ್ಮೋವಾಚ” - ಎಂಬ ಶ್ಲೋಕಗಳನ್ನು ರಚಿಸಿಕೊಂಡಿದ್ದೇವೋ, ಹಾಗೆಯೇ ಅವರೂ. 
ಪರಾಶರ ಮೊದಲಾದವರ ಹೆಸರಿನಿಂದ ರಚಿಸಿಕೊಂಡಿದ್ದಾರೆ. ಆದುದರಿಂದ, ಇವೆಲ್ಲದರ ಪ್ರಮಾಣವನ್ನೂ ಬಿಟ್ಟು , ವೇದಗಳ 
ಪ್ರಮಾಣದಿಂದ ಎಲ್ಲ ಕಾರ್ಯಗಳನ್ನೂ ಮಾಡುತ್ತಾ ಹೋಗಿರಿ. ನೋಡಿರಿ - ಮನು ಸ್ಮೃೃತಿಯಲ್ಲಿ- 





ತ್ರೀಣಿ: ವರ್ಷಾಣ್ಮುದೀಕ್ಷೇತ ಕುಮಾರ್ಯ್ಯ ತುಮತೀ ಸತೀ | 
ಊರ್ಧ್ವಂತು. ಕಾಲಾದೇತಸ್ಮಾದ್ವಿಂದೇತ ಸದೃಶಂ ಪತಿಮ್‌ ॥ (ಮನು - ೯.೯೦) 
ಕನ್ಕೆ ರಜಸ್ವರೆಯಾದ ಮೇಲೆ, ಮೂರು ವರ್ಷಗಳವರೆಗೆ, ಪತಿಯನ್ನು ಅರಸುತ್ತಾ, ತನಗೆ ಅನುರೂಪವಾದ ಪತಿಯನ್ನು ಹೊಂದಬೇಕು. 
ಪ್ರಶಿ ತಿಂಗಳೂ ರಜೋದರ್ಶನವಾಗುವುದಾದರೆ, ಮೂರು ವರ್ಷಗಳಲ್ಲಿ ೩೬ ಸಾರಿ ರಜಸ್ವಲೆಯಾದ ಮೇಲೆ ವಿವಾಹ ಮಾಡಿಕೊಳ್ಳುವುದು. 
ಯೋಗ್ಯವಾಗಿದೆ; ಅದಕ್ಕೆ ಮೊದಲಲ್ಲ. 
ಕಾಮಮಾಮರಣಾತ್ರಿಪ್ಯೇತ್‌ ಗೃಹೇ ಕನ್ಫರ್ತುಮತ್ಯಷಿ | 
ನ. ಚೈವೈನಾಂ ಪ್ರಯಚ್ಛೇತ್ತು ಗುಣಹೀನಾಯ ಕರ್ಹಿಚಿತ್‌ ॥1 (ಮನು - ೯.೮೯) 
ಹುಡುಗ - ಹುಡುಗಿಯರು ಬೇಕಾದರೆ ಮರಣ ಪರ್ಯಂತವೂ ಕುಮಾರ - ಕುಮಾರಿಯರಾಗಿಯೇ ಇದ್ದು ಬಿಡಲಿ ; ಆದರೆ, 
ಅಸದೃಶನಾದ ಅಥವಾ ಅಸದೃಶಳಾದ , ಎಂದರೆ ಪರಸ್ಪರ ವಿರುದ್ಧವಾದ ಗುಣ - ಕರ್ಮ - ಸ್ವಭಾವವುಳ್ಳವರ ವಿವಾಹವೆಂದಿಗೂ 
ಆಗಬಾರದು, ಇದರಿಂದ ಪೂರ್ವೋಕ್ತ ಸಮಯಕ್ಕಿಂತ ಮೊದಲು ಅಥವಾ ಅಸದೃಶರ ವಿವಾಹವಾಗುವುದು ಯೋಗ್ಯವಲ್ಲ - ಎಂದು 
ಸಿದ್ಧವಾಯಿತು. 
ಪ್ರಶ್ನೆ- ವಿವಾಹ ಮಾತಾಪಿತೃಗಳ ಅಧೀನದಲ್ಲಿರಬೇಕೋ ಅಥವಾ ಹುಡುಗ - ಹುಡುಗಿಯರ ಅಧೀನದಲ್ಲಿರಬಹುದೋ? 
ಉತ್ತರ:- ಹುಡುಗ - ಹುಡುಗಿಯರ ಅಧೀನದಲ್ಲಿ ವಿವಾಹವಾಗುವುದು ಉತ್ತಮ . ಮಾತಾಪಿತೃಗಳು ಯಾವಾಗಲಾದರೂ 
ವಿವಾಹಮಾಡಿಸಲು ಆರೋಚಿಸಿದರೆ, ಆಗಲೂ ಕೂಡ ಹುಡುಗ - ಹುಡುಗಿಯರ ಪ್ರಸನ್ನತೆಯಿಲ್ಲದೆ. ಆಗಬಾರದು, ಏಕೆಂದರೆ - 
ಪರಸ್ಪರ ಪ್ರಸನ್ನತೆಯಿಂದ ವಿವಾಹವಾಗುವುದರಲ್ಲಿ ವಿರೋಧ ಬಹಳ ಕಡಿಮೆಯಾಗುತ್ತದೆ ಮತ್ತು ಸಂತತಿ ಉತ್ತಮವಾಗುತ್ತದೆ. 
ಅಪ್ರಸನ್ನತೆಯ ವಿವಾಹದಲ್ಲಿ ನಿತ್ಯವೂ ಕ್ಷೇಶವೇ ಇರುತ್ತದೆ. ವಿವಾಹದಲ್ಲಿ ಮುಖ್ಯ ಪ್ರಯೋಜನ ಮಾತಾಶಿತೃಗಳಿಗಲ್ಲ; ವರ ಮತ್ತು 
ಕನ್ಯೆಯರಿಗೆ ಇರುತ್ತದೆ. ಏಕೆಂದರೆ, ಅವರಿಬ್ಬರಲ್ಲಿ ಪರಸ್ಪರ ಪ್ರಸನ್ನತೆಯಿರುವುದಾದರೆ, ಅವರಿಗೇ ಸುಖವೂ, ವಿರೋಧದಲ್ಲಿ 
ಅವರಿಗೇ ದುಃಖವೂ ಆಗುತ್ತದೆ. ಮತ್ತು - 





ಉಚಿತ ಸಮಯಕ್ಕಿಂತ ಕಡಿಮೆಯಾದ ವಯಸ್ಸಿನ ಸ್ತೀ -ಪುರುಷರ ಗರ್ಭಾಧಾಸವನ್ನು ಮುನಿವರ ಧಸ್ವಂತರಗಳು ಸುಪ್ರುತದಲ್ಲ ನಿಷೇಧಸತಾರೆ. 

ಊನಪೋಡಶವರ್ಷಾಯಾಮ ಪ್ರಾಪ್ತ ಸಂಚನಿಂಶತಿಂ 1 

ಯದ್ಯಾರತ್ರೇ ಪುಮಾನ್‌ ಗರ್ಭಂ ಶುಕ್ತಿಸ್ಕೆ ಸ. ವಿಪದ್ಮತೇ॥। ೧ ॥ 

ಜಾತೋ' ವಾ.ನ.ಚಿರಂ ಜೀವೇಜ್ಮೀವೇದ್ದಾ ದುರ್ಬಲೇಂದ್ರಿಯಃ | 

ತೆ್ಮದತ್ತಂತ 'ಬಾಲಾಯಾಂ ಗರ್ಭಾಧಾನಂ ನ. ಕಾರಯೇತ್‌ 1! ೨.1! (ಸುದ್ರುತ ಶಾರೀರಸ್ಥಾನ ೧೦,೪೭-೪೮). 

ಅರ್ಥ- ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಸ್ವ್ರೀಯಲಲ್ಲಿ. ಇಪ್ಪತ್ತೈದು ವರ್ಷಕ್ಕಿಂತೆ ಕಡಿಮೆ ವಯಸ್ಸಿನ ಪುರುಷನು ಗರ್ಭಾಧಾನ 
ಮಾಡಿದರೆ, ಉದರದಲ್ಲಿರುವ ಆ ಗರ್ಭ ವಿಶ್ವ ಸಿಕ್ಕತ್ತೆ. 

ಎಂದರೆ ಪೂರ್ಣ ಅವಧಿಯವರೆಗೆ ಗರ್ಭದಲ್ಲಿದ್ದು ಹ! (೧) ಅಥವಾ ಹುಟ್ಟದನೆ - ಚಿರಕಾಲ ಜೊವಿಸುವುದಿಲ್ಲ. ಅಥವಾ, ಜೀವಿಸಿದರೆ, 
ದ್ರಿಯವಾಗುವುದು, ಈ ಕಾರಣದಿಂದ ಅತಿಜಾಲ್ಯಾವಸ್ಥೆಯಲ್ಲಿರುವ ಸ್ತ್ರೀಯಲ್ಲಿ ಗರ್ಭಸ್ಥಾಪಸೆಯನ್ನು ಮಾಡಬಾರದು (೨). 











ತಹ ಶಾಸ್ತ್ರಕ್ತ 'ನಿಮಯಗಳನ್ನು ಹೆತ್ತು ಸೃಷ್ಟಿ ಕ್ರಮವನ್ನು ನೋಡುವುದರಿಂದ ಮತ್ತು ಬುದ್ಧಿಯಿಂದ ಆಲೋಜಿಸುವುದರಿಂದ, ೧೬ 
ಸ್ಟ್ರಯು ಪುತ್ತು ೨೫ ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪುರುಷನು ಎಂದಿಗೂ ಗರ್ಭಾಧಾನ ಮಾಡಲು ಅರ್ಹರಾಗುವುದಿಲ್ಲ- 
ಈ ನಿಮಯಗಳಿಗೆ ವಿರುದ್ಧನಾಗಿ ಯಾರು ವರ್ತಿಸುತ್ತಾರೋ, ಅವರು ಮುಖಭಾಗಿಗಳಾಗತ್ತಾರೆ. 





ಸಂತುಪ್ಟೋ ಭಾರ್ಯಯಾ ಭರ್ತಾ ಭರ್ತ್ರಾ ಭಾರ್ಯಾ ತಥೈವ ಚ 
ಯಸ್ಮಿನ್ನೇವ. ಕುಲೇ ನಿತ್ಯಂ ಕಲ್ಯಾಣಂ ತತ್ರ ವೈ ಧ್ರುವಮ್‌ ॥1 (ಮನು-- ೩.೬೦) 
ಯಾವ ಕುಲದಲ್ಲಿ ಸ್ತ್ರೀಯಿಂದ ಪುರುಷನೂ ಪರುಷದ | ಸ್ತ್ರೀಯೂ ಸದಾ ಪ್ರಸಸ್ನರಾಗಿರುತ್ತಾರೋ, ಆ ಕುಲದಲ್ಲಿಯೇ 






`ದ ನಿಮಾಸಮಾಡುತ್ತವೆ. ಆದುದರಿಂದ, ಎಂತಹ ಸ್ವಯಂವರದ ರಡ 'ಆರ್ಯಾರರ್ತದಲ್ಲಿ ಪರಂರಿಯಿಂದ ನಡೆದ 
ಬರುತ್ತಿದೆಯೋ, ಆ ವಿವಾಹವೇ ಉತ್ತಮವಾಗಿದೆ. ಯಾವಾಗ ಶ್ವೀ ಪುರುಷರು ವಿವಾಹಮಾಡಿಕೊಳ್ಳಲು ಇಚ್ಛಿಸುತ್ತಾರೋ, ಅಗ 
ವಿದ್ಯೆ, ವಿನಯ, ಶೀಲ್ಕ ರೂಪ್ಮ ಆಯ, ಬಲ, ಕುಲ್ಕ ಶರೀರದ ಪರಿಮಾಣ - ಮೊದಲಾದವೆಲ್ಲಪೂ ಯಥಾಯೋಗ್ಯವಾಗಿರಬೇಕು. 
ಎಂದಿನವರೆಗೆ ಇವುಗಳ ಹೊಂದಿಕೆಯಾಗುವುದಿಲ್ಲವೋ, ಅಂದಿನವರೆಗೆ ವಿವಾಹದಲ್ಲಿ ಸ್ವಲ್ಪವೂ ಸುಖ ಉಂಟಾಗುವುದಿಲ್ಲ; ಮತ್ತು 
ಬಾಲ್ಯಾವಸ್ಥೆಯಲ್ಲಿ ವಿವಾಹ ಮಾಡಿಕೊಳ್ಳುವುದರಿಂದಲೂ ಸುಖವು ಉಂಟಾಗುವುದಿಲ್ಲ. 


ಯುಜಾ ಸುವಾಸಾಃ ಪರಿವೀತ ಆಗಾತ್ಸ್ನ ಉ ಶ್ರೇಖಾನ್ಯನತ ಜಾಮಮಾನಃ | 
ತಂ. ಧೀರಾಸಃ ಕವಯ, ಉನ್ನೆಯಂತಿ ಸ್ಟಾಧ್ಯೋ ಮನಸಾ ದೇವಯಂತಃ॥ ೧11 (ಯಗ್ಗೇದ- ೩.೮.೪) 
ಆ. ಧೇನಪೋ ಧುನಯಂತಾಮಾಶಿಶ್ವಿ.. ಸಬರ್ದುಘಾಃ ಶಶಯಾ ಅತ್ರಿದುಗ್ಯಾ! | 

ಚಿ ಇಷ್ಟ ಯುದತಯೋ ಭಮೋರ್ಮಹಜ್ವೇ ವಾನಿಮಸುರತ್ಕಮೇಕೆಮ್‌ 11೨ 1(ಯಗ್ತೇೇ 
ಪೂರ್ವೀರಹಂ ಶರಪಿ। ಶಶ್ರಮಾಣಾ ದೋಷಾವಸ್ತೋರುಷಕೋ ಜರ ಯಂತೀ॥ | 
ಬನ ಶ್ರಿಯಂ ಜರಿಮಾ ತ್ರನೂನಾಮಪ್ಪೂನು ಪತ್ತೀ ರ್ಶ್ಯಷಿಣೋ ಜಗಮ್ಮು 11೩॥ 





೫೫. ೧೬) 





ಯಾವ ಪುರುಷನು (ಪರಿವೀತಃ) ಯಜ್ನೋಪವೀತಧಾರಿಯಾಗಿ - ಬ್ರಹ್ಮಚರ್ಯ ಸೇವನದಿಂದ , ಉತ್ತಮ ಶಿಕ್ಷಣ - ವಿದ್ಯೆಯಿಂದ 
ಯುಕ್ತವಾಗಿ, (ಸುವಾಸಾ/) ಸುಂದರ ವಸ್ತ್ರಗಳನ್ನು ಧರಿಸಿದವನಾಗಿ, 
ವಿದ್ಯಾಗ್ರಹಣಮಾಡಿ, ಗೃಹಾಶ್ರಮಕ್ಕೆ ಬರುತ್ತಾನೋ, (ಸ ಉ) ಕೇ 
ಪ್ರಸಿದ್ಧರಾಗಿ (ಶ್ರೇಯಾನ್‌ ) ಅತಿಶಯ ಶೋಭಾಯುಕ್ತಸು, ಮಂಗಳನಾರಿಯ, (ಭವತಿ) ಆಗುತ್ತಾನೆ. (ಸ್ಥಾಧ್ಯಾ/) ಉತ್ತಮ ರೀತಿಯಲ್ಲಿ 
ಧ್ಯಾನಯುಕ್ತರೂ, (ಮನಸಾ) ವಿಜ್ಞಾನದಿಂದ, (ದೇವಯಂತ) ವಿದ್ಯಾವ್ಯದ್ಧಿಯ ಕಾಮನಾಯುಕ್ತರೂ, (ಧೀರಾಸಃ) ಧೈರ್ಯಯುಕ್ತರೂ 
ಆದ, (ಕವಯ॥ ವಿದ್ವಜ್ಜನರು (30) ಆ ಪುರುಷನ್ನೇ (ಉಸ್ನಯಂತಿ) ಉಸ್ಪತಿಶ್ಶಲನನ್ನಾಗಿ ಮಾಡಿ, ಪ್ರತಿಷ್ಠಿತನಾಗಿ ರೂಪಿಸುತ್ತಾ 
'ಯಾರು ಬ್ರಹ್ಮಚರ್ಯಧಾರಣ, ವಿದ್ಯಾ, ಉತ್ತಮ ಶಿಕ್ಷಣವನ್ನು ಗ್ರಹಿಸದೆ, ಅಥವಾ ಬಾಲ್ಯಾವಸ್ಥೆಯಲ್ಲಿ ವಿವಾಹ ಮಾಡಿಕೊಳ್ಳುತ್ತಾರೋ, 
ಆ ಸ್ವೀ - ಪುರುಷರು ನಷ್ಟ - ಭ್ರಷ್ಟರಾಗಿ, ವಿದ್ದಾಂಸರಲ್ಲಿ ಗೌರವವನ್ನು ಪಡೆಯುವುದಿಲ್ಲ. (೧) 


(ಅಪ್ರದುಗ್ಳಾ ಧೇನವ) ಯಾರು ಇನ್ನೂ ಹಾಲನ್ನು ಕರೆಯದಿರುವ ಹಸುಗಳಂತೆ, (ಅಶಿಶ್ವೀ)) ಶೈಶವ `- ಬಾಲ್ಯಾವಸ್ಥೆಯಿಂದ 
ದಾಟಿದರೂ, (ಸಬರ್ದುಘಾ॥ ಎಲ್ಲ ರೀತಿಯ ಉತ್ತಮ ವ್ಯವಹಾರಗಳನ್ನೂ ಪೂರ್ಣಗೊಳಿಸುವವರೂ, (ಶಶಯಾ।) ಕುಮಾರಾವಸ್ಥೆಯಿಂದ 
ಪಾರಾಗಿರುವವರೂ, (ನವ್ಯಾ! ನವ್ಯಾ) ನವ - ನವ ಶಿಕ್ಷಣ - ಸ್ಥಿತಿಗಳಿಂದ ಪರಿಪೂರ್ಣರೂ, (ಭವಂತೀ ;) ಆಗಿದ್ದಾರೋ, 
(ಯುವತಯಃ) ಆ ಪೂರ್ಣಯುವಾವಸ್ಥೆಯಲ್ಲಿರುವ ಸ್ವೀಯರು. (ದೇವಾನಾಂ) ಬ್ರಹ್ಮಚರ್ಯ - ಸುನಿಯಮಗಳಿಂದ ಪೂರ್ಣರಾದ 
ವಿದ್ವಾಂಸನ, (ಏ52) ಅದ್ವಿತೀಯವೂ (ಮಹತ್‌) ದೊಡ್ಡದೂ. ಆದ, (ಅಸುರತ್ವಂ ಪ್ರಜ್ಞಾವತ್ತ್ವವನ್ನು ಶಾಸ್ತ್ರ - ಶಿಕ್ಷಣ ಸಹಿತವಾದ. 
ಜನ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತಾ, ಯುವಕರಾದ ಪತಿಗಳನ್ನು ಹೊಂದಿ. (ಆ ಧುನಯಂತಾಂ) ಗರ್ಭಧಾರಣೆ ಮಾಡಲಿ ; 
ಎಂದಿಗೂ, ಮರೆತೂ ಕೂಡ ಬಾಲ್ಯಾವಸ್ಥೆಯಲ್ಲಿ ಪುರುಷನನ್ನು ಮನಸ್ಸಿನಿಂದಲೂ ಕೂಡ ಧ್ಯಾನಿಸದಿರಲಿ. ಏಕೆಂದರೆ, ಈ 
ಕಾರ್ಯವೇ ಈ ಲೋಕದ ಮತ್ತು ಪರಲೋಕದ ಸುಖದ ಸಾಧನವಾಗಿದೆ. ಬಾಲ್ಯಾವಸ್ಥೆಯಲ್ಲಿನ ವಿವಾಹದಿಂದ ಎಷ್ಟು ನಾಶ. 
ಪುರುಷನಿಗಾಗುವುದೋ, ಅದಕ್ಕಿಂತ ಹೆಚ್ಚು ನಾಶ ಸ್ವೀಗೆ ಆಗುತ್ತದೆ. (೨) 























ಹೇಗೆ(ನು) ಶೀಘ್ರವಾಗಿ,(ರಶ್ರಮಾಣಾಃ) ಅತ್ಯಂತ ಶ್ರಮವಹಿಸುವ, (ವೃಷಣಃ) ವೀರ್ಯಸೇಚನ ಸಮರ್ಥರಾದ, 
ದ ಪುರುಷರು, (ಪತ್ನಿ) ಯುವಾವಸ್ಥೆಯಲ್ಲಿರುವ, ಹೃದಯಕ್ಕೆ ಪ್ರಿಯರಾದ ಸ್ತ್ರೀಯರನ್ನು (ಜಗಮ್ಮು) 
ಪಾರ್ಣ ರ್ಷಗಳು, ಅಥವಾ, ಅದಕಿಂತ ಹೆಚ್ಜು ಆಯಸ್ಸನ್ನು ಆನಂದದಿಂದ ಅನುಭವಿಸುತ್ತಾರೋ ಮತ್ತು ಪುತ್ರರು 
- ಮೊದಲಾದವರಿಂದ ಸಂಯುಕ್ತರಾಗಿರುತ್ತಾರೋ, ಹಾಗೆ ಸ್ರೀ - ಪುರುಷರು ಸದಾ ವರ್ತಿಸಬೇಕು. ಹೇಗೆ, (ಪೂರ್ವಿ) ಹಿಂದೆ ಕಳೆದು. 
(ಶರದಃ) ಶರವೃತುಗಳನ್ನೂ, ಮತ್ತು (ಜರಯಂತೀ) 'ವೃದ್ಧಾವಸ್ಥೆಯನ್ನು ತರುವ, (ಉಷ) ಪ್ರಾತಕಾಲದ ವೇಳೆಗಳನ್ನೂ 











ಹೋಃ 





64 ಸತ್ಯಾರ್ಥಪ್ರಜಶ 
(ದೋಷ) ರಾತ್ರಿ ಮತ್ತು (ವಸ್ತೋ;) ಹಗಲುಗಳನ್ನೂ (ತನೂನಾಂ) ಶರೀರಗಳ, (ಶ್ರಿಯಂ) ಸೊಬಗನ್ನೂ (ಜರಿಮಾ) ಅತಿಶಯವಾದ 
ವಾರ್ಧಕ್ಕವು, ಬಲ ಮತ್ತು ಸೌಂದರ್ಯವನ್ನು (ಮಿನಾತಿ) ದೂರಮಾಡಿಬಿಡುತ್ತದೋ, ಹಾಗೆ. (ಅಹಂ) ಸ್ತ್ರೀ ಅಥವಾ ಪುರುಷನಾದ 
"ನಾನು' (ಉ) ಒಳ್ಳೆಯ ರೀತಿಯಲ್ಲಿ, (ಅಪಿ) ನಿಶ್ಚಯವಾಗಿಯೂ, ಬ್ರಹ್ಮಚರ್ಯದಿಂದ ವಿದ್ಯೆ ಶಿಕ್ಷಣ, ಶರಿಸರದ ಮತ್ತು ಆತ್ಮನ ಬಲ. 
ಹಾಗೂ ಯುವಾವಸ್ಥೆಯನ್ನು ಹೊಂದಿಯೇ ವಿವಾಹ ಮಾಡಿಕೊಳ್ಳುವೆ. ಇದಕ್ಕೆ ವಿರುದ್ಧವಾಗಿ ಮಾಡುವುದು ವೇದ ವಿರುದ್ಧವಾದ: 
ಕಾರಣ ಸುಖದಾಯಕವಾದ ವಿವಾಹ ಎಂದಿಗೂ ಆಗದು.(೩) 

ಎಂದಿನವರೆಗೆ ಇದೇ ರೀತಿ ಖುಷಿ-ಮುನಿಗಳೂ, ರಾಜ-ಮಹಾರಾಜರುಗಳೂ ಅರ್ಯರೂ, ಬ್ರಹ್ಮಚರ್ಯದಿಂದ ವಿದ್ಯೆಯನ್ನು 
ಗಳಿಸಿಯೇ ವಿವಾಹವನ್ನು ಮಾಡಿಕೊಳ್ಳುತ್ತಿದ್ದರೋ, ಅಂದಿನವರೆಗೆ ಸದಾ ಈ ದೇಶದ ಉನ್ನತಿಯಾಗುತ್ತಿದ್ದಿತು. ಯಾವಾಗಿನಿಂದ. 
ಬ್ರಹ್ಮಚರ್ಯದಿಂದ ವಿದ್ಯೆಯ ಅಧ್ಯಯನ ಮಾಡದೇ ಇರುವುದು, ಬಾಲ್ಯಾವಸ್ಥೆಯಲ್ಲಿ ಪರಾಧೀನವಾಗಿ, ಎಂದರೆ ಮಾತಾಪಿತ್ಯಗಳಿಗೆ. 
ಅಧೀನವಾಗಿ ವಿವಾಹ ಆಗಲಾರಂಭಿಸಿತೋ, ಆಗಿನಿಂದ ಕ್ರಮಶಃ ಆಯಾವರ್ತ ದೇಶಕ್ಕೆ ಹಾನಿ ಉಂಟಾಗುತ್ತಾ ಬಂದಿದೆ. ಆದುದರಿಂದ, 
ಈ ದುಷ್ಟ ಕಾರ್ಯವನ್ನು ಬಿಟ್ಟು ಸಜ್ಜನರು ಪೂರ್ವೋಕ್ತವಾದ ರೀತಿಯಲ್ಲಿ ಸ್ವಯಂವರ ವಿವಾಹವನ್ನು ಮಾಡಿಕೊಳ್ಳುವುದೇ ಉತ್ತಮ. 
ಮತ್ತು ವಿವಾಹವನ್ನು ವರ್ಣಾನುಕ್ರಮದಿಂದ ಮಾಡಿಕೊಳ್ಳುಬೇಕು. ಅಲ್ಲದೆ, ವರ್ಣವ್ಯವಸ್ಥೆಯೂ ಕೂಡ ಗುಣ, ಕರ್ಮ, ಸ್ವಭಾವಕ್ಕೆ 
ಅನುಸಾರವಾಗಿ ಆಗಬೇಕು. 

ಪ್ರಶ್ನೆ - ಯಾವಳ ಅಥವಾ ಯಾವನ ಮಾತಾಪಿತ್ಯಗಳು ಬ್ರಾಹ್ಮಣರಾಗಿರುತ್ತಾರೋ, ಅವಳು ಅಥವಾ ಅವನು ಬ್ರಾಹ್ಮಣಿತಿ- 
ಬ್ರಾಹ್ಮಣರಾಗುತ್ತಾರೋ, ಅಥವಾ ಯಾವಳ ಅಥವಾ ಯಾವನ ಮಾತಾಪಿತೃಗಳು ಬೇರೆ ವರ್ಣಸ್ಥರಾಗಿರುತ್ತಾರೋ, ಅವರ ಮಕ್ಕಳೂ 
ಎಂದಾದರೂ ಬ್ರಾಹ್ಮಣರಾಗಬಲ್ಲರೋ? 

ಉತ್ಪರ:- ಹೌದು, ಬಹುಜನರು (ಬ್ರಾಹ್ಮಣರು) ಆಗಿಹೋಗಿದ್ದಾರೆ; ಆಗುತ್ತಾರೆ ; ಮತ್ತು ಮುಂದಕ್ಕೂ ಆಗುವರು. ಉದಾಹರಣೆಗೆ, 
ಛಾಂದೋಗ್ಯೋಪಾಷತ್ತಿನಲಿ (೪.೪) (ಹೇಳಿರುವಂತೆ) ಜಾಬಾಲ ಖುಷಿಯ ಅಜ್ಞಾತ ಕುಲದಿಂದಲೂ, ಮಹಾಭಾರತದಲ್ಲಿ (ಅನುಶಾಸನ 
ಪರ್ವ-೪) (ಹೇಳಿರುವಂತೆ) ವಿಶ್ವಾಮಿತ್ರನು ಕ್ಷತ್ರಿಯ ವರ್ಣದಿಂದಲೂ, ಮತ್ತು ಮಾತಂಗ ಖುಷಿ (ಅನುಶಾಸನ ಪರ್ವ-೨೭.೮) 
ಚಾಂಡಾಲಕುಲದಿಂದಲೂ ಬ್ರಾಹ್ಮಣರಾಗಿದ್ದರು. ಈಗಲೂ ಯಾವನು ಉತ್ತಮ ವಿದ್ಯೆ ಮತ್ತು ಸ್ವಭಾವದಿಂದ ಯುಕ್ತನಾಗಿರುತ್ತಾನೋ, 
ಅವನೇ, ಬ್ರಾಹ್ಮಣ (ವರ್ಣ) ಕ್ಕೆ ಯೋಗ್ಯನೂ ಮತ್ತು ದುರ್ಬಲ ಬುದ್ಧಿಯಳ್ಳವನು ಶೂದ್ರ (ವರ್ಣಕ್ಕೆ) ಯೋಗ್ಯನೂ ಆಗಿರುತ್ತಾರೆ; 
ಮತ್ತು ಹಾಗೆಯೇ ಮುಂದಕ್ಕೂ ಆಗುವುದು. 


ಪ್ರಶ ಭಲೇ! ಯಾವ, ಶರೀರ ರಜೋವೀರ್ಯದಿಂದಾಗಿದೆಯೋ, ಅದು ಪರಿವರ್ತಿತವಾಗಿ ಅನ್ಯವರ್ಣಕ್ಕೆ ಹೇಗೆ 
ಯೋಗ್ಯವಾಗಬಲ್ಲದು? 
ಉತ್ತರ:- ರಜೋವೀರ್ಯದ ಯೋಗದಿಂದ ಬ್ರಾಹ್ಮಣ ಶರೀರವಾಗುವುದಿಲ್ಲ. ಆದರೆ:- 


ಸ್ವಾಧ್ಯಾಯೇನ ಆಶೈರೋಮ್ಯತ್ರೈ ವಿದ್ಯನೇಜ್ಯಯಾ ಸುತೈಃ 
ಮಹಾಯಕ್ಶೈೈಶ್ಚ ಯಜ್ಞೈೈಶ್ಚ ಬ್ರಾಹ್ಮೀಯಂ ಕ್ರಿಯತೇ ತನುಃ ॥। (ಮನು-೨.೨೮) 


ಇದರ ಅರ್ಥವನ್ನು ಮೊದಲು ಹೇಳಿಯೇ ಇದ್ದೇವೆ. ಈಗ ಇಲ್ಲಿಯೂ ಸಂ್ಟೇಪವಾಗಿ ಹೇಳುತ್ತೇವೆ. (ಸ್ವಾಧ್ಯಾಯೇನ) ಓದುವುದರಿಂದ- 
ಓದಿಸುವುದರಿಂದ , (ಜಪೈಃ) ಚಿಂತನ ಮಾಡಿರುವುದರಿಂದ - ಮಾಡಿಸುವುದರಿಂದ, (ಹೋಮೈ/) ನಾನಾ ವಿಧದ ಹೋಮಗಳ 
ಅನುಷ್ಠಾನದಿಂದ , ( ತ್ರೈವಿದ್ಯೇನ ). ಸಂಪೂರ್ಣ ವೇದಗಳನ್ನು ಶಬ್ದ - ಅರ್ಥ - ಸಂಬಂಧ ಮತ್ತು ಸ್ವರೋಚ್ಚಾರಣಸಹಿತ 
ಓದುವುದರಿಂದ - ಓದಿಸುವುದರಿಂದ, (ಇಜ್ಯಯಾ) ಪೌರ್ಣ ಮಾಸ, ಇಷ್ಟಿ- ಮೊದಲಾದುವನ್ನು ಮಾಡುವುದರಿಂದ, ಪೂರ್ವೊಕ್ತ 
ವಿಧಿಯಂತೆ, (ಉತೈ) ಧರ್ಮಾನಸ್ಸಾರ ಸಂತಾನೋತ್ಪತ್ತಿ ಮಾಡುವುದರಿಂದ, (ಮಹಾಯಜ್ಞ) ಪುರ್ವೊಕ್ತ ಬ್ರಹ್ಮಯಜ್ಞ, ಪಿತೃಯಜ್ಞ, 
ಬಲಿವೈಶ್ವದೇವಯಜ್ಞ ಮತ್ತು ಅತಿಥಿಯಜ್ಲ, (ಯಜ್ಞೈಃ ಚ) ಅಗ್ನಿಷ್ಟೋಮವೇ ಮೊದಲಾದ ಯಜ್ಞಗಳನ್ನೂ, ವಿದ್ವಾಂಸರ: -ಸಂಗ-ಸತ್ಯಾರ, 
ಸತ್ಯಭಾಷಣ, ಪರೋಪಕಾರ ಮೊದಲಾದ ಸತ್ಯರ್ಮಗಳನ್ನೂ ಮಾಡುವುದರಿಂದ ಮತ್ತು ಸಂಪೂರ್ಣ ಶಿಲ್ಪವಿದ್ಯೆ - ಮೊದಲಾದುವನ್ನು 
ಕಲಿತು, ದುಷ್ಟಾಚಾರವನ್ನು ಬಿಟ್ಟು, ಶ್ರೇಷ್ಠಾಚಾರದಲ್ಲಿ ವರ್ತಿಸುವುದರಿಂದ, (ಇಯಂ) ಈ, (ತನು) ಶರೀರವು, (ಬ್ರಾಹ್ಮೀ) 
ಜ್ರಾಹ್ಮಣ- ಯೋಗ್ಯನಾಗಿ, ಗ್ರಿಯತೆ) ಮಾಡಲ್ವಡತ್ತೆ. ನೀವು ಈ ಶ್ಲೋಕವನ್ನು ಒಪ್ಪವದಿಲ್ಲವೇನ? ಒಪ್ಪತ್ತವೆ. ಮತ್ತೇಕೆ ರತೋಬೀರ್ದದ 
ಯೋಗದಿಂದ ವರ್ಣ - ವ್ಯವಸ್ಥೆಯನ್ನು ಅಂಗೀಕರಿಸುತ್ತೀರಿ) ನಾನೊಬ್ಬನೇ ಅಲ್ಲ; ಆದರೆ. ಬಹಳ ಮಂದಿ ಪರಂಪರೆಯಿಂದ 
ಹೀಗೆಯೇ ಅಂಗೀಕರಿಸುತ್ತಾ ಬಂದಿದ್ದಾರೆ. 


ಚತುರ್ಥ ಸಮುಲ್ಲಾಸ 6 
ಪ್ರಶ್ನೆ- ನೀವು ಪರಂಪರೆಯ ಖಂಡನವನ್ನೂ ಮಾಡುತ್ತೀರೇನು? 
ಉತ್ತರ: ಇಲ್ಲ, ಆದರೆ ನಿಮ್ಮ ತಲೆಕೆಳಗಾದ ಅರಿವನ್ನು ಅಂಗೀಕರಿಸದೆ, ಅದರ ಖಂಡನವನ್ನೂ ಕೂಡ ಮಾಡುತ್ತೇವೆ. 
ಪ್ರಶ್ನೆ ನಮ್ಮದು ತಲೆಕೆಳಗಾದ ತಿಳಿವು ಮತ್ತು ನಿಮ್ಮದು ನೇರವಾದ ತಿಳಿವು - ಎಂಬುದಕ್ಕೆ ಪ್ರಮಾಣವೇನಿದೆ? 
ಉತ್ತರ- ನೀವು ಐದೋ- ಏಳೋ ಪೀಳಿಗೆಗಳ ನಡವಳಿಕೆಯನ್ನು ಸನಾತನ ವ್ಯವಹಾರವೆಂದು ಅಂಗೀಕಕರಿಸುತ್ತೀರಿ ಮತ್ತು ನಾವು 
ವೇದಗಳ ಮತ್ತು ಸೃಷ್ಟಿಯ ಆರಂಭದಿಂದ ಇಂದಿನವರೆಗೆ ಪರಂಪರೆಯನ್ನು ಅಂಗೀಕರಿಸುತ್ತೇವೆ - ಇದೇ ಪ್ರಮಾಣ. ನೋಡಿರಿ; ತಂದೆ. 
ಶ್ರೇಷ್ಠನಾಗಿದ್ದರೆ, ಅವನ ಮಗನು ದುಷ್ಟನಾಗಿರುವುದೂ, ಮತ್ತು ಮಗ ಶ್ರೇಷ್ಠನಾಗಿದ್ದರೆ, ಅವನ ತಂದೆ ದುಷ್ಟನಾಗಿರುವುದೂ, ಮತ್ತು 


ಒಂದೆಂಡೆ ಇಬ್ಬರೂ ಶ್ರೇಷ್ಠರು ಅಥವಾ ದುಷ್ಕರು ಆಗಿರುವುದೂ ಕಂಡುಬರುತ್ತದೆ. ಆದುದರಿಂದ ನೀವುಗಳು ಭ್ರಮದಲ್ಲಿ ಬಿದ್ದಿದ್ದೀಂ. 
ನೋಡಿರಿ, ಮನು ಮಹಾರಾಜನು ಏನು ಹೇಳಿದ್ದಾನೆ:- 


ಯೇನಾಸ್ಕೆ ಪಿತರೋ ಯಾತಾ ಯೇನ ಯಾತಾ ಪಿತಾಮಹಾಃ | 


ತೇನ ಯಾಯಾತ್ನತಾಂ ಮಾರ್ಗಂ ತೇನ ಗಚ್ಛೆನ್ನ ರಿಷ್ಕತೇ ॥! (ಮನು :- ೪.೧೭೮) 


ಯಾವ ಮಾರ್ಗದಿಂದ ಈ ಸಂತತಿಯ ಪಿತೃ - ಪಿತಾಮಹರು ನಡೆದಿದ್ದಾರೋ, ಅದೇ ಮಾರ್ಗದಿಂದ ಸಂತತಿಯೂ ನಡೆಯಲಿ, 
ಆದರೆ (ಸತಾಂ) ಸತ್ಸುರಷರಾದ ಪಿತೃ-ಪಿತಾಮಹರಿದ್ದಲ್ಲಿ ಮಾತ್ರ, ಅದರ ಮಾರ್ಗದಲ್ಲಿಯೇ ನಡೆಯಬೇಕು ಮತ್ತು ಪಿತೃ-ಪಿತಾಮಹರು 
ದುಷ್ಟರಾಗಿದ್ದರೆ, ಅವರ ಮಾರ್ಗದಲ್ಲಿ ಎಂದೆಂದಿಗೂ ನಡೆಯಬಾರದು. ಏಕೆಂದರೆ - ಉತ್ತಮರೂ, ಧರ್ಮಾತ್ಮರೂ ಆದ ಪುರುಷರ 
ಮಾರ್ಗದಲ್ಲಿ ನಡೆದರೆ, ಎಂದಿಗೂ ದುಃಖ ಉಂಟಾಗುವುದಿಲ್ಲ. ಇದನ್ನು ನೀವು ಒಪ್ಪತ್ತೀರೋ, ಅಥವಾ ಇಲ್ಲವೋ? ಹೌದು, ಹೌದು, 
ಒಪ್ಪತ್ತೇವೆ. ಇನ್ನೂ ನೋಡಿರಿ, ಯಾವುದು ಪರಮೇಶ್ವರನಿಂದ ಪ್ರಕಾಶಿತವಾದ ವೇದಗಳಲ್ಲಿ ಹೇಳಿರುವ ಮಾತಾಗಿರುತ್ತದೋ, ಅದೇ 
ಸನಾತನವಾದುದು ಮತ್ತು ಯಾವುದು ಅದಕ್ಕೆ ವಿರುದ್ಧವಾಗಿರುತ್ತದೋ, ಅದು ಎಂದಿಗೂ ಸನಾತನವಾಗಲಾರದು. ಎಲ್ಲರೂ ಹೀಗೆಯೇ 
ಒಪ್ಪಬೇಕೋ ಅಥವಾ ಒಪ್ಪಬಾರದೋ? ಅಗತ್ಯವಾಗಿ ಒಪ್ಪಬೇಕು. ಹೀಗೆ ಯಾವನು ಒಪ್ಪವುದಿಲ್ಲವೋ, ಅವನನ್ನು “ಯಾವನಾದರೊಬ್ಬನ 
ತಂದೆ ದರಿದ್ರನಾಗಿದ್ದರೆ, ಮತ್ತು ಅವನ ಮಗ ಧನಾಢ್ಯನಾಗಿದ್ದರೆ, ತನ್ನ ತಂದೆಯ ದರಿದ್ರಾವಸ್ಥೆಯ ಅಭಿಮಾನದಿಂದ ಧನವನ್ನು 
ಬಿಸುಟುಬಿಡಬೇಕೇ? ಯಾವನ ತಂದೆಯು ಕುರುಡನಾಗಿರುತ್ತಾನೋ, ಆ ಮಗನೂ ಕೂಡ ತನ್ನ ಕಣ್ಣುಗಳ್ನು ಕಿತ್ತು ಹಾಕಿಕೊಳ್ಳಬೇಕೇ?' 
- ಎಂದು ಕೇಳಿರಿ, ಇಲ್ಲ, ಇಲ್ಲ. ಆದರೆ, ಪುರುಷರ ಯಾವ ಯಾವ ಉತ್ತಮ ಕರ್ಮಗಳಿರುತ್ತವೋ ಅವುಗಳ ಸೇವನವನ್ನೂ 
ಮತ್ತು ದುಷ್ಪಕರ್ಮಗಳ ತ್ಯಾಗವನ್ನೂ ಮಾಡುವುದು ಸರ್ವರಿಗೂ ಅತ್ಯಾವಕ್ಕಕ . ಯಾವನಾದರೂ ರಜೋ - ವೀರ್ಯು- ಯೋಗದಿಂದಲೇ. 
ವರ್ಣಾಶ್ರಮ ವ್ಯವಸ್ಥೆಯನ್ನು ಒಪ್ಪುವುದಾದರೆ ಮತ್ತು ಗುಣ - ಕರ್ಮಗಳ, ಯೋಗದಿಂದ ಒಪ್ಪವುದಿಲ್ಲವಾದರೆ, ಅವನನ್ನು , 
“ಯಾವನಾದರೊ ತನ್ನ ವರ್ಣವನ್ನು ಬಿಟ್ಟು , ನೀಚನೋ, ಅಂತ್ಯಜನೋ, ಅಥವಾ ಕೈ ಸ್ತನೋ, ಮುಸಲ್ಮಾನನೋ ಆಗಿ ಹೋಗಿದ್ದರೆ, 
ಅವನನ್ನೂ ಬ್ರಾಹ್ಮಣನೆಂದು ಏಕೆ ಒಪ್ಪಿಕೊಳ್ಳುವುದಿಲ್ಲ?” ಎಂದು ಕೇಳಬೇಕು. ಈ ಸ್ಥಿತಿಯಲ್ಲಿ -“ಅವನು ಬ್ರಾಹ್ಮಣ 
ಕರ್ಮಗಳನ್ನು ಬಿಟ್ಟುಬಿಟ್ಟನು; ಆದುದರಿಂದ ಅವನು ಬ್ರಾಹ್ಮಣನಲ್ಲ”, - ಎಂದೇ ಹೇಳುವಿರಿ. ಆದುದರಿಂದ, ಯಾವ. 
ಬ್ರಾಹ್ಮಣ-ಮೊದಲಾದವರು ಉತ್ತಮ ಕರ್ಮಮಾಡುತ್ತಾರೋ, ಅವರೇ ಬ್ರಾಹ್ಮಣ ಮೊದಲಾದವರು; ಮತ್ತು ಯಾವನು ನೀಚನಾದರೂ 
ಉತ್ತಮ ವರ್ಣದ ಗುಣ-ಕರ್ಮ-ಸ್ವಭಾವಗಳಿಂದ ಯುಕ್ತವಾಗಿದ್ದರೆ, ಅವನನ್ನು ಉತ್ತಮ ವರ್ಣದಲ್ಲಿಯೂ, ಮತ್ತು ಯಾವನು. 
ಉತ್ತಮ ವರ್ಣಸ್ಥನಾಗಿ ನೀಚಿಕರ್ಮ ಮಾಡುತ್ತಾನೋ, ಅವನನ್ನು ನೀಚವರ್ಣದಲ್ಲಿಯೂ ಅವಶ್ಯಕವಾಗಿ ಎಣಿಸಬೇಕು - 
ಎಂಬುದು ಸಿದ್ಧವಾಗುತ್ತದೆ. 


ಪಸ್ನೆ-ಬ್ರಾಹ್ಮಣೋಂಸ್ಕ ಮುಖಿಮಾಸೀದ್ದಾಹೂ ರಾಜನ! ಕೃತಃ | 
ಊರೂ ತದಸ್ತ್ಯ ಯಶ್ಶೈತ್ಯಿ ಪದ್ಧಾಂ ಶೂದ್ರೋ ರಿಜಾಯತ ॥। (ಯಜು: ೩೧-೧೧) 
ಬ್ರಾಹ್ಮಣನು ಈಶ್ವರನ ಮುಖದಿಂದಲೂ, ಕ್ಷತ್ರಿಯನು ಬಾಹುಗಳಿಂದಲೂ, ವೈಶ್ಯನು ತೊಡೆಗಳಿಂದಲೂ ಮತ್ತು ಶೂದ್ರನು 
ಪಾದಗಳಿಂದಲೂ ಉತ್ಪನ್ನನ್ನಗಿದ್ದಾನೆ - ಎಂದು ಇದರ ಅರ್ಥ. ಆದುದರಿಂದ, ಹೇಗೆ ಮುಖವು ತೋಳು ಮೊದಲಾದುದಾಗಿಯೂ 


ಮತ್ತು ತೋಳು- ಮೊದಲಾದುವು ಮುಖವಾಗಿಯೂ ಆಗುವುದಿಲ್ಲವೋ, ಹಾಗೆಯೇ ಬ್ರಾಹ್ಮಣರು ಕ್ಷತ್ರಿಯ- ಮೊದಲಾದವರು. 
ಬ್ರಾಹ್ಮಣರಾಗಿಯೂ ಆಗಲಾರರು. 


ಉತ್ತರ- ಈ ಮಂತ್ರಕ್ಕೆ ನೀವು ಯಾವ ಅರ್ಥ ಮಾಡಿದಿರೋ, ಅದು ಸರಿಯಲ್ಲ. ಏಕೆಂದರೆ-ಇಲ್ಲಿ ಪುರುಷನು - ಎಂದರೆ. 
ನಿರಾಕಾರನೂ, ವ್ಯಾಪಕನೂ ಆದ ಪರಮಾತ್ಮನ ಅನುವೃತ್ತಿಯಿದೆ. ಅವನು ನಿರಾಕಾರನಾಗಿರುವಾಗ, ಅವನಿಗೆ ಮುಖ - ಮೊದಲಾದ 


ಸತ್ಯಾರ್ಥಪ್ರಕಾಶ 
ಇರಲಾರವು. ಯಾವನು ಮುಖ-ಮೊದಲಾದ ಅಂಗಗಳಿಂದ ಯುಕ್ತಾಗಿರುತ್ತಾನೋ, ಅವನು ಪುರುಷನು, ಎಂದರೆ 
೭ ಮತ್ತು ಯಾವನು ವ್ಯಾಪಕನಲ್ಲವೋ, ಅವನು ಸರ್ವಶಕ್ತಿವಂತನು, ಜಗತ್ತಿನ ಉತ್ಪಾದಕನು, ಧಾರಕನು, 
ಪ್ರಳಯಕಾರಿಯು, ಜೀವರ ಪುಣ್ಯಪಾಪಗಳನ್ನಂತು ವ್ಯವಸ್ಥೆಮಾಡುವವನು, ಸರ್ವಜ್ಞನು, ಅಜನ್ಮನು, ಮೃತ್ಯುರಹಿತನು - ಮೊದಲಾದ 
ನಿಶೇಷಣಗಳನ್ನುಳ್ಳವನು ಆಗಲಾರನು. ಆದುದರಿಂದ , ಇದರ ಅರ್ಥವಿದು :- ಯಾವನು (ಅಸ್ಯ) ಪೂರ್ಣವ್ಯಾಪಕ ಪರಮಾತ್ಮನ 
ಸೃಷ್ಟಿಯಲ್ಲಿ ಮುಖದಂತೆ, ಎಲ್ಲರಲ್ಲಿ ಮುಖ್ಯನಾಗಿ ಉತ್ತಮವಾಗಿ ಇರುತ್ತಾನೋ, ಅವನು (ಬ್ರಾಹ್ಮಣಃ) ಬ್ರಾಹ್ಮಣನು; (ಬಾಹೂ) 
“ಬಾಹೈರ್ವೈಬಲಂ'' (ಶತಪಥ-೫.೪.೧.೧) “ ಬಾಹುರ್ವೈ ವೀರ್ಯಂ" (ಶತಪಥ-೬. 
ಬಾಹುವೆಂದು. ಅದು ಯಾವನಲ್ಲಿ ಅಧಿಕವಾಗಿರುತ್ತದೋ, ಅವನು (ರಾಜನ್ಯ]) ಕ್ಷತ್ರಿಯನು. (ಊರೂ) ಸೊಂಟದಿಂದ ಕೆಳಗಿನ 
ಮತ್ತು ಮಂಡಿಗಳ ಮೇಲಿನ ಭಾಗಕ್ಕೆ "ಊರೂ' ಎಂದು ಹೆಸರು. ಯಾವನು ಸಮಸ್ತ ಪದಾರ್ಥಗಳು ಇರುವೆಡೆಗೂ, ಸಮಸ್ತ 
ದೇಶಗಳಿಗೂ ತೊಡೆಗಳ ಬಲದಿಂದ ಹೋಗುತ್ತಾನೋ, ಬರುತ್ತಾನೋ, ಪ್ರವೇಶಿಸುತ್ತಾನೋ, ಅವನು (ವೈಶ್ಯ) ವೃಶ್ಯನು, ಮತ್ತು 
(ಪದ್ಭ್ಯಾಂ) ಯಾವನು ಪಾದದಂತೆ, ಎಂದರೆ ಕೆಳಗಿನ ಅಂಗದಂತೆ ಇದ್ದು, ಮೌಢ್ಯ - ಮೊದಲಾದ ಗುಣಗಳನ್ನುಳ್ಳವನಾಗಿರುತ್ತಾನೋ, 
ಅವನು ಶೂದ್ವನು, ಬೇರೆಡೆ, ಶತಪಥ ಬ್ರಾಹ್ಮಣ- ಮೊದಲಾದುವುಗಳಲ್ಲಿಯೂ ಈ ಮಂತ್ರಕ್ಕೆ ಹೀಗೆಯೇ ಅರ್ಥ ಮಾಡಿದ್ದಾರೆ. 
ಉದಾಹರಣೆಗೆ- 

















* ಯಸ್ಮಾದೇತೇ ಮುಖ್ಯಾಸ್ತಸ್ಮಾನ್ಮು ಖತೋಹಸ್ಕಜ್ಯಂತ "" - ಇತ್ತಾದಿ. 
`` ಇವರು ಮುಖ್ಯರಾಗಿರುವುದರಿಂದ , ಮುಖದಿಂದ ಉತ್ಪನ್ನರಾದರು - ಎಂಬ ಕಥನ ಸಂಗತವಾಗುತ್ತದೆ. ಎಂದರೆ, ಹೇಗೆ 
ಮುಖವು ಎಲ್ಲ ಅಂಗಗಳಲ್ಲಿಯೂ ಶ್ರೇಷ್ಠವಾಗಿದೆಯೋ, ಹಾಗೆ, ಪೂರ್ಣ ವಿದ್ಯೆಯಿಂದ ಮತ್ತು ಉತ್ತಮ ಗುಣ - ಕರ್ಮ - 
ಸ್ವಭಾವಗಳಿಂದ ಯುಕ್ತನಾಗಿರುವುದರಿಂದ, ಮನುಷ್ಯ ಜಾತಿಯಲ್ಲಿ ಬ್ರಾಹ್ಮಣನು ಉತ್ತಮನೆನಿಸುತ್ತಾನೆ. ಪರಮೇಶ್ವರನು 
ನಿರಾಕಾರನಾಗಿರುವುದರಿಂದ, ಮುಖ- ಮೊದಲಾದ ಅಂಗಗಳೇ ಇಲ್ಲದಿರುವಾಗ, ಮುಖ- ಮೊದಲಾದುವುಗಳಿಂದ ಉತ್ಪನ್ನವಾಗುವುದು, 
ಬಂಜೆಯಾದ ಸ್ತ್ರೀಯ ಮಗನ ವಿವಾಹವಾಗುವಂತೆ ಅಸಂಭವ. ಮತ್ತು ಯಾವನಾದರೂ ನಿಮಗೆ - “ಯಾರು ಯಾರು ಮುಖ- 
ಮೊದಲಾದವುಗಳಿಂದ ಹುಟ್ಟಿದ್ದರೋ, ಅವರಿಗೆ ಬ್ರಾಹ್ಮಣರು - ಮೊದಲಾದ ಹೆಸರುಗಳಿರಲಿ; ಆದರೆ, ನಿಮಗೆ ಅದು ಸಲ್ಲದು. 
ಏಕೆಂದರೆ, ಹೇಗೆ ಬೇರೆಯವರೆಲ್ಲಾ ಗರ್ಭಾಶಯದಿಂದ ಹುಟ್ಟುತ್ತಾರೋ, ಹಾಗೆ ನೀವಾ ಹುಟ್ಟುತ್ತೀರಿ. ನೀವ ಮುಖ ಮೊದಲಾದವುಗಳಿಂದ 
ಹುಟ್ಟದೆ, ಬ್ರಾಹ್ಮಣ - ಮೊದಲಾದ ಸಂಜ್ಞೆಗಳ ಅಭಿಮಾನ ತೋರಿಸುತ್ತೀರಿ''- ಎಂದರೆ, ನಿಮ್ಮ ಉತ್ತರವೇನು? ಆದುದರಿಂದ, 
ನೀವು ಹೇಳಿದ ಅರ್ಥ ವ್ಯರ್ಥವಾಗಿದೆ. ಮತ್ತು ನಾವು ಯಾವ ಅರ್ಥ ಮಾಡಿದ್ದೇವೋ, ಅದು ಸತ್ಯವಾಗಿದೆ. 
ಹೀಗಯೇ ಬೇರೆ ಕಡೆಯೂ ಹೇಳಿದೆ, ಹೇಗೆಂದರೆ:- 
ಶೂದ್ರೋ ಬ್ರಾಹ್ಮಣತಾಮೇತಿ ಬ್ರಾಹ್ಮಣಕ್ಕೈ ತಿ ಶೂದೃತಾಮ್‌ | 
ಕ್ಷತ್ತಿಯಾಜ್ಯಾತಮೇವಂತು ವಿದ್ಯಾದ್ವೈಶ್ವಾತ್ರಥೈವ ಚ ॥! (ಮನು:- ೧೦.೬೫). 
ಯಾವನು ಶೂದ್ರ ಕುಲದಲ್ಲಿ ಹುಟ್ಟಿದ್ದು, ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯನಿಗೆ ಸಮವಾದ ಗುಣ-ಕರ್ಮ-ಸ್ವಭಾವಗಳಿಂದ 
ಯಕ್ತನಾಗಿರುತ್ತಾನೋ, ಆ ಶೂದ್ರನು ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯನಾಗಿ ಹೋಗುವನು. ಹಾಗೆಯೇ, ಯಾವನು ಬ್ರಾಹ್ಮಣ, 
ಕ್ಷತ್ರಿಯ ಮತ್ತು ವೈಶ್ಯಕುಲದಲ್ಲಿ ಉತ್ಪನ್ನನಾಗಿರುವನೋ, ಮತ್ತು ಯಾವನ ಗುಣ - ಕರ್ಮ- ಸ್ವಭಾವಗಳು ಶೂದ್ರನಿಗೆ ತಕ್ಕವಾಗಿರುವವೋ, 
ಅವನು ಶೂದ್ರನಾಗುವನು. ಹಾಗೆಯೇ ಯಾವನಾದರೂ ಕ್ಷತ್ರಿಯನ ಅಥವಾ ವೈಶ್ಯನ ಕುಲದಲ್ಲಿ ಉತ್ಪನ್ನವಾಗಿದ್ದು, ಬ್ರಾಹ್ಮಣನ 
ಅಥವಾ ಶೂದ್ರನ ಹಾಗೆ ( ಗುಣ - ಕರ್ಮ - ಸ್ವಭಾವಗಳಿಂದ) ಆಗುವುದರಿಂದ ಬ್ರಾಹ್ಮಣನೂ ಮತ್ತು ಶೂದ್ರನೂ -ಕೂಡ 
ಆಗಿಹೋಗುತ್ತಾನೆ. ಎಂದರೆ-ನಾಲ್ಕು ವರ್ಣಗಳಲ್ಲಿಯೂ ಯಾವ ಯಾವ ಪುರುಷನು ಅಥವಾ ಸ್ತ್ರೀಯು ಯಾವ ಯಾವ ವರ್ಣಕ್ಕೆ 
ತಕ್ಕವರಾಗಿರುತ್ತಾರೋ, ಅವರವರನ್ನು ಆಯಾ ವರ್ಣದಲ್ಲಿ ಎಣಿಸಬೇಕು. 


ಧರ್ಮಚರ್ಯಯಾ ಜಘನ್ಕೋವರ್ಣಃ ಪೂರ್ವಂ ಪೂರ್ವಂ ವರ್ಣಮಾಪದ್ಯತೇ ಜಾತಿಪರಿವೃತ್ತೌ 11 ೧॥ 


ಅಧರ್ಮಚರ್ಯಯಾ ಪೂರ್ವೋ ವರ್ಣೋ ಜಘನ್ಯಂ ಜಘನ ವರ್ಣಮಾಪದ್ಯತೇ ಜಾತಿಪರಿವೃತ್ತೌ ॥1 ೨ 
(ಅಪಸ್ತಂಬ ಧರ್ಮ ೨.೫.೧೦.೧). 
ಅರ್ಥ- ಧರ್ಮಾಚರಣದಿಂದ, ನಿಕೃಷ್ಟ ವರ್ಣದವನು, ತನಗಿಂತ ಉತ್ತಮ - ಉತ್ತಮ ವರ್ಣವನ್ನು ಹೊಂದುತ್ತಾನೆ. ಯಾವ 
ಯಾವನು ಯಾವ ಯಾವದಕ್ಕೆ ಯೋಗ್ಯನಾಗಿರುತ್ತಾನೋ ಅವನನ್ನು ಆ ವರ್ಣದಲ್ಲಿ ಎಣಿಸಬೇಕು. (೧) 








ಚತುರ್ಥ ಸಮುಲ್ದಾನ 67 
ಹಾಗೆಯೇ, ಅಧರ್ಮಾಚರಣದಿಂದ ಪೂರ್ವ ಪೂರ್ವ-ಎಂದರೆ ಉತ್ತಮ- ಉತ್ತಮ ವರ್ಣದವನಾದ ಮಾನವನು,ತನಗಿಂತ 
ನೀಚ- ನೀಚವಾದ ವರ್ಣವನ್ನು ಹೊಂದುತ್ತಾನೆ; ಅವನನ್ನು ಅದೇ ವರ್ಣದಲ್ಲಿ ಎಣಿಸಬೇಕು. (೨) 


ಹೇಗೆ ಪುರುಷನು ಯಾವ ಯಾವ ವರ್ಣಕ್ಕೆ ಯೋಗ್ಯನಂದು ನಿರ್ಧರಿಸಲ್ಪಡುತ್ತಾನೋ, ಹಾಗೆಯೇ ಸ್ತ್ರೀಯರ ವ್ಯವಸ್ಥೆಯನ್ನೂ 
ತಿಳಿಯಬೇಕು. ಹೀಗೆ ಆಗುವುದರಿಂದ ಎಲ್ಲ ವರ್ಣಗಳೂ ತಮ್ಮ ತಮ್ಮ ಗುಣ-ಕರ್ಮ-ಸ್ವಭಾವಯುಕ್ತವಾಗಿದ್ದು ಶುದ್ಧತ್ವ 
ಹೊಂದಿರುತ್ತವೆ. ಎಂದರೆ - ಬ್ರಾಹ್ಮಣಕುಲದಲ್ಲಿ ಯಾವನೂ ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರಸಂತೆ ಇರುವುದಿಲ್ಲ; ಮತ್ತು ಕ್ಷತ್ರಿಯ, 
ವೈಶ್ಯ ಮತ್ತು ಶೂದ್ರ ವರ್ಣಗಳೂ ಕೂಡ ಶುದ್ಧವಾಗಿರುತ್ತವೆ. ಎಂದರೆ - ವರ್ಣಸಂಕರ ಉಂಟಾಗುವುದಿಲ್ಲ. ಇದರಿಂದ ಯಾವ 
ವರ್ಣದ ನಿಂದೆಯೂ, ಅಥವಾ ಅಯೋಗ್ಯತೆಯೂ ಉದ್ಭವಿಸುವುದಿಲ್ಲ - ಎಂಬುದು ಸಿದ್ಧವಾಗುತ್ತದೆ. 

ಪ್ರಶ್ನೆ- ಯಾವನಿಗಾದರೂ ಒಬ್ಬನೇ ಪುತ್ರ ಅಥವಾ ಪುತ್ರಿಯಿದ್ದು, ಅವನು ಅಥವಾ ಅವಳು ಅನ್ಯವರ್ಣದಲ್ಲಿ ಸೇರಿ. 
ಹೋದರೆ, ಆ ತಾಯಿ-ತಂದೆಗಳ ಸೇವೆಯನ್ನಾರು ಮಾಡುವರು? ಮತ್ತು ವಂಶಚ್ಛೇದನವೂ ಅಗಿಬಿಡುವುದು. ಇದಕ್ಕೆ' ಯಾವ 
ವ್ಯವಸ್ಥೆಯಾಗಬೇಕು? 

ಉತ್ತರ ಯಾವನ ಸೇವೆಗೂ ಭಂಗವೂ ಬಾರದು; ಮಶಚ್ಛೇದನವೂ ಆಗದು. ಏಕೆಂದರೆ, ಅವರಿಗೆ ತಮ್ಮ ಪತ್ರ - 
ಪುತ್ರಿಯರ ಪ್ರತಿಯಾಗಿ, ಸ್ವವರ್ಣಕ್ಕೆ ಯೋಗ್ಯವಾದ ಅನ್ಯಸಂತತಿ ವಿದ್ಯಾಸಭಾ ಮತ್ತು ರಾಜಸಭಾ ವ್ಯವಸ್ಥೆಯಿಂದ 
ಲಭಿಸುವುದು. ಇದೇ ಕಾರಣದಿಂದ ಸ್ವಲ್ಪವೂ ಅವ್ಯವಸ್ಥೆಯಾಗುವುದಿಲ್ಲ. ಗುಣ ಕರ್ಮಗಳಿಂದ ಉಂಟಾಗುವ ಈ ವರ್ಣವ್ಯವಸ್ಥೆ ಕನ್ಕೆಯರ 
ಹದಿನಾರನೆಯ ವರ್ಷದ ಮತ್ತು ಪುರುಷರ ಇಪ್ಪತ್ತೈ ದನೆಯ ವರ್ಷದ ಪರೀಕ್ಷೆಯಲ್ಲಿ ನಿಯತಮಾಡಲ್ಪಡಬೇಕು. ಮತ್ತು ಇದೇ 
ಕ್ರಮದಿಂದ , ಎಂದರೆ - ಬ್ರಾಹ್ಮಣ ವರ್ಣದವನ ವಿವಾಹ ಬ್ರಾಹ್ಮಣಿಯೊಂದಿಗೆ, ಕ್ಷತ್ರಿಯ ವರ್ಣದವನ ವಿವಾಹ ಕ್ಷತ್ರಾಣಿಯೊಂದಿಗೆ, 
ವೈಶ್ಯ ವರ್ಣದವನ ವಿವಾಹ ವೈಶೈಯೊಂದಿಗೆ ಮತ್ತು ಶೂದ್ರ ವರ್ಣದವನ ವಿವಾಹ ಶೂದ್ರಾಣಿಯೊಂದಿಗೆ ಆಗಬೇಕು. ಆಗಲೇ ತಮ್ಮ. 
ತಮ್ಮ ವರ್ಣಗಳ ಕರ್ಮಗಳೂ, ಮತ್ತು ಪರಸ್ಪರ ಪ್ರೀತಿಯೂ ಯೋಗ್ಯ ರೀತಿಯಲ್ಲಿ ಪ್ರವರ್ಶಿಸುವುವು. 


ಈ ನಾಲ್ಕು ವರ್ಣಗಳ ಕರ್ತವ್ಯ ಕರ್ಮಗಳು ಮತ್ತು ಗುಣಗಳು ಈ ಕೆಳಗಿನವಾಗಿವೆ:- 
ಬ್ರಾಹ್ಮಣ : ಅಧ್ಯಾಪನಮಧ್ಯಯನಂ ಯಜನಂ ಯಾಜನಂ ತಥಾ | 


ದಾನಂ. ಪತಿಗ್ರಹತ್ಚೈವ ಬ್ರಾಹ್ಮಣಾನಾಮಕಲ್ಪಯತ್‌ 11೧11 (ಮನು-- ೧.೮೮) 
ಶಮೋ ದಮಸ್ತಶಃ ಶೌಚಂ ಕ್ಷಾಂತಿರಾರ್ಜನಮೇವ ಚ 1 
ಜ್ಞಾನಂ ವಿಜ್ಞಾನಮಾಸ್ತಿಕ್ಕಂ ಬ್ರಹ್ಮಕರ್ಮ ಸ್ಥಭಾವಜಮ್‌ ॥ ೨॥ (ಭಗವದ್ಗೀತಾ:- ೧೫.೪೨) 


ಓದುವುದು-ಓದಿಸುವುದು, ಯಜ್ಞಮಾಡುವುದು-ಮಾಡಿಸುವುದು,ದಾನ ಕೊಡುವುದು ಮತ್ತು ತೆಗೆದುಕೊಳ್ಳುವುದು - ಈ ಆರೂ 
ಬ್ರಾಹ್ಮಣನ ಕರ್ಮಗಳಾಗಿವೆ. ಆದರೆ, “ ಪ್ರತಿಗ್ರಹಃಷ್ಯತ್ತವರಃ ” (ಮನು:- ೧೦.೧೦೯) ಎಂದರೆ, (ಪ್ರತಿಗ್ರಹ) ತೆಗೆದುಕೊಳ್ಳುವುದು 
ಕರ್ಮವಾಗಿದೆ.*(೧) 





(ಶಮಃ) ಮನಸ್ಸಿನಿಂದ ಕೆಟ್ಟ ಕೆಲಸದ ಬಯಕೆಯನ್ನೂ ಕೂಡ ಮಾಡದಿರುವುದು ಮತ್ತು ಅದನ್ನು ಅಧರ್ಮದಲ್ಲಿ ಎಂದೂ 
ಪ್ರವೃತ್ತವಾಗಲು ಬಿಡದಿರುವುದು, (ದಮಃ) ಶ್ರೋತ್ರ ಮತ್ತು ನೇತ್ರ - ಮೊದಲಾದ ಇಂದ್ರಿಯಗಳನ್ನು ಅನ್ಯಾಯಾಚರಣದಿಂದ ತಡೆದು, 
ಧರ್ಮದಲ್ಲಿ ತೊಡಗಿಸುವುದು, (ತಪ) ಸದಾ ಬ್ರಹ್ಮಚಾರಿಯಾಗಿ ಜಿತೇಂದ್ರಿಯನಾಗಿ ಧರ್ಮಾನುಷ್ಠಾನ ಮಾಡುವುದು, (ಕೌಚ) - 


ಅದ್ವಿರ್ಗಾತ್ರಾಣಿ ಶುಧ್ಯಂತಿ ಮನಃ ಸತ್ಯೇನ ಶುಧ್ಧತಿ 1 
ವಿದ್ಯಾತಪೋಭ್ಯಾಂ ಭೂತಾತ್ಮಾ ಬುದ್ಧಿರ್ಜಾನೇನ ಶುಧ್ಧತಿ 11 (ಮನು:- ೫.೧೦೯) 
ನೀರಿನಿಂದ ಹೊರಗಣ ಅಂಗಗಳೂ, ಸತ್ಯಾಚಾರದಿಂದ ಮನಸ್ಸೂ, ವಿದ್ಯೆ ಮತ್ತು ಧರ್ಮಾನುಷ್ಠಾನದಿಂದ ಜೀವಾತ್ಮನೂ ಮತ್ತು 
ಜ್ಞಾನದಿಂದ ಬುದ್ಧಿಯೂ ಪಪಿತ್ರವಾಗುತ್ತವೆ. ಒಳಗಿನ ರಾಗ-- ದ್ವೇಷ ಮೊದಲಾದುವನ್ನೂ , ಮತ್ತು ಹೊರಗಣ ಕೊಳೆಗಳನ್ನೂ ದೂರಮಾಡಿ 
ಶುದ್ಧನಾಗಿರುವುದು , ಎಂದರೆ ವಿವೇಕಪೂರ್ವಕವಾಗಿ ಸತ್ಯವನ್ನು ಗ್ರಹಿಸುವುದರಿಂದ ಮತ್ತು ಅಸತ್ಯದ ತ್ಯಾಗದಿಂದ ನಿಶ್ಚಯವಾಗಿ 
ಪವಿತ್ರನಾಗುತ್ತಾನೆ. (ಕ್ಷಾಂತಿ$) - ಎಂದರೆ, ನಿಂದಾ-ಸ್ತುತಿಗಳು, ಸುಖ ದುಃಖಗಳು, ಶೀತೋಷ್ಠಗಳು , ಹಸಿವು, ಬಾಯಾರಿಕೆ, ನಷ್ಟ, 





ಪಾಷ ಹಾಡ್‌ ಹಾಡ ವಾಸ್ಯೆ ಕೈಯೊಡ್ಡುವುದು ನೀಡ ಕರ್ಷ-ಎಂದು ತಕ್ಷಕ. 


68 ಸತ್ಯಾರ್ಥಪ್ರಶ 

ಲಾಭ, ಮಾನ - ಅಪಮಾನಗಳು ಮೊದಲಾದುವನ್ನೂ, ಹರ್ಷ-ಶೋಕಗಳನ್ನೂ ಸಹಿಸಿ, ಧರ್ಮದಲ್ಲಿ ದೃಢ ನಿಶ್ಚಯವಳ್ಳವನಾಗಿರುವುದು, 
(ಆರ್ಜವ) ಕೋಮ೦ತ್ವ, ನಿರಭಿಮಾನತ್ವ, ಸರಳತ್ವ, ಸರಳಸ್ವಭಾವವ್ಯಾಟ್ಟುಕೊಳ್ಳುವುದು, ಕುಟಿಲತೆ - ಮೊದಲಾದ ದೋಷಗಳನ್ನು 
ಬಿಟ್ಟುಬಿಡುವುದು, ( ಜ್ಞಾನ) ಸಮಸ್ತ್ರ ವೇದ ಮೊದಲಾದ ಶಾಸ್ತ್ರಗಳನ್ನು ಸಾಂಗೋಪಾಂಗವಾಗಿ ಓದಿ, ಓದಿಸುವ ಸಾಮರ್ಥ್ಯ, 
ವಿವೇಕ, ಸತ್ಯದ ನಿರ್ಣಯ, ಯಾವ ವಸ್ತು ಹೇಗಿದೆಯೋ ಅದನ್ನು ಹಾಗೆಯೇ, ಎಂದರೆ-ಜಡವನ್ನು ಜಡವೆಂದೂ ಚೇತನವನ್ನು 
ಚೇತನವೆಂದೂ ತಿಳಿಯುವುದು ಮತ್ತು ಒಪ್ಪವುದು, ( ವಿಜ್ಞಾನ ಪೃಥಿವಿಯಿಂದ ಹಿಡಿದು ಪರಮಾತ್ಮನ ಪರ್ಯಂತ ಪದಾರ್ಥಗಳನ್ನು 
ವಿಶೇಷತೆಯೊಂದಿಗೆ ತಿಳಿದು, ಅದರಿಂದ ತಕ್ಕರೀತಿಯಲ್ಲಿ ಉಪಯೋಗ ಪಡೆದುಕೊಳ್ಳುವುದು, (ಆಸ್ತಿಕ್ಕ) ಎಂದಿಗೂ ವೇದಗಳು, 
ಈಶ್ವರ, ಮುಕ್ತಿ, ಹಿಂದಿನ ಮತ್ತು ಮುಂದಿನ ಜನ್ಮಗಳು, ಧರ್ಮ, ವಿದ್ಯೆ, ಸತ್ಸಂಗ ಇವುಗಳಲ್ಲಿ ಶ್ರದ್ಧೆ, ಮಾತೆ. ಪಿತಾ, 
ಆಚಾರ್ಯ ಮತ್ತು ಅತಿಥಿಗಳ ಸೇವೆಯನ್ನು ಬಿಡದಿರುವುದು, ಹಾಗೂ ನಿಂದೆಯನ್ನು ಎಂದಿಗೂ ಮಾಡದಿರುವುದು - ಈ 
ಹದಿಸೈದು ಕರ್ಮಗಳು ಮತ್ತು ಗುಣಗಳು ಬ್ರಾಹ್ಮಣ ವರ್ಣಸ್ಥರಾದ ಮಾನವರಲ್ಲಿ ಅವಶ್ಯಕವಾಗಿಯೂ ಇರಬೇಕು. (೨) 


ಕ್ಷತ್ರಿಯ; - ಪ್ರಜಾನಾಂ ರಕ್ಷಣಂ ದಾನಮಿಜ್ಯಾಧ್ಯಯನಮೇವ ಚ ॥ 


ವಿಷಯೇಷ್ನಪ್ರಸಕ್ತಿಶ್ಚ ಕ್ಷತ್ರಿಯಸ್ಕ ಸಮಾಸತಃ ॥೧॥ (ಮನು:- ೧.೯೯) 
ಶೌರ್ಯಂ ತೇಜೋ ಧೃತಿರ್ದಾಕ್ಷಂ ಯುದ್ಧೇಚಾಪ್ಕಪಲಾಯನಮ್‌ ॥ 
ದಾನಮೀಶ್ಹರಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಮ್‌ !1 ೨ ॥| (ಭಗವದ್ಗೀತಾ- ೧೫.೪೩ ) 


(ಪ್ರಜಾ) ನ್ಯಾಯದಿಂದ ಪ್ರಜಾರಕ್ಷಣೆ, ಎಂದರೆ, ಪಕ್ಷಪಾತವನ್ನ ಬಿಟ್ಟು ಶ್ರೇಷ್ಠರ ಸತ್ಯಾರವನ್ನೂ ದುಷ್ಟರ ತಿರಸ್ಕಾರವನ್ನೂ 
ಮಾಡುವುದು, ಎಲ್ಲ ರೀತಿಯಿಂದಲೂ, ಎಲ್ಲರನ್ನೂ ಪಾಲಿಸುವುದು, (ದಾನ) ವಿದ್ಯಾ - ಧರ್ಮಗಳ ಪ್ರವೃತ್ತಿಯಲ್ಲಿ ಮತ್ತು ಸುಪಾತ್ರರ. 
ಸೇವೆಯಲ್ಲಿ ಧನವೇ ಮೊದಲಾದ ಪದಾರ್ಥಗಳ ವ್ಯಯವನ್ನು ಮಾಡುವುದು, (ಇಜ್ಯಾ) ಅಗ್ನಿಹೋತ್ರ ಮೊದಲಾದ ಯಜ್ಞಗಳನ್ನು 
ಮಾಡುವುದು ಮತ್ತು ಮಾಡಿಸುವುದು (ಅಧ್ಯಯನ) ವೇದಗಳೇ ಮೊದಲಾದ ಶಾಸ್ತ್ರಗಳನ್ನು ಓದುವುದು, ಓದಿಸಲು ವ್ಯವಸ್ಥೆಮಾಡುವುು, 
ಮತ್ತು, (ವಿಷಯೇಷು) ವಿಷಯಗಳಿಗೆ ಸಿಕ್ಕಿಕೊಳ್ಳದೆ , ಜಿತೇಂದ್ರಿಯನಾಗಿದ್ದು, ಸದಾ ಶರೀರ ಮತ್ತು. ಅತ್ಮನಿಂದ 
ಬಲಶಾಲಿಯಾಗಿರುವುದು.(೧) 


(ಶೌರ್ಯ) ನೂರಾರು - ಸಾವಿರಾರು ಜನರೊಂದಿಗೆ ಯದ್ಧಮಾಡುವುದರಲ್ಲಿ ಕೂಡ, ಒಬ್ಬನೇ ಆದರೂ ಭಯ ಹೊಂದಿರುವುದು, 
(ತೇಜ/) ಸದಾ ತೇಜಸ್ವಿ - ಎಂದರೆ, ದೈನ್ಯರಹಿತನಾಗಿ, ಪ್ರಗಲ್ಫನೂ, ದೃಢನೂ ಆಗಿರುವುದು, (ಧೃತಿ) ಧೈರ್ಯಶಾಲಿಯಾಗಿರುವುದು, 
(ದಾಕ್ಷ) ರಾಜನ ಮತ್ತು ಪ್ರಜೆಗಳ ಸಂಬಂಧದ ವ್ಯವಹಾರಗಳಲ್ಲಿಯಾ ಮತ್ತು ಸಮಸ್ತ ಶಾಸ್ತ್ರಗಳಲ್ಲಿಯೂ ಅತಿ ಚತುರನಾಗಿರುವುದು, 
(ಯುದ್ಧೇ) ಯುದ್ಧದಲ್ಲಿಯೂ ದೃಢನೂ, ನಿಃಶಂಕನೂ ಆಗಿದ್ದು, ಅದರಿಂದ ಎಂದಿಗೂ ಸರಿಯದಿರುವುದು, ಓಡಿಹೋಗದಿರುವುದು, 
ಎಂದರೆ- ನಿಶ್ಚಯವಾಗಿ ವಿಜಯ ಲಭಿಸುವಂತೆ, ತಾನು ಉಳಿದುಕೊಳ್ಳುವಂತೆ, ಹೋರಾಡುವುದು, ಓಡಿಹೋಗುವುದರಿಂದ ಅಥವಾ 
ಶತ್ರುವಿಗೆ ಮೋಸಮಾಡುವುದರಿಂದ ಗೆಲುವಾಗುವಂತಿದ್ದಲ್ಲಿ ಹಾಗೆಯೇ ಮಾಡುವುದು, (ದಾನ) ದಾನಶೀಲತ್ವವನ್ನು ಹೊಂದಿರುವುದು, 
(ಈಶ್ವರಭಾವ) ಪಕ್ಷಪಾತರಹಿತನಾಗಿ, ಎಲ್ಲರೊಂದಿಗೆ ತಕ್ಕರೀತಿಯಲ್ಲಿ ವರ್ತಿಸುವುದು, ಆರೋಚಿಸಿಯೇ ಕೊಡುವುದು, ಪ್ರತಿಜ್ಞೆಯನ್ನು 
ಪೂರ್ಣಗೊಳಿಸುವುದು, ಅದನ್ನು ಎಂದಿಗೂ ಮುರಿದು ಬೀಳಲು ಬಿಡದಿರುವುದು - ಈ ಹನ್ನೊಂದು ಕ್ಷತ್ರಿಯ ವರ್ಣದ ಕರ್ಮಗಳು 
ಮತು ಗುಣಗಳು. (೨) 


ವೈಶ್ಯ;- ಪಶೂನಾಂ ರಕ್ಷಣಂ ದಾನಮಿಜ್ಮಾಧ್ಯಯಮೇವ ಚ ॥ 

ವಣಿಕ್ಟಥಂ ಕುಸೀದಂಚ ವೈಶ್ಯಸ್ಥ ಕೃಷಿಮೇವ ಚಟ್ಟ (ಮನು- ೧. ೯೦) 

(ಪಶುರಕ್ಷಾ ) ಹಸು - ಮೊದಲಾದ ಪ್ರಾಣಿಗಳ ಪಾಲನ - ವರ್ಧನಮಾಡುವುದು/(ದಾನ) ವಿದ್ಯಾ-ಧರ್ಮಗಳ ಅಭಿವೃದ್ಧಿಯನ್ನು 
ಮಾಡುವುದಕ್ಕಾಗಿ- ಮಾಡಿಸುವುದಕ್ಕಾಗಿ ಧನ- ಮೊದಲಾದುವನ್ನು ವ್ಯಯಿಸುವುದು, ( ಇಜ್ಯಾ ) ಆಗ್ನಿಹೋತ್ರ- ಮೊದಲಾದ ಯಜ್ಞಗಳನ್ನು 
ಮಾಡುವುದು, (ಅಧ್ಯಯನ ) ವೇದಗಳೇ ಮೊದಲಾದ ಶಾಸ್ತ್ರಗಳನ್ನು ಓದುವುದು, ( ವಣಿಕ್ಷಥ ) ಸಮಸ್ತ ರೀತಿಯ ವ್ಯಾಪಾರಗಳನ್ನೂ 
ಮಾಡುವುದು, (ಕುಸೀದ) ನೂರು ರೂಪಾಯಿಗಳಿಗೆ ನಾಲ್ಕಾಣೆ, ಆರಾಣೆ, ಎಂಟಾಣೆ, ಹನ್ನೆರಡಾಣೆ, ಹದಿನಾರಾಣೆ ಅಥವಾ 
ಇಪ್ಪತ್ತಾಣಗಳಿಗಿಂತ * ಹೆಚ್ಚು ಬಡ್ಡಿಯನ್ನೂ ಮತ್ತು ಮೂಲಧನಕ್ಕೆ ಎರಡರಷ್ಟು , ಎಂದರೆ, ಒಂದು ರೂಪಾಯಿಯನ್ನು ಕೊಟ್ಟಿದ್ದಲ್ಲಿ 
ನೂರು ವರ್ಷಗಳಲ್ಲಿಯೇ ಅದರೂ ಎರಡು ರೂಪಾಯಿಗಳಿಗಿಂತ ಹೆಚ್ಚನ್ನು ತೆಗೆದುಕೊಳ್ಳದಿರುವುದು ಮತ್ತು ಕೊಡದಿರುವುದು (ಕೃಷಿ 
ಬೇಸಾಯ ಮಾಡುವುದು- ಇವು ವೈಶ್ಯ ಗುಣ-ಕರ್ಮಗಳು. 





*. ಈಗಿನ ಲಸ್ಕದಲ್ಲಿ , ೧೦೦ ರೂಗಳಿಗೆ, ೨೫ ಪೈ, ೩೭್ಟೈ, ೫೦ೈ, ೧ರೂ,, ೧.೨೫ ರೂ. 











ಚತುರ್ಥ ಸಮುಲ್ಲಾಸ 69 
ಶೂದ್ರ- 
ವಿಕಮೇವತು ಶೂದ್ರಸ್ಮ ಪ್ರಭುಃ ಕರ್ಮ ಸಮಾದಿಶತ್‌ | 
ಏಿತೇಷಾಮೇವ ವರ್ಣಾನಾಂ ಶುಶ್ರೂಪಾಮನಸೂಯಯಾ ॥ (ಮನು- ೧.೯೧.) 
ನಿಂದೆ, ಈರ್ಷ್ಯೆ, ಅಭಿಮಾನ - ಮೊದಲಾದ ದೋಷಗಳನ್ನು ಬಿಟ್ಟು ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರ ಸೇವೆಯನ್ನು 
ತಕ್ಕರೀತಿಯಲ್ಲಿ ಮಾಡುವುದು ಮತ್ತು ಅದರಿಂದಲೇ ತನ್ನ ಜೀವನ - ನಿರ್ವಾಹ ಮಾಡುವುದು ಶೂದ್ರನಿಗೆ ಯೋಗ್ಯವಾಗಿದೆ. ಇದೊಂದೇ 
ಶೂದ್ರನ ಗುಣ - ಕರ್ಮವಾಗಿದೆ. 
ಸಂಕ್ಷೇಪವಾಗಿ ಹೀಗೆ ವರ್ಣಗಳ ಗುಣ - ಕರ್ಮಗಳನ್ನು ಬರೆದೆವು. ಯಾವ ಯಾವ ಪುರುಷನಲ್ಲಿ ಯಾವ ಯಾವ ವರ್ಣದ ಗುಣ 
- ಕರ್ಮಗಳಿರುವುವೋ, ಆಯಾ ವರ್ಣದ ಅಧಿಕಾರವನ್ನು ಕೊಡಬೇಕು. ಈ ವಿಧದ ವ್ಯವಸ್ಥೆಯನ್ನು ಇಡುವುದರಿಂದ ಸರ್ವಮಾನವರೂ 
ಉನ್ನತಶೀಲರಾಗಿರುತ್ತರೆ. ಏಕೆಂದರೆ, ಉತ್ತಮ ವರ್ಣದವರಿಗೆ ನಮ್ಮ ಮಕ್ಕಳು ಮೂರ್ಜಿತ್ವ ಮೊದಲಾದ ದೋಷಗಳಿಂದ ಯಕ್ಷರಾದಲ್ಲಿ 
ಶೂದ್ವರಾಗಿ ಹೋಗುವರು- ಎಂಬ ಭಯವಿರುವುದು. ಮತ್ತು ಮಕ್ಕಳೂ ಕೂಡ ನಾವು ಮೇಲೆ ಹೇಳಿದ ನಡೆನುಡಿಗಳನ್ನೂ ಮತ್ತು 
ವಿದ್ಯೆಯನ್ನೂ ಹೊಂದದವರಾದರೆ, ಶೂದ್ರರಾಗಬೇಕಾಗುವುದು - ಎಂದು ಹೆದರುತ್ತಿರುವರು, ಮತ್ತು ನೀಚ ವರ್ಣಗಳಲ್ಲಿ ಉತ್ತಮ 
ವರ್ಣಸ್ಫರಾಗಲು ಉತ್ಸಾಹವು ವರ್ಧಿಸುವುದು. 
ವಿದ್ಯೆಯ ಮತ್ತು ಧರ್ಮದ ಪ್ರಚಾರದ ಅಧಿಕಾರವನ್ನು ಬ್ರಾಹ್ಮಣರಿಗೆ ಕೊಡಬೇಕು; ಏಕೆಂದರೆ - ಅವರು ಪೂರ್ಣ 
'ವಿದ್ಯಾವಂತರೂ ಮತ್ತು ಧಾರ್ಮಿಕರೂ ಆಗಿರುವುದರಿಂದ, ಆ ಕಾರ್ಯವನ್ನು ಯೋಗ್ಯವಾದ ರೀತಿಯಲ್ಲಿ ಮಾಡಬಲ್ಲರು. 
ಕ್ಷತ್ರಿಯರಿಗೆ ರಾಜ್ಯದ ಅಧಿಕಾರವನ್ನು ಕೊಡುವುದರಿಂದ, ರಾಜ್ಯಕ್ಕೆ ಎಂದಿಗೂ ಹಾನಿ ಅಥವಾ ವಿಘ್ನ ಉಂಟಾಗುವುದಿಲ್ಲ. 
ಪಶುಪಾಲನ - ಮೊದಲಾದುದರ ಅಧಿಕಾರ ವೈಶ್ಯರಿಗೆ ಮಾತ್ರವೇ ಇರುವುದು ಯೋಗ್ಯವಾಗಿದೆ. ಏಕೆಂದರೆ - ಅವರು 
ಈ ಕೆಲಸವನ್ನು ಚೆನ್ನಾಗಿ ಮಾಡಬಲ್ಲರು. 
ಶೂದ್ರನು ವಿದ್ಯಾರಹಿತನಾದ ಮುಗ್ಧಣಾಗಿರುವುದರಿಂದ, ವಿದ್ಯಾ-ಸಂಬಂಧಿಯಾದ ಯಾವ ಕಾರ್ಯವನ್ನು ಮಾಡಲಾರನು; ಆದರೆ- 
ಶರೀರದ ಎಲ್ಲ ಕೆಲಸಗಳನ್ನೂ ಮಾಡಬಲ್ಲನು ; ಆದುದರಿಂದ ಶೂದ್ರನಿಗೆ ಸೇವೆಯ ಅಧಿಕಾರವಿದೆ. ಈ ರೀತಿ ವರ್ಣಗಳನ್ನು ಅವು- 
ಅವುಗಳ ಅಧಿಕಾರದಲ್ಲಿ ಪ್ರವೃತ್ತವಾಗಿಡುವುದು ರಾಜನೇ ಮೊದಲಾದ ಸಭ್ಯ ಜನರ. ಕಾರ್ಯವಾಗಿದೆ. 


ವಿವಾಹದ ಲಕ್ಷಣಗಳು 
ಬ್ರಾಹ್ಮೋ ದೈವಸ್ತಥೈವಾರ್ಪಃ ಪ್ರಾಜಾಪತಸ್ತಥಾ ಸಿರ | 
ಗಾಂಧರ್ವೋ ರಾಕ್ಷಸಕ್ಕೆ ವ ಪೈಶಾಚಶ್ಯಾಪ್ಠಮೋಂಧವುಃ : 11 (ಮನು-೩.೨೧) 


ವಿವಾಹವು ಎಂಟು ಬಗೆಯದಿರುತ್ತದೆ- ೧. ಬ್ರಾಹ್ಮ, ೨. ಜೈವ, ೩. ಅರ್ಹ, ೪. ಪ್ರಾಜಾಪತ್ಮ, ೫. ಆಸುರ, 
೬.ಗಾಂಧರ್ವ, ೭. ರಾಕ್ಷಸ, ೮. ಪೈಶಾಚ. 


ಈ ವಿವಾಹಗಳ ವ್ಯವಸ್ಥೆಯಿದು :- ವರ - ಕನ್ಕೆ - ಇಬ್ಬರೂ ಯಥಾವತ್‌ ಬ್ರಹ್ಮಚರ್ಯದಿಂದ ಪೂರ್ಣ ವಿದ್ವಾಂಸರೂ, 
ಧಾರ್ಮಿಕರೂ ಮತ್ತು ಸುಶೀಲರೂ ಆಗಿರಬೇಕು. ಅವರ ಪರಸ್ಪರ ಪ್ರಸನ್ನತೆಯಿಂದ ನಡೆಯುವ ವಿವಾಹ ' ಬ್ರಾಹ್ಮ' ಎನ್ನಿಸುತ್ತದೆ. 


ಹವ ಅಪ ವಾಸಾ ಟು ಕ ಕಾ್‌ 


ವರಾಿಂದ ಏನನ್ನಾದರೂ ತೆಗೆದುಕೊಂಡು ಮದುವೆಯಾಗುವುದು 'ಆರ್ಷ". 

ಧರ್ಮಾಭಿವೃದ್ಧಿಗೋಸ್ಕರ" ಇಬ್ಬರ ವಿವಾಹವಾಗುವುದು 'ಪ್ರಾಜಾಪತ[ . 

ವರ ಮತ್ತು ಕನ್ಕೆಗೆ ಏನನ್ನಾದರೂ ಕೊಟ್ಟು ವಿವಾಹವಾಗುವುದು " ಆಸುರೆ '. 

ನಿಯಮವಿಲ್ಲದೆ , ಸಲ್ಲದ ಸಮಯದಲ್ಲಿ ಯಾವುದೋ ಕಾರಣದಿಂದ, ಇಬ್ಬರ ಇಚ್ಛೆಯಿಂದ ವರ - ಕನ್ನೆಯರ ಪರಸ್ಪರ: 


' ಮುನ್ನ ಹೇಳಿದ ವಿವಾಹಗಳು ಧರ್ಮಾಭಿವೃದ್ಧಿ ಸಾಧಕವಲ್ಲ - ಎಂದಲ್ಲ, ಅಂದರೆ, ಪ್ರಾಜಾಪತ್ಕ ವಿವಾಹದಲ್ಲಿ ಸಂತಾನೋತ್ಪತ್ತಿ - 
ಮೊದಲಾದವಕ್ಕಿಂತ ಭರ್ಮಾಭಿವೃದ್ಧಿಯೇ ಮುಖ್ಯ ಉದ್ವಿಶೈ- ಎಂದು ತಾತ್ವರ್ಜ. 








70 ಸತ್ಯಾರ್ಥಪ್ರಕಾಶ 
ಸಂಯೋಗವಾಗುವುದು " ಗಾಂಧರ್ವ ' 

ಹೋರಾಟ ಮಾಡಿ, ಬಲತ್ಕಾರದಿಂದ, ಎಂದರೆ, ಕಸಿದು ಮೇಲೆ ಬಿದ್ದು, ಅಥವಾ ಕಪಟದಿಂದ ಕನ್ಶೆಯನ್ನು ಗ್ರಹಿಸುವುದು 
"ರಾಕ್ಷಸ, 

ಮಲಗಿರುವ, ಅಥವಾ ಮದ್ಯ ಮೊದಲಾದುದನ್ನು ಕುಡಿದು, ಮತ್ತೆಯಾಗಿರುವ ಕನ್ಶೆಯೊಂದಿಗೆ ಬಲತ್ಕಾರದಿಂದ ಸಂಯೋಗ 
ಮಾಡುವುದು ' ಪೈಶಾಚೆ '. 

ಈ ಎಲ್ಲ ವಿವಾಹಗಳಲ್ಲಿಯೂ ಬ್ರಾಹ್ಮ ವಿವಾಹ ಸರ್ವೋತ್ಕೃಷ್ಟ ; ದೈವ ಮತ್ತು ಪ್ರಾಜಾಪತ್ಕ ಮಧ್ಯಮ ; ಆರ್ಷ, ಆಸುರ ಮತ್ತು 
ಗಾಂಧರ್ವ ನಿಕೃಷ್ಟ; ರಾಕ್ಷಸ ಅಧಮ ಮತ್ತು ಪೈಶಾಚ ಮಹಾಭಷ್ಟವಾಗಿದೆ. 

ಆದುದರಿಂದ, ವಿವಾಹಕ್ಕೆ ಮುಂಚೆ , ಏಕಾಂತದಲ್ಲಿ ಕನ್ಶಾ- ವರರ ಮಿಳನವಾಗಬಾರದು - ಎಂದೇ ನಿಶ್ಚಯ ಮಾಡಿಕೊಳ್ಳಬೇಕು. 
ಏಕೆಂದರೆ ಯುವಾವಸ್ಥೆಯಲ್ಲಿ ಸ್ತ್ರೀ - ಪುರುಷರ ಏಕಾಂತವಾಸವು ದೂಷಣಕರವಾಗಿರುತ್ತದೆ. 

ಆದರೆ, ಯಾವಾಗ ಕನ್ನೆಯ ಅಥವಾ ವರನ ವಿವಾಹದ ಸಮಯ ಬರುತ್ತದೋ, ಎಂದರೆ, ಬ್ರಹ್ಮಚರ್ಯಾಶ್ರಮ ಮತ್ತು ವಿದ್ಯೆ 
ಪೂರ್ಣವಾಗುವುದಕ್ಕೆ ಒಂದು ವರ್ಷ ಅಥವಾ ಆರು ತಿಂಗಳು ಉಳಿದಿರುವುದೋ, ಆಗ ಆ ಕನ್ಕೆಯರ ಮತ್ತು ಕುಮಾರರ, ಪ್ರತಿಬಿಂಬ 
ಅಥವಾ ಪ್ರತಿಕೃತಿ (70000) ಇಳಿಸಿ, ಕನ್ಯೆಯರ ಅಧ್ಯಾಪಿಕೆಯರ ಬಳಿಗೆ ಕುಮಾರರ, ಕುಮಾರರುಗಳು ಅಧ್ಯಾಪಕರ ಬಳಿಗೆ ಕನ್ನೆಯರ 
ಪ್ರತಿಕೃತಿಗಳನ್ನು ಕಳುಹಿಸಬೇಕು. ಯಾರ - ಯಾರ ರೂಪ ಹೊಂದಿಕೊಳ್ಳುವುದೋ, ಆಯಾ ವ್ಯಕ್ತಿಗಳ ಇತಿಹಾಸವನ್ನು , ಎಂದರೆ, 
ಗಣ- ಕರ್ಮ ಸ್ವಭಾವಗಳನ್ನು ಚಿನ್ನಗಿ ಪರಿಶೀಲಿಸಿ ನೋಡಬೇಕು. ಯಾವಾಗ ಇಬ್ಬರ ಗುಣ - ಕರ್ಮ ಸ್ವಭಾವಗಳೂ ಹೊಂದಿಕೊಳ್ಳವವೋ, 
ಆಗ, ಯಾರ ಸಂಗಡ ಯಾರ ಯಾರ ವಿವಾಹವಾಗುವುದು ಯೋಗ್ಯವೆಂದು ತಿಳಿಯುವರೋ, ಆಯಾ ಪುರುಷರು ಮತ್ತು ಕನ್ಶೆಯರ 
ಪ್ರತಿಬಿಂಬ ಮತ್ತು ಚಾರಿತ್ತವನ್ನು ಕನೈೆಯರ ಮತ್ತು ವರರ ಕೈಯಲ್ಲಿ ಕೊಡಬೇಕು ಮತ್ತು "ಇದರಲ್ಲಿ ನಿಮ್ಮ ಅಭಿಪ್ರಾಯವೇನಿದೆಯೋ, 
ಅದನ್ನು ನವಗೆ ತಿಳಿಸಿರಿ - ಎಂದು ಹೇಳಬೇಕು. ಯಾವಾಗ ಪರಸ್ಪರ ವಿವಾಹ ಮಾಡಿಕೊಳ್ಳುವ ನಿಶ್ಚಯ ಅವರಿಬ್ಬರಿಗೂ ಉಂಟಾಗುವುದೋ, 
ಆಗ, ಅವರಿಬ್ಬರ ಸಮಾವರ್ಶನ ಸಂಸ್ಕಾರ ಒಂದೇ ಕಾಲದಲ್ಲಿ ಆಗಬೇಕು. ಅವರಿಬ್ಬರೂ ಅಧ್ಯಾಪಕರ ಎದುರಿಗೆ ಮದುವೆಮಾಡಿಕೊಳ್ಳಲು 
ಇಚ್ಛಿಸಿದರೆ, ಅಲ್ಲಿಯೇ, ಇಲ್ಲವಾದರೆ ಕನ್ಶೆಯ ಮಾತಾಷಿತೃಗಳ ಮನೆಯಲ್ಲಿ ವಿವಾಹವಾಗುವುದು ಯೋಗ್ಯವಾಗಿರುತ್ತದೆ. ಅವರಿಬ್ಬರೂ 
ಸಮಕ್ಷಮವಿದ್ದಾಗ, ಆ ಅಧ್ಯಾಪಕರುಗಳ ಅಥವಾ ಕನ್ನೆಯ ತಾಯಿ, ತಂದೆ ಮೊದಲಾದ ಸಜ್ಜನರ ಮುಂದೆ, ಅವರಿಬ್ಬರ ಪರಸ್ಪರ 
ಸಂಭಾಷಣೆ, ಶಾಸ್ತ್ರಾರ್ಥ ಮಾಡಿಸಬೇಕು ಮತ್ತು ಯಾವ ಅಂತರಿಕ ವಿಷಯಗಳ ಬಗೆಗೆ ಓ:ಳುತ್ತಾರೋ, ಅದನ್ನೂ ಕೂಡ ಸಭೆಯಲ್ಲಿ 
ಬರೆದು, ಒಬ್ಬರು ಇನ್ನೊಬ್ಬರ ಕೈಗೆ ಕೊಟ್ಟು ಪ್ರಶ್ನೋತ್ತರ ಮಾಡಿಕೊಳ್ಳಬೇಕು. 

ಯಾವಾಗ ವಿವಾಹವಾಗುವುದಕ್ಕೆ ಇಬ್ಬರಿಗೂ ದೃಢಪ್ರೇಮ ಉಂಟಾಗುತ್ತದೋ, ಆ ಸಮಯದಿಂದ, ಮೊದಲಿನ ಬ್ರಹ್ಮಚರ್ಯ 
ಮತ್ತು ವಿದ್ಯಾಧ್ಯಯನವೆಂಬ ತಪಶ್ಚರ್ಯೆ ಮತ್ತು ಕಷ್ಟದಿಂದ ದುರ್ಬಲವಾಗಿರುವ ಅವರ ಶರೀರಗಳು ಚಂದ್ರನ ಕಲೆಯಂತೆ ವರ್ಧಿಸಿ ಸ್ವಲ್ಪ 
ದಿನಗಳಲ್ಲಿಯೇ ಪುಷ್ಟವಾಗಿ ಹೋಗುವಂತೆ, ಅವರಿಬ್ಬರ ಖಾದ್ಯ-ಪೇಯಗಳ ಉತ್ತಮ ವ್ಯವಸ್ಥೆಯಾಗಬೇಕು. ಆ ಮೇಲೆ ಕಕ್ಕೆ ರಜಸ್ವಲೆಯಾಗಿ, 
ಯಾವಾಗ ಶುದ್ಧಳಾಗುತ್ತಾಳೋ, ಆಗ, ವೇದೀ ಮತ್ತು ಮಂಟಪಗಳನ್ನು ನಿರ್ಮಿಸಿ, ಸುಗಂಧಯುಕ್ತವಾದ ಅನೇಕ ದ್ರವ್ಯಗಳ ಮತ್ತು ತುಪ್ಪ 
ಮೊದಲಾದುದರ ಹೋಮವನ್ನು ಮತ್ತು ಅನೇಕ ವಿದ್ವಾಂಸರಾದ ಪುರುಷರ ಹಾಗೂ ಶ್ವೀಯರ ಸತ್ಯಾರವನ್ನೂ ಯೋಗ್ಯ ರೀತಿಯಲ್ಲಿ 
ಮಾಡಬೇಕು.*. ಆ ಮೇಲೆ ಯಾವ ದಿನ ಯತುದಾನ ಮಾಡುವುದು ಯೋಗ್ಯವೆಂದು ತಿಳಿಯುತ್ತಾರೋ, ಆದೇ ದಿನ, ಸಂಸ್ಕಾರ. 
ವಿಧಿ - ಎಂಬ ಪುಸ್ತಕದಲ್ಲಿರುವ ವಿಧಿಗೆ ಅನುಸಾರ ಎಲ್ಲ ಕಾರ್ಯಗಳನ್ನೂ ಮಾಡಿ, ಮಧ್ಯರಾತ್ರಿ ಅಥವಾ ಹತ್ತು ಘಂಟೆಗೆ ಅತಿ 
ಪುಸನ್ನತೆಯಿಂದ, ಎಲ್ಲರೆದುರಿಗೆ ಪಾಣಿಗ್ರಹಣ ಪೂರ್ವಕವಾಗಿ ವಿವಾಹ ವಿಧಿಯನ್ನು ಪೂರೈಸಿ, ಏಕಾಂತ ಸೇವನೆ ಮಾಡಬೇಕು. 


ಪುರುಷರು ವೀರ್ಯಸ್ಥಾಪನೆಯ ಮತ್ತು ಸ್ತ್ರೀಯು ವೀರ್ಯಾಕರ್ಷಣದ ಯಾವ ವಿಧಿಯಿದೆಯೋ, ಅದರಂತಯೇ ಇಬ್ಬರೂ 
ಮ್ಹಾಡಬೇಕು. ಎಲ್ಲಿಯವರೆಗೆ ಸಾಧ್ಯವೋ, ಅಲ್ಲಿಯವರೆಗೂ ಬ್ರಹ್ಮಚರ್ಯದ ವೀರ್ಯವನ್ನು ವ್ಯರ್ಥವಾಗಿ ಹೋಗಲು ಬಿಡಬಾರದು. 
ಏಕೆಂದರೆ- ಆ ವೀರ್ಯ ಅಥವಾ ರಜಸ್ಸಿನಿಂದ ಯಾವ ಶರೀರ ಉತ್ಪನ್ನವಾಗುತ್ತದೋ, ಅದು ಅಪೂರ್ವವೂ ಉತ್ತಮವೂ, ಆದ 
ಸಂತತಿಯಾಗುತ್ತದೆ. ಯಾವಾಗ ವೀರ್ಯವು ಗರ್ಭಾಶಯದಲ್ಲಿ ಬೀಳುವ ಸಮಯ ಬರುತ್ತದೋ, ಆಗ ಶ್ವೀ - ಪುರುಷರಿಬ್ಬರೂ 
ಸಿರಾಗಿ, ಮತ್ತು ಮೂಗಿನೆದುರಿಗೆ ಮೂಗು, ಕಣ್ಣಿನೆದರಿಗೆ ಕಣ್ಣು ಇರುವಂತೆ, ಎಂದರೆ ನೇರವಾದ ಶರೀರಗಳನ್ನುಳ್ಳವರಾಗಿ ಮತ್ತು 
ಅತ್ಯಂತ ಪ್ರಸನ್ನಚಿತ್ತರಾಗಿರಬೇಕು; ಕದಲಬಾರದು. ಪಶಷನು ತನ್ನ ಶರೀರವನ್ನು ಸಡಿಲಬಿಡಬೇಕು ಮತ್ತು ಸ್ವೀಯು ವೀರ್ಯಪ್ರಾಪ್ತಿಯ 
ವೇಳೆಯಲ್ಲಿ, ಅಪಾನವಾಯವನ್ನು ಮೇಲಕ್ಕೆಳೆಯಬೇಕು. ಯೋನಿಯನ್ನು ಮೇಲಕ್ಕೆ ಸಂಕೋಚಿಸಿ, ವೀರ್ಯವನ್ನು ಮೇಲಕ್ಕೆ ಆರಿಸಿ, 
ಗರ್ಭಾಶಯದಲ್ಲಿ ನಿಲ್ಲಿಸಬೇಕು. ಆ ಮೇಲೆ ಇಬ್ಬರೂ ಶುದ್ಧ ಜಲದಿಂದ ಸ್ನಾನಮಾಡಬೇಕು. ಗರ್ಭಸ್ಥಿತಿಯಾದುದರ ಪರಿಜ್ಞಾನ ವಿದುಷಿಯಾದ 


* ಇದು ವಾಗ್ದಾನ, ನಿಶ್ಚಿತಾರ್ಥ - ಎಂದು ಪ್ರಚಲಿತವಾಗಿರುವ ವಿಧಿ 








ಚತುರ್ಥ ಸಮುಲ್ಲಾಸ: 71 

ಸ್ತ್ರಿಗಂತೂ ಆ ಸಮಯದಲ್ಲೇ ಉಂಟಾಗುತ್ತದೆ. ಆದರೆ, ಒಂದು ಮಾಸದ ನಂತರ ರಜಸ್ವರೆಯಾಗದಿದ್ದರೆ, ಇದರ ನಿಶ್ಚಯ ಎಲ್ಲರಿಗೂ 

ಶುಂಠಿ, ಕೇಸರಿ, ಅಶ್ವಗಂಧಿ, ಚಿಕ್ಕ ಏಲಕ್ಕಿ ಮತ್ತು ಕೆಂಪು ಕಲ್ಲುಸಕ್ಕರೆ ಹಾಕಿ, ಬಿಸಿ ಮಾಡಿ, ಮೊದಲೇ ಇಟ್ಟಿದ್ದ ತಣ್ಣನೆಯ. 
ಹಾಲನ್ನು ರುಚಿಗನುಸಾರವಾಗಿ ಇಬ್ಬರೂ ಕುಡಿದು ಬೇರೆ ಬೇರೆ, ತಮ್ಮ ತಮ್ಮ ಹಾಸಿಗೆಗಳಲ್ಲಿ ಮಲಗಬೇಕು. ಯಾವಾಗ ಯಾವಾಗ 
ಗರ್ಭಾಧಾನದ ಕ್ರಿಯೆಯನ್ನು ಮಾಡುತ್ತಾರೋ, ಆಗ - ಆಗ ಇದೇ ವಿಧಿಯನ್ನು ಅನುಸರಿಸುವುದು ಉಚಿತವಾಗಿದೆ. ತಿಂಗಳು ಪೂರ್ತಿ 
ರಜಸ್ವಲೆಯಾಗದಿರುವುದರಿಂದ ಯಾವಾಗ ಗರ್ಭಸ್ಥಿತಿಯ ನಿಶ್ಚಯವುಟಾಗುತ್ತದೋ, ಆಗಿನಿಂದ ಒಂದು ವರ್ಷ ಪರ್ಯಂತ ಸ್ವ್ರೀ- 
ಪುರುಷರ ಸಮಾಗವು ಎಂದಿಗೂ ಆಗಬಾರದು. ಏಕೆಂದರೆ, ಹೀಗಿರುವುದರಿಂದ ಸಂತತಿ ಉತ್ತಮವಾಗುವುದು. ಮತ್ತು ಪುನಃ ಎರಡನೆಯ 
ಸಂತತಿಯೂ ಕೂಡ ಹಾಗೆಯೇ ಆಗುವುದು. ಅನ್ಯಥಾ, ವೀರ್ಯವು ವ್ಯರ್ಥವಾಗಿ ಹೋಗುತ್ತದೆ. ಇಬ್ಬರ ಆಯಸ್ಸೂ ಕುಗ್ಗಿ ಹೋಗುತ್ತದೆ. 
ಮತ್ತು ಅನೇಕ ಪ್ರಕಾರದ ರೋಗಗಳು ಉದ್ಭವಿಸುತ್ತವೆ. ಆದರೆ, ಮೇಲಿನಿಂದ ಸಂಭಾಷಣ ಮೊದಲಾದ ಪ್ರೇಮಯತಕ್ತ ವ್ಯವಹಾರಗಳನ್ನು 
ಅವಶ್ಯವಾಗಿ ಇಟ್ಟುಕೊಂಡಿರಬೇಕು. 

ಪುರುಷನು ವೀರ್ಯದ ಸ್ಥಿತಿಯನ್ನೂ ಮತ್ತು ಸ್ವೀಯು ಗರ್ಭದ ರಕ್ಷಣೆಯನ್ನೂ ಹೇಗೆ ಮಾಡಿಕೊಳ್ಳಬೇಕು - ಎಂದರೆ, ಪುರುಷನ 
ವೀರ್ಯವು ಸ್ವಪ್ನದಲ್ಲಿಯೂ ನಷ್ಟವಾಗದಂತೆ ಮತ್ತು ಗರ್ಭದಲ್ಲಿ ಶಿಶುವಿನ ಶರೀರವು ಅತ್ಯುತ್ತಮ ರೂಪ- ಲಾವಣ್ಯ- ಪ್ರಜ್ಚಿ - ಬಲ- 
ಪರಾಕ್ರಮಯುಕ್ತವಾಗಿ ಹತ್ತನೆಯ ತಿಂಗಳಿನಲ್ಲಿ ಜನಿಸುವಂತೆ, ಭೋಜನ - ಆಚ್ಛಾದನಗಳನ್ನೂ ಮಾಡಬೇಕು. ಅದರ ವಿಶೇಷ 
ರಕ್ಷಣೆಯನ್ನು ನಾಲ್ಕನೆಯ ತಿಂಗಳಿನಿಂದಲೂ, ಮತ್ತು ಅತಿ - ವಿಶೇಷವಾಗಿ ಎಂಟನೆಯ ತಿಂಗಳಿನ ಮುಂದಕ್ಕೂ ಮಾಡಬೇಕು. ಎಂದಿಗೂ 
ಗರ್ಭವತೀ ಸ್ಕೀ ರೇಚಕವೂ, ನೀರಸವೂ, ಮಾದೇವ, ಆದ ದ್ರವ್ಯದ, ಬುದ್ಧಿ ಮತ್ತು ಬಲಗಳ ನಾಶಕವಾದ ಪದಾರ್ಥಗಳ ಭೋಜನ- 
ಮೊದಲಾದುವನ್ನು ಮಾಡಬಾರದು. ಆದರೆ - ತುಪ್ಪ, ಹಾಲು, ಉತ್ತಮವಾದ ಅಕ್ಕಿ, ಗೋಧಿ, ಹೆಸರು, ಉದ್ದು ಮೊದಲಾದ 
ಅನ್ನಪಾನಗಳನ್ನು ಮತ್ತು ದೇಶದ ಮತ್ತು ಕಾಲದ ಸದುಪಯೋಗವನ್ನೂ ಯುಕ್ತಿ ಪೂರ್ವಕವಾಗಿ ಮಾಡಬೇಕು. 

ಗರ್ಭವಿರುವಾಗ ಎರಡು ಸಂಸ್ಕಾರಗಳನ್ನು, ಒಂದನೆಯದಾಗಿ, ನಾಲ್ಕನೆಯ ತಿಂಗಳಲ್ಲಿ ಪುಂಸವನವನ್ನೂ ಮತ್ತು ಎರಡನೆಯದಾಗಿ, 
ಎಂಟನೆಯ ತಿಂಗಳಿನಲ್ಲಿ ಸೀಮಂತೋನ್ನಯನವನ್ನೂ ವಿಧಿಗೆ ಅನುಕೂಲವಾಗಿ ಮಾಡಬೇಕು. 


ಯಾವಾಗ ಸಂತತಿಯ ಜನನವಾಗುತ್ತದೋ, ಆಗ ಶ್ವ್ರೀಯ ಮತ್ತು ಶಿಶುವಿನ ಶರೀರದ ರಕ್ಷಣೆಯನ್ನು ಬಹಳ ಎಚ್ಚರಿಕೆಯಿಂದ 
ಮಾಡಬೇಕು . ಎಂದರೆ - ಶುಂಠೀಪಾಕವನ್ನು ಅಥವಾ ಸೌಭಾಗ್ಯ ಶುಂಠೀಪಾಕವನ್ನು ಮೊದಲೇ ಮಾಡಿ ಇಟ್ಟಿರಬೇಕು. ಆಮೇಲೆ ನಾಡೀ 
ಛೇದನ; ಶಿಶುವಿನ ಹೊಕ್ಕಳಿನ ಮೂಲದಲ್ಲಿ ಒಂದು ಮೃದುವಾದ ದಾರದಿಂದ ಕಟ್ಟಿ, ನಾಲ್ಕಂಗುಲಬಿಟ್ಟು ಮೇಲಿನಿಂದ ಕತ್ತರಿಸಿಬಿಡಬೇಕು. 
ರಕ್ತದ ಒಂದು ತೊಟ್ಟೂ ಕೂಡ ಹೋಗಲಾಗದಂತೆ ಅದನ್ನು ಬಂಧಿಸಬೇಕು. ಕಿಂಚಿನ್ಮಾತ್ರ ಬಿಸಿಯಾಗಿರುವ, ಸುಗಂಧಿಯುಕ್ತವಾದ 
ಬಿಸಿನೀರನಿಂದಲೇ ಶ್ತ್ರೀಯು ಆಗ ಸ್ನಾನ ಮಾಡಬೇಕು. ಮತ್ತು ಶಿಶುವಿಗೂ ಕೂಡ ಸ್ನಾನವನ್ನು ಮಾಡಿಸಬೇಕು. ನಂತರ, ಆ ಸ್ಥಾನವನ್ನು 
ಶುದ್ಧಮಾಡಿ ಅದರ ಬಾಗಿಲಿನೊಳಗೆ ಸುಗಂಧ ಮೊದಲಾದುದರಿಂದ ಕೂಡಿದ ತುಪ್ಪದಿಂದ ಹೋಮವನ್ನು ಮಾಡಬೇಕು. ಆ ಮೇಲೆ 
ಸಂತತಿಯ ಕಿವಿಯಲ್ಲಿ ತಂದೆಯು “ವೇದೋಶಸೀತಿ”- ಎಂದರೆ. ““ ನಿನ್ನ ಹೆಸರು ವೇದ '”- ಎಂದು ಹೇಳಿ, ತುಪ್ಪ ಮತ್ತು 
ಜೇನುತುಪ್ಪವನ್ನು ತೆಗೆದುಕೊಂಡು, ಚಿನ್ನದ ಸರಳಿನಿಂದ, ನಾಲಗೆಯ ಮೇಲೆ “ ಓಂ" ಎಂಬ ಅಕ್ಷರವನ್ನು ಬರೆದು, ಜೇನುತುಪ್ಪ 
ಹಾಗೂ ತುಪ್ಪವನ್ನು ಅದೇ ಸರಳಿನಿಂದ ನೆಕ್ಕಿಸಬೇಕು. ಆ ಮೇಲೆ ಶಿಶುವನ್ನು ಅದರ ತಾಯಿಗೆ ಕೊಟ್ಟು ಬಿಡಬೇಕು ; ಶಿಶು ಹಾಲನ್ನು 
ಕುಡಿಯಲಿಚ್ಛಿದರೆ, ಅದರ ತಾಯಿ ಕುಡಿಸಬೇಕು. ಅದರ ತಾಯಿಯ ಹಾಲು ಇಲ್ಲದಿದ್ದರೆ, ಯಾವಳಾದರೂ ಸ್ವೀಯಳನ್ನು ಪರೀಕ್ಷಿಸಿ, 
ಅವಳ ಹಾಲನ್ನು ಕುಡಿಸಬೇಕು. ಆನಂತರ, ಎಲ್ಲಿಯ ವಾಯವು ಶುದ್ಧವಾಗಿರುತ್ತದೋ, ಆ ಬೇರೆಯ ಕೋಣೆ: ಅಥವಾ ಚಿಕ್ಕಮನೆಯಲ್ಲಿ , 
ಸುಗಂಧಿತವಾದ ತುಪ್ಪದ ಹೋಮವನ್ನು ಪ್ರಾತಃಕಾಲ - ಸಾಯಂಕಾಲ ಮಾಡುತ್ತಾ ಹೋಗಬೇಕು. ಮತ್ತು ಅದರಲ್ಲಿಯೇ ಬಾಣ£ಸ. 
ಮತ್ತು ಮಗುವನ್ನು ಇಡಬೇಕು. ಶಿಶು ಆರು ದಿನಗಳವರೆಗೆ ತಾಯಿಯ ಹಾಲನ್ನು ಕುಡಿಯಬೇಕು . ಮತ್ತು ಸ್ತ್ರೀಯೂ ಕೂಡ ತನ್ನ 
ಶರೀರದ ಪುಷ್ಟಿಗೋಸ್ಕರ ಅನೇಕ ಬಗೆಯ ಉತ್ತಮ ಭೋಜನವನ್ನು ಮಾಡಬೇಕು ಮತ್ತು ಯೋನಿ ಸಂಕೋಚನ. ಮೊದಲಾದುದನ್ನೂ 
ಮಾಡಬೇಕು. ಆರನೆಯ ದಿನ ಸ್ರೀ ಹೊರಕ್ಕೆ ಹೊರಡಬೇಕು ಮತ್ತು ಶಿಶುವು ಹಾಲನ್ನು ಕುಡಿಯುವುದನ್ಕಾಗಿ ಯಾವಳಾದರೂ 
ದಾದಿಯನ್ನಿಡಬೇಕು. ಅವಳಿಗೆ ಒಳ್ಳೆಯ ಆಹಾರ - ಪಾನೀಯಗಳನ್ನು ಸೇವನೆಮಾಡಿಸಬೇಕು. ಅವಳು ಶಿಶುವಿಗೆ ಹಾಲನ್ನು ಕುಡಿಸುತ್ತಾ 
ರಲಿ; ಪಾಲನೆಯನ್ನೂ ಮಾಡಲಿ; ಆದರೆ, ಅದರ ತಾಯಿ ಶಿಶುವಿನ ಮೇಲೆ ಪೂರ್ಣವಾದ ದೃಷ್ಟಿಯಿಟ್ಟಿರಬೇಕು ; ಅದರ ಪಾಲನೆಯಲ್ಲಿ 
ಯಾವುದೇ ಬಗೆಯ ಅನುಚಿತ ವ್ಯವಹಾರವೂ ಆಗಜಾರದು. ಸ್ವ್ರೀಯು ಹಾಲನ್ನು ನಿಲ್ಲಿಸುವುದಕ್ಕಾಗಿ, ಯಾವುದರಿಂದ ಹಾಲು 
ಸ್ಪವಿಸುವುದಿಲ್ಲವೋ ಅಂತಹ ಲೇಪವನ್ನು ಸ್ತನದ ಅಗ್ರಭಾಗಕ್ಕೆ ಸವರಬೇಕು.* ಅದೇ ರೀತಿ, ಖಾದ್ಯ-ಪೇಯಗಳ ವ್ಯವಹಾರವನ್ನೂ ಕೂಡ 
ಯೋಗ್ಯಮದ ರೀಶಿಯಲ್ಲಿ ನಡೆಯಿಸಬೇಕು. ಆನಂತರ, ನಾಮಕರಣವೇ ಮೊದಲಾದ ಸಂಸ್ಕಾರಗಳನ್ನು "ಸಂಸ್ಕಾರವಿಧಿ'ಯಲ್ಲಿ ವಿಧಿಸಿರುವಂತೆ 





* ಇದು ಬಾಣಂತಿ ಅತ್ಯಂತ ದುರ್ಬಲಳಾಗಿದ್ದರೆ ಮಾತ್ರ ಅನ್ವಯಿಸುವುದು. 





72 ಸತ್ಯಾರ್ಥಪ್ರಕಾಶ 
ಯುಕ್ತವಾದ ಕಾಲಗಳಲ್ಲಿ ಮಾಡುತ್ತಾ ಹೋಗಬೇಕು. ಯಾವಾಗ ಸ್ವೀ ಮತ್ತೆ ರಜಸ್ವಲೆಯಾಗುತ್ತಾಳೋ, ಆಗ ಶುದ್ಧಳಾದ ನಂತರ, 
ಅದೇ ರೀತಿ ಖತು-ದಾನ ಮಾಡಬೇಕು. 


ಚುತುಕಾಲಾಭಿಗಾಮೀ ಸ್ಯಾತ್‌ ಸ್ವದಾರನಿರತಃ ಸದಾ | 





ಬ್ರಹ್ಮಚಾರ್ಯೇವ ಭವತಿ ಯತ್ರತತ್ರಾಶ್ರಮೇ ವಸನ್‌ ॥1 (ಮನು: ೩.೪೫) 
ಯಾವನು ತನ್ನ ಪತ್ನಿಯಲ್ಲಿಯೇ ಪ್ರಸನ್ನನೂ, ಮತ್ತು ಯುತುಗಾಮಿಯೂ ಆಗಿರುತ್ತಾನೋ, ಅವನು ಗೃಹಸ್ಥನಾಗಿದ್ದರೂ 
ಬ್ರಹ್ಮಜಾರಿಯಂತೆಯೇ ಸರಿ. ಜಿ 
ಸಂತುಪ್ಟೋ ಭಾರ್ಯಯಾ ಭರ್ತಾ ಭರ್ತ್ತಾ ಭಾರ್ಯಾ ತಥೈವ ಚೆ 
ಯಸ್ಮಿನ್ನೇವ ಕುಲೇ ನಿತ್ಯಂ ಕಲ್ಯಾಣಂ ತತ್ರ ವೈ ಧುವಮ್‌ ॥ (ಮನು:- ೩.೬೦) 
| ಯದಿ ಹಿ ಸ್ತ್ರೀ ನ ರೋಚೀತ ಪುಮಾಂಸನ್ನ ಪ್ರಮೋದಯೇತ್‌ । 
ಅಪ್ಪಮೋದಾತ್ತುನಃ ಪುಂಸಃ ಪ್ರಜನಂ ನ ಪ್ರವರ್ತತೇ ॥ (ಮನು- ೩.೬೧) 
ಸ್ತ್ರಿಯಾಂತು ರೋಚಮಾನಾಯಾಂ ಸರ್ವಂ ತದ್ರೋಚತೇ ಕುಲಮ್‌ ॥ 
ತಸ್ಕಾಂ ತ್ಮರೋಚಮಾನಾಯಾಂ ಸರ್ವಮೇವ ನ ರೋಚತೇ ॥! (ಮನು-- ೩.೬೨) 


ಯಾವ ಕುಲದಲ್ಲಿ ಪತ್ನಿಯಿಂದ ಪತಿಯೂ ಮತ್ತು ಪತಿಯಿಂದ ಪತ್ನಿಯೂ ಉತ್ತಮ ರೀತಿಯಿಂದ ಪ್ರಸನ್ನರಾಗಿರುತ್ತಾರೋ, ಆ 
ಕುಲದಲ್ಲಿಯೇ ಸಮಸ್ತ ಸೌಭಾಗ್ಯಗಳೂ ಮತ್ತು ಐಶ್ವರ್ಯಗಳೂ ನಿವಾಸಮಾಡುತ್ತವೆ. ಎಲ್ಲಿ ಕಲಹವಾಗುತ್ತದೋ, ಅಲ್ಲಿ ದುರ್ಭಾಗ್ಯ ಮತ್ತು 
ದಾರಿದ್ರ ಸ್ಥಿರವಾಗುತ್ತದೆ. (೧) 

ಸ್ತ್ರೀಯು ಪತಿಯನ್ನು ಪ್ರೀತಿಸದಿದ್ದರೆ ಮತ್ತು ಪತಿಯನ್ನು ಪ್ರಸಸ್ನಗೊಳಿಸದಿದ್ದರೆ, ಪತಿಯು ಅಪ್ರಸನ್ನನಾಗಿರುವುದರಿಂದ ಕಾಮವು 
ಉತ್ಪನ್ನವಾಗುವುದಿಲ್ಲ. (೨) 

ಯಾವ ಸ್ಥ್ರೀಯ ಪ್ರಸನ್ನತೆಯಿಂದ ಸಮಸ್ತ ಕುಲವೂ ಪ್ರಸನ್ನವಾಗಿರುತ್ತದೋ, ಅವಳೇ ಅಪ್ರಸನ್ನಳಾದಲ್ಲಿ ಸರ್ವವೂ ಅಪ್ಪಸನ್ನ 
ಎಂದರೆ- ದುಃಖದಾಯಕವಾಗಿ ಹೋಗುತ್ತದೆ.(೩) 


ಪಿತೃಭಿರ್ಭಾತೃಭಿಶ್ಶೈತಾಃ ಪತಿಭಿರ್ದೇವರೈಸ್ತಥಾ 1 


| ಪೂಜ್ಮಾ ಭೂಷಯಿತವ್ಯಾತ್ಮ ಬಹುಕಲ್ಮಾಣಮೀಪುಭಿಃ॥। (ಮನು- ೩.೫೫) 
( ಯತ್ರ ನಾರ್ಯಸ್ತು ಪೂಜ್ಯಂತೇ ರಮಂತೇ ತತ್ರ ದೇವತಾಃ | 
ಯತ್ರೈತಾಸ್ತು ನ. ಪೂಜ್ಯಂತೇ ಸರ್ವಾಸ್ತತ್ರಾಂಫಲಾಃ ಕ್ರಿಯಾಃ ॥| (ಮನು- ೩.೫೬) 
ಶೋಚಂತಿ ಜಾಮಯೋ ಯತ್ರ ವಿನಶೃತ್ಕಾಶು ತತ್ಕುಲಮ್‌ | 
ನ ಶೋಚಂತಿ ತು ಯತ್ರೈತಾ ವರ್ಧತೇ ತದ್ಭಿ ಸರ್ವದಾ | (ಮನು:- ೩.೫೭). 
ತಸ್ಮಾದೇತಾಃ ಸದಾಪೂಜ್ಮಾ ಭೂಷಣಾಚ್ಛಾದನಾಶನೈ | 
ಭೂತಿಕಾಮೈರ್ನರೈರ್ನಿತ್ಯಂ ಸತ್ಯಾರೇಷೂತ್ಸವೇಷು ಚ ॥ (ಮನು- ೩.೫೯) 


ಪಿತೃಗಳ, ಸೋದರರೂ, ಮೈದುನಂದಿರೂ ಇವರನ್ನು ಸತ್ಯಾರಪೂರ್ವಕವಾಗಿ ಆಭರಣ - ಮೊದಲಾದುವುಗಳಿಂದ 
( ಪ್ರಸನ್ನರಾಗಿಡಬೇಕು. ಯಾರಿಗೆ ಬಹಳ ಕಲ್ಯಾಣದ ಇಚ್ಛಿಯಿರುತ್ತದೋ, ಅವರು ಹೀಗೆ ಮಾಡಬೇಕು . 


` ಯಾವ ಮನೆಯಲ್ಲಿ ಸ್ತ್ರೀಯರ ಸತ್ಯಾರವಾಗುತ್ತದೋ, ಅದರಲ್ಲಿ ಪುರುಷರು ವಿದ್ಯಾಯಕ್ಷರಾಗಿ “ದೇವ”`- ಎಂಬ ನಾಮವನ್ನು 
ಪಡೆದುಕೊಂಡು, ಆನಂದದಿಂದ ಕ್ರೀಡಿಸುತ್ತಾರೆ. ಮತ್ತು ಯಾವ ಮನೆಯಲ್ಲಿ ಸ್ವೀಯರ ಸತ್ಯಾರವಾಗುವುದಿಲ್ಲವೋ, ಅಲ್ಲಿ 


| ಚತುರ್ಥ ಸಮುಲ್ಲಾಸ 73 
ಸರ್ವಕ್ರಿಯೆಗಳೂ ನಿಷ್ಠಲವಾಗಿ ಹೋಗುತ್ತವೆ. (೨) 
ಯಾವ ಮನೆಯಲ್ಲಿ ಅಥವಾ ಕುಲದಲ್ಲಿ ಸ್ವೀಯರು ಶೋಕಾತುರರಾಗಿ ದುಃಖ ಹೊಂದುತ್ತಾರೋ, ಆ ಕುಲವು ಶೀಘ್ರವೇ 
ನಷ್ಟ'- ಭ್ರಷ್ಟವಾಗಿ ಹೋಗುತ್ತದೆ ಮತ್ತು ಯಾವ ಮನೆಯಲ್ಲಿ ಅಥವಾ ಕುಲದಲ್ಲಿ ಸ್ವೀಯರು. ಆನಂದದಿಂದ, ಉತ್ಸಾಹ ಮತ್ತು 
ಪುಸ್ನತೆಯಿಂದ ತುಂಬಿರುತ್ತಾರೋ, ಆ ಕುಲವು ಸರ್ವದಾ ವರ್ಧಿಸುತ್ತಾ ಇರುತ್ತದೆ. (೩) 
ಈ ಕಾರಣದಿಂದ, ಸತ್ಯಾರಗಳ ಮತ್ತು ಉತ್ಸವಗಳ ಸಮಯದಲ್ಲಿ ಸ್ವೀಯರನ್ನು ಒಡವೆ, ವಸ್ತ್ರ ಮತ್ತು ಭೋಜನ - 
ಮೊದಲಾದುವುಗಳಿಂದ ನಿತೃಪ್ರತಿ ಸತ್ಯರಿಸುವುದು ಐಶ್ವರ್ಯದ ಕಾಮನೆ ಮಾಡುವ ಮನುಷ್ಯರಿಗೆ ಯೋಗ್ಯರಾಗಿದೆ. (೪). 
2. "ಪೂಜಾ' ಎಂಬ ಶಬ್ದದ ಅರ್ಥ ಸತ್ಕಾರ - ಎಂದಾಗಿದೆ - ಎಂಬ ಮಾತನ್ನು ಸದಾ ಗಮನದಲ್ಲಿಡಬೇಕು. ಮತ್ತು 
'ಹಗಲು-ರಾತ್ರಿಗಳಲ್ಲಿ ಯಾವಾಗ ಯಾವಾಗ ಮೊದಲ ಸಾರಿ ಸಂಧಿಸುತ್ತಾರೋ ಅಥವಾ ಬೇರೆಯಾಗುತ್ತಾರೋ, ಆಗ-ಅಗ. 
ಪ್ರೀತಿಪೂರ್ವಕವಾಗಿ ಒಬ್ಬರಿಗೊಬ್ಬರು "ನಮಸ್ತೇ ಮಾಡಬೇಕು. 
ಸದಾ ಪಹ್ಮಸ್ಥಯಾ ಭಾಷ್ಯಂ ಗೃಹತಾರ್ಯೇಷು ದಕ್ಷಯಾ | 
ಸುಸಂಸ್ಕೃತೋಪಸ್ಕರಯಾ ವೈಯೇ ಚಾಮುಕ್ತಹಸ್ತಯಾ 11 (ಮನ್ನು- ೫. ೧೦೫). 
ಅತಿ ಪ್ರಸನ್ನತೆಯಿಂದ ಮನೆಯ ಕೆಲಸಗಳಲ್ಲಿ ಚಾತುರ್ಯಯುಕ್ತಳಾಗಿ, ಸಮಸ್ತ ಪದಾರ್ಥಗಳ ಉತ್ತಮ ಪರಿಷ್ಕಾರಗಳನ್ನೂ 
(ಮತ್ತು ಮನೆಯ ಶುದ್ಧಿಯನ್ನೂ ಮಾಡಬೇಕು. ಮತ್ತು ವ್ಯಯದಲ್ಲಿ ಅತ್ಯಂತ ಉದಾರಳಾಗಿರಬಾರದು ; ಎಂದರೆ ಯೋಗ್ಯ ರೀತಿಯಲ್ಲಿ 
ವೃಯಮಾಡಬೇಕು. ಸಮಸ್ತವಸ್ತುಗಳೂ ಔಷಧರೂಪವಾಗಿ ಪರಿಣಮಿಸಿ, ಶರೀರದಲ್ಲಿ ಅಥವಾ ಆತ್ಮನಲ್ಲಿ ರೋಗವು 
ಪ್ರವೇಶಿಸಲು ಬಿಡದಂತೆ, ಅವನ್ನು ಪವಿತ್ರ. ಹಾಗು ನಿರ್ಮಲಗೊಳಿಸಬೇಕು. ಯಾವ ಯಾವ ವ್ಯಯ ಆಗುವುದೋ, ಅದರ. 


ಲೆಕ್ಕವನ್ನು ಯಥಾವತ್ವಾಗಿಟ್ಟು , ಪತಿ-ಮೊದಲಾದವರಿಗೆ ಹೇಳುತ್ತಾ ಇರಬೇಕು. ಮನೆಯಲ್ಲಿ ಸೇವಕ-ಭೃತ್ಯರಿಂದ ತಕ್ಕರೀತಿಯಲ್ಲಿ 
ಕೆಲಸ ಮಾಡಿಸಿಕೊಳ್ಳಬೇಕು. ಮನೆಯ ಯಾವ ಕೆಲಸವನ್ನೂ ಹಾಳಾಗಲು ಬಿಡಬಾರದು. 


ಸ್ತ್ರೀಯೋ ರತ್ನಾನ್ಯಥೋ ವಿದ್ಯಾಂ ಸತ್ಯಂ ಶೌಚಂ ಸುಭಾಷಿತಮ್‌ | 
ವಿವಿಧಾನಿ ಚೆ. ಶಿಲ್ಪಾನಿ ಸಮಾದೇಯಾನಿ ಸರ್ವತಃ 11 (ಮನು - ೨.೨೪೧) 


ಉತ್ತಮ ಸ್ವೀಯರು, ನಾನಾ ಪ್ರಕಾರದ ರತ್ನಗಳು, ವಿದ್ಯೆ, ಸತ್ಯ, ಪವಿತ್ರತೆ, ಶ್ರೇಷ್ಠ ಭಾಷಣ ಮತ್ತು ನಾನಾ ಪ್ರಕಾರದ. 
ಶಿಲ್ಪವಿದ್ಯೆ. ಎಂದರೆ: ಕುಶಲ: ಕೈಗಾರಿಕೆಗಳನ್ನು ಸಮಸ್ತ್ರ ದೇಶಗಳಿಂದಲೂ, ಸಮಸ್ತ ಮಾನವರಿಂದಲೂ ಗ್ರಹಿಸಬೇಕು. 


ಸತ್ಯಂಬ್ರೂಯಾತ್‌ ಪ್ರಿಯಮ್‌ ಬ್ರೂಯಾನ್ನ ಬ್ರೂಯಾತ್ಮತ್ಮಮಪ್ಪಿಯಮ್‌ | 


ಪ್ರಿಯಂ ಚೆ ನಾನೃತಂ ಬ್ರೂಯಾದೇಷ ಧರ್ಮಃ ಸತಾತನಃ ॥| (ಮನು:- ೪.೧೩೮) 
ಭ್ರದಂ ಭದ್ರಮಿತಿ ಬ್ರೂಯಾದ್ಯದ್ರಮಿತ್ಯೇವ ವಾ. ವದೇತ್‌ | 
ಶುಷ್ಕ ವೈರಂ ವಿವಾದಂ ಚೆ ನ ಕುರ್ಯಾತ್ಮೇನ ಚಿತ್ಸಹ ॥ (ಮನು- ೪.೧೩೯) 


ಸದಾ ಪ್ರಿಯವಾದ, ಬೇರೆಯವರಿಗೆ ಹಿತಕಾರಕವಾದ ಸತ್ಯವನ್ನು ಹೇಳಬೇಕು. ಅಪ್ರಿಯವಾದ ಸತ್ಯವನ್ನು, ಎಂದರೆ, 
ಒಕ್ಕೆಣ್ಣನನ್ನು ಒಕ್ಕಣ್ಣನೆಂಬಂತೆ, ಹೇಳಬಾರದು. ಅನೃತ-ಎಂದರೆ: ಸುಳ್ಳನ್ನು, ಬೇರೆಯವನನ್ನು ಪುಸನ್ನಗೊಳಿಸುವುದಕ್ಕಾಗಿಯೂ 
ಹೇಳಬಾರದು. (೧). 


ಸದಾ ಭದ್ರವಾದುದನ್ನು, ಎಂದರೆ. ಎಲ್ಲರಿಗೂ ಹಿತಕಾರಿಯಾದ ಮಾತನ್ನು ಹೇಳುತ್ತಾ ಹೋಗಬೇಕು. ಶುಷ್ಕ ವೈರವನ್ನು, 
ಎಂದರೆ-ಅಪರಾಧವಿಲ್ಲದಿದ್ದರೂ ಕೂಡ ಯಾರೊಂದಿಗಾದರೂ ವಿರೋಧವನ್ನು ಮತ್ತು ವಿವಾದವನ್ನು ಮಾಡಬಾರದು. (೨) 
ಯಾವಯಾವದು ಅನ್ಯರಿಗೆ ಹಿತಕಾರಕವಾಗಿರುವುದೋ, ಅದನ್ನು ಅವರು ಅನ್ಯಥಾ ಭಾವಿಸಿದರೂ ಕೂಡ, ಹೇಳದೇ ಇರಬಾರದು. 
ಪುರುಷಾ ಬಹವೋ ರಾಜನ್‌ ಸತತಂ ಪ್ರಿಯವಾದಿನಃ | 
ಅಪ್ರಿಯಸ್ಕೆ ತು ಪಥ್ಯಸ್ಕೆ ವಕ್ತಾ ಶ್ರೋತಾ ಚೆ. ದುರ್ಲಭಃ ॥ (ವಿದುರನೀತಿ-೩೭,೧೫) 





74 ಸತ್ಯಾರ್ಥಪ್ರಕಾಶ 

ಹೇ ಧೃತರಾಷ್ಟ್ರ! ಈ ಜಗತ್ತಿನಲ್ಲಿ ಅನ್ಕರನ್ನು ಸದಾ ಪ್ರಸನ್ನಗೊಳಿಸುವುದಕ್ಕಾಗಿ ಪ್ರಿಯವಾಗಿರುವುದನ್ನು ಹೇಳುವ ಪ್ರಸಂಸಕ ಜನರು 
ಬಹಳವಿದ್ದಾರೆ. ಆದರೆ - ಆಲಿಸುವುದಕ್ಕೆ ಅಪ್ರಿಯವೆಂದು ತಿಳಿದರೂ, ಕಲ್ಮಾಣವನ್ನು ಉಂಟುಮಾಡುವ ವಚನವನ್ನು ಹೇಳುವವನೂ 
ಮತ್ತು ಅಲಿಸುವವನೂ ಆದ ಪುರುಷನು ದುರ್ಲಭನಾಗಿದ್ದಾನೆ. ಏಕೆಂದರೆ - ಮುಖಬೆದುರಿಗೆ ಅನ್ಯನ ದೋಷವನ್ನು ಹೇಳುವುದು. 
ಮತ್ತು ತಮ್ಮ ದೋಷವನ್ನು ಕೇಳುವುದು, ಪರೋಕ್ಷವಾಗಿ ಆನ್ಕನ ಗುಣವನ್ನು ಸದಾ ಹೇಳುವುದು ಸತ್ಪುರುಷರಿಗೆ 
ಯೋಗ್ಯವಾಗಿರುತ್ತದೆ.. ಮತ್ತು. ಸಮ್ಮುಖದಲ್ಲಿ ಗುಣಗಳನ್ನು ಹೇಳುವುದು ಮತ್ತು ಪರೋಕ್ಷವಾಗಿ ದೋಷವನ್ನು 
ಪ್ರಕಾಶಿಸುವುದು-ದುಷ್ಟರ ರೀತಿಯೇ ಆಗಿದೆ. ಎಂದಿನವರೆಗೆ ಮಾನವ ಬೇರೆಯವನಿಂದ ತನ್ನ ದೋಷಗಳನ್ನು ಅಲಿಸುವುದಿಲ್ಲವೋ, 
ಅಥವಾ ಹೇಳುವವನು ಹೇಳುವುದಿಲ್ಲವೋ, ಆವರೆಗೆ ಮಾನವನು ದೋಷಗಳಿಂದ ಮುಕ್ತನಾಗಿ ಗುಣಶಾಲಿಯಾಗಲಾರನು. 
ಎಂದೂ ಯಾವನ ನಿಂದೆಯನ್ನೂ ಮಾಡಬಾರದು. ಹೇಗೆಂದರೆ: 

“ಗುಣೇಷು ದೋಷಾರೋಪಣಮಸೂಯಾ” - ಎಂದರೆ, 'ದೋಷೇಷು ಗುಣಾರೋಪಣಮಪ್ಕ ಸೂಯಾ' ; “ ಗುಣೇಷು 
ಗುಣಾರೋಪಣಂ ದೋಷೇಷು ದೋಷಾರೋಪಣಂ ಚ ಸ್ಪುತಿಃ " ಗುಣಗಳಲ್ಲಿ ದೋಷಗಳನ್ನೂ, ದೋಷಗಳಲ್ಲಿ ಗುಣಗಳನ್ನೂ 
ಆರೋಪಿಸುವುದು ನಿಂದೆ; ಮತ್ತು ಗುಣಗಳಲ್ಲಿ ಗುಣಗಳನ್ನೂ, ದೋಷಗಳಲ್ಲಿ ದೊ8ಷಗಳನ್ನೂ ಹೇಳುವುದು ಸ್ತುತಿ - ಎನ್ನಿಸುತ್ತದೆ. 
ಎಂದರೆ - ಮಿಥ್ಯಾಭಾಷಣದ ಹೆಸರು ನಿಂದೆ ಮತ್ತು ಸತ್ಯಭಾಷಣದ ಹೆಸರು ಸ್ತುತಿ ಎಂದಾಗಿರುತ್ತದೆ. 

ಬುದ್ಧಿನೃದ್ಧಿಕರಾಣ್ಯಾಶು ಧನ್ಯಾನಿ ಚ ಹಿತಾನಿ ಚ| 





ನಿತ್ಯಂ ಶಾಸ್ತ್ರಣ್ಯವೇಕ್ಷೇತ ನಿಗಮಾಂತ್ರೈವ ವೈದಿಕಾನ್‌ ॥॥ (ಮನು- ೪.೧೯) 
ಯಥಾ ಯಥಾ ಹಿ ಪುರುಷಃ ಶಾಸ್ತ್ರಂ ಸಮಧಿಗಚ್ಛತಿ | 
ತಥಾ ತಥಾ ವಿಜಾನಾತಿ ವಿಜ್ಞಾನಂ ಚಾಸ್ಕ ರೋಚತೇ ॥ (ಮನು-- ೪.೨೦) 


ಶೀಘ್ರರಾಗಿ ಬುದ್ಧಿ, ಧನ ಮತ್ತು ಹಿತದ ಅಭಿವದ್ಧಿಮಾಡುವ ಯಾವ ಶಾಸ್ತ್ರಗಳೂ ಮತ್ತು ವೇದಗಳೂ ಇವೆಯೋ, ಅವನ್ನು 
ನಿತ್ಯವೂ ಆಲಿಸಬೇಕು ಮತ್ತು ಶ್ರವಣಮಾಡಿಸಬೇಕು. ಬ್ರಹ್ಮತರ್ಯಾಶ್ರಮದಲ್ಲಿ ಓದಿರುವ ವಿಷಯಗಳನ್ನು ಸ್ವೀ-ಪುರುಷರು ನಿತ್ಯವೂ 
ಆಲೋಚಿಸುವ ಮತ್ತು ಓದುವ ಪರಿಪಾಟಿಯನ್ನಿಟ್ಟುಕೊಳ್ಳಬೇಕು. (೧) 
ಏಕೆಂದರೆ-ಹೇಗೆ ಹೇಗೆ ಮಾನವನು ಶಾಸ್ತ್ರಗಳನ್ನು ಯಥಾವತ್ತಾಗಿ ತಿಳಿಯುತ್ತಾ ಹೋಗುತ್ತಾನೋ, ಹಾಗೆ-ಹಾಗೆ ಅವನ ವಿದ್ಯೆಯ 
ವಿಜ್ಞಾನ ಹೆಚ್ಚುತ್ತಾ ಹೋಗುತ್ತದೆ ಮತ್ತು ಅದರಲ್ಲಿಯೇ ರುಚಿಯು ಹೆಚ್ಚುತ್ತಾ ಇರುತ್ತದೆ. (೨) 
ಖುಷಿಯಜ್ಞಂ ದೇವಯಜ್ಞಂ ಭೂತಯಜ್ಗಂ ಚೆ ಸರ್ವದಾ | 


ನೈಯಜ್ಞಂ ಪಿತ್ಯಯಜ್ಞಂ ಚ ಯಥಾಶಕ್ತಿ ನ ಹಾಪಯೇತ್‌ ॥ (ಮನು- ೪.೨೧) 
ಅಧ್ಯಾಸನಂ ಬ್ರಹ್ಮಯಜ್ಞ ಪಿತ್ಯಯಜ್ಞಕ್ತ ತರ್ಪಣಮ್‌ ॥ 

ಹೋಮೋ ದೈವೋ ಬಲಿರ್ಭೌತೋ ನೃಯಜ್ನೋಂತಿಧಿಪೂಜನಮ್‌ 11 (ಮನು:- ೩.೭೦). 
ಸ್ವಾಧ್ಯಾಯೇನಾರ್ಚೆಯೇತರ್ಷಿನ್‌ ಹೋಮೈರ್ದೆವಾನ್ಯತಾವಿಧಿ | 

ಪಿತನ್‌ ಶ್ರಾದ್ಮೈಶ್ಚ ನ್ಯನನ್ಮೈ ರ್ಭೂತಾನಿ ಬಲಿಕರ್ಮಣಾ ॥| (ಮನು- ೩.೮೧) 


ಎರಡು ಯಜ್ಞ ವಿಷಯವನ್ನು ಬ್ರಹ್ಮಕರ್ಯ ಪ್ರಕರಣದಲ್ಲಿ ಬರೆದೇ ಇದ್ದೇವೆ. ಅವುಗಳಲ್ಲಿ , ಒಂದನೆಯದು ಬ್ರಹ್ಮಯಜ್ಞ- ಎಂದರೆ, 
ವೇದ ಮೊದಲಾದ ಶಾಸ್ತ್ರದ ಓದುವಿಕೆ-ಓದಿಸುವಿಕೆ, ಸಂಧ್ಯೋಪಾಸನಾ, ಯೋಗಾಭ್ಯಾಸ; ಎರಡನೆಯದು ದೇವಯಜ್ಞ , ವಿದ್ದಾಯರ 
ಸಂಗ, ಸೇವೆ, ಪಪಿತ್ರತೆ, ದಿವೃಗುಣಗಳ ಧಾರಣ, ದಾತೃತ್ವ, ವಿದ್ಯೆಯ ಉನ್ನತಿಯನ್ನು ಸಾಧಿಸುವುದೇ ಆಗಿದೆ. ಆ ಎರಡು 
ಯಜ್ಞಗಳನ್ನೂ ಸಾಯಂಕಾಲ-ಪ್ರಾತಕಾಲ ಮಾಡಬೇಕಾಗಿರುತ್ತದೆ. 


ಸಾಯಂ: ಹಿಯಂ ಗೃಹಸಿತಿರ್ನೋ ಅಗ್ನಿ! ಪಾತ: ವಾತ ಸೌಮನಸಸ್ಕೆ ದಾತಾ ೧॥| 
ಪಾತಃ ನಾತರ್ಗಹಸತಿರ್ನೋ ಆಗ್ನಿ! ಸಾಯಂ ಹಯಂ ಸೌಮನಸಸ್ಕೆ ದಾತಾ 11೨॥! 
(ಅಥರ್ವವೇದ :- ೧೯. ೫೫. ೩- ೪೨) 


ಚತುರ್ಥ ಸಮುಲ್ಲಾಸ 75 
ತಸ್ಮಾದಹೋರಾತ್ರಸ್ಥೆ ಸಂಯೋಗೇ ಬ್ರಾಹ್ಮಣಃ ಸಂಧ್ಯಾಮುಪಾಸೀತ | ತ 


ಉದ್ಯಂತಮಸ್ತೆಂ ಯಾಂತಮಾದಿತ್ಮಮಭಿ ಧ್ಯಾಯನ್‌ 1 (ಬ ಬ್ರಾಹ್ಮಣ (ಪಂಡ್ಹಿಂಶ) :- ೪.೫) 
ನೆ. ತಿಪೃತಿ ತು ಯಃ ಪೂರ್ವಾಂ ನೋಪಾಸ್ತೇ ಯಸ್ತು ಪಶ್ಚಿಮಾಮ್‌ | 
ಸ. ಸಾಧುಭರ್ಬಹಿಷ್ಕಾರ್ಯಃ ಸರ್ವಾಸ್ಯಾದ್ದಿಜ ಕರ್ಮಣಃ ॥! (ಳ) (ಮನು- ೨.೧೦೩). 


ಪ್ರತಿ ಸಾಯಂಕಾಲದಲ್ಲಿಯೂ ಯಾವ ಹೋಮವಾಗುತ್ತದೋ, ಆ ಹುತದ್ರವ್ಯವು ಪ್ರಾತಚಾಲದವರೆಗೆ ವಾಯು - ಶುದ್ಧಿಯ 
ಮೂಲಕ ಸುಖಕಾರಿಯಾಗಿರುತ್ತದೆ. (೧). 


ಪ್ರತಿ ಪ್ರಾತಃಕಾದಲ್ಲಿಯ, ಅಗ್ನಿಯಲ್ಲಿ ಯಾವ ಹೋಮ ಮಾಡಲ್ಪಡುತ್ತದೋ, ಆ ಹುತ ದ್ರವ್ಯವು ಸಾಯಂಕಾಲಪರ್ಯಂತ 
ವಾಯುವಿನ ಶುದ್ಧಿಯ ಮೂಲಕ ಬಲ-ಬುದ್ಧಿ-ಆರೋಗ್ಯಕುರಕವಾಗಿರುತ್ತದೆ. (೨). 

ಆ ಕಾರಣದಿಂದ, ಹಗಲು ಮತ್ತು ಇರುಳುಗಳ ಸಂಧಿಯಲ್ಲಿ, ಎಂದರೆ-ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ 
ಪರಮೇಶ್ವರನ ಧ್ಯಾನವನ್ನು ಮತ್ತು ಅಗ್ನಿಹೋತ್ರವನ್ನು ಅವಶ್ಯವಾಗಿ ಮಾಡಬೇಕು. (೩). ಮತ್ತು ಯಾವನು ಈ ಎರಡು ಕೆಲಸಗಳನ್ನು 
ಸಾಯಂಕಾಲದಲ್ಲಿ ಮತ್ತು ಪ್ರಾತಃಕಾಲದಲ್ಲಿ ಮಾಡುವುದಿಲ್ಲವೋ, ಅವನನ್ನು ಸಜ್ಜನರು ಸಮಸ್ತ ದ್ವಿಜಕರ್ಮಗಳಿಂದಲೂ ಹೊರಗಿಡಬೇಕು; 
ಎಂದರೆ ಅವನನ್ನು ಶೂದ್ರನಂತೆ ತಿಳಿಯಬೇಕು. (೪). 

ಪ್ರಶ್ನೆ .- ತ್ರಿಕಾಲ ಸಂಧೈೆಯನ್ನೇಕೆ ಮಾಡಬಾರದು ? 


ಉತ್ತರ :- ಮೂರೂ ಕಾಲಗಳಲ್ಲಿ ಸಂಧಿ ಆಗುವುದಿಲ್ಲ. ಪ್ರಕಾಶ ಮತ್ತು ಅಂಧಕಾರದ ಸಂಧಿಯೂ ಕೂಡ ಸಾಯಂಕಾಲ - 
ಪ್ರಾತಃಕಾಲಗಳಲ್ಲಿ ಎರಡೇ ವೇಳೆಗಳಲ್ಲಿ ಆಗುತ್ತದೆ. ಯಾವನು ಇದನ್ನು ಒಪ್ಪದೆ ಮಧ್ಯಾಹ್ನಕಾಲದಲ್ಲಿಯೂ ಒಂದು. 
ಸಂಧೈಯನ್ನಂಗೀಕರಿಸುತ್ತಾನೋ, ಅವನು ಮಧ್ಯ ರಾತ್ರಿಯಲ್ಲಿಯೂ ಸಂಧ್ಯೋಪಾಸನವನ್ನು ಮಾಡಬಾರದೇಕೆ? ಮಧ್ಯರಾತ್ರಿಯಲ್ಲಿಯೂ 
ಮಾಡಬಯಸುತ್ತಾನೆಯಾದರೆ, ಪ್ರಹರ-ಪ್ರಹರದಲ್ಲಿಯೂ, ಘಟಿಕೆ-ಘಟಿಕೆಯಲ್ಲಿಯೂ, ಪಲ-ಪಲದಲ್ಲಿಯೂ, ಕ್ಷಣ-ಕ್ಷಣದಲ್ಲಿಯೂ 
ಸಂಧಿಯಾಗುವುದರಿಂದ, ಅವುಗಳಲ್ಲಿಯೂ ಮಾಡುತ್ತಾ ಹೋಗಬೇಕು. ಹೀಗೆಯೂ ಮಾಡಬಯಸುವನಾದರೆ, ಅದು ಶಕ್ಕವೇ ಅಲ್ಲ. 
ಮತ್ತು ಯಾವ ಶಾಸ್ತ್ರದಲ್ಲಿಯೂ ಮಧ್ಯಾಹ್ನಸಂಧೈಗೆ ಪ್ರಮಾಣವೂ ಇಲ್ಲ. ಆದುದರಿಂದ, ಎರಡು ಕಾಲಗಳಲ್ಲಿ ಸಂಧ್ಯಾ ಮತ್ತು ಅಗ್ನಿಹೋತ್ರ 
ಮಾಡುವುದು ಸಮುಚಿತವಾಗಿರುತ್ತದೆ; ಮೂರನೆಯ ಕಾಲದಲ್ಲಿ ಅಲ್ಲ. ಮತ್ತು ಯಾವ ಮೂರು ಕಾಲಗಳಿರುತ್ತವೋ, ಅವು ಭೂತ, 
ಭವಿಷ್ಯತ್‌ ಮತ್ತು ವರ್ತಮಾನದ ಭೇದದಿಂದ ಇವೆಯೇ ಹೊರತು, ಸಂಧ್ಯೋಪಾಸನದ ಭೇದದಿಂದಲ್ಲ. 

ಮೂರನೆಯದು ಪಿತ್ಕಯಜ್ಞ ; ಎಂದರೆ, ಯಾವುದರಲ್ಲಿ ದೇವಜನರ - ಎಂದರೆ ವಿದ್ವಾಂಸರ, ಬುಷಿಗಳ - ಎಂದರೆ. 
ಓದುವವರ - ಓದಿಸುವವರ, ಮತ್ತು ಪಿತೃಗಳ - ಎಂದರೆ ತಾಯಿ, ತಂದೆ ಮೊದಲಾದ ವೃದ್ಧರ, ಜ್ಞಾನಿಗಳ ಮತ್ತು ಪರಮ ಯೋಗಿಗಳ. 
ಸೇವೇ ನಡೆಯುತ್ತರೋ ಅದು. ಪತ್ಯಯಜ್ಞದ್ಲಿ ಎರಡು ಭೇದಗಳಿವೆ - ಒಂದನೆಯದು ಶ್ರಾದ್ಧ ಮತ್ತು ಎರಡನೆಯದು ತರ್ಪಣ. ಶ್ರಾದ್ಧ 
* ಎಂದರೆ 'ಶೃತ್‌' ಎನ್ನುವುದು ಸತ್ಯದ ಹೆಸರು. “ ಶ್ರತ್‌ ಸತ್ಯಂ ದಧಾತಿ ಯಯಾ ಕ್ರಿಯಯಾ, ಸಾ ಶ್ರದ್ಯಾ ಶ್ರದ್ಧಯಾ ಯತ್‌. 
ಕ್ರಿಯತೇ ತತ್‌ ಶ್ರಾದ್ಯಃ”, - ಯಾವ ಕ್ರಿಯೆಯಿಂದ ಸತ್ಯವು ಗ್ರಹಿಸಲ್ಪಡುತ್ತದೋ, ಅದನ್ನು ಶ್ರದ್ಧೆ ಎನ್ನತ್ತಾರೆ. ಮತ್ತು ಶ್ರದ್ಧೆಯಿಂದ 
ಯಾವ ಕರ್ಮ ಮಾಡಲ್ಪಡುತ್ತದೋ, ಅದರ ಹೆಸರು 'ಶ್ರಾದ್ಧ' . ಮತ್ತು “ತೃಪ್ಯಂತಿ, ತರ್ಪಯಂತಿ ಯೇನ ಪಿತ್ಕನ್‌, 
ತತ್ವರ್ಶಣಂ', ಯಾವ ಯಾವ ಕರ್ಮದಿಂದ, ಜೀವಂತರಾಗರುವ ತಾಯಿ, ತುದೆ ಮೊದಲಾದ ಪಿತೃಗಳು ತ್ತರ ಎಂದರೆ- 
ಪ್ರಸನ್ನರಾಗುತ್ತಾರೋ, ಅಥವಾ ಪ್ರಸನ್ನರಾಗಿ ಮಾಡಲ್ಪಡುತ್ತಾರೋ, ಅದಕ್ಕೆ " ತರ್ಪಣ' ಎಂದು ಹೆಸರು. ಆದರೆ ಇದು ಜೀವಿತರಿಗೆ 
ಸಲ್ಪತ್ತದೆಯೇ ಹೊರತು ಮೃತರಿಗಲ್ಲ. 


ಅಥ ದೇವತರ್ಪಣಮ್‌ 
ಓಂ ಬಹ್ಮಾದಯೋ ಜೀವಾ ಸ್ಯಾಮ್‌ | ಬ್ರಹ್ಮಾನಿದೇವಸತ್ನ, ಸ್ಪಷತಾಮ್‌ | ಬ್ರಹ್ಮಾನಿದೇವಸುತಾಸ್ತೃಷ್ಯಂತಾಮ್‌ 1 
ಬ್ರಹ್ಮಾದಿದೇವಗಣಾಸ್ತ್ರಪ್ಯಂತಾಮ್‌ 11 ಇತಿ ಜೇವತರ್ಪಣಮ್‌ |! (ಅಶ್ವಲಾಯನ ಗೃಹ್ಯಸೂತ್ರ :- ೩.೪) 


“ಎಿದ್ದಾಂ ಸೋ ಹಿ ದೇವಾಃ” ಇದು ಶತಪಥ ಬ್ರಾಹ್ಮಮದ (೩.೭.೪.೧೦) ವಚನ. ಯಾರು ವಿದ್ವಾಂಸರಾಗಿರುತ್ತಾರೋ, 
ಅವರನ್ನೇ " ದೇವಜನರು' ಎನ್ನುತ್ತಾರೆ. ಯಾರು ಸಾಂಗೋಪಾಂಗವಾಗಿ ನಾಲ್ಕು ವೇದಗಳನ್ನೂ ಬಲ್ಲವರಾಗಿರುತ್ತಾರೋ, ಅವರಿಗೆ. 
ಬಹ್ಮ ರೆಂದೂ, ಮತ್ತು ಯಾರು ಅವರಿಗಿಂತ ಕಡಿಮೆ ಓದಿರುತ್ತಾರೋ, ಅವರಿಗೂ ಕೂಡ ' ದೇವಜನ'ರು - ವಿದ್ವಾಂಸರು - 





76 ಸತ್ಯಾರ್ಥಪ್ರಕಾಶ 
ಎಂದೂ ಹೆಸರು. ಅವರ ಹಾಗೆಯೇ ವಿದುಷಿಯರಾದ_ಅವರ ಸ್ತ್ರೀಯರೂ, ಬ್ರಾಹ್ಮಣಿಯರೂ, ದೇವಿಯರೂ, ಮತ್ತು ಅವರಿಗೆ 
ಸಮಾನರಾದ ಪುತ್ರರೂ, ಶಿಷ್ಕರೂ ಮತ್ತು ಅವರಿಗೆ ತಕ್ಕಂತಿರುವ ಅವರ ಗಣಗಳು, ಎಂದರೆ ಸೇವಕರು ಯಾರು ಯಾರು ಇರುತ್ತಾರೋ, 
ಅವರ ಸೇವೆ ಮಾಡುವುದಕ್ಕೆ ಶ್ರಾದ್ಧ ಮತ್ತು ತರ್ಷಣ ಎಂದು ಹೆಸರು. 


ಅಥರ್ಷಿತರ್ಪಣಮ್‌ 


ಓಂ ಮರೀಚ್ಕಾದಯ ಬುಷಯಃ ತೃಪ್ಯಂತಾಮ್‌ 1 ಮರೀಚ್ಛಾದಜಿ ಖಪಿಷತ್ಸ್ಯಃ ತೃಪ್ಕಂತಾಮ್‌ | ಮರೀಚ್ಯಾದಿಯುಪಿಸುತಾ। 
ತೃಪ್ಯಂತಾಮ್‌ | ಮರೀಚ್ಯಾದಿಸುಪಿಗಣಾಃ ತೃಪ್ಯಂತಾಮ್‌ 1 ಇತಿ ಬುಷಿತರ್ಪಣಮ್‌ |. (ಅಶ್ವಗೃ ಸೂ::-೨.೪.) 


ಬ್ರಹ್ಮನ ಪ್ರಪೌತ್ರನಾದ (ಮೊಮ್ಮಗನ ಮಗ) ಮರೀಚಿಯಂತೆ ವಿದ್ವಾಂಸರಾಗಿ ಓದಿಸುವವರು ಮತ್ತು ಅವರ ಹಾಗೆಯೇ ವಿದ್ಯಾಯಕ್ತರಾದ, 
ಕನ್ಯೆಯರಿಗೆ ವಿದ್ಯಾದಾನ ಮಾಡುವ ಅವರ ಸ್ತ್ರೀಯರು, ಅವರಂತೆಯೇ ಇರುವ ಅವರ ಪುತ್ರರು ಹಾಗೂ ಶಿಷ್ಕರು, ಮತ್ತು ಅವರಿಗೆ 
ಅನುಕೂಲರಾದ ಅವರ ಸೇವಕರು-ಇವರುಗಳ ಸೇವೆ ಮತ್ತು ಸತ್ಕಾರ ಮಾಡುವುದು ಜುಷಿ - ತರ್ಪಣವಾಗಿದೆ. 


ಅಥ ಪಿತೃತರ್ಪಣಮ್‌ 


ಓಂ. ಸೋಮಸದಃ ಪಿತರಸ್ತೈಪ್ಕಂತಾಮ್‌ 1 ಅಗ್ನಿಪ್ಹಾತ್ಮಾಃ ಪಿತರಸ್ತೈಷ್ಕಂತಾಮ್‌ | ಬರಿಷದಃ ಪಿತರಸ್ತೈಪ್ಕಂತಾಮ್‌ | 
ಸೋಮಪಾಃ ಪಿತರಸ್ತೃಷ್ಯಂತಾಮ್‌ । ಹವಿರ್ಭುಜಃ ಪಿತರಸ್ತ ಪ್ಯಂತಾಮ್‌ 1 ಆಜೃಪಾಃ ಪಿತರಸ್ತೃಪ್ಕಂತಾಮ್‌ | ಸುಕಾಲಿನಃ 
ಪಿತರಸ್ತೈಪ್ಕಂತಾಮ್‌ 1 ಯಮಾದಿಭ್ಕೋ ನಮಃ । ಯಮಾದೀಂಸ್ತರ್ಷಯಾಮಿ | ಹಿತ್ರೇ ಸ್ಮಧಾ ನಮಃ | ಪಿತರಂ 
ತರ್ಪಯಾಮಿ | ಪಿತಾಮುಹಾಯ ಸ್ಥಧಾ ನಮಃ | ಪಿತಾಮಹಂ ತರ್ಪಯಾಮಿ | ಪ್ರಪಿತಾ ಮಹಾಯ ಸ್ಕಧಾ ನಮಃ | 
ಪ್ರವಿತಾಮಹಂ ತರ್ಪಯಾಮಿ | ಮಾತ್ರೇ ಸ್ಥಧಾ ನನೋ ಮಾತರಂ ತರ್ಪಯಾಮಿ | ಪಿತಾಮಹೈ ಸ್ಥಧಾ ನಮಃ | 
ಪಿತಾಮಹೀಂ ತರ್ಪಯಾಮಿ | ಪ್ರಸಿತಾಮಹೈ ಸ್ನಧಾ ನಮಃ | ಪ್ರಸಿತಾಮಹೀಂ ತರ್ಪಯಾಮಿ | ಸ್ಥಸತ್ತೈೆ ಸ್ಮಧಾ 
ನಮಃ 1 ಸ್ಥಪ್ನ್ನೀಂ ತರ್ಷಯಾಮಿ | ಸಂಬಂಧಿಭ್ಯಃ ಸ್ಥಧಾ ನಮಃ 1 ಸಂಬಂದಿನಸ್ತರ್ಪಯಾಮಿ ! ಸಗೋತ್ರೇಭಃ ಸ್ಮಧಾ 
ನಮಃ 1 ಸಗೋತ್ರಾಂಸ್ಟರ್ಪಯಾಮಿ ॥! ಇತಿ ಪಿತೃತರ್ಪಣಮ್‌ ॥! (ಅಶ್ವಲಾಯನ ಗೃಹ್ಯಸೂತ್ರ :- ೨. ೪) 


“ಯೇ ಸೋಮೇ ಜಗದೀಶ್ವರೇ ಪದಾರ್ಥವಿದ್ಯಾಯಾಂ ಚ ಸೀದಂತಿ ತೇ ಸೋಮ ಸದಃ” - ಯಾರು ಪರಮಾತ್ಮನ 

ವಿಷಯದಲ್ಲಿ ಮತ್ತು ಪದಾರ್ಥವಿದೈೆಯಲ್ಲಿ ನಿಪುಣರಾಗಿರುತ್ತಾರೋ, ಅವರು " ಸೋಮಸತ್‌ ' ಗಳು. 

“ಯೈರಗ್ನೇರ್ವಿದ್ಯುತೋ ವಿದ್ಯಾ ಗೃಹೀತಾ ತೇ ಅಗ್ನಿಷ್ಟಾತ್ರಾ!' - ಯಾರು ಅಗ್ನಿ - ಎಂದರೆ ವಿದ್ಯುತ್ತೇ ಮೊದಲಾದ ಪದಾರ್ಥಗಳನ್ನು 
ತಿಳಿದವರಾಗಿರುತ್ತಾರೋ, ಅವರು ' ಅಗ್ನಿಷ್ಟಾತ್ತ' ರು. 

“ ಯೇ ಬರ್ಹಿಷಿ, ಉತ್ತಮೇ ವ್ಯವಹಾರೇ ಸೀದಂತಿ ತೇ ಬರ್ಹಿಷದಃ ”- ಯಾರು ಉತ್ತಮ ವಿದ್ಯಾವೃದ್ಧಿಯುಕ್ತ ವ್ಯವಹಾರದಲ್ಲಿ 
ಸ್ಥಿತರಾಗಿರುತ್ತಾರೋ, ಅವರು "ಬರ್ಹಿಷತ್‌'ಗಳು. 

“ಯೇ ಸೋಮಮೈಶ್ವರ್ಯಮೋಷಧೀರಸ0 ವಾ ಪಾಂತಿ, ಪಿಬಂತಿ ವಾ ತೇ ಸೋಮಪಾ'' ಯಾರು ಐಶ್ವರ್ಯದ ರಕ್ಷಕರೂ, 
ಮತ್ತು ಮಹೌಷಧಿರಸಪಾನ ಮಾಡುವುದರಿಂದ ರೋಗರಹಿತರೂ, ಹಾಗು ಪರರ ಐಶ್ವರ್ಯದ ರಕ್ಷಕರೂ, ಔಷಧಗಳನ್ನು ಕೊಟ್ಟು 
`ರೋಗನಾಶ ಮಾಡುವವರೂ ಆಗಿರುತ್ತಾರೋ, ಅವರು 'ಸೋಮಪಾ'ಗಳು. 


“ಯೇ ಹವಿಃ ಹೋತುಮತ್ತುಮರ್ಹಂ ಭುಂಜತೇ , ಭೋಜಯಂತಿ ವಾ ತೇ ಹವಿರ್ಧುಜಃ”- ಯಾರು ಮಾದಕವಾದ ಮತ್ತು 
ಹಿಂಸಾಕಾರಕವಾದ ದ್ರವ್ಯಗಳನ್ನು ಬಿಟ್ಟು, ಭೋಜನ ಮಾಡುವವರಾಗಿರುತ್ತಾರೋ, ಅವರು 'ಹವಿರ್ಭುಕ್‌'ಗಳು. 


“ಯ ಆಜಂ ಜ್ಞಾತುಂ ಪ್ರಾಪ್ತಂ ವಾ ಯೋಗ್ಯಂ ರಕ್ಷಂತಿ ವಾ ಪಿಬಂತಿ, ತ ಆಜ್ಯಪಾ!'- ಯಾರು ತಿಳಿಯಲು ಯೋಗ್ಯಾದ 
ವಸ್ತುವಿನ ರಕ್ಷಕರೂ ಮತ್ತು ತುಪ್ಪ, ಹಾಲು ಮೊದಲಾದುವನ್ನು ತಿನ್ನುವವರೂ, ಕುಡಿಯುವವರೂ ಆಗಿರುತ್ತಾರೋ, ಅವರು "ಆಜ್ಮಪಾ'ಗಳು. 


“ಶೋಭನಃ ಕಾಲೋ ವಿದ್ಯತೇ ಯೇಷಾಂ ತೇ ಸುಕಾಲಿನಃ"- ಯಾರ ಸಮಯವು ಒಳ್ಳೆಯದೋ, ಧರ್ಮಾಚರಣದಿಂದ 
ಸುಖಮಯವೋ, ಅವರು 'ಸುಕಾಲಿ' ಗಳು. 


“ಯೇ ದುಷ್ಟಾನ್‌ ಯಚ್ಛಂತಿ, ನಿಗೃಣಂತಿ, ತೇ ಯಮಾ ನ್ಯಾಯಾಧೀಶಾಃ” - ಯಾರು ದುಷ್ಟರಿಗೆ ದಂಡವಿಧಿಸುವ ಮತ್ತು ಶ್ರೇಷ್ಠರ 
ಪಾಲನಮಾಡುವ ನ್ಯಾಯಕಾರಿಗಳಾಗಿರುತ್ತಾರೋ, ಅವರು “ಯಮ 'ರು. 


ಚತುರ್ಥ ಸಮುಲ್ಲಾಸ. 7 

“ಯಃ ಪಾತಿ ಸ ಪಿತಾ” - ಯಾವನು ಅನ್ನದಿಂದ ಮತ್ತು ಸತ್ಕಾರದಿಂದ ಸಂತತಿಗಳ ರಕ್ಷಕನಾಗಿರುತ್ತಾನೋ, ಅಥವಾ 

“ಪಿತು ಪಿತಾ ಪಿತಾಮಹ । ಪಿತಾಮಹಸ್ಥ ಪಿತಾ ಪ್ರಪಿತಾಮಹ 1” - ಯಾವನು ತಂದೆಯ ತಂದೆಯೋ, ಅವನು ಪಿತಾಮಹ 

“ಯಾ ಮಾನಯತಿ ಸಾ ಮಾತಾ”- ಯಾವಳು ಅನ್ನದಿಂದ ಮತ್ತು ಸತ್ಯಾರಗಳಿಂದ ಮಕ್ಕಳನ್ನು ಮಾನ್ಯರನ್ನಾಗಿ ಮಾಡುತ್ತಾಳೋ, 

“ಯಾ ಮಾನಯತಿ ಸಾ ಮಾತಾ” - ಯಾವಳು ಅನ್ನದಿಂದ ಮತ್ತು ಸತ್ಯಾರಳಿಂದ ಮಕ್ಕಳನ್ನು ಮಾನ್ಕರನ್ನಾಗಿ ಮಾಡುತ್ತಾಳೋ, 
ಅವಳು "ಮಾತೆ ', 

“ಯಾ ಪಿತುರ್ಮಾತಾ ಸಾ ಪಿತಾಮಹೀ, ಪಿತಾಮಹಸ್ಯ ಮಾತಾ ಪ್ರಪಿತಾಮಹೀ”. - ಯಾವಳು ತಂದೆಯ ತಾಯಿಯೋ, 
ಅವಳು ಪಿತಾಮಹೀ ; ಯಾವಳು ಪಿತಾಮಹನ ತಾಯಿಯೋ, ಅವಳು " ಪ್ರಪಿತಾಮಹೀ'.. 

ತನ್ನ ಪತ್ನಿ ಹಾಗು ಸೋದರಿ, ಸಂಬಂಧಿಕರು ಮತ್ತು ಒಂದೇ ಗೋತ್ರದವರು, ಹಾಗೆಯೇ, ಬೇರೆ ಯಾವ ಸತ್ಪುರುಷರು ಅಥವಾ 
ವೃದ್ಧರು ಇರುತ್ತಾರೋ, ಅವರನ್ನೆಲ್ಲಾ ಅತ್ಯಂತ ಶ್ರದ್ಧೆಯಿಂದ, ಉತ್ತಮವಾದ ಅನ್ನ, ವಸ್ತ್ರ, ಸುಂದರವಾದ ವಾಹನ- ಮೊದಲಾದುವನ್ನು 
ಮತ್ತು ಶರೀರ ಸ್ವಸ್ಥವಾಗಿರುತ್ತದೋ, ಆಯಾ ಕರ್ಮದಿಂದ, ಪ್ರೀತಿಪುರಣರವಾಗಿ, ಅವರ ಸೇವೆಯನ್ನು ಮಾಡುವುದು ಶ್ರಾದ್ಧ ಮತ್ತು 
ತರ್ಪಣ - ಎನ್ನಿಸಿಕೊಳ್ಳುತ್ತದೆ. 

ನಾಲ್ಕನೆಯದು ವೈಶ್ವದೇವ - ಎಂದರೆ ಯಾವಾಗ ಭೋಜನ ಸಿದ್ಧವಾಗುತ್ತದೋ, ಆಗ ಊಟಕ್ಕಾಗಿ ಯಾವ ಅಡಿಗೆಯಾಗುವುದೋ, 
ಒಲೆಯಿಂದ ಬೆಂಕಿಯನ್ನು ಬೇರೆಯಾಗಿ ತೆಗೆದಿಟ್ಟು, ಆ ಬಗ್ಗೆ ಬರೆದಿರುವ ಮಂತ್ರಗಳಿಂದ ಆಹುತಿ ಕೊಡಬೇಕು ಮತ್ತು ಭಾಗ 
ತೆಗೆದಿಡಬೇಕು: 


ಪ್ರಮಾರ್ಣ- ವೈಶ್ವದೇವಸ್ಥ ಸಿದ್ಧಸ್ಥ ಗೃಹ್ಮೇತಿಗ್ಗೌ ಎಿಧಿಪೂರ್ವಕಮ್‌ 1 
ಅಭ್ಛ! ಕುರ್ಯಾದ್ವೇವತಾಭ್ಕೋ ಬ್ರಾಹ್ಮಕೋ ಹೋಮಮನ್ನಹಮ್‌ ॥ (ಮನು-- ೩.೮೪) 
ಯಾವ ಯಾವುದು ಪಾಕಶಾಲೆಯಲ್ಲಿ ಭೋಜಕಕ್ಕಾಗಿ ಸಿದ್ಧವಾಗಿರುವುದೋ, ದಿವೃಗುಣಗಳಿಗಾಗಿ, ಅದನ್ನು ಅದೇ ಅಡುಗೆಯ 
ಬೆಂಕಿಯಲ್ಲಿ ಕೆಳಗೆ ಬರೆಯಲ್ಪಟ್ಟಿರುವ ಮಂತ್ರಗಳಿಂದ, ವಿಧಿಪೂರ್ವಕವಾಗಿ ನಿತ್ಕವೂ ಹೋಮಮಾಡಬೇಕು. 
ಹೋಮ ಮಾಡುವ ಮಂತ್ರಗಳು 


ಓಂ ಅಗ್ನಯೇ ಸ್ವಾಹಾ । ಸೋಮಾಯ ಸ್ಥಾಹಾ | ಆಗ್ನೀಷೋಮಾಭ್ಯಾಂ ಸ್ಥಾಹಾ। ವಿಶ್ವೇಭ್ಯೋ ದೇವೇಭ್ಛಃ ಸ್ಥಾಹಾ | 
ಧಸ್ಮಂತರಯೇ ಸ್ವಾಹಾ | ಕುಣ್ಣೈ ಸ್ಥಾಹಾ |! ಅನುಮತ್ತೈ ಸ್ಥಾಹಾ | ಪ್ರಜಾಪತಯೇ ಸ್ಥಾಹಾ | ಸಹದ್ಯಾವಾ ಪೃಥಿವೀಭ್ಯಾಂ 
ಸ್ಥಾಹಾ! ಸ್ಥಿಷ ಕೃತೇ ಸ್ಥಾಹಾ 

ಈ ಒಂದೊಂದು ಮಂತ್ರದಿಂದಲೂ ಒಂದೊಂದು ಸಾರಿ ಆಹುತಿಯನ್ನು ಪ್ರಜ್ವಲಿತವಾದ ಅಗ್ನಿಯಲ್ಲಿ ನೀಡಬೇಕು. ಆಮೇಲೆ, 
ತಟ್ಟೆಯಲ್ಲಿ ಅಥವಾ ನೆಲದ ಮೇಲೆ ಎಲೆಯನ್ನು ಇಟ್ಟು, ಪೂರ್ವದಿಕ್ಕು ಮೊದಲಾದ ಕ್ರಮದಿಂದ, ತಕ್ಕ ಹಾಗೆ ಈ ಮಂತ್ರಗಳಿಂದ 
ಭಾಗವನ್ನು ತೆಗೆದಿಡಬೇಕು. 

ಓಂ ಸಾನುಗಾಯೇಂದ್ರಾಯ ನಮಃ! ಓಂ ಸಾನುಗಾಯ ಯಮಾಯ ನಮಃ। ಓಂ ಸಾನುಗಾಯ 
ವರುಣಾಯ ನಮಃ । ಓಂ ಸಾನುಗಾಯ ಸೋಮಾಯ ನಮಃ । ಮರುದ್ಯೋ ನಮಃ| ಅದ್ಧ್ಯೋ ನಮಃ | 
ನನಸ್ಛತಿಭ್ಯೋ/ ನಮಃ | ಶ್ರಿಯ್ಯೆ ನಮಃ | ಭದ್ರಕಾಲ್ಕೈ ನಮಃ | ಬ್ರಹ್ಮಸತಯೇ ನಮಃ | ವಾಸ್ತುಪತಯೇ ನಮಃ | 
ವಿಶ್ವೇಭ್ಯೋ ದೇವೇಭ್ಯೋ ನಮಃ | ದಿವಾಚರೇಭ್ಯೋ ಭೂತೇಭ್ಯೋ ನಮಃ | ನಕ್ತಂ ಚಾರಿಭ್ಯೋ ಭೂತೇಭ್ಕೋ ನಮಃ | 
ಸರ್ವಾತ್ಮಬೂತಯೇ ನಮಃ॥! 


78 ಸತ್ಯಾರ್ಥಪ್ರಕಾಶ 

ಈ ಭಾಗವನ್ನು, ಯಾವನಾದರೂ ಅತಿಥಿಯಿದ್ದರೆ, ಅವನಿಗೆ ಉಣಬಡಿಸಬೇಕು; ಅಥವಾ ಬೆಂಕಿಯಲ್ಲಿಯೇ ಹಾಕಿಬಿಡಬೇಕು, 
ಇದರ ನಂತರ, ಉಪ್ಪು ಹಾಕಲ್ಪಟ್ಟ , ಸಾರು-ಹುಳಿ, ಅನ್ನ, ತರಕಾರಿ, ರೊಟ್ಟಿ ಮೊದಲಾದುವನ್ನು ತೆಗೆದುಕೊಂಡು, ನೆಲದ ಮೇಲೆ ಆರು. 
ಭಾಗಗಳನ್ನಿಡಬೇಕು . ಇದಕ್ಕೆ ಪ್ರಮಾಣ:- 


ಶುನಾಂ ಚೆ ಪತಿತಾನಾಂ ಚೆ ಶೃಪಚಾಂ ಪಾಪರೋಗಿಗಾಮ್‌ ॥ 


ವಾಯಸಾನಾಂ ಕೃಮೀಣಾಂ ಚೆ ಶನಕೈರ್ನಿರ್ವಪೇದ್ಳುವಿ 11 (ಮನ- ೩.೯೨) 

ಈ ರೀತಿ *ಶ್ವಭ್ಯೋ ನಮಃ | ಪತಿತೇಭ್ಯೋ ನಮಃ | ಶೃಷಗ್ಟ್ವೋ ನಮಃ | ಪಾಪರೋಗಿಭ್ಯೋ ನಮಃ | 

ವಾಯಸೇಭ್ಕೋ ನಮಃ । ಕೃಮಿಭ್ಯೋ ನಮಃ " | ಎಂದು ಭಾಗ ತೆಗೆದಿಟ್ಟು, ಆ ಮೇಲೆ ಯಾವನಾದರೂ ದುಃಖಿತನೂ, 

ಹಸಿದಿರುವವನೂ ಆದ ಮಾನವನಿಗೆ, ಅಥವಾ - ನಾಯಿ, ಕಾಗೆ - ಮೊದಲಾದುವಕ್ಕೆ ಕೊಟ್ಟುಬಿಡಬೇಕು . ಇಲ್ಲಿ "ನಮಗ', ಎಂಬ 

ಶಬ್ದ ಅರ್ಥ "ಅನ್ನ'- ಎಂದು. ಎಂದರೆ-ನಾಯಿಗಳು, ಪಾಪಿಗಳು, ಚಾಂಡಾಲರು (ಪ್ರಚಂಡ ದೇಹರಾದ, ಶಾರೀರಿಕಶ್ರಮಸಮರ್ಥರಾದ 

ಭೃತ್ಯವರ್ಗದವವರು) ಪಾಪರೋಗಿಗಳು. ಕಾಗೆಗಳು, ಮತ್ತು ಕೃಮಿಗಳು-ಎಂದರೆ, ಇರುವೆ ಮೊದಲಾದುವಕ್ಕೆ ಆಹಾರಕೊಡುವುದು. 
ಇದು ಮನುಸ್ಮೃತಿ ಮೊದಲಾದುದರ ವಿಧಿಯಾಗಿದೆ. 


ಪಾಕಶಾಲೆಯಲ್ಲಿನ ವಾಯುವು ಶುದ್ಧವಾಗುವುದು ಮತ್ತು ಗೊತ್ತಿಲ್ಲದಿರುವ ಹಾಗೂ ಕಾಣದಿರುವ ಜೀವರಿಗೆ ಅಗುವ ಹಿಂಸೆಗೆ 
ಪ್ರತಿಯಾಗಿ ಉಪಕಾರ ಮಾಡುವುದು-ಇದೇ ಹವನ ಮಾಡುವುದರ ಪ್ರಯೋಜನವಾಗಿದೆ. 


ಈಗ, ಐದನೆಯದಾದ ಅತಿಥಿಸೇವೆ. ಯಾವನಿಗೆ ಯಾವುದೇ ನಿಶ್ಚಿತವಾದ ತಿಥಿಯಿರುವುದಿಲ್ಲವೋ, ಅಂದರೆ, ಅಕಸ್ವಾತ್ವಾಗಿ, 
ಸಂನ್ಯಾಸಿಯೂ ಆಗಿರುವ ಯಾವನು ಗೃಹಸ್ಥನಲ್ಲಗೆ ಬರುತ್ತಾನೋ, ಅವನಿಗೆ ಮೊದಲು ಪಾದ್ಯ, ಅರ್ಫ್ಯ ಮತ್ತು ಆಜಿಮನೀಯ - ಎನಿಸುವ. 
ಮೂರು ಬಗೆಯ ನೀರನ್ನು ಕೊಟ್ಟು, ಆ ಮೇಲೆ ಆಸನದ ಮೇಲೆ ಸತ್ಕಾರ ಪೂರ್ವಕವಾಗಿ ಕುಳ್ಳರಿಸಿ, ಆಹಾರ-ಪಾನೀಯ ಮೊದಲಾದ 
ಉತ್ತಮೋತ್ತಮ ಪದಾರ್ಥಗಲಿಂದ ಸೇವೆ - ಶುಶ್ರೂಷೆ , ಮಾಡಿ, ಅವನನ್ನು ಪ್ರಸನ್ನಗೊಳಿಸಬೇಕು. ಆ ಮೇಲೆ ಸತ್ಸಂಗದಲ್ಲಿ ಕುಳತು, 
ಅವನಿದ ಜ್ಞಾನ-ವಿಜ್ಞಾನ ಮೊದಲಾದುವನ್ನು, ಯಾವವುಗಳಿಂದ ಧರ್ಮ, ಅರ್ಥ, ಕಾಮ, ಮತ್ತು ಮೋಕ್ಷದ ಪ್ರಾಪ್ತಿಯಾಗುವುದೋ 
ಅಂತಹ ಉಪದೇಶಗಳನ್ನು ಆಲಿಸಬೇಕು ಮತ್ತು ತನ್ನ ನಡೆಸುಡಗಳನ್ನೂ ಕೂಡ ಅವನ ಸದುಪದೇಶಕ್ಕೆ ಅನುಸಾರವಾಗಿ ಮಾಡಿಕೊಳ್ಳಬೇಕು. 
ಅವಕಾಶ ಲಭಿಸಿದಾಗ ಗೃಹಸ್ಥರೂ, ಹಾಗೂ ರಾಜರೇ ಮೊದಲಾದವೂ ಕೂಡ ಅತಿಥಿಗಳಂತೆ ಸತ್ಕಾರ ಪಡೆಯಲು ಯೋಗ್ಯರಾಗಿುತ್ತಾರೆ, 
ಆದರೆ- 


ಪಾಷಂಡಿನೋ ವಿಕರ್ಮಸ್ಯಾನ್‌ ಬೈಡಾಲವೃತ್ತಿಕಾನ್‌ ಶಠಾನ್‌ 1 
ಹೈತುಕಾನ್‌ ಬಕವೃತ್ತಿಂಶ್ಚ ವಾಣಾತ್ರೇಣಾಪಿ ನಾರ್ಚಯೇತ್‌ ॥ (ಮನು :- ೪.೩೦) 


(ಪಾಷಂಡೀ) ಎಂದರೆ - ವೇದನಿಂದಕರು, .ವೇದವಿರುದ್ಧವಾದ ಆಚರಣೆಯನ್ನು ಮಾಡುವವರು, (ವಿಕರ್ಮಸ್ಥ) ಯಾರು. 
ವೇದವಿರುದ್ಧವಾದ ಕರ್ಮ ಮಾಡುವವರಾಗಿರುತ್ತಾರೋ- ಅವರು, ಅಸತ್ಯಭಾಷಣ-ಮೊದಲಾದುದರಿಂದ ಯಕ್ತರಾಗಿರವವರು, ಹೇಗೆ. 
ಬೆಕ್ಕು ಬಚ್ಚಿಟ್ಟುಕೊಂಡು ಮತ್ತು ಸ್ಥಿರವಾಗಿದ್ದು, ಹೊಂಜು ಹಾಕುತ್ತಾ - ಹಾಕುತ್ತಾ ಒಮ್ಮೆಗೇ ಮೇಲೆರಗಿ ಇಲಿ - ಮೊದಲಾದ ಪ್ರಾಣಿಗಳನ್ನು 
ಕೊಂದು, ತನ್ನ ಹೊಟ್ಟೆ ತುಂಬಿಸಿ ಕೊಳ್ಳುತ್ತದೋ, ಹಾಗೆಯೇ ವರ್ತಿಸುವ ಜನರು "ಬಡಾಲ ವೃತ್ತಿಕರು'; (ಶತ) ಎಂದರೆ- ಹಶಮಾರಿಗಳು, 
ದುರಾಗ್ರಹಿಗಳು, ದುರಾಭಿಮಾನಿಗಳು, "ತಮಗೆ ತಿಳಿಯದು; ಬೇರೆಯವರು ಹೇಳಿದುದನ್ನು ಒಪ್ಪರು' - ಎಂಬಂತಹವರು (ಹೈತುಕ) 
ಕುತರ್ಕಿಗಳೂ, ಆಧುನಿಕ ವೇದಾಂತಿಗಳೂ -“ನಾವು ಬ್ರಹ್ಮರು ಮತ್ತು ಜಗತ್ತು ಸುಳ್ಳು” - ಎಂದು ಒದರುವಂತೆ, ವೇದಗಳು 
ಮೊದಲಾದ ಶಾಸ್ತ್ರಗಳು ಮತ್ತು ಈಶ್ವರನೂ ಕೂಡ ಕಲ್ಪಿತನೇ - ಎಂದು ಮೊದಲಾಗಿ ಹರಟೆಹೊಡುವವರು, ವ್ಯರ್ಥವಾಗಿ. 
ಜಂಭಕೊಚ್ಚಿಕೊಳ್ಳುವವರು, (ಬಕಪೃತ್ರ) ಹೇಗೆ ಕೊಕ್ಕರೆ ಒಂದು ಕಾಲಸ್ಟಿತ್ರಿ, ಧ್ಯಾನಾವಸ್ಥಿತವಾಗಿರುವಂತೆ ತೋರಿಸಿಕೊಂಡು, ತತ್ಕ್ವಣ 
ಮೀನಿನ ಪ್ರಾಣವನ್ನು ತೆಗೆದು ತನ್ನ ಸ್ವಾರ್ಥವನ್ನು ಪೂರ್ಣಮಾಡಿಕೊಳ್ಳುವುದೋ, ಹಾಗೆಯೇ ವರಿಸುವ ಅಧ ವೈರಾಗಿಗಳು ಮತ್ತು 
ಮಣ್ಣುಮ್ಮತ್ತಿಕೊಳ್ಳುವ ಸಾಧುಗಳು ಮೊದಲಾದ ಹಕಿಗಳೂ, ದುರಾಗ್ರಹಿಗಳೂ, ವೇದವಿರೋಧಿಗಳೂ ಆದ ಇಂತಹವರ ಸತ್ಕಾರವನ್ನು 
ಕೇವಲ ವಾಣಿಯಿಂದಲೂ ಕೂಡ ಮಾಡಬಾರದು, ಏಕೆಂದರೆ-ಇವರ ಸತ್ಯಾರ ಮಾಡುವುದರಿಂದ, ಇವರು ಹೆಚ್ಚಿಕೊಂಡು, ಜಗತ್ತನ್ನು 
ಅಧರ್ಮಯ್ತವನ್ನಾಗಿ ಮಾಡುತ್ತಾರೆ. ತಾವಂತೂ ಅವನತಿಯ ಕಾರ್ಯವನ್ನು ಮಾಡಿಯೇ ಮಾಡುತ್ತಾರೆ; ಜೊತೆಯಲ್ಲಿಯೇ ಸೇವಕರನ್ನೂ 


ಚತುರ್ಥ ಸಮಲ್ಲಾಸ: 7 
ಕೂಡ ಅವಿದ್ಯೆಯೆಂಬ ಮಹಾಸಾಗರದಲ್ಲಿ ಮುಳುಗಿಸಿ ಬಿಡುತ್ತಾರೆ. 


ಈ ಪಂಚಮಹಾಯಜ್ಮಗಳೆ ಫಲವಿದು : - ಬ್ರಹ್ಮಯಜ್ಞವನ್ನು ಮಾಡವುದರಿಂದ, ವಿದ್ಯೆ, ಶಿಕ್ಷಣ, ಧರ್ಮ, ಸಭ್ಯತೆ - 
ಮೊದಲಾದ ಶುಭಗುಣಗಳ ವೃದ್ಧಿಯೂ, ಅಗ್ನಿ ಹೋತ್ರದಿಂದ ವಾಯು, ವೃಷ್ಠಿ ಮತ್ತು ಜಲದ ಶುದ್ಧಿಯುಂಟಾಗಿ, ಮಳೆಯ ಮೂಲಕ. 
ಜಗತ್ತಿಗೆ ಸುಖದ ಪ್ರಾಪ್ತಿಯೂ, ಆಗುವುದು . ಎಂದರೆ - ಶುದ್ಧವಾಯುವಿನ ಶ್ವಾಸಸ್ಪರ್ಶಗಳಿಂದಲೂ, ಆಹಾರ - ಪಾನೀಯಗಳಿಂದಲೂ 
ಆರೋಗ್ಯ, ಬುದ್ಧಿ, ಬಲ, ಪರಾಕ್ರಮಗಳು ವರ್ಧಿಸಿ, ಧರ್ಮ-ಅರ್ಥ-ಕಾಮ-ಮೋಕ್ಷಗಳ ಸಂಪ್ರಾಪ್ತಿ ಪೂರ್ಣತಃ ಆಗುವುದು. ಈ 
ಕಾರಣದಿಂದಲೇ ಇದನ್ನು " ದೇವಯಜ್ಞ - ಎನ್ನತ್ತಾರೆ. ಪಿತ್ಯಯಜ್ಞಧ ಮೂಲಕ ಯಾವಾಗ ತಾರಿ, ತುದೆ, ಮತ್ತು ಜ್ಞಾನೀ ಮಹಾತ್ಮರ 
ಸೇವೆ ಮಾಡುವನೋ, ಆಗ ಅವನ ಜ್ಞಾನವು ಹೆಚ್ಚುವುದು, ಅದರಿಂದ ಸತ್ಯ- ಅಸತ್ಯಗಳ ನಿರ್ಣಯವನ್ನು ಮಾಡಿ, ಸತ್ಯವನ್ನು ಗ್ರಹಿಸಿ, 
ಅಸತ್ಯವನ್ನು ತ್ಯಜಿಸಿ, ಸುಖಿಯಾಗಿರುವನು. ಎರಡನೆಯದಾಗಿ, ಕೃತಜ್ಞತೆಯನ್ನು ತೋರಿಸುವುದು, ಎಂದರೆ - ಮಾತಾಪಿತೃಗಳು 
ಮತ್ತು ಆಚಾರ್ಯರು ಮಕ್ಕಳಿಗೆ ಮತ್ತು ಶಿಷ್ಕರಿಗೆ ಎಂತಹ ಸೇವೆ ಮಾಡಿದ್ದಾರೋ, ಅದಕ್ಕೆ ಪ್ರತಿಯಾಗಿ ಸೇವೆಸಲ್ಲಿಸುವುದು. 
ಉಚಿತವೇ ಆಗಿದೆ. ಬಲಿವೈಶ್ವದೇವದ ಯಾವ ಫಲವನ್ನು ಮೊದಲು ಹೇಳಿದ್ದೇವೋ, ಅದಂತೂ ಇದ್ದೇ ಇದೆ. ಎಂದಿನವರೆಗೆ. 
ಉತ್ತಮರಾದ ಅತಿಥಿಗಳು ಜಗತ್ತಿನಲ್ಲಿ ಇರುವುದಿಲ್ಲವೋ, ಅಂದಿನವರೆಗೆ ಉನ್ನತಿಯೂ ಕೂಡ ಆಗುವುದಿಲ್ಲ. ಅವರು ಸಮಸ್ತ. 
ದೇಶಗಳ ಪರ್ಯಟನದಿಂದ ಮತ್ತು ಸತ್ಯೋಪದೇಶವನ್ನು ಮಾಡುವುದರಿಂದ , ಪಾಷಂಡ (ಆಡಂಬರ)ದ ವೃದ್ಧಿಯಾಗುವುದಿಲ್ಲ. 
ಮತ್ತು ಎಲ್ಲೆಡೆಯೂ ಗೃಹಸ್ಥರಿಗೆ ಸಹಜವಾಗಿಯೇ ಸತ್ಯ ವಿಜ್ಞಾನದ ಪ್ರಾಪ್ತಿ ಆಗತ್ತಿರುತ್ತದೆ ಹಾಗು ಮಾನವ ಮಾತ್ರರಲ್ಲಿ ಒಂದೇ ಧರ್ಮ 
ಸ್ಥಿರವಾಗಿರುತ್ತದೆ. ಅತಿಥಿಗಳಲ್ಲದಿದ್ದರೆ, ಸಂದೇಹನಿವೃತ್ತಿಯಾಗದೇ ಇದ್ದರೆ, ದೃಢನಿಶ್ಚಯವೂ ಆಗುವುದಿಲ್ಲ ನಿಶ್ಚಯವಿಲ್ಲದೆ ಸುಖವೆಲ್ಲಿ? 

ಬ್ರಾಹ್ಮೇ ಮುಹೂರ್ತೇ ಬುದ್ಯೇತ ಧರ್ಮಾರ್ಥೌ ಚಾನು ಚಂತಯೇತೇ | 

ಕಾಯಕ್ಷೇಶಾಂಶ್ಚ ತನ್ಮೂಲಾ ರೇದತತ್ತ್ವಾರ್ಥಮೇವ ಚ ॥| (ಮನು- ೪.೯೨) 


ರಾತ್ರಿಯ ನಾಲ್ಕನೆಯ ಪ್ರಹರದಲ್ಲಿ , ಅಥವಾ ನಾಲ್ಕು ಘಟಿಕೆಗಳಷ್ಟು ರಾತ್ರಿಯಿರುವಾಗಲೇ ಎಂದರೆ ಸೂರ್ಯೋದಯಕ್ಕಿಂತ 
೧ ಘಂಟೆ, ೩೬ ನಿಮಿಷ ಮುನ್ನವೇ ಎದ್ದು, ಆವಶ್ಕಕ ಕಾರ್ಯಗಳನ್ನು ಮಾಡಿ, ಧರ್ಮದ ಮತ್ತು ಅರ್ಥದ ಚಿಂತನವನ್ನೂ ಸಾರೀರಕ 
ರೋಗಗಳ ಕಾರಣದ ಬಗೆಗೆ ಆಲೋಚನೆಯನ್ನೂ ಮತ್ತು ಪರಮಾತ್ಮನ್ನ್ನು ಕುರಿತು ಧ್ಯಾನವನ್ನೂ ಮಾಡಬೇಕು. ಎಂದಿಗೂ ಅಧರ್ಮದ 
ಆಚರಣೆಯನ್ನು ಮಾಡಬಾರದು ಏಕೆಂದರೆ:- 


ನಾಧರ್ಮಶ್ಕರಿತೋ ಲೋಕೇ ಸದ್ಯಃ ಫಲತಿ ಗೌರಿವ | 
ಶನೈರಾವರ್ತಮಾನಸ್ತು ಕರ್ತುರ್ಮೂಲಾನಿ ಕೃಂತತಿ (ಮನು:- ೪.೧೭೨) 
ಸಮಯದಲ್ಲಿ ಫಲವೂ ಆಗುವುದಿಲ್ಲ. ಈ ಕಾರಣದಿಂದ ಅಜ್ಞಾನಿಗಳು ಅಧರ್ಮಕ್ಕೆ ಹೆದರುವುದಿಲ್ಲ. ಆದರೂ ಕೂಡ, ಅಧರ್ಮಾಚರಣವು 


ನಿಧಾನ - ನಿಧಾನವಾಗಿ ನಿಮ್ಮ ಸುಖದ ಮೂಲಗಳನ್ನು ಕತ್ತರಿಸುತ್ತಾ ಹೋಗುತ್ತದೆ..- ಎಂಬುದು ನಿಶ್ಶಯವೆಂದು ತಿಳಿಯಿರಿ. ಈ 
ಕ್ರಮದಿಂದ- 


ಅಧರ್ಮೆಕೈಥತೇ ತಾವತ್ತತೋ ಭದ್ರಾಣಿ ಪಶ್ಯತಿ । 
ತತಃ ಸಪತ್ನಾನ್‌ ಜಯತಿ ಸಮೂಂಸ್ತು ವಿನಶೃತಿ ॥। (ಮನು- ೪.೧೭೪) 


ಅಧರ್ಮಾತ್ಮನಾದ ಮಾನವು (ಹೇಗೆ ಕೆರೆಯ ಏರಿಯನ್ನು ಮುರಿದು ನೀರು ನಾಲ್ಕು ಕಡೆಗೂ ಹರಡಿಹೋಗುತ್ತದೋ, ಹಾಗೆ) 
ಧರ್ಮದ ಗಡಿಯನ್ನು ದಾಟಿ, ಮಿಥ್ಯಾಭಾಷಾ, ಕಪಟ, ಆಡಂಬರ-ಎಂದರೆ, ರಕ್ಷಣೆ ನೀಡುವ ವೇದಗಳ ಖಂಡನದಿಂದ ಮತ್ತು ನಂಬಿಕೆ. 
ದ್ರೋಹ-ಮೊದಲಾದ ಕರ್ಮಗಳಿಂದ ಪರರ ಪದಾರ್ಥಗಳನ್ನು ಕಸಿದುಕೊಂಡು, ಮೊದಲೇನೋ ವರ್ಧಿಸುತ್ತಾನೆ; ಆಮೇಲೆ, ಧನವೇ 
ಮೊದಲಾದ ಏಶ್ವರ್ಯದಿಂದ ಖಾದ್ಯ, ಪೇಯ, ವಸ್ತ್ರ, ಭೂಷಣ, ಯಾನ, ಸ್ಥಾನ, ಮಾನ, ಪ್ರತಿಷ್ಠೆಗನ್ನು ಗಳಿಸತ್ತಾನೆ; ಅನ್ಯಾಯದಿಂದ 
ಶತ್ರುಗಳನ್ನೂ ಕೂಡ ಗೆಲ್ಲುತ್ತಾನೆ; ಆಮೇಲೆ ಬೇಗನೇ ನಾಶ ಹೊಂದುತ್ತಾನೆ. ಹೇಗೆ ಬೇರು ಕತ್ತರಿಸಲ್ಪಟ್ಟ ವೃಕ್ಷ ನಾಶವಾಗಿ ಹೋಗುತ್ತದೋ, 
ಹಾಗೆ ಅಧರ್ಮಿಯೂ ನಷ್ಟಬಷ್ಟನಾಗಿ ಹೋಗುತ್ತಾನೆ. 


ಸತ್ಯಧರ್ಮಾರ್ಯವೃತ್ತೇಷು ಶೌಚೇ ಚೈವಾರಮೇತ್ಸದಾ | 
ಶಿಷ್ಯಾಂಶ್ಚ ಶಿಷ್ಯಾದರ್ಮೇಣ. ವಾಗ್ಧಾಹೂದರಸಂಯತಃ ॥| (ಮನು :- ೪.೧೭೫) 


80 ಸತ್ಯಾರ್ಥಪ್ರಕಶ. 
ವಿದ್ದಾಂಸನು ವೇದೋಕ್ತವಾದ ಸತ್ಯಧರ್ಮವನ್ನು (ಪಾಲಿಸುತ್ತಾ), ಎಂದರೆ - ಪಕ್ಷಪಾತರಹಿತನಾಗಿ ಸತ್ಯದ ಅಂಗೀಕಾರ ಮತ್ತು 
ಅಸತ್ಯದ ಪರಿತ್ಯಾಗವೆಂಬ, ನ್ಯಾಯರೂಪವಾದ, ವೇದೋಕ್ತ ಧಾರಣ ಶಕ್ತಿಯೇ ಮೊದಲಾದ ಅರ್ಯಚಾರಿತ್ರದಲ್ಲಿ, ಎಂದರೆ. 
ಧರ್ಮದಲ್ಲಿ ಸ್ಥಿತನಾಗಿರುವವನಂತೆ ಧರ್ಮಪೂರ್ವಕವಾಗಿ ಶಿಷ್ಕರಿಗೆ ಶಿಕ್ಷಣವನ್ನು ಕೊಡುವ ಪರಿಪಾಟಿಯನ್ನು ಇಟ್ಟುಕೊಂಡಿರಬೇಕು. 
ಖುತ್ತಿಕ್ಟುರೋಹಿತಾಚಾಯೆಣ್ಣ: ಮಾತುಲಾತಿಥಿಸಂಶ್ರತಃ | 


ಬಾಲವೃದ್ಯಾತುರೈಮ್ಯೇದೈಃ ಜ್ಞಾತಿಸಂಬಂಧಿಬಾಂಧವೈಃ ॥ (ಮನು- ೪.೧೭೯) 
ಮಾತಾಪಿತೃಭ್ಯಾಂ ಯಾಮೀಭಿರ್ಭಾತ್ರಾ ಪುತ್ರೇಣ ಭಾರ್ಯಯಾ । 
ದುಹಿತ್ರಾ ದಾಸವರ್ಗೇಣ ವಿವಾದಂ ನ ಸಮಾಚರೇತ್‌ ॥! (ಮನು- ೪.೧೮೦) 


(ಸತ್ತಿಕ್‌) ಯಜ್ಞಮಾಡುವವನು, (ಪುರೋಹಿತ) ಸದಾ ಉತ್ತಮ ನಡವಳಿಕೆಯನ್ನು ಕಲಿಸುವವನು, (ಆಚಾರ್ಯ) ವಿದ್ಯ. 
ಕಲಿಸುವವನು, (ಮಾತುಲ) ಸೋದರಮಾವ, (ಅತಿಥಿ) ಯಾವನ ಆಗಮನ-ನಿರ್ಗಮನಗಳಿಗ ನಿಶ್ಚಿತವಾದ ತಿಥಿಯಿರುವುದಿಲ್ಲೋಮೋ, 
ಆ ಆಗಂತುಕ, (ಸಂಶ್ರಿತ) ತಮ್ಮ ಆಶ್ರಯದಲ್ಲಿರುವವರು, (ಬಾಲ) ಬಾಲಕನು,(ವೃದ್ಧ) ಮುದುಕನು, (ಆತುರ) ಪೀಡಿತನು, 
(ವೈದ್ಯ) ಆಯುರ್ವೇದವನ್ನು ಬಲ್ಲವನು, (ಜ್ಞಾತಿ) ಸ್ವಗೋತ್ರದವನು, ತನ್ನ ವರ್ಣದವನು, (ಸಂಬಂಧಿ) ಮಾವ-ಮೊದಲಾದವರು, 
(ಬಾಂಧವ) ಮಿತ್ರರು (೧) 


(ಮಾತಾ) ಮಾತೆ, (ಪಿತಾ) ತಂದೆ, (ಯಾಮೀ) ಸೋದರಿ, (ಭ್ರಾತಾ) ಸೋದರ, (ಭಾರ್ಯಾ) ಪತ್ನಿ, (ದುಹಿತಾ) ಪತ್ರಿ. 
ಮತ್ತು, (ದಾಸವರ್ಗೇಣ) ಸೇವಕರುಗಳೊಂದಿಗೆ ವಿವಾದವನ್ನು, ಎಂದರೆ - ವಿರುದ್ಧವಾದ ಹೋರಾಟ - ಕಿತ್ತಾಟಗಳನ್ನು 
ಎಂದಿಗೂ ಮಾಡಬಾರದು (೨) 

ಅತಪಾಸ್ತ್ರ್ಯ ನಧೀಯಾನಃ ಪ್ರತಿಗ್ರಹರುಚಿರ್ದಿಜಃ | 
ಅಂಭಸ್ಮಶಪ್ಪವೇನೇವ ಸಹ ತೇನೈವ ಮಜ್ಜತಿ ॥। (ಮನು:- ೪.೧೯೦) 
ಮೊದಲಾಗಿ (ಅತಪಾಃ) ಬ್ರಹ್ಮಚರ್ಯ-ಸತ್ಯಭಾಷಣ ಮೊದಲಾದ ತಪ್ಪಿನಿಂದ ರಹಿತನಾಗಿರುವವನು, ಎರಡನೆಯದಾಗಿ, 
(ಅನಧೀಯಾನ) ಓದಿಲ್ಲದವನು, ಮೂರನೆಯವನಾಗಿ (ಪ್ರತಿಗ್ರಹರುಚ) ಬಹಳ ಬಿಟ್ಟಿಯಾಗಿ ಅಸ್ಕಂಿಂದ ದಾನ ತೆಗೆದುಕೊಳ್ಳುವವನು-ಈ 


ಮೂವರೂ ಕಲ್ಲಿನ ನೌಕೆಯಿಂದ ಸಮುದ್ರದಲ್ಲಿ ಈಜುವ ಹಾಗೆ, ತಮ್ಮ ದುಷ್ಟಕರ್ಮಗಳೊಂದಿಗೇ ದುಃಖಸಾಗರದಲ್ಲಿ ಮುಳುಗತ್ತಾರೆ. 
ಅವರಂತೂ ಮುಳುಗಿಯೇ ತೀರುತ್ತಾರೆ. ಆದರೆ-ದಾತೃಗಳನ್ನೂ ಕೂಡ ಜೊತೆಯಲ್ಲಿಯೇ ಮುಳುಗಿಸಿಕೊಳ್ಳತ್ತಾರೆ. 


ತಿಷ್ಟಸ್ಯೇತೇಷು ದತ್ತಂ ಹಿ ವಿಧಿನಾಸ್ಕರ್ಜಿತಂ ಧನಮ್‌ | 
ದಾತುರ್ಭವತ್ಕನರ್ಥಾಯ ಪರತ್ರಾದಾತುರೇವ ಚೆ ॥. (ಮನು:- ೪. ೧೯೩) 


ಧರ್ಮದಿಂದ ಪ್ರಾಪ್ತವಾದ ಧನವನ್ನು ಈ ಮೂವರಿಗೆ ಕೊಡುವಿಕೆಯ, ಆ ದಾನ ದಾತೃವಿನ ನಾಶವನ್ನು ಇದೇ ಜನ್ನದಲ್ಲಿ ಮತ್ತು. 
ತೆಗೆದುಕೊಳ್ಳುವವನ ನಾಶವನ್ನು ಪರಜನ್ನದಲ್ಲಿ ಮಾಡುತ್ತದೆ. 


ಅವರುಗಳು ಹೀಗಿದ್ದಲ್ಲಿ ಏನಾದೀತು? 

ಯಥಾ ಪ್ಲನೇನೌಪಲೇನ ನಿಮಜ್ಜತ್ತುದಕೇ ತರನ್‌ | 

ತಥಾ ನಿಮಜ್ಜ ತೋಂಧ್ರಾದಜ್ಜೌ ದಾತೃಪತೀಚ್ಛಕಾ ॥ (ಮನು :- ೪. ೧೯೪) 
ಹೇಗೆ ಕಲ್ಲಿನ ಫೌಕೆಯಲ್ಲಿ ಕುಳಿತು ನೀರಿನಲ್ಲಿ ಈಜುವವನು ಮುಳುಗಿ ಹೋಗುತ್ತಾನೋ, ಹಾಗೆ ಅಜ್ಞಾನಿಗಳಾದ ದಾನಕೊಡುವವನು. 

ಮತ್ತು ದಾನತೆಗೆದುಕೊಳ್ಳುವವನು-ಇಬ್ಬರೂ ಅಧೋಗತಿಯನ್ನು, ಎಂದರೆ ದುಃನ್ನು ಹೊಂದುತ್ತಾರೆ. 
ಪಾಷಂಡಿಗಳ ಲಕ್ಷಣಗಳು : 
ಧರ್ಮಧ್ವಜೀ ಸದಾ ಲಬ್ಬಶ್ಳಾದ್ತಕೋ ಲೋಕದಂಭಕ॥ | 
ಬೈ ಡಾಲವುತಿಕೋ ಜ್ಛೇಯೋ ಹಿಂಸ್ರಃ ಸರ್ವಾಭಿಸಂಧಕಃ ॥1೧॥ (ಮನು :-೪. ೧೯೫) 


ಚತುರ್ಥ ಸಮುಲ್ಲಾಸ: 81 
ಅಧೋದೃಸ್ಟಿನೆಷ್ಟೃತಿಕಃ ಸ್ಪಾರ್ಥಸಾಧನತತ್ತರ: 1 
ಶಕೋ ಮಿಥ್ಯಾವಿನೀತಶ್ಚ ಬಕವ್ರತಚರೋ ದ್ವಿಜಃ ॥೨॥ (ಮನು:- ೪.೧೯೬) 
(ಧರ್ಮಧ್ವಜೀ) ಧರ್ಮವನ್ನು ಸ್ವಲ್ಪವಾದರೂ ಆಚರಿಸದೆ, ಧರ್ಮದ ಹೆಸರಿನಲ್ಲಿ ಜನರನ್ನು ವಂಚಿಸುವವನು, (ಸದಾ ಲುಬ್ಬ) 
ಸರ್ವದಾ ಲೋಭಯುಕ್ತನಾಗಿರುವವನು, ( ಛಾದ್ವಿಹ) ಕಪಟಿಯು, (ಲೋಕದಂಭಕ$) ಸಾಂಸಾರಿಕ ಮಾನವರ ಮುಂದೆ ತನ್ನ ದೊಡ್ಡಸ್ತಿಕೆಯ 
ಉಗ್ಗಡಣೆ ಮಾಡಿಕೊಳ್ಳುವವನು, (ಹಿಂಸ್ರ) ಪ್ರಾಣಿಗಳ ಘಾತಕನು, ಬೇರೆಯವರ ಬಗೆಗೆ ವೈರಬುದ್ಧಿಯಿಟ್ಟುಕೊಂಡಿರುವವನು, 
(ಸರ್ವಾಭಿಸಂಧಕ) ಒಳ್ಳೆಯವರು-ಕೆಟ್ಟವರು, ಒಳ್ಳೆಯದು-ಕೆಟ್ಟದು-ಎಲ್ಲರೊಂದಿಗೂ, ಎಲ್ಲದರೊಂದಿಗೊ ಸಂಬಂಧವಿಟ್ಟುಕೊಳ್ಳುವವನು, 
(ಬೈಡಾಲವ್ರತಿಕ)7-ಎಂದರೆ ಬೆಕ್ಕಿನಂತೆ ಧೂರ್ತನು ಮತ್ತು ನೀಚನು ಎಂದು ತಿಳಿಯಿರಿ. (೧). 


(ಅಧೋದೃಷ್ಟ) ಕೀರ್ತಿಗೋಸ್ಕರ ಕೆಳಗೆ ದೃಷ್ಟಿಯಿಡುವವನು, (ನೈಷ್ಣೃತಿಕ)) ಈರ್ಷ್ಯಾವಂತನು, ಮೂರು ಕಾಸಿನಷ್ಟು ತನಗೆ 


(ಶತಃ) ತನ್ನ ಮಾತು ಸುಳ್ಳೇ ಆಗಿರಲೊಲ್ಲದೇಕೆ, ಹಠವನ್ನು ಎಂದಿಗೂ ಬಿಡದವನು, ( ಮಿಥಾವಿನೀತ)) ಸುಳ್ಳು ಸುಳ್ಳೇ, ಮೇಲೆ ಮೇಲೆ. 
ಶೀಲವನ್ನೂ, ಸಂತೋಷವನ್ನೂ, ಸಾಧುತ್ವವನ್ನೂ ತೋರಿಸಿಕೊಳ್ಳುವವನು, (ಬಕವ್ರತಚರ॥) ಕೊಕ್ಕರೆಯ ಹಾಗೆ ನೀಚನು-ಈ ಬಗೆಯ 
ಲಕ್ಷಣಗಳಿಂದ ಯುಕ್ತರಾಗಿರುವವರು ಪಾಷಂಡಿಗಳಾಗಿರುತ್ತಾರೆ-ಎಂದು ತಿಳಿಯಿರಿ. ಅವರಲ್ಲಿ ನಂಬಿಕೆಯನ್ನು ಇಡಬಾರದು ಅಥವಾ 
ಅವರ ಸೇವೆಯನ್ನು ಎಂದಿಗೂ ಮಾಡಬಾರದು. (೨) 


ಧರ್ಮಂ ಶನೈಃ ಸಂಚಿನುಯಾದ್ದಲ್ಮೀಕಮಿವ ಪುತ್ತಿಕಾಃ. 


ಪರಲೋಕಸಹಾಯಾರ್ಥಂ ಸರ್ವಭೂತಾನ್ಮ ಪೀಡಯನ್‌ ॥೧॥ (ಮನು:- ೪. ೨೩೮೦) 
ನಾಮುತ್ರ ಹಿ. ಸಹಾಯಾರ್ಥಂ ಪಿತಾ ಮಾತಾ ಚ ತಿಷ್ಠತಃ | 

ನ. ಪುತ್ರದಾರಂ ನ. ಜ್ಞಾತಿರ್ಧಮ್ಮಸ್ತಿಷ್ಠತಿ ಕೇವಲಃ 1೨1 (ಮನು :- ೪.೨೩೯) 
ಏಕಃ ಪ್ರಜಾಯತೇ ಜಂತುರೇಕ ಏನ ಪ್ರಲೀಯತೇ | 

ಏಕೋಕನುಭುಂಕ್ರೇ ಸುಕೃತಮೇಕ ಏವ ಚೆ. ದುಷ್ಕತಮ್‌ ॥1೩॥ (ಮನು :- ೪. ೨೪೦) 


ಏಕಃ ಪಾಪಾನಿ ಕುರುತೇ ಫಲಂ ಭುಂಕ್ರೇ ಮಹಾಜನಃ | 

ಭೋಕ್ತಾರೋ ವಿಷ್ರಮುಚ್ಛಂತೇ ಕರ್ತಾ ದೋಷೇಣ ಲಿಪ್ಠತೇ 11೪ 1 (ಮಹಾಭಾರತ, ಉದ್ಯೋಗ, ವಿದುರ-೩೨) 
ಮೃತಂ ಶರೀರಮುತ್ಸೃಜ್ಯ ಕಾಷ್ಠ ಲೋಷ್ಠ ಸಮಂ ಕ್ಲಿತೌ | 

ವಿಮುಖಾ ಬಾಂಧವಾ ಯಾಂತಿ ಧರ್ಮಸ್ವಮನುಗಚ್ಛತಿ ॥ ೫ ॥ (ಮನ್ನ-೪. ೨೪೧) 


ಹೇಗೆ ಗೆದ್ದಲು ಹುಳುವು ವಲ್ಯೀಕವನ್ನು - ಎಂದರೆ ಹುತ್ತವನ್ನು ಕಟ್ಟುತ್ತದೋ, ಹಾಗೆ, ಯಾವ ಪ್ರಾಣಿಗಳಿಗೂ ನೋವನ್ನುಂಟುಮಾಡದೆ, 
ಪರಲೋಕದ, ಎಂದರೆ ಪರಜನ್ಮದ ಸುಖಕ್ಕಾಗಿ ಕ್ರಮಕ್ರಮವಾಗಿ ಧರ್ಮದ ಸಂಚಯವನ್ನು ಸ್ವೀ-ಪುರುಷರು ಮಾಡಬೇಕು (೧). 

ಏಕೆಂದರೆ - ಪರಲೋಕದಲ್ಲಿ ತಾಯಿಯಾಗಲಿ, ತಂದೆಯಾಗಲಿ, ಮಕ್ಕಳಾಗಲಿ, ಹೆಂಡತಿಯಾಗಲಿ, ಸಂಬಂಧಿಗಳಾಗಲಿ, ಸಹಾಯ 
ಮಾಡಲಾರರು. ಆದರೆ-ಒಂದು ಧರ್ಮ ಮಾತ್ರ ಸಹಾಯಕವಾಗುತ್ತದೆ. (೨) 

ನೋಡಿರಿ, ಒಂಟಿಯಾಗಿಯೇ ಜೀವನು ಜನ್ಮವನ್ನು ಮತ್ತು ಮರಣವನ್ನು ಹೊಂದುತ್ತಾನೆ. ಒಂಟಿಯಾಗಿಯೇ ಧರ್ಮದ ಫಲವಾದ 
ಸುಖವನ್ನೂ, ಮತ್ತು ಅಧರ್ಮದ ಯಾವ ದುಃಖವೆಂಬ ಫಲವಿದೆಯೋ, ಅದನ್ನೂ ಅನುಭವಿಸುತ್ತಾನೆ. (೩) 

ಕುಟುಂಬದಲ್ಲಿ ಒಬ್ಬ ಪುರುಷನು ಪಾಪಮಾಡಿ ಪದಾರ್ಥಗಳನ್ನು ತರುತ್ತಾನೆ ಮತ್ತು ಮಹಾಜನರು, ಎಂದರೆ-ಸಮಸ್ತ ಕುಟುಂಬವೂ 
ಅದನ್ನು ಅನುಭವಿಸುತ್ತದೆ. ಅನುಭವಿಸುವವರು ದೋಷಧಾಗಿಗಳಾಗುವುದಿಲ್ಲ; ಆದರೆ-ಅಧರ್ಮವನ್ನು ಮಾಡುವವನು ಮಾತ್ರ ದೋಷಕ್ಕೆ. 
ಭಾಗಿಯಾಗುತ್ತಾನೆ. (೪). 


82 ಸತ್ಯಾರ್ಥಪ್ರಜಶ. 

ಯಾವಾಗ ಯಾವನಾದರೊಬ್ಬನ ಸಂಬಂಧಿಯಾದವನಾವನಾದರೂ ಸತ್ತು ಹೋಗುತ್ತಾನೋ, ಆಗ ಅವನನ್ನು ಮಣ್ಣಿನ ಹೆಂಟೆಯಂತೆ 
ಭೂಮಿಯಲ್ಲಿ ಬಿಟ್ಟು, ಬೆನ್ನನ್ನು ತಿರುಗಿಸಿ, ಬಂಧು ವರ್ಗದವರು ವಿಮುಖರಾಗಿ ಹೊರಟು ಹೋಗುತ್ತಾರೆ; ಅವನ ಸಂಗಡ ಹೋಗುವವನು. 
ಯಾವನೂ ಇರುವುದಿಲ್ಲ. ಆದರೆ-ಒಂದು ಧರ್ಮ ಮಾತ್ರ ಅವನ ಸಂಗಾತಿಯಾಗಿರುತ್ತದೆ. (೫) 


ತಸ್ಮಾದ್ಧ ರ್ಮಂ ಸಹಾಯಾರ್ಥಂ ನಿತ್ಯಂ ಸಂಚನುಯಾಚ್ಛನೈಃ ॥ 


ಧರ್ಮೇಣ ಹಿ ಸಹಾಯೇನ ತಮಸ್ತರತಿ ದುಚ್ತರಮ್‌ ॥೧॥ (ಮನು-೪. ೨೧೨) 
ಧರ್ಮಪ್ರಧಾನಂ ಪುರುಷಂ ತಪಸಾ ಹತಕಿಲ್ಫಿಮ್‌ | 
ಪರಲೋಕಂ ನಯತ್ಮಾಶು ಭಾಸ್ಕಂತಂ ಖಶರೀರಣಮ್‌ ॥ (ಮನು- ೪. ೨೪೩) 


ಆದ ಕಾರಣ, ಪರಲೋಕದಲ್ಲಿ, ಎಂದರೆ ಮುಂದಣ ಜನ್ಮದಲ್ಲಿ ಸುಖಕ್ಕಾಗಿ ಮತ್ತು ಈ ಜನ್ಮದ ಸಹಾಯಕ್ಕಾಗಿ ನಿತ್ಯವೂ ಧರ್ಮದ. 
ಸಂಚಯವನ್ನು ಕ್ರಮ-ಕ್ರಮವಾಗಿ ಮಾಡುತ್ತಾ ಹೋಗಬೇಕು. ಏಕೆಂದರೆ-ಕೇವಲ ಧರ್ಮದ ಸಹಾಯದಿಂದಲೇ ದೊಡ್ಡ ದೊಡ್ಡ, ದಾಟಲು 
ಕಷ್ಟವಾದ ದುಃಖಸಾಗರವನ್ನು ಜೀವನು ದಾಟಬಲ್ಲನು. (೧). 


ಆದರೆ ಯಾವ ಪುರುಷನು ಧರ್ಮವನ್ನೇ ಪ್ರಧಾನವೆಂದು ತಿಳಿಯತ್ತಾನೋ, ಯಾವನ ಪಾಪವು ಧರ್ಮದ ಅನುಷ್ಠಾನವೆಂಬ. 
ಕರ್ತವ್ಯದಿಂದ ದೂರವಾಗಿ ಹೋಗಿದೆಯೋ, ಅವನನ್ನು, ಪ್ರಕಾಶ ಸ್ವರೂಪನೂ, ಮತ್ತು ಯಾವನಿಗೆ ಆಕಾಶವೇ ಶರೀರದಂತಿದೆಯೋ, 
ಆ ಪರಲೋಕ-ಎಂದರೆ ಪರಮದರ್ಶನೀಯನಾದ ಪರಮಾತ್ಮನ್ಥಡೆಗೆ, ಧರ್ಮವೇ ಶೀಘ್ರವಾಗಿ ಮುಟ್ಟಿಸತ್ತದೆ. (೨) ಆದುದರಿಂದ- 


ದೃಢಕಾರೀ ಮೃದುರ್ದಾಂತಃ ಕೂರಾಚಾರೈರಸಂವಸನ್‌ | 

ಅಹಿಂಸ್ರೋ ದಮದಾನಾಭ್ಯಾಂ ಜಯೇತ್ಸ್ವರ್ಗಂ ತಥಾವೃತಃ ॥೧॥ (ಮನು :- ೪, ೨೪೬) 
ವಾಚರ್ಥಾ ನಿಯತಾಃ ಸರ್ವೇ ವಾಜ್‌ಮೂಲಾ ವಗ್ಗಿನಿಸ್ಛತಾಃ । 

ತಾಂ ತು ಯಃ ಸ್ಪೇನಯೇದ್ಧಾಚಂ ಸ. ಸರ್ವಸ್ತೇಯಕ್ಕನ್ನರಂು. 1೨1 (ಮನು --೪. ೨೫೬) 
ಆಚಾರಾಲ್ಲಭತೇ ಹ್ಯಾಯುರಾಚಾರಾದೀಶ್ಲಿತಾಃ ಪ್ರಜಾಃ | 

ಆಚಾರಾದ್ಧನಮಕ್ಷಯ್ಯಮಾಚಾರೋ ಹಂತ್ಯಲಕ್ಷಣಮ್‌ ॥ ೩॥ (ಮನು ;- ೪. ೨೫೬) 


ಸದಾ ದೃಢಕಾರಿಯೂ, ಕೋಮಲಸ್ವಭಾವನೂ, ಜಿತೇಂದ್ರಿಯನೂ, ಹಿಂಸಕರೂ, ಕ್ರೂರರೂ, ದುರಾಚಾರಿಗಳೂ ಆದ ಪುರುಷರಿಂದ 
ಬೇರೆಯಿರುವವನೂ, ಧರ್ಮಾತ್ಮಸೂ, ಆಗಿ, ಮನಸ್ಸನ್ನ ಗೆದ್ದು ಮತ್ತು ವಿದ್ಯೆ - ಮೊದಲಾದ ದಾನದಿಂದ ಮಾನವನು ಸುಖವನ್ನು 
ಗಳಿಸಿಕೊಳ್ಳುವವನು. (೧) 

ಆದರೆ ಯಾವ ವಾಣಿಯಲ್ಲಿ ಸಮಸ್ತ ಅರ್ಥಗಳೂ, ಎಂದರೆ ವ್ಯವಹಾರಗಳೂ ನಿಶ್ಚಿತವಾಗುತ್ತವೋ, ಆ ವಾಣಿಯೇ ಅವುಗಳ 
ಮೂಲ ಮತ್ತು ವಾಣಿಯಿಂದಲೇ ಸರ್ವವ್ಯವಹಾರಗಳೂ ಸಿದ್ಧವಾಗುತ್ತವೆ. ಆ ವಾಣಿಯನ್ನು ಯಾವನು ಕದಿಯುತ್ವಾನೋ, 
ಎಂದರೆ-ಮಿಥ್ಯಾಭಾಷಣವನ್ನು ಮಾಡುತ್ತಾನೋ, ಅವನು ಚೌರ್ಯ ಮೊದಲಾದ ಸರ್ವಪಾಪಗಳ ಕರ್ತೃವಾಗುತ್ತಾನೆ - ಎಂಬ ಈ 


ಆದುದರಿಂದ, ಮಾನವನು ಮಿಥ್ಯಾಭಾಷಣವೇ ಮೊದಲಾದ ರೂಪದಲ್ಲಿರುವ ಅಧರ್ಮವನ್ನು ಬಿಟ್ಟು, ಧರ್ಮದ 
ಉತ್ತಮ ಸಂತತಿಯನ್ನೂ ಹಾಗೂ ಅಕ್ಷಯಧನವನ್ನೂ ಪಡೆದುಕೊಲ್ಟುತ್ತಾನೆ. ಮತ್ತು ಯಾವನು ಧರ್ಮಾಚರಣದಲ್ಲಿ ಪ್ರವೃತ್ತನಾಗಿ ದುಷ್ಪ 
ಲಕ್ಷಣಗಳನ್ನು ನಾಶಮಾಡುತ್ತಾನೋ, ಅವನ ಆಚರಣವನ್ನು ಸದಾ ಮಾಡುವ ಪರಿಪಾಟಿಯನ್ನು ಇಟ್ಟುಕೊಳ್ಳಬೇಕು. (೩). 
ಏಕೆಂದರೆ - 
ದುರಾಚಾರೋ ಹಿ. ಪುರುಷೋ ಲೋಕೇ ಭವತಿ ನಿಂದಿತಃ | 


ಮುಭಾಗೀ ಚೆ. ಸತತಂ ವ್ಯಾಧಿತೋಂಲ್ವಾಯುರೇವ ಚ| (ಮನು-- ೪. ೧೫೭) 





ಚತುರ್ಥ ಸಮುಲ್ಲಾಸ. ಖಿ 
ಯಾವ ಪುರುಷನು ದುರಾಚಾರಿಯಾಗಿರುತ್ತಾನೋ, ಅವನು ಸತ್ಪುರುಷರ ನಡುವೆ ನಿಂದೆಗೆ ಗುರಿಯಾಗುವವನೂ, ದುಃಖಭಾಗಿಯೂ. 
ಮತ್ತು ನಿರಂತರವಾಗಿ ವ್ಯಾಧಿಯುಕ್ತನೂ ಆಗಿ ಅಲ್ಪಾಯುಷ್ಠವನ್ನೂ ಕೂಡ ಅನುಭವಿಸುವವನಾಗುತ್ತಾನೆ. 
ಆದುದರಿಂದ, ಈ ರೀತಿ ಪ್ರಯತ್ನ ಮಾಡಬೇಕು:- 
ಯದೃತ್ತರವಶಂ ಕರ್ಮ ತತ್ತದೃತ್ತೇನ ವರ್ಜಯೇತ್‌ | 


ಯದ್ಯದಾತ್ಮವಶಂ ತು ಸಾತ್ತತ್ರತ್ಸೇವೇತ ಯತ್ನತಃ 11೧ (ಮನು :- ೪. ೧೫೯) 
ಸರ್ವಂ ಪರವಶಂ ದುಃಖಂ ಸರ್ವಮಾತ್ಮನಶಂ' ಸುಖಮ್‌ । 
ಏಿತದ್ದಿದ್ಯಾತ್ಮಾತ್ಮಮಾಸೇನ ಲಕ್ಷಣಂ ಸುಖದುಃಖಯೋಃ 11೨11 (ಮನು-- ೪. ೧೬೦) 


ಯಾವ ಯಾವ ಕರ್ಮ ಪರಾಧೀವಾಗಿರುತ್ತದೋ, ಅದನ್ನು ಪ್ರಯತ್ನಪೂರ್ವಕವಾಗಿ ತೃಜಿಸಬೇಕಿ; ಮತ್ತು ಯಾವ ಯಾವ ಕರ್ಮ 
ಸ್ವಾಧೀನವಾಗಿರುತ್ತದೋ, ಅದನ್ನು ಪಯತ್ನದಿಂದ ಸೇವಿಸಬೇಕು. (೧) 
ಏಕೆಂದರೆ - ಯಾವ ಯಾವುದು ಪರಾಧೀನತ್ವವಾಗಿರುತ್ತದೋ, ಅದೆಲ್ಲವೂ ದುಃಖ; ಮತ್ತು ಯಾವ ಯಾವುದು 
ಸ್ವಾಧೀನತ್ವವಾಗಿರುತ್ತದೋ, ಅದೆಲ್ಲವೂ ಸುಖ; ಇದೇ ಸಂಕ್ಷೇಪತಃ ದುಃಖದ ಮತ್ತು ಸುಖದ ಲಕ್ಷಣವೆಂದು ತಿಳಿಯಬೇಕು. (೨) 
ಸ್ತಿ-ಪುರುಷರ ಪರಸ್ವರ ಅಧೀನವಾದ ವ್ಯವಹಾರಗಳು, ಎಂದರೆ-ಶ್ವೀಯು ಪುರುಷನ ಬಗೆಗೆ ಮತ್ತು ಪುರುಷನು ಸ್ವೀಯ ಬಗೆಗೆ, ಪರಸ್ಪರ. 
ಪ್ರಿಯಾಚರಣ, ಅನುಕೂಲವಾಗಿರುವುದು, ವ್ಯಭಿಚಾರವನ್ನು ಅಥವಾ ವಿರೋಧವನ್ನು ಎಂದಿಗೂ ಮಾಡಿರುವುದು, ಪುರುಷನ ಆಳ್ಲೆಗೆ 
ಅನುಕೂಲವಾಗಿ, ಗೃಹಕೃತ್ಯಗಳು ಸ್ತ್ರೀಯ ಮತ್ತು ಹೊರಗಿನ ಕೆಲಸಗಳು ಪುರುಷನ ಅಧೀನದಲ್ಲಿರುವುದು, ಕೆಟ್ಟಚಟಕ್ಕೆ ಸಿಕ್ಕಕೊಳ್ಳದಂತೆ 
ಒಬ್ಬರು ಇನ್ನೊಬ್ಬರನ್ನು ತಡೆಯುವುದು-ಎಂದರೆ ಯಾವಾಗ ವಿವಾಹವಾಗುತ್ತರೋ, ಆಗ ಸ್ವೀಯಳಿಗೆ ಪುರುಷನೂ, ಮತ್ತು ಪುರುಷನಿಗೆ. 
ಸ್ತ್ರೀಯೂ ಮಾರಿ ಹೋದರು; ಎಂದರೆ-ಸ್ವೀಯ ಮತ್ತು ಪುರುಷನ ಬಳಿ, ಯಾವ ಹಾವ-ಭಾವಗಳೂ, ನಖ-ಶಿಖಾಗ್ರಪರ್ಯಂತ ಏನೇನು 
ಇದೆಯೋ, ಆ ವೀರ್ಯ ಮೊದಲಾದುದೆಲ್ಲಾ ಪರಸ್ಪರರ ಅಧೀನವಾಗಿ ಹೋಗುತ್ತದೆ-ಎಂದೇ ನಿಶ್ಚಯಪೂರ್ವಕವಾಗಿ ತಿಳಿದುಕೊಳ್ಳಬೇಕು. 
ಶ್ತ್ರೀ ಅಥವಾ ಪುರುಷನು ಪ್ರಸನ್ನತೆಯಿಲ್ಲದೆ ಯಾವುದೇ ವ್ಯವಹಾರವನ್ನೂ ಮಾಡಬಾರದು. ಇಂತಹ ದುಷೃತ್ಯಗಳಲ್ಲಿ, ಬಹಳ ಅಪ್ರಿಯಕರವಾದ 
ಕರ್ಮಗಳು, ವ್ಯಭಿಚಾರ, ವೇಶ್ಯಾಗಮನ ಪರಪುರುಷಗಮನ ಮೊದಲಾದುವಾಿವೆ. ಇವನ್ನು ಬಿಟ್ಟು, ತನ್ನ ಪತಿಯೊಂದಿಗೆ ಸ್ವೀಯೂ, 
ಮತ್ತು ತನ್ನ ಪತ್ನಿಯೊಂದಿಗೆ ಪುರುಷನೂ ಪ್ರಸಸ್ಪರಾಗಿರಬೇಕು. 
ಬ್ರಾಹ್ಮಣವರ್ಣಸ್ಥರಾಗದ್ದರೆ, ಪುರುಷನು ಬಾಲಕರಿಗೆ ಓದಿಸಬೇಕು ವತ್ತು ಸ್ತ್ರೀಯು ಬಾಲಿಕೆಯರಿಗೆ ಓದಿಸಬೇಕು. ನಾನಾವಿಧಿಯಿಂದ 
ಉಪದೇಶಗಳನ್ನು ಮತ್ತು ವಕ್ಷೃತ್ವಗಲನ್ನು ಕೊಟ್ಟು, ಅವರನ್ನು ವಿದ್ದಾಂಸರನ್ನಾಗಿ ಮಾಡಬೇಕು. ಸ್ತ್ರೀಯ ಪೂಜನೀಯ ದೇವನು ಪತಿಯೂ 
ಮತ್ತು ಪುರುಷನ ಪೂಜನೀಯೆ-ಎಂದರೆ ಸತ್ಯಾರ ಯೋಗ್ಯೆಯಾದ ದೇವಿಯು ಸ್ಟ್ರೀಯೂ ಆಗಿದ್ದಾರೆ. ಎಲ್ಲಿಯವರೆಗೆ ಗುರುಕಲದಲ್ಲರುತ್ತಾರೋ, 
ಅಲ್ಲಿಯವರೆಗೆ ಅಧ್ಯಾಪಕರನ್ನು ಮಾತ-ಿತಗಳಿಗೆ ಸಮಾನರೆಂದು ತಿಳಿಯಬೇಕು; ಮತ್ತು ಅಧ್ಯಾಪಕರು ಶಿಷ್ಕರನ್ನು ತಮ್ಮ ಮಕ್ಕಳಿಗೆ 
ಸಮಾನರೆಂದು ತಿಳಿಯಬೇಕು. 
ಓದಿಸುವ ಅಧ್ಯಾಪಕರು ಮತ್ತು ಅಧ್ಯಾಶಿಕೆಯರು ಹೇಗಿರಬೇಕು? 
ಆತ್ಮಶ್ಥಾನಂ ಸಮಾರಂಭ್ತಿತಿತ್ಸಾ ಧರ್ಮನಿತೃತಾ | 
ಯಮರ್ಥಾನಾಪಕರ್ಷಂತಿ ಸ. ವೈ ಪಂಡಿತ ಉಚ್ಛತೇ ॥೧॥ 
ನಿಷೇವತೇ ಪ್ರಶಸ್ತಾನಿ ನಿಂದಿತಾನಿ ನ ಸೇವತೇ | 


ಅನಾಸ್ತಿಕಃ ಶ್ರದ್ಧಾಧಾನ ಏತತ್ವಂಡಿತ ಲಕ್ಷಣಮ್‌ 1೨ 
ಕ್ಷಿಪ್ರಂ ವಿಜಾನಾತಿ ಚಿರಂ. ಶೃಣೋತಿ ವಿಜ್ಞಾಯ ಚಾರ್ಥಂ ಭಜತೇ ನ. ಕಾಮಾತ್‌ | 
ನಾಸಂಪೃಷ್ಟೋ ಹ್ಯುಷಯುಂಕ್ರೇ ಪರಾರ್ಥೇ ತತ್ವಜ್ಞಾನ ಪ್ರಥಮಂ ಪಂಡಿತಸ್ಮೆ 11೩1 


84 ಸತ್ಯಾರ್ಥಪ್ರಕಾಶ 
ನಾಪ್ರಾಪ್ಯಮಭಿವಾಂಛಂತಿ ನಷ್ಟಂ ನೇಚ್ಛಂತಿ ಶೋಚಿತುಮ್‌ | 
ಆಪತ್ಸು ಚ ಮುಹ್ಯಂತಿ ನರಾಃ ಪಂಡಿತಬುದ್ಯಯಃ 11೪11 
ಪ್ರವೃತ್ತವಾಕ್‌ ಚಿತ್ರಕಥ ಊಹವಾನ್‌ ಪ್ರತಿಭಾನವಾನ್‌ | 
ಆಶುಗ್ರಂಥಸ್ಕ ವಕ್ತಾ ಚ ಯಃ ಸ ಪಂಡಿತ ಉಚ್ಛತೇ 1೫1! 
ಶ್ರುತಂ ಪ್ರಜ್ಞಾನುಗು ಯಸ್ಕ ಪ್ರಜ್ಞಾ ಚೈವ ಶ್ವತಾನುಗಾ ! 
ಅಸಂಭನ್ನಾರ್ಯಮರ್ಯಾದಃ ಪಂಡಿತಾಖ್ಶಾಂ ಲಭೇತ ಸಃ 11೬ ॥1 
ಈ ಎಲ್ಲವೂ ಮಹಾಭಾರತದ ಉದ್ಯೋಗಪರ್ವದ ವಿದುರ ಪ್ರಜಾಗರ (ಅಧ್ಯಾಯ:- ೩೩) ದ ಶ್ಲೋಕಗಳಾಗಿವೆ. 
ಅರ್ಥ: ಯಾವನಿಗೆ ಆತ್ಮಜ್ಞಾನ ಉಂಟಾಗಿದೆಯೋ, ಯಾವನು ಸಮ್ಮಕ್‌ ಆರಂಭವಂತನಾಗಿದ್ದನೋ, ಎಂದರೆ ಯಾವನು. 
ಮನಸ್ಸನ್ನು ಉತ್ತಮೋತ್ತಮ ಭೌತಿಕ ಪದಾರ್ಥಗಳೂ ಕೂಡ, ಎಂದರೆ-ವಿಷಯಸಂಬಂಧೀ ವಸ್ತುಗಳೂ ಆಕರ್ಷಿಸಲಾರವೋ, ಅವನೇ 
ಪಂಡಿತನೆನಿಸುತ್ತಾನೆ. (೧). 
ಸದಾ ಧರ್ಮಯಕ್ತಕರ್ಮಗಳ ಸೇವನವನ್ನೂ, ಅಧರ್ಮಯುಕ್ತಕರ್ಮಗಳ ತ್ಯಾಗವನ್ನೂ ಮಾಡುವವನು, ಈಶ್ವರ, ವೇದಗಳು, 
ಸತ್ಯಾಚಾರ-ಇವುಗಳ ನಿಂದೆಯನ್ನು ಮಾಡದವನು, ಈಶ್ವರ-ಮೊದಲಾದ ತತ್ತ್ವಗಳಲ್ಲಿ ಅತ್ಯಂತ ಶ್ರದ್ಧಾಳುವಾಗಿರುವವನು - ಇವೇ 
ಪಂಡಿತನ ಕರ್ತವ್ಯಾಕರ್ತವ್ಯ ಕರ್ಮಗಳ (ಊಚಕವಾದ ) ಲಕ್ಷಣಗಳಾಗಿವೆ. (೨) 
ಯಾವನು ಕಠಿಣ ವಿಷಯವನ್ನೂ ಕೂಡ ಶೀಘ್ರವಾಗಿ ತಿಳಿಯಬಲ್ಲನೋ, ಬಹುಕಾಲಪರ್ಯಂತ ಶಾಸ್ತ್ರಗಳನ್ನು ಓದುವನೋ, 
ಆಲಿಸುವನೋ ಮತ್ತು ಪರ್ಯಾಲೋಚಿಸುವನೋ, ಯಾವನು ಏನು ತಿಳಿದುಕೊಳ್ಳುತ್ತಾನೋ, ಅದನ್ನು ಪರೋಪಕಾರದಲ್ಲಿ 
ಪ್ರಯೋಗಿಸುತ್ತಾನೋ, ತನ್ನ ಸ್ವಾರ್ಥಕ್ಕಾಗಿ ಯಾವ ಕೆಲಸವನ್ನೂ ಮಾಡುವುದಿಲ್ಲವೋ, ಯಾವನು ಕೇಳದಿದ್ದರೂ, ಅಥವಾ 
ಯೋಗ್ಯಸಮಯವೆಂಬುದನ್ನು ತಿಳಿಯದೆ, ಅನ್ಕರ ವಿಷಯಗಳಲ್ಲಿ ಸಮೃತ್ತಿ ಕೊಡುವುದಿಲ್ಲವೋ, ಅವನು ಪಂಡಿತನಿಗೆ ಇರಬೇಕಾದ. 
ಪ್ರಥಮ ಪ್ರಜ್ನಾನವಳ್ಳವನು. (೩) 
ಯಾವನು ಪ್ರಾಪ್ತಿಗೆ ಆಯೋಗ್ಯವಾದುದರ ಇಚ್ಛೆಯನ್ನು ಎಂದಿಗೂ ಮಾಡುವುದಿಲ್ಲವೋ, ನಾಶಹೊಂದಿದ ಪದಾರ್ಥದ ಸಲುವಾಗಿ. 
ಶೋಕವನ್ನು ಮಾಡುವುದಿಲ್ಲವೋ, ಆಪತ್ಯಾಲದಲ್ಲಿ ಮೋಹವನ್ನು ಹೊಂದುವುದಿಲ್ಲವೋ, ಎಂದರೆ ವ್ಯಾಕುಲನಾಗುವುದಿಲ್ಲವೋ, ಅವನೇ 
ಬುದ್ಧಿವಂತನಾದ ಪಂಡಿತನಾಗಿರುತ್ತಾನೆ. (೪) 





ಸ್ಮೃತಿ ಸಂಪನ್ನನೂ, ಗ್ರೂಥಗಳ ೦ರ್ಥವನ್ನು ಶೀಘ್ರವಾಗಿ ಹೇಳಬಲ್ಲವನೂ ಆಗಿದ್ದಾನೋ, ಅವನೇ ಪಂಡಿತನೆನಿಸುತ್ತಾನೆ. (೫) 
ಯಾವನ ಪ್ರಜ್ಞೆ ತಾನು ಅಲಿಸಿರುವ ಸತ್ಯವಾದ ಅರ್ಥಕ್ಕೆ ಅನುಕೂಲವಾಗಿದೆಯೋ, ಮತ್ತು ಯಾವನ ಶ್ರವಣ ಬುದ್ಧಿಗೆ 


ಅವನೇ ಪಂಡಿತನೆಂಬ ಹೆಸರನ್ನು ಹೊಂದುವನು. (೬). 


ಎಲ್ಲಿ ಇಂತಹ ಸ್ವೀ ಪುರುಷರು ಓದಿಸುವವರಾಗಿರುತ್ತಾರೋ, ಅಲ್ಲಿ ವಿದ್ಯೆ, ಧರ್ಮ ಮತ್ತು ಉತ್ತಮಾಚಾರದ ವೃದ್ಧಿಯುಂಟಾಗಿ, 
ಪ್ರತಿದಿನವೂ ಆನಂದವೇ ಹೆಚ್ಚುತ್ತಾ ಇರುತ್ತದೆ. 


ಓದಲು ಅನರ್ಹನ ಮತ್ತು ಮೂರ೯ನ ಲಕ್ಷಣಗಳು: - 
ಆಶ್ರುತಶ್ಚ ಸಮುನ್ನದ್ಯೋ ದರಿದ್ರಶ್ಚ ಮಹಾಮನಾಃ | 
ಅರ್ಥಾಂಶ್ಯಾಕರ್ಮಣಾ ಪ್ರೇಪ್ಸು ಮೂಢ ಇತ್ಯುಚ್ಛತೇ ಬುಧ್ಧ: ॥೧॥ 
ಅನಾಹೂತಃ ಪ್ರವಿಶತಿ ಹೃಪೃಷ್ಟೋ ಬಹು ಭಾಷತೇ | 
ಅವಿಶ್ಯಸ್ತೇ ವಿಶ್ವಸಿತಿ ಮೂಢಚೇತಾ ನರಾಧಮಃ ॥೨॥ 





ಚತುರ್ಥ ಸಮುಲ್ಲಾಸ. 85 

ಈ ಶ್ಲೋಕಗಳೂ ಕೂಡ ಭಾರತದ ಉದ್ಯೋಗಪರ್ವದ ವಿದುರ: ಪ್ರಜಾಗರವಾಗಿವೆ. (ಅಧ್ಯಾಯ:- ೩೩.) 

ಯಾವನು ಯಾವದೇ ಒಂದು ಶಾಸ್ತ್ರವನ್ನೂ ಓದಿಲ್ಲವೋ, ಕೇಳಿಯೂ ಇಲ್ಲವೋ, ಮತ್ತು ಯಾವನು ಅತಿ ಸರ್ವಿಷ್ಟನಾಗಿರುತ್ತಾರೋ, 
ರಿದ್ರನಾಗಿದ್ದು ದೊಡ್ಡ ದೊಡ್ಡ ಮನೋರಥಗಳನ್ನು ಮಾಡುತ್ತಾನೋ, ಯಾವನು ಕರ್ಮವಿಲ್ಲದೆ ಪದಾರ್ಥಗಳ ಪ್ರಾಪ್ತಿಯ ಇಚ್ಛೆಯನ್ನು 
ಮಾಡುವವನಾಗಿರುತ್ತಾನೋ, ಅವನನ್ನೇ ಬುದ್ಧಿವಂತರಾದ ಜನರು ಮೂಢರೆನ್ನತ್ತಾರೆ. (೧) 

ಯಾವನು ಕರೆಯಲ್ಪಡದೆ ಸಭೆಯಲ್ಲಿ, ಅಥವಾ ಯಾವನದಾದರೂ ಮನೆಯಲ್ಲಿ ಪ್ರವೇಶ ಮಾಡುತ್ತಾನೋ, ಉಜ್ಜ ಸ್ಥಾನದಲ್ಲಿ 
ಕುಳಿತುಕೊಳ್ಳಲು ಅಪೇಕ್ಷಿಸುತ್ತಾನೋ, ಯಾವನು ಕೇಳದಿದ್ದರೂ ಸಭೆಯಲ್ಲಿ ಬಹಳವಾಗಿ ಹರಟೆಹೊಡೆಯುತ್ತಾನೋ, ಯಾವನು ನಂಬಿಕೆಗೆ 
ಅರ್ಹವಲ್ಲದ ವಸ್ತುವಿನಲ್ಲಿ ಅಥವಾ ಮನುಷ್ಯನಲ್ಲಿ ನಂಬಿಕೆಯಿಡುತ್ತಾನೋ, ಅವನೇ ಮೂಢನು ಮತ್ತು ಎಲ್ಲಾ ಮನುಷ್ಯರಲ್ಲಿಯೂ 
ನೀಚಮನುಷ್ಠನು-ಎನ್ನಸಕೊಳ್ಳುತಾನ. (೨). 

ಎಲ್ಲಿ ಇಂತಹ ಪುರುಷರು ಅಧ್ಯಾಪಕರೂ, ಉಪದೇಶಕರೂ, ಗುರುಗಳೂ ಮತ್ತು ಮಾನನೀಯರೂ ಆಗಿರುತ್ತಾರೋ, ಅಲ್ಲಿ 
ಅವಿದ್ಯೆ, ಅಧರ್ಮ, ಆಸಭ್ಯತೆ, ಕಲಹ, ವಿರೋಧ ಮತ್ತು ಒಡಕು ಹೆಚ್ಚಿ ದುಃಖವೇ ಬೆಳೆಯುತ್ತಾ ಹೋಗುತ್ತದೆ. 

ಈಗ ವಿದ್ಯಾರ್ಥಿಗಳ ಲಕ್ಷಣಗಳು ; 

ಆಲಸ್ಕಂ ಮದಮೋಹೌ ಚ ಚಾಪಲಂ ಗೋಷಿರೇವ ಚೆ | 


ಸಬ್ಛತಾ ಚಾಭಿಮಾನಿತ್ಯಂ ತಥಾಂತ್ಕಾಗಿತ್ಯಮೇವ ಚ | 
ಏತೇ ವೈ ಸಪ್ತ ದೋಷಾಃ ಸ್ಫುಃ ಸದಾ ವಿದ್ಯಾರ್ಥಿನಾಂ ಮತಾಃ ॥೧॥ 
ಸುಖಾರ್ಥಿನಃ ಕುತೋ ವಿದಾ ಕುತೋ ವಿದ್ಯಾರ್ಥಿನಃ: ಸುಖಮ್‌ । 
ಸುಖಾರ್ಥೀ ವಾ. ತೃಜೇದ್ಧಿದ್ಯಾಂ ವಿದ್ಯಾರ್ಥೀ ವಾ. ತೃಜೇತ್ಸುಖಮ್‌ 11೨ ॥ 
ಇವೂ ಕೂಡಾ ವಿದುರ ಪ್ರಜಾಗರದ ೪೦ನೆಯ ಅಧ್ಯಾಯದ ೫-೬ನೆಯ ಶ್ಲೋಕಗಳಾಗಿವೆ. 
ಅರ್ಥ :- ಆಲಸ್ಯ - ಎಂದರೆ ಶರೀರದ, ಬುದ್ಧಿಯ ಜಡತ್ವ, ಮದ, ಮೋಹ, ಯಾವುದಾದರೂ ವಸ್ತುವಿನಲ್ಲಿ ಸಿಕ್ಕಕೊಳ್ಳುವುದು, 
ಚಾಪಲ್ಯ, ಮತ್ತು ಇಲ್ಲಿಯ-ಅಲ್ಲಿಯ ವ್ಯರ್ಥವಾದ ಚಾಡಿಯನ್ನು ಹೇಳುವುದು-ಕೇಳುವುದು, ಓದುತ್ತಾ.ಓದಿಸುತ್ತಾ ನಿಲ್ಲಿಸಿ ಬಿಡುವುದು, 
ಅಭಿಮಾನಿಯೂ, ತ್ಯಾಗಹೀನನೂ-ಆಗಿರುವುದು-ಈ ಏಳು ದೋಷಗಳು ವಿದ್ಯಾರ್ಥಿಗಳಲ್ಲಿರತ್ತವೆ. (೧) 


ಯಾರು ಹೀಗಿರುತ್ತಾರೋ, ಅವರಿಗೆ ವಿದ್ಯೆಯೂ ಬರುವುದಿಲ್ಲ. ಸುಖ-ಭೋಗದ ಇಚ್ಛೆಯಳ್ಳವನಿಗೆ ವಿದ್ಯೆಯೆಲ್ಲಿ? ಮತ್ತು ವಿದ್ಯೆ 
ಓದುವವರಿಗೆ ಸುಖವೆಲ್ಲಿ? ಏಕೆಂದರೆ-ವಿಷಯಸುಖವನ್ನು ಬಯಸುವವನು ವಿದ್ಯೆಯನ್ನೂ, ಮತ್ತು ವಿದ್ಯಾರ್ಥಿಯು ವಿಷಯಸುಖವನ್ನೂ 
ಬಿಟ್ಟುಬಿಡಬೇಕು (೨). 
ಹೀಗೆ ಮಾಡಿದಲ್ಲದೆ ವಿದ್ಯೆಯು ಎಂದಿಗೂ ಲಭಿಸಲಾರದು ಮತ್ತು ಕೆಳಗೆ ಹೇಳಿರುವಂತಹವರಿಗ ವಿದ್ಯೆ ಲಭಿಸುತ್ತದೆ:- 
ಸೆತ್ಕೇ ರತಾನಾಂ ಸತತಂ ದಾಂತಾನಾಮೂರ್ಧ್ವ್ಯರೇತಸಾಮ್‌ | 
ಬ್ರಹ್ಮತರ್ಯಂ ದಹೇದ್ರಾಜನ್‌ ಸರ್ವಪಾಷಾನ್ಮು ಪಾಸಿತಮ್‌ ॥! 


ಯಾರು ಸದಾ ಸದಾಚಾರದಲ್ಲಿ ಪ್ರವೃತ್ತರೂ, ಚಿತೇಂದ್ರಿಯರೂ ಆಗಿರುತ್ತಾರೋ, ಮತ್ತು ಯಾರ ವೀರ್ಯವು ಎಂದಿಗೂ 
ಅಧಟ್ಥಲಿತವಾಗುವುದಿಲ್ಲವೋ, ಅವರ ಬ್ರಹ್ಮಚರ್ಯವೇ ಸತ್ಯವಾದುದು ಮತ್ತು ಅವರೇ ವಿದ್ದಾಂಸರಾಗುವರು. 


ಆದುದರಿಂದ, ಅಧ್ಯಾಪಕರುಗಳೂ, ವಿದ್ಯಾರ್ಥಿಗಳೂ ಶುಭಲಕ್ಷಣಯುಕ್ತರಾಗಿರಬೇಕು. ಅಧ್ಯಾಪಕರುಗಳು, ವಿದ್ಯಾರ್ಥಿಗಳು 
ಸತ್ಯವಾದಿಗಳೂ, ಸತ್ಯವನ್ನು ಅಂಗೀಕರಿಸುವವರೂ, ಸತ್ಯ - ಕತಣ್ಣಗಳೂ, ಸಭ್ಯತೆ - ಜಿತೇಂದ್ರಿಯತ್ವ - ಸುಶೀಲತ್ವ ಮೊದಲಾದ. 
ಶುಭಗುಣಗಳಿಂದ ಯಕ್ತರೂ, ಶರೀರದ ಮತ್ತು ಆತ್ಮನ ಪೂರ್ಣಬಲವನ್ನು ಬೆಳೆಯಿಸಿಕೊಂಡು, ವೇದಗಳೇ ಮೊದಲಾದ ಸಮಸ್ತಹಸ್ತ್ರಳ್ಲಿ 
ವಿದ್ವಾಂಸರೂ ಆಗುವಂತೆ ಪ್ರಯತ್ನಮಾಡುತ್ತಿರಬೇಕು; ಸದಾ ಶಿಷ್ಕರ ದುಶ್ಚೇಷ್ಟೆಗಳನ್ನು ಬಿಡಿಸುವುದಕ್ಕೂ, ಮತ್ತು ವಿದ್ಯೆ ಕಲಿಸುವುದಕ್ಕೂ 
ಉದ್ಯಮಮಾಡುತ್ತಿರಬೇಕು. ಮತ್ತು ವಿದ್ಯಾರ್ಥಿಗಲು ಸದಾ ಜಿಕೆಂದ್ರಿಯರೂ, ಶಾಂತರೂ, ಓದುವವರಲ್ಲಿ ಪ್ರೇಮವಳ್ಳವರೂ, 
ವಿಚಾರಶೀಲರೂ, ಪರಿಶ್ರಮಿಗಳೂ ಆಗಿ, ಪೂರ್ಣವಿದ್ಯೆಯೂ, ಪೂರ್ಣಅಯಸ್ಸೂ, ಪರಿಪೂರ್ಣಧರ್ಮವು, ಮತ್ತು ಪುರುಷಾರ್ಥ 


86 ಸತ್ಯಾರ್ಥಪ್ರಕಾಶ 
ಸಿದ್ಧಿಯೂ ಪ್ರಾಪ್ತವಾಗುವಂತೆ ಪ್ರಯತ್ನಮಾಡಬೇಕು. ಈ ಮೊದಲಾದುವೆಲ್ಲಾ ಬ್ರಾಹ್ಮಣ ವರ್ಣಸ್ಥರ ಕರ್ಮಗಳಾಗಿವೆ. 

ಕೃತ್ರಿಯರ ಕರ್ಮವನ್ನು ರಾಜಧರ್ಮದಲ್ಲಿ ಹೇಳುವೆವು. 
ನಾನಾಪ್ರಕಾರದ ರೀತಿಯನ್ನೂ ಕಲಿತು ಅವುಗಳ ಬೆಲೆಯನ್ನು ತಿಳಿಯುವುದು, ಮಾರುವುದು, ಕೊಳ್ಳುವುದು, ಪಶುಪಾಲನೆ ಮತ್ತು 
ಬೇಸಾಯದ ಉನ್ನತಿಯನ್ನು ಚಾತುರ್ಯದಿಂದ ಮಾಡುವುದು-ಮಾಡಿಸುವುದು, ಧನವನ್ನು ಹೆಚ್ಚಿಸುವುದು, ವಿದ್ಯೆಯ ಮತ್ತು ಧರ್ಮದ. 
ಉನ್ನತಿಯಲ್ಲಿ ವ್ಯಯಮಾಡುವುದು, ನಿಷ್ಕಪಟರಾಗಿ, ಪ್ರಾಮಾಣಿಕತ್ವದಿಂದ ಎಲ್ಲ ವ್ಯಾಪಾರಗಳನ್ನೂ ಮಾಡುವುದು, ಯಾವುದೂ ಹಾಳಾಗದಂತೆ, 
ಎಲ್ಲ ವಸ್ತುಗಳನ್ನೂ ರಕ್ಷಿಸುವುದು-ಇವು ವೈಶ್ವರ ಕರ್ಮಗಳಾಗಿವೆ. 

ಶೂದ್ರನು ಸಮಸ್ತ ಸೇವೆಗಳಲ್ಲಿಯೂ ಚತುರನೂ, ಪಾಕಿದ್ಯೆಯಲ್ಲಿ ನಿಪ್ಪಣನೂ ಆಗಿದ್ದು, ಅತಿ ಪ್ರೇಮದಿಂದ ದ್ವಿಜರ ಸೇವೆಯನ್ನೂ 
ಮತ್ತು ಅವರಿಂದಲೇ ತನ್ನ ಜೀವಿಕಾಸಂಪಾದನೆಯನ್ನೂ ಮಾಡಬೇಕು. 

ಮತ್ತು ದ್ವಿಜರು ಇವನ ಭೋಜನ , ಪಾನ , ವಸ್ತ್ರ, ನಿವಾಸ, ವಿವಾಹ-ಮೊದಲಾದುದರಲ್ಲಿ ಏನು ವ್ಯಯವಾಗುವುದೋ, 
ಅದೆಲ್ಲವನ್ನೂ ಕೊಡಬೇಕು. ಅಥವಾ ಮಾಸಿಕ ವೇತನವನ್ನು ಏರ್ಪಡಿಸಬೇಕು. 

ನಾಲ್ಕು ವರ್ಣಗಳೂ ಪರಸ್ಪರ ಪ್ರೀತಿ, ಉಪಾಕಾರ, ಸೌಜನ್ಯಗಳನ್ನು ರೂಢಿಸಿಕೊಂಡು, ಸುಖ-ದುಃಖ. ಹಾನಿ ಲಾಭಗಳಲ್ಲಿ 
ಐಕಮತ್ಕದಿಂದಿದ್ದು, ರಾಜ್ಯದ ಮತ್ತು ಪ್ರಜೆಗಳ ಉನ್ನತಿಯಲ್ಲಿ ತನು-ಮನ-ಧನಗಳನ್ನು ವ್ಯಯಿಸುತ್ತಿರಬೇಕು. ಸ್ಕೀ-ಪುರುಷರ 
ವಿಯೋಗವೆಂದಿಗೂ ಆಗಬಾರದು. ಏಕೆಂದರೆ:- 

ಪಾನಂ ದುರ್ಜನಸಂಸರ್ಗಃ ಪತ್ಕಾ ಚ ವಿರೋಹೋ8ಟನಮ್‌ ॥ 
ಸ್ಥಸ್ನೋತನಗೇಹವಾಸಶ್ಚ ನಾರೀಸಂದೂಷಣಾನಿ ಷಟ್‌ 1 (ಮನು- ೯. ೧೩) 

ಮದ್ಯ , ಭಂಗೀಸೊಪ್ಪು - ಮೊದಲಾದ ಮಾದಕ ದ್ರವ್ಯಗಳ ಸೇವನ, ದುಷ್ಟ ಪುರುಷರ ಸಂಗ, ಪತಿ-ವಿಯೋಗ, ಒಬ್ಬಳೇ 
ಅಲ್ಲಿ-ಇಲ್ಲಿ ವ್ಯರ್ಥವಾಗಿ, ಪಾಷಂಡಿಗಳೇ ಮೊದಲಾದವರ ದರ್ಶನದ ನೆಪದಿಂದ ಅಲೆಯುತ್ತಿರುವುದು ಮತ್ತು ಪರರ ಮನೆಯಲ್ಲಿ 
ಹೋಗಿ ಮಲಗುವುದು, ಅಥವಾ ವಾಸಿಸುವುದು - ಈ ಆರೂ ಸ್ವೀಯನ್ನು ದೂಷಿತಳನ್ನಾಗಿ ಮಾಡುವ ದುರ್ಗುಣಗಳಾಗಿವೆ. ಮತ್ತು 
ಇವು ಪುರುಷರಿಗೂ ಕೂಡ ಅತ್ವಯಿಸುತ್ತವೆ. ಪತಿಯ ಮತ್ತು ಸ್ವೀಯ ವಿಯೋಗ ಎರಡು ಬಗೆಯದಿರುತ್ತದೆ; ಎಲ್ಲಿಗಾದರೂ ಕಾರ್ಯಾರ್ಥವಾಗಿ 
ದೇಶಾಂತರಕ್ಕೆ ಹೋಗುವುದು ಮತ್ತು ಎರಡನೆಯದಾಗಿ ಮೃತ್ಯುವಿನಿಂದ ವಿಯೋಗ ಉಂಟಾಗುವುದು. ಇವುಗಳಲ್ಲಿ ಮೊದಲನೆಯದಕ್ಕೆ 
ಪರಿಹಾರವೆಂದರೆ, ದೂರದೇಶಕ್ಕೆ ಯಾತ್ರೆಗಾಗಿ ಹೋಗುವುದಾದರೆ, ಸ್ವೀಯನ್ನೂ ಜೊತೆಯಲ್ಲಿಯೇ ಕರೆದೊಯ್ಯುವುದು, ಬಹಳ 
ಸಮಯದವರೆಗೆ ವಿಯೋಗವಾಗಬಾರದು-ಎಂಬುದು ಇದರ ತಾತ್ಪರ್ಯ. 

ಪ್ರಶ್ನೆ ಸ್ತ್ರೀಯರ ಮತ್ತು ಪುರುಷರ ಬಹುವಿವಾಹವಾಗುವುದು ಯೋಗ್ಯವೋ ಅಥವಾ ಅಲ್ಲವೋ? 

ಉತ್ತರ :- 'ಯುಗಪತ್‌ ನ '- ಎಂದರೆ ಒಂದೇ ಕಾಲದಲ್ಲಿ ಆಗಬಾರದು. 


ಪ್ರಶ್ನೆ :- ಸಮಯಾಂತರದಲ್ಲಿ ಅನೇಕ ವಿವಾಹಗಳಾಗಬಹುದೇ? 
ಉತ್ತರ - ಹೌದು. ಉದಾಹರಣೆ: 
ಸಾ. ಚೀದಕ್ಷತಯೋನಿಃ ಸ್ಯಾತ್‌ ಗತಪ್ರತ್ಯಾಗತಾಂಪಿ ವಾ| 
ಪೌನರ್ಭನೇನ ಭರ್ತ್ರಾ ಸಾ ಪುನಃ ಸಂಸ್ಕಾರಮರ್ಹತಿ ॥ (ಮನು- ೯. ೧೭೬) 


ಯಾವ ಸ್ತ್ರೀಯ ಅಥವಾ ಪುರುಷನ ಪಾಣಿಗ್ರಹಣ ಮಾತ್ರದ ಸಣಸ್ಕಾರವಾಗಿರುತ್ತದೋ, ಮತ್ತು ಸಂಯೋಗವಾಗಿದುವುದಿಲ್ಲಮೋ, 
ಎಂದರೆ ಆಕ್ಷತಯೋನಿಯಾಗಿ ಸ್ತ್ರೀಯೂ, ಆಕ್ಷತವೀರ್ಯನಾಗಿ ಪುರುಷನೂ ಇದ್ದಲ್ಲಿ , ಅವರ ಪುನರ್ವಿವಾಹವು ಬೇರೆಯ ಪುರುಷನೊಂದಿಗೆ. 
ಅಥವಾ ಶ್ವೀಯೊಂದಿಗೆ ಆಗಬಹುದು. ಆದರೆ, ಬ್ರಾಹ್ಮಣ, ಕತ್ರಿಯ ಮತ್ತು ವೈಶ್ಯ ವರ್ಣಗಳಲ್ಲಿ ಕ್ಷತಯೋನಿಯಾದ ಶ್ವೀಯಳ ಮತ್ತು 
ಕೃತ್ಯವೀರ್ಯನಾದ ಪುರುಷನ ಪುನರ್ವಿವಾಹವು ಆಗಬಾರದು. 


ಪ್ರ್ನೆ : - ಪುನರ್ವಿವಾಹದಲ್ಲಿ ದೋಷಗಳೇನಿವೆ? 


ಚತುರ್ಥ ಸಮುಲ್ಲಾಸ. 8 
ಉತ್ತರ ಒಂದನೆಯದಾಗಿ, ಸ್ವೀ-ಪುರುಷರ.ಪ್ರೇಮ ಕಡಿಮೆಯಾಗುವುದು. ಏಕೆಂದರೆ, ಯಾವಾಗ ಬೇಕೆನಿಸಿದರೆ ಆಗ, ಪುರಷನನ್ನು 
ಎರಡನೆಯಾಗಿ : ಸ್ವೀ ಅಥವಾ ಪುರುಷನು, ಪತಿಯ ಅಥವಾ ಸ್ವೀಯ ಮರಣಾನಂತರ, ಎರಡನೆಯ ವಿವಾಹ ಮಾಡಿಕೊಳ್ಳಲು 

ಇಚ್ಛಸಿದೆರ, ಆಗ ಮೊದಲನೆಯ ಸ್ತ್ರೀಯ ಅಥವಾ ಪೂರ್ವದ ಪತಿಯ ವಸ್ತುಗಳನ್ನು ಅಪಹರಿಸಿಕೊಂಡು ಹೋಗುವುದು ಮತ್ತು ಅವರ. 
ಕುಟುಂಬದವರು ಅವರೊಂದಿಗೆ ಜಗಳವಾಡುವುದು. 


ಮೂರನೆಯದಾಗಿ : ಬಹಳ ಉತ್ತಮ ಕುಲಗಳ ಹೆಸರು ಅಥವಾ ಗುರುತೂ ಇಲ್ಲದೆ, ಅವುಗಳ ವಸ್ತುಗಳು ಛಿನ್ನಭಿನ್ನವಾಗಿ 
ಹೋಗುವುದು. 


ನಾಲ್ಕನೆಯದಾಗಿ : ಪತಿವ್ರತ ಮತ್ತು ಸ್ವೀವ್ರತದ ಧರ್ಮವು ನಾಶವಾಗಿ ಹೋಗುವುದು. 
ಈ ಮೊದಲಾದ ದೋಷಗಳ ಕಾರಣದಿಂದ, ದ್ವಿಜರಲ್ಲಿ ಪುನರ್ವಿವಾಹ ಅಥವಾ ಅನೇಕ ವಿವಾಹಗಳು ಎಂದಿಗೂ ಆಗಬಾರದು. 


ಹತ್ನೆ; - ಯಾವಾಗ ವಂಶಚ್ಛೇದನವಾಗಿ ಹೋಗುವುದೋ, ಆಗಲೂ ಅವರ. ಕುಲ ನಾಶವಾಗಿಯೇ ಆಗುವುದು. ಮತ್ತು 
ಸ್ವ್ರ-ಪುರುಷರು ವ್ಯಭಿಚಾರವೇ ಮೊದಲಾದ ಕರ್ಮಗಳನ್ನು ಮಾಡಿ, ಗರ್ಭಪಾತ - ಮೊದಲಾದ ಬಹಳ ದುಷ್ಟ ಕರ್ಮಗಳನ್ನೂ 
ಮಾಡುವರು. ಆದುದರಿಂದ, ಪುನರ್ವಿವಾಹವಾಗುವುದು ಒಳ್ಳೆಯದು. 


ಉತ್ತರ :- ಇಲ್ಲ. ಇಲ್ಲ. ಏಕೆಂದರೆ ಸ್ವೀ-ಪುರುಷರು ಬ್ರಹ್ಮಚರ್ಯದಲ್ಲಿ ಸ್ಥಿತರಾಗಲು ಬಯಸಿದರೆ, ಯಾವುದೇ ಉಪದ್ರವ. 
ಆಗುವುದಿಲ್ಲ. ಮತ್ತು ಕುಲದ ಪರಂಪರೆಯನ್ನು ಉಳಿಸಿಕೊಳ್ಳಲು, ತಮ್ಮ ಸ್ವವರ್ಣದ ಯಾವನಾದರೂ ಬಾಲಕನನ್ನು ದತ್ತು ತೆಗೆದುಕೊಂಡರೆ, 
ಅವನಿಂದ ಕುಲವು ಬೆಳೆದುಕೊಂಡು ಹೋಗುವುದು ಮತ್ತು ವ್ಯಭಿಚಾರವೂ ಆಗುವುದಿಲ್ಲ. ಮತ್ತು ಎಂದಿಗೂ ಬ್ರಹ್ಮಚರ್ಯವನ್ನು 
ಪಾಲಿಸಲಾರರಾದರೆ, ನಿಯೋಗ ಮಾಡಿಕೊಂಡು ಸಂತಾನೋತ್ಪತ್ತಿ ಮಾಡಿಕೊಳ್ಳಬಹುದು. 


ಪ್ರಶ್ನೆ:- ಪುನರ್ವಿವಾಹ ಮತ್ತು ನಿಯೋಗದಲ್ಲಿ ವ್ಯತ್ಯಾಸವೇನಿದೆ? 
ಉತ್ತರ ; - ಮೊದಲನೆಯದು, ವಿವಾಹದಲ್ಲಿ ಕನ ತನ್ನ ತಂದೆಯ ಮನೆಯನ್ನು ಬಿಟ್ಟು, ಪತಿಯ ಮನೆಗೆ ಸೇರುತ್ತಾಳೆ. ಮತ್ತು 


ತಂದೆಯ ಮನೆಯೊಂದಿಗೆ ವಿಶೇಷ ಸಂಬಂಧವಿರುವುದಿಲ್ಲ. ಹಾಗೂ ವಿಧವೆಯಾದ ಸ್ವೀ ಅದೇ ವಿವಾಹಿತ ಪತಿಯ ಮನೆಯಲ್ಲಿರು್ತಾಳೆ. 
ಅದೇ ವಿವಾಹಿತ ಸ್ತ್ರೀಯ ಮಕ್ಕಳು ಅದೇ ವಿವಾಹಿತ ಪತಿಯ ದಾಯಭಾಗಿಗಳಾಗುತ್ತಾರೆ. 


ಎರಡನೆಯದು ನಿಯೋಗದಲ್ಲಿ ವಿಧವೆಯಾದ ಸ್ತ್ರೀಯ ಮಕ್ಕಳು ವೀರ್ಯದಾತೃವಿನ ಮಕ್ಕಳೆನ್ನಿಸುವುದಿಲ್ಲ, ಅವನ ಗೋತ್ರವೂ 
ಲಭಿಸುವುದಿಲ್ಲ; ಮತ್ತು ಅವನ ಸ್ವತ್ವವು ಆ ಮಕ್ಕಳ ಮೇಲೆ ಇರುವುದಿಲ್ಲ, ಆದರೆ, ಅವರು. ಮೃತನಾದ ಪತಿಯ 
ಮಕ್ಕಳೆನ್ನಸಿಕೊಳ್ಳುತ್ತಾರೆ. ಅವನ ಗೋತ್ರವೇ ಲಭಿಸುತ್ತದೆ. ಮತ್ತು ಅವನದೇ ಪದಾರ್ಥಗಳ ದಾಯಭಾಗಿಗಳಾಗಿ, ಅದೇ 
ಮನೆಯಲ್ಲಿರುತ್ತಾರೆ. 

ಮೂರನೆಯದು ವಿವಾಹಿತ ಸ್ವೀ-ಪುರುಷರು ಪರಸ್ಪರ ಸೇವೆ ಮತ್ತು ಪಾಲನೆ ಮಾಡುವುದು ಅವಶ್ಯಕವಾಗಿರುತ್ತದೆ. ಮತ್ತು 
ನಿಯಕ್ತ ಸ್ವೀ - ಪುರುಷರ ನಡುವೆ ಯಾವ ಸಂಬಂಧವೂ ಇರುವುದಿಲ್ಲ. 

ನಾಲ್ಕನೆಯದು, ವಿವಾಹಿತ ಸ್ತ್ರೀ-ಪುರುಷರ ಸಂಬಂಧ ಮರಣ ಪರ್ಯಂತರವೂ ಇರುತ್ತದೆ. ಮತ್ತು ನಿಯಕ್ತ. ಸ್ತೀ 
ಪುರುಷರದು ಕಾರ್ಯಾನಂತರ ಬಿಟ್ಟು ಹೋಗುತ್ತದೆ. 

ಐದನೆಯದು ವಿವಾಹಿತ ಸ್ವೀ-ಪುರುಷರು ಪರಸ್ಪರ ಗೃಹಕಾರ್ಯಗಳ ಸಿದ್ಧಿಣಾಗಿ ಯತ್ನ ಮಾಡುತ್ತಾ ಹೊಗುತ್ತಾರೆ 
ಮತ್ತು ನಿಯಕ್ತ ಸ್ತ್ರೀ-ಪುರುಷರು ತಮ್ಮ ತಮ್ಮ ಮನೆಯ ಕೆಲಸಗಳನ್ನು ಮಾತ್ರ ಮಾಡಿಕೊಳ್ಳುತ್ತಾರೆ. 

ಪ್ರಶ್ನೆ - ವಿವಾಹ ಮತ್ತು ನಿಯೋಗದ ನಿಯಮಗಳು ಒಂದೇ ಬಗೆಯವೋ ಅಥವಾ ಬೇರೆ ಬೇರೆಯೋ? 

ಉತ್ತರ: ಸ್ವಲ್ಪ-ಸ್ವಲ್ಪ ಭೇದವಿದೆ. ಈ ವರೆಗೆ ಎಷ್ಟು ಹೇಳಿದ್ದೇವೋ, ಅದಲ್ಲದೆ, ವಿವಾಹಿತ ಸ್ಯ - 
ಪುರುಷರು, ಒಬ್ಬ. ಪುರುಷನು ಮತ್ತು ಒಬ್ಬಳು ಸ್ತ್ರೀ ಸೇರಿ, ಹತ್ತರವರೆಗೆ ಸಂತಾನೋತ್ಪಾದನೆ. ಮಾಡಬಹುದು. 


ಮತ್ತು ನಿಯುಕ್ತ ಸ್ತ್ರೀ - ಪುರುಷರು ಎರಡು ಅಥವಾ ನಾಲ್ಕಕ್ಕಿಂತ ಹೆಚ್ಚು ಸಂತಾನೋತ್ಪತ್ತಿ ಮಾಡುವಂತಿಲ್ಲ. ಎಂದರೆ-ಹೇಗೆ 
ಕೇವಲ ಕುಮಾರ-ಕುಮಾರಿಯರ ಮದುವೆಯಾಗುತ್ತದೋ, ಹಾಗೆ, ವಿಧವಾ ಸ್ತೀ ಮತ್ತು ವಿಧುರನಾದ ಪುರುಷ ಅವರ ನಡುವೆ. 


ಚ ಸತ್ಯಾರ್ಥಪುಕಾಶ 

ಮಾತ್ರವೇ ನಿಯೋಗವಾಗುತ್ತದೆ; ಕಮಾರ-ಕುಮಾರಿಯರ ನಡುವೆಯಲ್ಲ. ಹೇಗೆ ವಿವಾಹಿತ ಸ್ವ್ರೀ-ಪುರುಷರು ಸದಾ ಜೊತೆಯಲ್ಲಿರುತ್ತಾರೊ, 
ಹಾಗೆ ನಿಯುಕ್ತ. ಸ್ವೀ-ಪುರುಷರ ವ್ಯವಹಾರ ನಡೆಯಲಾರದು. ಆದರೆ - ಯತುದಾನ ಸಮಯವನ್ನುಳಿದು, ಅವರು ಒಟ್ಟಿಗೆ 
ಇರಕೂಡದು. ಸ್ವೀಯು ತನಗಾಗಿ ನಿಯೋಗ ಮಾಡಿಕೊಳ್ಳುವುದಾದರೆ ಯಾವಾಗ ಎರಡನೆಯ ಗರ್ಭ ಸ್ಥಿತವಾಗುತ್ತರೋ, ಆ 
ದಿನವಿಂದಲೇ ಆ ಸ್ವ್ರೀ-ಪುರುಷರ ಸಂಬಂಧ ಬಿಟ್ಟುಹೋಗಬೇಕು. ಮತ್ತು ಪುರುಷನು ತನ್ನ ಸಲುವಾಗಿ ಮಾಡಿಕೊಳ್ಳುವುದಾದರೆ, 
ಆಗಲೂ ಕೂಡ ಎರಡನೆಯ ಗರ್ಭವು ಸ್ಥಿತವಾದಾಗ ಸಂಬಂಧ ಕಡಿದುಹೋಗುವುದು. ಆದರೆ ಅದೇ ನಿಯಕ್ತ ಸ್ವೀ, ಎರಡು-ಮೂರು 
ವರ್ಷಗಳವರೆಗೆ ಮಕ್ಕಳ ಪಾಲನೆಯನ್ನು ಮಾಡಿ, ನಿಯುಕ್ತ ಪುರುಷನಿಗೆ ಕೊಟ್ಟುಬಿಡಬೇಕು. ಹೀಗೆ ಒಬ್ಬಳು ವಿಧವಾ ಸ್ವೀ 
ತನಗಾಗಿ ಎರಡು ಮತ್ತು ನಿಯಕ್ತರಾದ ನಾಲ್ವರು ವಿಧುರ ಪುರುಷರಿಗಾಗಿ ಎರಡೆರಡು-ಹೀಗೆ ಮಕ್ಕಳನ್ನು ಉತ್ಪನ್ನ ಮಾಡಬಹುದು. 
ಮತ್ತು ಒಬ್ಬ ವಿಧುರನಾದ ಪುರುಷನು ತನಗಾಗಿ ಎರಡು ಮತ್ತು ನಾಲ್ವರು ವಿಧವೆಯರಿಗಾಗಿ ಎರಡೆರಡು - ಹೀಗೆ ಮಕ್ಕಳಿಗೆ 
ಜನ್ಮನೀಯಬಹುದು. ಈ ರೀತಿ ಒಟ್ಟು ಹತ್ತು - ಹತ್ತು ಮಕ್ಕಳನ್ನು ಉತ್ಪಾದನ ಮಾಡಲು ವೇದಗಳಲ್ಲಿ ಅನುಮತಿಯಿದೆ. 


ಇಮಾಂ ತೃಮಿಂದ್ರ ಮೀಡ್ವಃ ಸುಪೃತ್ತಾಂ ಸುಭಸಿಂ ಕೃಣು | 
ದಹೌಸ್ಯಾಂ ಪುತ್ತಾನಾ ಧೇಹಿ ಪತಿಮೀಕಾದಶಂ ಕೃಲಿ 1 (ಖುಗ್ಡೇದ :- ೧೦.೮೫.೪೫) 


(ಮೀಡ್ವಃ) ವೀರ್ಯಸೇಚನಸಮರ್ಥನಾದ, (ಇಂದ್ರು ಐಶ್ವರ್ಯವಾನ್‌ ಪುರುಷನೇ! (ಇಮಾಂ) ಈ ವಿವಾಹಿತೆಯಾದ ನಾರಿಯನ್ನು, 
ಅಥವಾ ವಿಧರಾ ಸ್ವೀಯನ್ನು, (ತ್ವಂ) ನೀನು, ( ಸುಪುತ್ರಾಂ ಸುಭಗಾಂ ಕೃಣು) ಶ್ರೇಷ್ಠ ಪುತ್ರವತಿಯನ್ನಾಗಿ ಮತ್ತು ಸೌಭಾಗ್ಯಯಕ್ತೆಯನ್ನಾಗಿ. 
ಮಾಡು. (ಅಸ್ಯಾಂ) ಈ ವಿವಾಹಿತೆಯಾದ ಸ್ವ್ರೀಯಲ್ಲಿ , (ದಶ ಪುತ್ರಾನ್‌ ಆಧೇಹಿ) ಹತ್ತು ಮಕ್ಕಳನ್ನು ಉತ್ಪನ್ನಮಾಡು. ಮತ್ತು ಸ್ವೀಯನ್ನೇ 
ಹನ್ನೊಂದನೆಯವಳೆಂದು ತಿಳಕೋ, ಓ ನಾರಿ! ನೀನೂ ಕೂಡ ವಿವಾಹಿತನಾದ ಪತಿಯಿಂದ, ಅಥವಾ ನಿಯುಕ್ತರಾದ ಪುರುಷರಿಂದ 
ಹತ್ತು ಮಕ್ಕಳನ್ನು ಉತ್ಪನ್ನಮಾಡ. (ಪತಿಂ ಏಕಾದಶಂ ಕೃಧಿ) ಮತ್ತು ಪತಿಯನ್ನೇ ಹನ್ನೊಂದನೆಯವನೆಂದು ತಿಳಿದುಕೋ. 

ವೇದದ ಈ ಆಜ್ಞೆಯಂತೆ ಬ್ರಾಹ್ಮಣ, ಕ್ಪತ್ರಿಯ, ಮತ್ತು ವೈಶ್ಯವರ್ಣೀಯರಾದ ಸ್ವೀಯರು ಮತ್ತು ಪುರುಷರು ಹತ್ತಕ್ಕಿಂತ 
ಹೆಜ್ಜು ಜನ ಮಕ್ಕಳಿಗೆ ಜನ್ಮಕೊಡಬಾರದು . ಏಕೆಂದರೆ, ಹೆಜ್ಜು ಉತ್ಪಾದನೆ ಮಾಡುವುದರಿಂದ ಮಕ್ಕಳು ದುರ್ಬಲರೂ, 
ಬುದ್ಧಿಸೀನರೂ, ಅಲ್ಪಾಯುಗಳೂ ಆಗುತ್ತಾರೆ. ಮತ್ತು ಸ್ವ್ರೀಯರೂ ಮತ್ತು ಪುರುಷರೂ ಕೂಡ ನಿರ್ಬಲರೂ, ಅಲ್ಬಾಯುಗಳೂ, 
ಮತ್ತು ರೋಗಿಗಳೂ ಆಗಿ, ವೃದ್ಧಾಪ್ಯದಲ್ಲಿ ಬಹಳ ದುಃಖಗಳಿಗೆ ಈಡಾಗುತ್ತಾರೆ. 

ಕೇವಲ ಆಪದ್ಯರ್ಮವಾದ ನಿಯೋಗ 
ಪ್ರಶ್ನೆ :- ಈ ನಿಯೋಗದ ವಿಷಯ ವ್ಯಭಿಚಾರದಂತೆ ಕಾಣುತ್ತದೆ. 


ಉತ್ಪರ- ಹೇಗೆ .ವಿವಾಹಿತರಾಗದವರ ದೇಹ-ಸಂಗ ವೃಭಿಚಾರವೆಿಸುತ್ತದೋ, ಹಾಗೆ ನಿಯುಕ್ತರಾಗದವರ ದೇಹಸಂಗ 
ವ್ಯಭಿಚಾರವಾಗುತ್ತದೆ, ಹೇಗೆ ನಿಯಮಪೂರ್ವಕ ವಿವಾಹಿತರಾದ ಮೇಲೆ ಸ್ತ್ರೀ-ಪುರುಷರ ದೇಹಸಂಗ ವ್ಯಭಿಚಾರವೆನ್ನಿಸದೋ, ಹಾಗೆಯೇ 
ನಿಯಮಪೂರ್ವಕವಾಗಿ ನಿಯೋಗಮಾಡಿಕೊಳ್ಳುವುದರಿಂದ ವ್ಯಭಿಚಾರವೆನ್ನಿಸದು-ಎಂದು ಇದರಿಂದ ಸಿದ್ಧವಾಗುತ್ತದೆ. ಬೇರೆಯೊಬ್ಬನ 
ಕನ್ಶೆಯೊಂದಿಗೆ ಮತ್ತೊಬ್ಬನ ಕುಮಾರನ ವಿವಾಹ ಶಾಸ್ತ್ರೋಕ್ತವಾದ ವಿಧಿಯಂತೆ ನಡೆದ ಮೇಲೆ ಆ ನವದಂಪತಿಗಳ ಸಮಾಗಮದಲ್ಲಿ 
ಹೇಗೆ ವ್ಯಭಿಚಾರ, ಪಾಪ ಅಥವಾ ಲಜ್ಜೆ ಉಂಟಾಗದೋ, ಹಾಗೆಯೇ ಶಾಸ್ತ್ರೋಕ್ತವಾದ ನಿಯೋಗದಲ್ಲಿ ವ್ಯಭಿಚಾರ, ಪಾಪ ಅಥವಾ 
ಲಜ್ಜೆಯುಂಟಾಗುವುದೆಂದು ಭಾವಿಸಬಾರದು. 


ಪ್ರಶ್ನೆ- ಸರಿ, 'ಎಂದೇನೋ ತೋರುತ್ತದೆ. ಆದರೆ, ಇದು ವೇಶ್ಶೆಯರಿಗೆ ತಕ್ಕ ನಡವಳಿಕೆಯಂತೆ ತೋರುತ್ತದಲ್ಲ! 


ಉತ್ತರ : - ಹಾಗಲ್ಲ. ಏಕೆಂದರೆ, ವೇಶ್ಯೆಯ ಸಮಾಗಮದಲ್ಲಿ ಯಾವನೇ ನಿಶ್ಚಿತ ಪುರುಷನಾಗಲಿ, ಅಥವಾ ಯಾವುದೇ 
ನಿಯಮವಾಗಲಿ ಇರುವುದಿಲ್ಲ. ಅದರೆ, ನಿಯೋಗದಲ್ಲಿ ವಿವಾಹದಂತೆಯೇ ನಿಯಮವಿದೆ . ಹೇಗೆ : ವಿವಾಹಪೂರ್ವಕವಾಗಿ 
ಜೇರೆಯವನಿಗೆ. ಕನ್ನೆಯನ್ನು ಕೊಡುವುದರಲ್ಲಿ, ಹಾಗೂ, ಅವಳು ಅವನೊಂದಿಗೆ ಸಹಬಾಳ್ವೆ ಮಾಡುವುದರಲ್ಲಿ ಅಪ್ರೀತಿ. 
ತೋರುವುದಿಲ್ಲವೋ, ಹಾಗೆಯೇ ನಿಯೋಗದಲ್ಲಿಯೂ ಅಪ್ರೀತಿಗೆ ಆಸ್ಪದವಿರುವುದಿಲ್ಲ. ಯಾವ ಪುರುಷನು ಅಥವಾ ಸ್ತ್ರೀಯು 
ವ್ಯಭಿಚಾರಿಗಳಾಗಿರುತ್ತಾರೋ, ಅವರು ವಿವಾಹಿತರಾದ ಮೇಲೆಯಾದರೂ ದುಷ್ಕರ್ಮದಿಂದ ದೂರವಿರುತ್ತಾರೇನು? 


ಪ್ರಕ್ನೆ:- ನಮಗೆ ನಿಯೋಗದ ವಿಷಯದಲ್ಲಿ ಪಾಪವಿದೆ - ಎಂದು ತೋರುತ್ತದೆಯಲ್ಲ! 
ಉತ್ತರ ; - ನಿಯೋಗದ ಬಗೆಗೆ ಪಾಪವಿದೆ - ಎಂದು ನೀವು ಗ್ರಹಿಸುವಿರಾದರೆ, ವಿವಾಹದಲ್ಲಿ ಪಾಪವಿದೆ-ಎಂದೇಕೆ ಒಪ್ಪಿಕೊಳ್ಳುವುದಿಲ್ಲ? 


ಚತುರ್ಥ ಸಮುಲ್ಲಾಸ ೫ 
ಪಾಪವಿರುವುದು ನಿಯೋಗವನ್ನು ತಡೆಗಟ್ಟುವುದರಲ್ಲಿ . ಏಕೆಂದರೆ - ಈಶ್ವರನ ಸೃಶ್ಟಿಕ್ರಮಾನುಕೂಲವಾದ ಸ್ವೀ - ಪುರಷರ ಸ್ವಾಭಾವಿಕವಾದ 
ವ್ಯವಹಾರವು ವೈರಾಗ್ಯವಂತರೂ, ಪೂರ್ಣವಿದ್ದಾಂಸರೂ ಆದ ಯೋಗಿಗಳನ್ನು ಬಿಟ್ಟು ಅನ್ಕರಿಂದ ನಿರೋಧಿಸಲು ಶಕ್ಕವೇ ಅಲ್ಲ. 
ಗರ್ಭಪಾತವೆಂಬ ಭ್ರೂಣಹತ್ಯೆಯನ್ನೂ, ವಿಧವಾ ಸ್ವ್ರೀಯರ ಮತ್ತು ವಿಧುರ ಪುರುಷರ ಮಹಾಸಂತಾಪವನ್ನೂ ನೀವು ಪಾಪವೆಂದು. 
ಎಣಿಸುವುದಿಲ್ಲವೇ? ಏಕೆಂದರೆ, ಎಲ್ಲಿಯವರೆಗೆ ಅವರು ಯುವಾವಸ್ಥೆಯಲ್ಲಿರುತ್ತಾರೋ, ಅಲ್ಲಿಯವರೆಗೆ ಮನದಲ್ಲಿ ಸಂತಾನೋತ್ಪತ್ತಿಯ 
ಮತ್ತು ವಿಷಯದ ಅಪೇಕ್ಷೆಯುಳ್ಳವರಾಗಿರುತ್ತಾರೆ. ಅವರನ್ನು ಯಾವುದಾದರೂ ರಾಜನಿಯಮದಿಂದ ಅಥವಾ ಸಾಮಾಜಿಕ ಬಂಧನದಿಂದ 
ತಡೆಗಟ್ಟಿದರೆ, ಗುಪ್ತ - ಗುಪ್ತವಾಗಿ ದುಷ್ಕರ್ಮಗಳು ದುಷ್ಪಚಾರಿತ್ರದ ಮೂಲಕ ನಡೆಯುತ್ತಾ ಹೋಗುತ್ತವೆ. 

ಈ ವ್ಯಭಿಚಾರ ಮತ್ತು ಕುಕರ್ಮವನ್ನು ತಡೆಯುವುದಕ್ಕೆ ಇದೊಂದೇ ಶ್ರೇಷ್ಠವಾದ ಉಪಾಯವಾಗಿದೆ. ಯಾರು 
ಜಿಕೇಂದ್ರಿಯರಾಗಿರಬಲ್ಹರೋ, ಅವರು ನಿಯೋಗ ಮಾತ್ರವೇ ಏಕೆ, ವಿವಾಹವನ್ನೂ ಕೂಡ ಮಾಡಿಕೊಳ್ಳದಿದ್ದರೂ ಸರಿಯೇ. ಆದರೆ, 
ಯಾರು ಹೀಗೆ (ಜಿತೇಂದ್ರಿಯರಾಗಿ) ಇಲ್ಲವೋ, ಅವರ ವಿವಾಹ ಮತ್ತು ಆಪತ್ಕಾಲದಲ್ಲಿ ನಿಯೋಗ ಅವಶ್ಯವಾಗಿ ಆಗಬೇಕು. ಇದರಿಂದ 
ವ್ಯಭಿಜಾರ ಕಡಿಮೆಯಾಗುವುದು ಮತ್ತು ಪ್ರೇಮದಿಂದ ಉತ್ತಮವಾದ ಸಂತತಿ ಉದ್ಭವಿಸಿ, ಮಾನವರ ಸಂವರ್ಧನ ಸಂಭವವಾಗಿರುತ್ತದೆ. 
ಮತ್ತು ಗರ್ಭಹತ್ಯೆ ಸರ್ವಥಾ ನಿಂತುಹೋಗುತ್ತದೆ. 


ನೀಚಪುರುಷರೊಂದಿಗೆ ಉತ್ತಮಸ್ವೀಯರ ಮತ್ತು ವೇಕ್ಕೆಯರೇ ಮೊದಲಾದ 'ನೀಚ ್ತ್ರಿಯರೊಂದಿಗೆ ಉತ್ತಮಪ್ಪರುಷರ 
ವ್ಯಭಿಚಾರವಂಬ ದುಷ್ಕರ್ಮವು ಉತ್ತಮ ಕುಲದಲ್ಲಿ ಕಳಂಕವನ್ನೂ, ವಂಶದ ಉಚ್ಛೀದವನ್ನೂ  ಸ್ವೀ-ಪ್ರರುಷರಿಗೆ ಸಂತಾಪವನ್ನೂ , ಮತ್ತು 
ಗರ್ಭಹತ್ಕೆಯೇ ಮೊದಲಾದ ದುಷ್ಟ ಸ್ಪವೃತ್ತಿಗಳನ್ನೂ ತಂದೊಡ್ಡುತ್ತದೆ. ವಿವಾಹದಿಂದ. ಮತ್ತು ನಿಯೋಗದಿಂದ ಅವು 
ಪಕ್ನೆ:- ನಿಯೋಗದಲ್ಲಿ ಯಾವ ಯಾವ ನಿಯಮಗಳಿರಬೇಕು? 


ಉತ್ಪರ-- ವಿವಾಹವು ಹೇಗೆ ಪ್ರಸಿದ್ಧವಾಗಿಯೇ ನಡೆಯುತ್ತದೋ, ಹಾಗೆಯೇ ನಿಯೋಗವೂ ಪ್ರಸಿದ್ಧವಾಗಿಯೇ ನಡೆಯಬೇಕು. 
ಹೇಗೆ ವಿವಾಹದಲ್ಲಿ ಭದ್ರಪುರುಷರ ಅನುಮತಿ ಮತ್ತು ಕನ್ಶಾ- ವರರ ಪ್ರಸನ್ನತೆಯಿರುತ್ತದೋ, ಹಾಗೆಯೇ ನಿಯೋಗದಲ್ಲಿಯೂ ಇರಬೇಕು. 
ಯಾವಾಗ, ಸ್ತ್ರೀ-ಪುರುಷರ ನಿಯೋಗವಾಗಬೇಕಾಗಿರುತ್ತದೋ, ಆಗ ತಮ್ಮ ತಮ್ಮ ಕುಟುಂಬದಲ್ಲಿ, ಪುರುಷರ ಹಾಗೂ ಸ್ಥ್ರೀಯರ 
ಮುಂದೆ-“ನಾವಿಬ್ಬರೂ ಸಂತಾನೋತ್ಪತ್ತಿಗಾಗಿ ನಿಯೋಗ ಮಾಡಿಕೊಳ್ಳುತ್ತೇವೆ. ಯಾವ ನಿಯೋಗದ ಉದ್ವೇಶ್ವ ಸಿದ್ಧಿಸುವುದೋ, ಆಗ 
ನಾವು ದೇಹಸಂಗ ಮಾಡುವುದಿಲ್ಲ. ನಾವು ಇದಕ್ಕೆ ಪ್ರತಿಕೂಲವಾಗಿ ನಡೆದುಕೊಂಡಲ್ಲಿ, ಪಾಪಿಗಳೂ ಮತ್ತು ಸಮಾಜದ ಹಾಗೂ ರಾಜ್ಯದ 
ಕಡೆಯಿಂದ ದಂಡನೀಯರೂ ಆಗುವೆವು. ತಿಂಗಳಿಗೆ ಒಂದು ಸಾರಿ ಗರ್ಭಾಧಾನ ವಿಧಿಯನ್ನು ಅನುಸರಿಸುವೆವು. ಗರ್ಭನಿಂತಮೇಲೆ. 
ಒಂದು ವರ್ಷ ಪರ್ಯಂತ ಬೇರೆ ಬೇರೆ ಇರುವೆವು” - ಎಂದು ಘೋಷಿಸಬೇಕು. 


ಪಕ್ಕೆ ನಿಯೋಗ ಸ್ವವರ್ಣದಲ್ಲಿಯೇ ಆಗಬೇಕೋ, ಆಥವಾ ಬೇರೆ ವರ್ಣಗಳೊಂದಿಗೂ ಆಗಬಹುದೋ? 


ಉತ್ತರ:- ಸ್ವವರ್ಣದಲ್ಲಿನ ಅಥವಾ ತನ್ನದಕ್ಕಿಂತ ಉತ್ತಮರಾದ ವರ್ಣದ ಪುರುಷರೊಂದಿಗೆ ಆಗಬೇಕು. ಎಂದರೆ, ವೈಶ್ಯ 
ಸ್ತ್ರೀಯು ವೈಕ್ಯ, ಕ್ಷತ್ರಿಯ ಹಾಗೂ ಬ್ರಾಹ್ಮಣ ವರ್ಣದ ಪುರುಷನೊಂದಿಗೆ, ಕ್ಷತ್ರಾಣಿಯು ಕ್ಷತ್ರಿಯ ಹಾಗೂ ಬ್ರಾಹ್ಮಣವರ್ಣದ 
ಪುರುಷನೊಂದಿಗೆ ಮತ್ತು ಬ್ರಾಹ್ಮಣೆಯು ಬ್ರಾಹ್ಮಣವರ್ಣದವನೊದದಿಗೆ ನಿಯೋಗ ಮಾಡಿಕೊಳ್ಳಬಹುದು. ಇದರ ತಾತ್ಪರ್ಯವೇನೆಂದರೆ. 
ವೀರ್ಯವು ಸಮಾನ ವರ್ಣಕ್ಕೆ ಅಥವಾ ಉತ್ತಮ ವರ್ಣಕ್ಕೆ ಸೇರಿದುದಾಗಿರಬೇಕು; ತನಗಿಂತ ಕೊಗಿನ ವರ್ಣಕ್ಕೆ ಸೇರಿದುದಾಗಿರಬಾರುದು.* 
ಸ್ತ್ರೀಯ ಮತ್ತು ಪುರುಷನ ಸೃಷ್ಟಿಯ ಉದ್ದೇಶ್ವವೇ ಧರ್ಮಾನುಸಾರವಾಗಿ, ಎಂದರೆ ವೇದೋಕ್ತ ರೀತಿಯಲ್ಲಿ ವಿವಾಹದಿಂದ, ಅಥವಾ 
ಆಪತ್ಯಾಲದಲ್ಲಿ ನಿಯೋಗದಿಂದ ಸಂತಾನೋತ್ಪತ್ತಿ ಮಾಡುವುದೇ ಆಗಿದೆ. 

ಪ್ರಶ್ನೆ ಪುರುಷನಿಗೆ ನಿಯೋಗದ ಅವಶ್ಯಕತೆ ಏನಿದೆ? ಏಕೆಂದರೆ, ಅವನು ಎರಡನೆಯ ವಿವಾಹ ಮಾಡಿಕೊಳ್ಳುವನಲ್ಲ! 


ಉತ್ತರಣ ವೇದಗಳೇ ಮೊದಲಾದ ಶಾಸ್ತ್ರಗಳಲ್ಲಿ, ದ್ವಿಜಲ್ಲಿ ಒಂದೇ ಸಾರಿ ವಿವಾಹವಾಗುವುದರ ಉಲ್ಲೇಖವಿದೆ; ಎರಡನೆಯದರ 
ಪ್ರಶ್ನೆಯೇ ಇಲ್ಲ-ಎಂದು ನಾವು ಬರೆದೇ ಇದ್ದೇವೆ. ಕುಮಾರನೊಂದಿಗೆ ಕೇವಲ ಕುಮಾರಿಯ ವಿವಾಹವಾಗುವುದರಲ್ಲಿಯೇ ನ್ಯಾಯ ಮತ್ತು 
ವಿಧವಾ ಸ್ತ್ರೀಯೊಂದಿಗೆ ಕುಮಾರನಾದ ಪುರುಷನ ಮತ್ತು ಕುಮಾರಿಯಾದ ಸ್ತ್ರೀಯೊಂದಿಗೆ ವಿಧುರನಾದ ಪುರುಷನ ವಿವಾಹ್ಞವಾಗುವುದರಲ್ಲಿ 
ಅನ್ಯಾಯ, ಎದಂರೆ ಅಧರ್ಮವಿದೆ. ಹೇಗೆ ವಿಧವೆಯೊಂದಿಗೆ ಕುಮಾರನಾದ ಪುರುಷನು ವಿವಾಹ ಮಾಡಿಕೊಳ್ಳಲು ಇಚ್ಛಿಸುವುದಿಲ್ಲವೋ, 

* ಗುಣ-ಕರ್ಮ-ಸ್ವಭಾವಾನುಸಾರವಾದ ವರ್ಣಗಳ ಜನರಲ್ಲಿಯೂ ಆಹಾರ-ವಿಹಾರಗಳ ಭೇದದಿಂದ ವೀರ್ಯದಲ್ಲಿಯೂ ಗುಣಭೇದ ಉಂಟಾಗುತ್ತದೆ. 
ಶಾರೀರಿಕ ಶಾಸ್ತ್ರದ ದೃಷ್ಟಿಯಿಂದಲೂ ವೀರೃದಲ್ಲಿನ ಜೀವಾಣು ರಜಸ್ವಿನಲ್ಲಿನ ಅಂಡದಂತೆ ನಿಶ್ಚಲವಾಗಿರದೆ, ಗತಿಯುಕ್ತವಾಗಿರುವ ಕಾರಣ ವೀರೃದ. 
ಪ್ರಾಬಲ್ಯ ಬುದ್ಧಿಸಂಗತವೇ ಆರದೆ. ಸ್ವ್ರೀಯು ಹೀನೆ-ಎಂದು ತಾತ್ಟಾರವ್ಲ. 





9%. ಸತ್ಯುರ್ಥಪ್ರಜಶ 
ಹಾಗೆಯೇ ವಿವಾಹಿತನಾದ ಮತ್ತು ಸ್ತ್ರಿಮಾಗವ ಮಾಡಿರುವ ಪುರುಷನೊಂದಿಗೆ ವಿವಾಹ ಮಾಡಿಕೊಳ್ಳಲು ಕುಮಾರಿಯೂ ಇಚ್ಛಿಸವದಿಲ್ಲ. 
ಯಾವಾಗ ವಿವಾಹಿತನಾದ ಪುರುಷನನ್ನು ಯಾವ ಕುಮಾರಿಯೂ ಮತ್ತು ವಿಧವೆಯನ್ನು ಯಾವ ಕುಮಾರನೂ ಕ 
ಆಗ ಪುರುಷನಿಗೆ ಮತ್ತು ಸ್ತ್ರಿಯಳಿಗೆ ನಿಯೋಗ ಮಾಡಿಕೊಳ್ಳುವ ಆವಶ್ಯಕತೆಯುಂಟಾಗುವುದು; ಮತ್ತು ಎಂತಹ ಪುರುಷನೋ, ಅಂತಹವಳೇ 
ಆದ ಸ್ತ್ರೀಯ ಸಂಬಂಧವಾಗಬೇಕು-ಎನ್ನುವುದೇ ಧರ್ಮ, 
ಪ್ರೆ ಹೇಗೆ ವಿವಾಹಕ್ಕೆ ವೇದಗಳೇ ಮೊದಲಾದ ಶಾಸ್ತ್ರಗಳ ಪ್ರಮಾಣವಿದೆಯೋ, ಹಾಗೆಯೇ ನಿಯೋಗಕ್ಕೂ ಪ್ರಮಾಣವಿದೆಯೋ 
ಅಥವಾ ಇಲ್ಲವೋ? 
ಉತ್ತರ - ಈ ವಿಷಯದಲ್ಲಿ ಬಹು ಪ್ರಮಾಣಗಳಿವೆ. ನೋಡಿರಿ ಮತ್ತು ಆಲಿಸಿರಿ- 
ಕುಡ ಸ್ಥಿದ್ದೋಹಾ ಕುಹ ಪಸ್ರೋರಶ್ನಿನಾ ಕುರಾಭಿಪಿತ್ಯಂ ಕೆರತ: ಕುಹೋಷತುಃ | 
ಕೋ ಬಾಂ ಶಯುತ್ರಾ ವಿಧಶೀವ ದೇವರಂ ಮರ್ಯಂನ ಯೋಜಾ ಕೃಣತೇ ಸಧಸ್ಯ ಆ | 
ತು (ಬ್ರೌಸ ೧೦.೪೦೨) 
ಉಪೀರ್ಷ್ವ ನಾರ್ಯಭ ಡೀವರೋಕು ಗತಾನಿಮೇತಮುಜಿ ಶೇಷ ಏಕಿ | 
ಹಸ್ತಗಾಭಸ್ಕೆ ದಿಧಿಷೋಸ್ತನೇದಂ ಪಸ್ಕರ್ಜನಿತ್ಯಮಭಿ ಸಂ. ದಿಬೂಥ ॥. (ಯಗ್ಡೇದ :- ೧೦.೧೮.೮) 
ಅರ್ಥಣ ಎಲೈ “ (ಅಶ್ವಿನ) ನರನಾರಿಯರೇ ಹೇಗೆ (ದೇವರಂ) ದೇವರನ್ನು, (ವಿಧವಾ) ವಿಧವೆಯು ಮತ್ತು (ಯೋಷಾ 
ಮರ್ಯಂ ನ) ವಿವಾಹಿತೆಯಾದ ನಾರಿ ತನ್ನ ಪತಿಯನ್ನು, (ಸಸ್ಯೇ ಆ ಕೃಣುತೇ ಇವ) ತನ್ನ ಹಾಸಿಗೆಯಲ್ಲಿ ಸಹಸ್ಥಾನೀಯನನ್ನಾಗಿ 
ಮಾಡಿಕೊಂಡು ಉತ್ತಮ ರೀತಿಯಿಂದ ಸಂತಾನೋತ್ಪಾದನ ಮಾಡುತ್ತಾರೋ ಹಾಗೆ ನೀವಿಬ್ಬರೂ ಸ್ತ್ರೀ-ಪುರುಷರು (ಕುಹಸ್ಥಿತ್‌ 
ದೋಷ) ಎಲ್ಲಿ ರಾತ್ರಿಯನ್ನು ಕಳೆದಿರಿ? ( ುಹ ವಸ್ತೋ? ಎಲ್ಲಿ ಹಗಲು ತಂಂಗಿದ್ದರಿ? ( ಕಹ ಅಭಿಪಿತ್ವಂ) ಎಲ್ಲಿ ಭೋಗ್ಯ ವಸ್ತುಗಳನ್ನು. 
(ಕರತ/) ಗಳಿಸಿದರಿ? ಮತ್ತು (ಕುಹ ಊಷತು)) ಯಾವಾಗ, ಎಲ್ಲಿ ವಾಸಿಸತಿ್ದರಿ? (ವಾಂ ಶಯತ್ರಾ) ನಿಮ್ಮಶಯನ ಸ್ಥಾನ, (ಕು) 
ಎಲ್ಲಿದೆ? ಹಾಗೂ ನೀವು ಯಾರು ಮತ್ತು ಯಾವ ದೇಶದ ನಿವಾಸಿಗಳು?” ಇದರಿಂದ, ದೇಶವಿದೇಶಗಳಲ್ಲಿಯೂ ಪತಿ-ಪತ್ನಿಯರು 
ಜೊತೆಯಲ್ಲಿಯೇ ಇರಬೇಕು. ಮತ್ತು ವಿವಾಹಿತ ಪತಿಯೊಂದಿಗೆ ಮಾಡುವಂತೆ, ನಿಯಕ್ತ ಪತಿಯನ್ನು ಗ್ರಹಿಸಿ ವಿಧವಾ ಸ್ವೀಯೂ ಕೂಡ 
ಸಂತಾನೋತ್ಪತ್ತಿ ಮಾಡಿಕೊಳ್ಳಬಹುದೆಂಬುದು ಸಿದ್ಧವಾಯಿತು.* 
ಪ್ರಶ್ನೆ - ಯಾವನಿಗಾದರೂ ತಮ್ಮನ್ನೇ ಇಲ್ಲದಿದ್ದರೆ, ವಿಧವೆಯು ಯಾವನೊಂದಿಗೆ ನಿಯೋಗ ಮಾಡಿಕೊಳ್ಳಬೇಕು? 


ಉತ್ಪರ:- ದೇವರನೊಂದಿಗೆ; ಆದರೆ, "ದೇವರ '' ಶಬ್ದದ ಅರ್ಥ ನೀವು ತಿಳಿದಿರುವಂತೆ "ಮೈದುನ ' ಎಂದೇ ಅಲ್ಲ. ನೋಡಿರಿ, 
ನಿರಕ್ತದಲ್ಲಿ- 





* ಖುಗ್ದೇದದ ಈ ಮುತ್ರದ ಬಗೆಗೆ (೧೦.೪೦. ಸ್ವಲ್ಪ ಸ್ಪಷ್ಟೀಕರಣ ಅವಶ್ಯಕ. ಈ ಮಂತ್ರದ ದೇವತಾ "ಅಶ್ವಿನೌ ಎಂದಿದೆ. ಸ್ವತಃ ಯಗ್ಬೇದದ್ಲಿ 
"ಮತಂ ದಿನೇ ತದವೋಚಂ ಪೃಥಿಷ್ಯ' (ಯು.೧.೧೮೫.೧೧) ಎಂಬ ಜುಚನಲ್ಲ “ಮಾತಾ ಪಿತಾ ಚ ರಕ್ಷತಾಂ'-ಎಂದು ಸ್ವಜನಕ್ಕೆ ಕಾರಣರಾದ, "ದ್ಯಾವ್ಕಾ 
ಪೃಢಿವಿ'1ಳೇ-'ಮಾತಾಶಿತ್ಯಗಳು', ಎಂದು ಹೇಳಿದೆ. ಇಂತಹ ಬಕ್ಕುಗಳು ಹಲವಾರು ಇವೆ. ತಾತ್ಪರ್ಯ 'ತುಯಿ ತಂದೆಗಳೇ ದ್ಯಾವಾಪೃಥಿವೀ!-ಎಂದೇ 
ಆಗಿದೆ. ಸ್ವತಃ ವೇದಗಳಲ್ಲಿ “ದಂಪತಿಗಳೇ ಅಶ್ವಿನಿಗಳು”"-ಎಂದು ಎಷ್ಟೋ ಕಡೆ ಹೇಳಿದೆ; ಉದಾಹರಣೆಗೆ 'ಆ ನ ಊರ್ಜಂ..' (ಯ:-೧.೧೫೮.೪) ಎಂಬ 
ಬುಕ್ಕನ್ನು ಗ್ರಹಿಸಬಹುದು. ಸ್ವತಃ ಶತಪಥ ಬ್ರಾಹ್ಮಣ - “ಸಯೋನೀ ವಾ ಅಶ್ವಿನೌ” (೫.೩ ೧.೮) - "ಏಕ ಗೃಹವಾಸೀ ದಂಪತಿಗಳೇ ಅಶ್ವಿನೌ - ಎಂದಿದೆ. 
ಆದರೂ ಉದ್ಭೃತ ಮಂತ್ರದ ದೇವತೆಗಳು, 'ಅಶ್ಚಿನೌ' ಎಂಬಲ್ಲಿ ಮುಂದೆ 'ದಂಪತಿಗಳು' ಆಗಲಿರುವ ನರನಾರಿಯರು ಎಂದು ಗ್ರಹಸತಕ್ಕದ್ದು. ಆಮೇಲೆ. 
ಅದೇ ಮಂತ್ರದಲ್ಲಿನ “ಮರ್ಯಂ ನ ಯೋಪಾ”.."ಗುಡನನ್ನು ಹೆಂಡತಿ ಗ್ರಹಿಸುವಂತೆ' ಎಂಬ ಶಬ್ಧಗಳು ವಿವಾಹ ಹಾಗೂ ನಿಯಕ್ತರಾದ ಸ್ವೀ-ಪುರುಷರು. 
ನಿಯಮಪೂರ್ವಕವಾಗಿ ಸಂತಾನ ಮಾಡಿಕೊಳ್ಳುವಂತೆ, ನೀವೆಲ್ಲಿ ಟ್ಟಾಗಿದ್ದರಿ?-ಎಂಬ ಮಾತು ನಿಯಮಬಾಹಿರರಾಗಬಾರದೆಂಬುದೇ ಆಗಿದೆ. ಆದುದರಿಂದ. 
“ದ್ಯಾವಾಪೃತಿವೀ ಪ್ರತ್ಯಕ್ಷಮಶ್ಚಿನೌ” ಎಂಬ ಮಾತು ನಿಯಮಬಾಹಿರರಾಗಬಾರದೆಂಬುದೇ ಆಗಿದೆ. ಆದುದರಿಂದ “ದ್ಯಾವಾಪ್ಯಥಿವೀ ಪೃತ್ಯಕ್ಷಮತ್ಶಿನೌ” 
ಎಂಬ ಶತಪಥ ವಾಕ್ಯವನ್ನು ಗ್ರಹಿಸಿ, “ಮತಂ ದಿವೇ ತದವೋಚೆಂ ಪೃಥಿವ್ಯಾ, ಪಿತಾ ಮಾತಾ ಚೆ ರಕ್ಚತಾಮವೋಭಿಃ " (ಯ.೧.೧೮೫.೧೦)-“ದ್ಯೌ:. 
ಗೂ, ಪೃಥಿವಿಗೂ ಆ ವೇದಾದೇಶವನ್ನು ಬೋಧಿಸುವೆ. ತಂದೆ-ತಾಯಿಗಳಾದ ದ್ಯಾವಾ ಪೃಥಿವಿಗಳು ತಮ್ಮ ರಕ್ಷಣಾಬಲದಿಂದ ರಕ್ಷಿಸಲಿ. ಎಂದು. 
ತಿಳಿಯುವುದೇ ಯುಕ್ತಿ ಯು ಹೀಗೆ, 'ನರನಾರಿಯರೇ! ' ಎಂಬ ಸಂಬೋಧನೆ. “ಮುಂದೆ ತಾಯಿ ತಂದೆ ಆಗಲಿರುವವರು”” ಎಂಬರ್ಥವಿತ್ತಲ್ಲಿ ಅರ್ಥ 
್ಪಷ್ಟವಾದೀತು. 

ದೇವರನೆಂದರೆ, ಮೈದುನ ಅಥವಾ ಬಾವನೇ ಆಗಬೇಕಾಗಿಲ್ಲ; ದ್ವಿತೀಯ ವರನೇ ದೇವರ.' ಎಂದು ಗ್ರಹಿಸಿದಾಗ ಭಾವನೆ ಅತಿಸ್ಪಷ್ಟವಾದೀತು. 


ಚತುರ್ಥ ಸಮುಲ್ಲಾಸ 91. 

ದೇವರಂ ಕಸ್ಯಾತ್‌ ದ್ವಿತೀಯೋ ವರ ಉಚ್ಛತೇ ॥! ೨ (ರುಕ್ತ - ೩.೧೫) 

ಯಾವನು ವಿಧವೆಯ ದ್ವಿತೀಯ ಪತಿಯಾಗುತ್ತಾನೋ, ಅವನನ್ನೇ “ ದೇವರ ' ನೆನ್ನುತ್ತಾರೆ. ಪತಿಯ ತಮ್ಮನ್ಯಗಿರಲಿ, ಅಣ್ಣನಾಗಿರಲಿ, 
ಇಲ್ಲವೇ ತನ್ನ ವರ್ಣದ ಅಥವಾ ತನ್ನದಕ್ಕಿಂತ ಉತ್ತಮವಾದ ವರ್ಣದ ಯಾವನೇ ಪುರುಷನಾಗಿರಲಿ; ಯಾವನೊಂದಿಗೆ ನಿಯೋಗ 


(ನಾರಿ!) ಓ ಸ್ವೀ! (ಗತಾಸುಂ ಏತಂ) ಈ ಮೃತನಾದ ಪತಿಯ ಆಸೆಯನ್ನು ಬಿಟ್ಟು, (ಶೇಷೇ ಉಳಿದವರಲ್ಲಿ, (ಜೀವಲೋಕಂ. 
ಅಭಿ) ಜೀವಂತನಾಗಿರುವ ಎರಡನೆಯ ಪತಿಯನ್ನು, ( ಉಪ್ಪೈಓ) ಪಡೆದುಕೋ. ಮತ್ತು, ( ಉದೀರ್ಷ್ಯ) ಈ ವಿಷಯವನ್ನು ಆಲೋಚಿಸು. 
ಮತ್ತು ನಿರ್ಧರಿಸು. (ಹಸ್ತಗ್ರಾಭಸ್ಯ ದಧಿಷೋಳಿ. ವಿಧವೆಯಾದ ನಿನ್ನ ಕೈಯನ್ನು ಮತ್ತೆ ಹಿಡಿಯುವ ನಿಯಕ್ತನಾದ ಪತಿಯ ಸಲುವಾಗಿ. 
ನಿಯೋಗವಾಗುವುದಾದರೆ, ( ಜನಿತ್ವಂ ಇದಂ) ಹುಟ್ಟಿದ ಈ ಸಂತತಿಯು, (ಪತ್ಯು)) ಅದೇ ನಿಯುಕ್ತ ಪತಿಯದಾಗುವುದು. ಮತ್ತು 
ನೀನು ನಿನಗಾಗಿ ನಿಯೋಗ ಮಾಡಿಕೊಳ್ಳುವೆಯಾದರೆ ಈ ಸಂತತಿ, (ತವ) ನಿನ್ನದಾಗುವುದು, (ಅಭಿ ಸಂ ಬಬೂಥ) ಹೀಗೆ. 
ನಿಶ್ಚಯಯುಕ್ತಳಾಗು. ಮತ್ತು ನಿಯುಕ್ತ ಪುರುಷನೂ ಕೂಡ ಇದೇ ನಿಯಮವನ್ನು ಪಾಲಿಸಲಿ”. 

ಅಜೀವೃಘ್ನ್ಯ ಪತಿಫ್ಮೀ ಹೈಥಿ ಶಿವಾ ಪಶುಭ್ಯಃ ಸುಯಮಾ ಸುವರಾಃ | 

ಪ್ರಜಾನತೀ ವೀರಸೂರ್ದೇವೃನಿಮಾ ಸ್ಫೋನೇಮಮಸ್ಗಿಂ ಗಾರ್ಹಪತ್ಯಂ ಸಪರ್ಯ ॥! (ಅಥರ್ವ : ೧೪. ೨. ೧೦) 

(ಅಪತಿಫ್ಟಿ, ಅದೇವೃಷ್ಚಿ) ಪತಿಗೂ, ದೇವರನಿಗೂ ದುಃವೀಯದ ನಾರಿ! ನೀನು, (ಇಹ ) ಈ ಗೃಹಾಶ್ರಮದಲ್ಲಿ , (ಪಶುಭ್ಯ!) 
ಪಶುಗಳಿಗೂ, (ಶಿವಾ) ಒಳ್ಳೆಯದನ್ನು ಮಾಡುವವಳೂ, (ಸುಯಮಾ) ಒಳ್ಳೆಯ ರೀತಿಯಲ್ಲಿ ಧರ್ಮ ನಿಯಮಾನುಸಾರ ನಡೆಯುವವಳೂ, 
(ಸುವರ್ಚಾ) ಸುರೂಪವನ್ನೂ, ಸರ್ವಹಾಸ್ತ ವಿದ್ಯೆಯನ್ನೂ ಹೊಂದಿರುವವಳೂ, ( ಪ್ರಜಾವತೀ) ಉತ್ತಮ ಪುತ್ರ ಪೌತ್ರರೇ ಮೊದಲಾದವರಿಂದ 
ಕೂಡಿರುವವಳೂ, (ವೀರಸೂ|) ಶೂರ - ವೀರರಾದ ಮಕ್ಕಳನ್ನು ಹೆರುವವಳೂ, (ಬೇವೃ - ಕಾಮಾ) ಮೈದುನನನ್ನು ಪ್ರೀತಿಯಿಂದ 
ಅಪೇಕ್ಷಿಸುವವಳೂ,* (ಸ್ಕೋನಾ) ಸುಖಪ್ರದೆಯೂ ಆಗಿ, (ಐಧಿ) ಆಗಮಿಸು; ಉನ್ನತಿಯನ್ನು ಗಳಿಸು. (ಇಮಂ ಗಾರ್ಹಪತ್ತಂ) ಗೃಹಕ್ಕೆ 
ಪಾಲನೆಯನ್ನು ಅಥವಾ ರಕ್ಷಣೆಯನ್ನು ಕೊಡುವ ಈ (ಅಗ್ನಿಂ ಸಪರ್ಯ) ಅಗ್ನಿಹೋತ್ರವನ್ನು ಅನುಷ್ಠಾನ ಮಾಡುತ್ತಿರು. 

ತಾಮನೇನ ವಿಧಾನೇನ ನಿಜೋ ವಿಂದೇತ ದೇವರ ॥॥ (ಮನು- ೬. ೬೯) 


ಅಕ್ಷತಯೋನಿಯಾದ ಸ್ತ್ರೀಯು ವಿಧವೆಯಾಗಿ ಹೋದರೆ, ವಯಸ್ಸಿನಲ್ಲಿ ಅವಳಿಗಿಂತ ಹಿರಿಯವನಾದ ಪತಿಯ ಸ್ವಂತ ತಮ್ಮನೂ 
ಕೂಡ ಅವಳೊಂದಿಗೆ ವಿವಾಹ ಮಾಡಿಕೊಳ್ಳಬಹುದು. 


ಪ್ರಶ್ನೆ - ಓರ್ವನಾರಿ ಅಥವಾ ಒಬ್ಬ ಪುರುಷನು ಎಷ್ಟು ನಿಯೋಗಗಳನ್ನು ಮಾಡಿಕೊಳ್ಳಬಹುದು? 
ಉತ್ಪರ - “ಇಮಾಂ ತೃಮಿಂದ್ರಮೀಡ್ಡಃ" - ಎಂಬ ಪೂರ್ವೊಕ್ತ ಮಂತ್ರದಲ್ಲಿ ಹತ್ತು ಜನ ಮಕ್ಕಳನ್ನು ಪಡೆಯುವವರಿಗೆ. 
ಸ್ತ್ರೀಯ ಹೇಗೆ ನಿಯೋಗ ಮಾಡಿಕೊಳ್ಳಬಹುದೆಂದು ಹೇಳಿದೆಯೋ, ಪುರುಷನೂ ಕೂಡ ಹಾಗೆಯೇ ಹತ್ತು ಜನ ಮಕ್ಕಳಾಗುವವರೆಗೆ 
ನಿಯೋಗ ಮಾಡಿಕೊಳ್ಳಬಹುದು. 
ದೇವರಾದ್ಧಾ ' ಸಪಂಡಾದ್ದಾ ಸ್ತ್ರಿಯಾ ಸಮ್ಮಕ್‌ ನಿಯುತ್ತಯಾ | 


ಪ್ರಜೇಷ್ಲಿತಾಧಿಗಂತವ್ಮಾ ಸಂತಾನಸ್ಮ ಪರಿಶ್ಚಯೇ ॥॥ (ಮನು-- ೯. ೫೯) 
ಜ್ಯೇಷ್ಯೋ ಯವೀಯಸೋ ಭಾರ್ಯಾಂ ಯನೀಯಾನ್ಮಾಗ್ರಜಸ್ತಿಯಮ್‌ ॥ 

ಪತಿತೌ ಭವತೋ ಗತ್ವಾ ನಿಯುಕ್ತಾವಪ್ಯನಾಪದಿ ॥! (ಮನು- ೯.೫೮) 
ರಸಃ ಕ್ಷೇತ್ರಜತ್ಕೈವ |! (ಮನು- ೯.೧೫೯) 


(ಗಪಿಂಡ) ಎಂದರೆ, ಪತಿಯ ಆರು ಹಿಳಿಗೆಗಳಲ್ಲಿ, ಪತಿಯ ತಮ್ಮನ ಅಥವಾ ಅಣ್ಣನ, ಇಲ್ಲವೇ ಯಾವನಾದರೂ ಸವರ್ಣೀಯನಾದ, 
ಇಲ್ಲವೇ ತನ್ನದಕ್ಕಿಂತ ಉತ್ತಮ ವರ್ಣಸ್ಥನಾದ ಪುರುಷನೊಂದಿಗೆ, ವಿಧವಾ ಸ್ತ್ರೀಯ ನಿಯೋಗ ಆಗಬೇಕು. ಆದರೆ, ಆ ವಿಧುರನಾದ 
ಪುರುಷನು ಮತ್ತು ವಿಧವೆಯಾದ ಸ್ತ್ರೀಯು ಸಂತಾನೋತ್ಪತ್ತಿಯ ಇಚ್ಛೆಯನ್ನು ಹೊಂದಿದ್ದರೆ ಮಾತ್ರ ನಿಯೋಗವಾಗುವುದು. 


* 'ಜೈವೈಕಾಮಾ' ಎಂಬ ಶಬ್ದ, ಸತ್ಯಕಾಮ, ಧರ್ಮಕಾಮ, ಜಯಕಾಮ, ಮುಕ್ತಿಕಾಮ - ಎಂಬ ಶಬ್ದಗಳಂತೆ "ಮೈದುನ್ನು ವಾತ್ಸಲ್ಯಗಿಂದ. 
ನೋಡುವವಳು' - ಎಂಬ ಅರ್ಥವನ್ನು ಸೂಚಿಸುತ್ತದೆ. 








92 ಸತ್ಯಾರ್ಥಪ್ರಕಾಶ 
ಉಚಿತವಾಗಿರುತ್ತದೆ, ಮತ್ತು ಯಾವಾಗ ಕುಲವೇ ನಾಶವಾಗುವ ಪರಿಸ್ಥಿತಿ ಉಂಟಾಗುತ್ತದೋ, ಆಗಮಾತ್ರ ನಿಯೋಗವಾಗಚೇಕು 
- ಎಂದು ಮೊದಲಾಗಿ ಮನುವು ಬರೆದಿದ್ದಾನೆ. (೧). 


ಆಪತ್ಕಾಲದಲ್ಲಿ, _ ಎಂದರೆ, ಮಕ್ಕಳಾಗುವ ನಂಬಿಕೆಯೇ ಉಳಿಯದಿದ್ದಾಗ, ಅಣ್ಣನ ಪತ್ನಿಯೊಡನೆ, ತಮ್ಮನ, ಹಾಗೂ 
ತಮ್ಮನ ಪತ್ನಿಯೊಂದಿಗೆ ಅಣ್ಯನ ನಿಯೋಗವಾಗಿ, ಸಂತಾನೋತೃತ್ತಿಯಾದ ಮೇಲೆಯೂ ಕೂಡ, ಪುನಃ ಆ ನಿಯುಕ್ತರು 
ರಸ್ಕರ ಸಮಾಗಮ ಮಾಡಿದರೆ ಪತಿತರಾಗಿ ಹೋಗುವರು - ಎಂದರೆ, ಎರಡನೆಯ ಮಗುವಿನ ಗರ್ಭವು ಸ್ಥಿತವಾಗುವವರೆಗೆ 
ಓಂದು ನಿಯೋಗದ ಅವಧಿಯುತ್ತದೆ. ಆನಂತರ ಸಮಾಗಮ ಮಾಡಬಾರದು. ಮತ್ತು ಇಬ್ಬರ ಸಲುವಾಗಿಯೂ ನಿಯೋಗವಾಗಿದ್ದರೆ, 
ನಾಲ್ಕನೆಯ ಗರ್ಭವು ಸ್ಥಿತವಾಗುವವರೆಗೆ, ಎಂದರೆ, ಪೂರ್ವೊಕ್ತ ರೀತಿಯಲ್ಲಿ ಹತ್ತು ಮಕ್ಕಳು ಜನಿಸುವವರೆಗೆ ಆಗಬಹುದು, ಆಮೇಲೆ 
ಅದು ವಿಷಯಾಸಸ್ತಿಯೆಂದು ಎಣಿಸಲಡುತ್ತದೆ. ಇದರಿಂದ ಅವರು ಪತಿತರೆಂದು ಗಣಿಸಲಡುತ್ತರೆ ಮತ್ತು ವಿವಾಿತ ಸ್ವೀ-ಪುರುಷರೂ 
ಕೂಡ ಹತ್ತನೆಯ ಗರ್ಭಕ್ಕಿಂತ ಹೆಚ್ಚು ಸಮಾಗಮವು ಮಾಡಿದರೆ, ಅವರು ಕಾಮಿಗಳೂ ಮತ್ತು ನಿಂದಿತರೊ ಆಗುತ್ತಾರೆ. 
ತಾಶ್ಚರ್ಯವೇನೆಂದರೆ, ವಿವಾಹ ಅಥವಾ ನಿಯೋಗ ಕೇವಲ ಸಂತಾನದ ಸಲುವಾಗಿಯೇ ಮಾಡಲ್ಪಡುತ್ತದೆ; ಪಶುಗಳಂತೆ 
ಕಾಮಕ್ರೀಡೆಗಾಗಿ ಅಲ್ಲ. (೨) 

ಪ್ರಶ್ನೆ - ನಿಯೋಗವು (ಪತಿಯ ಅಥವಾ ಪತ್ನಿಯ) ಮರಣಾನಂತರವೇ ಆಗುತ್ತದೋ ಅಥವಾ ಪತಿಯು ಅಥವಾ ಪತ್ನಿಯು 
ಜೀವಂತರಾಗಿರುವಾಗಲೂ ಆಗುತ್ತದೋ? 

ಉತ್ಪರ:- ಜೀವಂತರಾಗಿರುವಾಗಲೂ ಆಗುತ್ತದೆ:- 


ಸುಭಗೇ ಪತಿಂ ಮತ್‌ ॥ (ಯಗ್ದೇದ:-- ೧೦.೧೦.೧೦) 
ಆಸ್ಕಮಸ್ಯ್ತ ಯಸ 


ಯಾವಾಗ ಪತಿಯು ಸಂತಾನೋತ್ಪತಿ ಮಾಡಲೂ ಅಸಮರ್ಥನಾಗುತ್ತಾರೋ, ಆಗ ತನ್ನ ಪತ್ನಿಗೆ - "ಓ ಸುಭಗೇ! ಸೌಭಾಗ್ಯವನ್ನು 
ಬಯಸುವ ನಾರ! ನೀನು (ಮತ್‌) ನನ್ನಿಂದ, (ಅನ್ಕಂ) ಬೇರೆಯವನಾದ, (ಪತಿಂ) ಪತಿಯನ್ನು, (ಇಜ್ಬಸ್ಪ) ಬಯಸು. ಏಕೆಂದರೆ, ಈಗ 
ನೆಂದ ಸಂತಾನೋತ್ಪತ್ತಿಯ ನಿರಕ್ಷಣೆಯನ್ನು ನೀನು ಮಾಡಲಾಗದು”-ಎಂದು ಅನುಮತಿಯನ್ನು ನೀಡಬೇಕು. (ಆಗ ಸ್ವೀಯ ವಿಧುರನೊಂದಿಗೆ 
ನಿಯೋಗ ಮಾಡಿಕೊಂಡು ಸಂತಾನೋತ್ಪಾದನೆಯನ್ನು ಮಾಡಬಹುದು) ಆದರೆ, ಆ ಮಹದಾಶಯವನ್ನುಳ್ಳೆ ಪತಿಯ ಸೇವೆಯಲ್ಲಿ 
ತತ್ಪರಳಾಗಿರಬೇಕು. ಅದೇ ರೀತಿ ಸ್ವ್ರೀಯೂ ಕೂಡ ಯಾವಾಗ ವ್ಯಾಧಿಗಳೇ ಮೊದಲಾದ ದೋಷಗಳಿಂದ ಗ್ರಸ್ತಗಳಾಗ ಸಂತಾನೋತ್ಪತ್ತಿಯಲ 
ಅಸಮರ್ಥಳಾಗುತ್ತಾಳೋ, ಆಗ ತನ್ನ ಪತಿಗೆ “ ಓ ನಾಥ! ತಾವು ನಂದ ಸಂತಾನೋತ್ಪತ್ತಿಯ ಇಚ್ಛೆಯನ್ನು ತ್ಯಜ, ಇನ್ನಾವಳಾದರೂ 
ವಿಧವಾ ಸ್ವ್ರೀಯೊಂದಿಗೆ ನಿಯೋಗ ಮಾಡಿಕೊಂಡು, ಸಂತಾನೋತ್ಪತ್ತಿಯನ್ನು ಮಾಡಿರ". - ಎಂದು ಒಪ್ಪಿಗೆಯನ್ನು ಕೊಡಬೇಕು. 

ಪಾಂಡು ರಾಜನ ಪಸ್ನಿಯರಾದ ಕುಂತೀ ಮತ್ತು ಮಾದ್ರೀ - ಮೊದಲಾದವರು ಹೀಗೆ ಮಾಡಿದರು. ಮತ್ತು ವ್ಯಾಸರು 
ಚತ್ರಾಂಗದ-ವಿಚಿತ್ರವೀರ್ಯರ ಮರಣಾನಂತರ, ತಮ್ಮ ಆ ಸೋದರರ ಪತ್ನಿಯರೊಂದಿಗೆ ನಿಯೋಗ ಮಾಡಿಕೊಂಡು, ಅಂಬಿಕೆಯಲ್ಲಿ 
ಧೃತರಾಷ್ಟ್ರನನ್ನೂ, ಮತ್ತೂ ಅಂಬಾಲಿಕೆಯಲ್ಲಿ ಪಾಂಡುವನ್ನೂ, ಹಾಗೂ ದಾಸಿಯಲ್ಲಿ ವಿದುರನನ್ನೂ ಉತ್ಪನ್ನಮಾಡಿದರು. ಈ ಮೊದಲಾದ. 
ಇತಿಹಾಸವೂ ಕೂಡ ಈ ಮಾತಿಗೆ ಪ್ರಮಾಣವಾಗಿದೆ. 


ಪ್ರೋಷಿತೋ ಧರ್ಮಕಾರ್ಯಾರ್ಥಂ ಪತೀಕ್ಸ್ಟೋತಷ್ಟೌ ನರ: ಸಮಾಃ | 


ವಿದ್ಯಾರ್ಥ ಷಡ್‌ ಯಶೋರ್ಥಂ ವಾ ಕಾಮಾರ್ಥಂ ತ್ರೀನ್‌ಸ್ತು ವತ್ತರಾನ್‌ ॥೧॥ (ಮನು - ೯.೭೬) 
ವಂಧ್ಯಾಪ್ಯಮೇಧಧಿವೇದ್ಯಾಜ್ಯೇ ದಶಮೇ ತು ಮೃತಪುಜಾ | 
ಏಕಾದಶೇ ಸ್ತ್ರೀ ಜನನೀ ಸದ್ಯ್ತೈಪ್ರಿಯವಾದಿನೀ 11೨ ॥| (ಮನ್ನ ೯.೮೧) 


ವಿವಾಹಿತ ಸ್ತ್ರೀಯು ಅವಳ ವಿವಾಹಿತ ಪತಿಯು ಧರ್ಮದ ಪ್ರಯೋಜನದಿಂದ ಪರದೇಶಕ್ಕೆ ಹೋಗಿದ್ದರೆ, ಎಂಟುವರ್ಷ; 
ವಿದ್ಯಾಭ್ಯಾಸ ಮತ್ತು ಕೇರ್ತಗಾಗಿ ಹೋಗಿದ್ದರೆ, ಆರು ವರ್ಷ; ಮತ್ತು ಧನಪ್ರಾಪ್ತಿ ಮೊದಲಾದ ಕಾಮನೆಯಿಂದ ಹೋಗಿದ್ದರೆ, ಮೂರು 
ವರ್ಷಗಳ ತನಕ (ವಾಪಸಾಗುವ) ದಾರಿ ನೋಡಿದ ನಂತರ, ಸಂತಾನೋತ್ಪತ್ತಿ ಮಾಡಿಕೊಳ್ಳಲಿ. ವಿವಾಹಿತ ಪತಿಯು ವಾಪಸು ಬಂದ 
ನಂತರ, ನಿಯುಕ್ತ ಪತಿಯು ಬಿಟ್ಟು ಹೋಗಲಿ. (೧) 


ಹೀಗೆಯೇ ಪುರುಷನಿಗಾಗಿಯೂ ನಿಯಮವೇನಿದೆಯೆಂದರೆ-ತನ್ನ (ವಿವಾಹತ ಸ್ವೀಯ) ಬಂಜೆಯಾದರೆ, (ಎಂದರೆ, ವಿವಾಹವಾಗಿ 
ಎಂಟು ವರ್ಷಗಳತನಕ ಶ್ವೀಗೆ ಗರ್ಭಸ್ಥಾಪನೆಯಾಗದಿದ್ದರೆ, ಎಂಟನೆಯ ; ಸಂತಾನ ಉಂಟಾಗಿ ಆದು ಸತ್ತು ಹೋದರೆ, ಹತ್ತನೆಯ; 
ಯಾವ - ಯಾವ ಸಂತಾನ ಉಂಯಾಗಿ, ಕೇವಲ ಕನೈೆಗಳೇ ಉತ್ಪನ್ನವಾಗಿ, ಪುತ್ರನು ಉತ್ಪನ್ನನಾಗದದ್ದರೆ, ಹನ್ನೊಂದನೆಯ ವರ್ಷದ 





ಚತುರ್ಥ ಸಮುಲ್ಲಾಸ 93 
ತಃಕ; ಮತ್ತು ಅವಳು ಅಪ್ರಿಯಭಾಷಿಸೆಯಾಗಿದ್ದರೆ, ಅವನನ್ನು ತತ್ಯಾಲ ತ್ಯಾಗಮಾಡಿ; ಬೇರೆ ಸ್ವ್ರೀಯೊಂದಿಗೆ ನಿಯೋಗ ಮಾಡಿಕೊಂಡು, 
ಸಂತಾನೋತ್ಪತ್ತಿ ಮಾಡಿಕೊಳ್ಳಲಿ. (೨) 

ಹಾಗೆಯೇ, ಯಾವ ಪುರುಷನು ಅತ್ಯಂತ ದುಃಖದಾಯಕನಾಗಿರುತ್ತಾನೋ, ಅವನನ್ನು ಬಿಟ್ಟುಬಿಟ್ಟು, ಬೇರೆ ಪುರುಷನೊಡನೆ 
ನಿಯೋಗ ಮಾಡಿಕೊಂಡು, ಸಂತಾನೋತ್ಪತ್ತಿ ಮಾಡಿ, ಅವಿವಾಹಿತ ಪತಿಯ ದಾಯಭಾಗಿಯನ್ನಾಗಿಯೇ ಸಂತಾನವನ್ನು ಮಾಡಿಕೊಳ್ಳುವುದು 
ಸ್ರಗೆ ಉಚಿತವಾಗಿರುತ್ತದೆ. 

ಈ ಮೊದಲಾದ ಪ್ರಮಾಣ ಮತ್ತು ಯುಕ್ತಿಗಳಿಂದ ಸ್ಚಯಂವರ ವಿವಾಹ ಮತ್ತು ನಿಯೋಗದ ಮೂಲಕ ತಮ್ಮತಮ್ಮ ಕುಲಗಳ. 
ಉನ್ನತಿ ಮಾಡಿಕೊಳ್ಳಬೇಕು. 

ಯಾವ ರೀತಿ “ ಔರಸ ” , ಎಂದರೆ ವಿವಾಹಿತ ಪತಿಯಿಂದ ಉತ್ಪನ್ನವಾದ ಪುತ್ರನು ತಂದೆಯು ಸಂಪತ್ತಿಗೆ ಅಥಿಕಾರಿಯಾಗುತ್ತಾನೋ, 
ಅದೇ ರೀತಿಯಾಗಿ “ಕ್ಲೇತ್ರಜ”, ಎಂದರೆ, ನಿಯೋಗದ ಮೂಲಕ ಉತ್ಪನ್ನರಾದ ಪುತ್ರರೂ ಕೂಡ ಮೃತಪಿತನ 
ದಾಯಭಾಗಿಗಳಾಗುತ್ತಾರೆ. (೩). 


ಸ್ತ್ರೀಯ ಮತ್ತು ಪುರುಷನು ರಜಸನ್ನು ಮತ್ತು ವೀರ್ಯವನ್ನು ಅಮೂಲ್ಯಮೆದು ತಿಳಿಯಬೇಕು. ಯಾರೇ ಆಗಲಿ, ಈ ಅಮೂಲ್ಯವಾದ. 
ಪದಾರ್ಥವನ್ನು ಪರಸ್ತ್ರೀಯ, ವೇಕೆಯ ಆಥವಾ ದುಷ್ಪ ಪುರುಷರ ಸಂಗದಲ್ಲಿ ಕಳೆದುಕೊಳ್ಳವುದಾದರೆ, ಅವರು ಮಹಾ ಮೂರ್ಜರಾಗಿರತ್ತರೆ. 
ಏಕೆಂದರೆ, ರೈತರು ಮತ್ತು ತೋಟಗಾರರು ಮೂರ್ಟಿರಾಗಿದ್ದರೂ ಕೂಡ ತಮ್ಮ ಹೊಲವನ್ನು ಅಥವಾ ತೋಟವನ್ನು ಬಿಟ್ಟು, ಬೇರೆಯ 
ಕಡೆ ಬೀಜವನ್ನು ಬಿತ್ತವದಿಲ್ಲ. ಸಾಧಾರಣವಾದ ಬೀಜದ ಮತ್ತು ಮೂರ್ಜಿನ ಸ್ಥಿತಿಯೇ ಹೀಗಿರುವಾಗ ಯಾವನು ಮಾನವ ಶರೀರವೆಂಬ 
ಸರ್ವೋತ್ತಮ ವೃಕ್ತದ ಬೀಜವನ್ನು ಕೆಟ್ಟ ಹೊಲದಲ್ಲಿ ಬಿತ್ತಿ ಹಾಳುಮಾಡಿಕೊಳ್ಳುತ್ತಾನೋ, ಅವನು ಮಹಾಮೂರ್ಟಿನೆನಿಸುತ್ತಾೆ. ಏಕೆಂದರೆ, 
ಅದರ ಫಲ ಅವನಿಗೆ ಸಿಕ್ಕವಿದಿಲ್ಲ. ಮತ್ತು “ ಆತ್ಮಾ ವೈಜಾಯತೇ ಪುತ್ರಃ ” - ಇದು ಬ್ರಾಹ್ಮಣ ಗ್ರಂಥದ (ಶತಪಥ:- ೧೪.೬.೪.೨೬) 
ವಚನವಾಗಿದೆ. 
ಅಂಗಾದಂಗಾತ್ಮಂಥಿವಸಿ ಹೃಜಿಯಾದಥಿ ಜಾಯಸೇ ॥ 
ಅತ್ಮಾ8ಸೆ ಪುತ್ರ ಮಾ ಮೃಥ್ಞಾಃ ಸ ಜೀವ ಶರರ ಶತಮ್‌ ॥। 
ಇದು ಸಾಮವೇದದ (ಬ್ರಾಹ್ಮಣದ) ವಚನ, ಹೇ ಪುತ್ರ! ನೀನು ಅಂಗ-ಅಂಗದಿಂದ ಉತ್ಪನ್ನವಾದ ವೀರ್ಯದಿಂದ ಮತ್ತು 
ಶೃದಯದಿಂದ ಉದ್ಭವಿಸುತ್ತೀಯೆ. ಆದುದರಿಂದ ನೀನು ನನ್ನ ಆತ್ಯ ನನಗಿಂತ ಮುನ್ನ ಮೃತನಾಗದಿರು; ಆದರೆ-ನೂರು ವರ್ಷಗಳವರೆಗೆ 
ಜೀವಿಸು, 


ಯಾವುದರಿಂದ ಇಂತಹ ಮಹಾತ್ಮರುಗಳ ಮತ್ತು ಮಹಾಶಯರುಗಳ ಶರೀರಗಳು ಉತ್ಪನ್ನವಾಗುತ್ತದೋ, ಅದನ್ನು 


ನೇಕ್ಕೆಯರೇ ಮೊದಲಾದ ದುಸ್ಪಕ್ಷೇತ್ವದಲ್ಲ ಬಿತ್ತುವುದು ಅಥವಾ ದುಷ್ಟ ಬೀಜಗಳನ್ನು ಒಳ್ಳೆಯ ಕ್ಷೇತ್ರಗಳಲ್ಲಿ ಬಿತ್ತಸುವುದು. 
ಮಹಾಪಾಪದ ಕಾರ್ಯವಾಗಿದೆ. 


ಪಕ್ಕೆ ವಿಮಾಹವಸ್ನೇಕೆ ಮಾಡಬೇಕು? ಏಕೆಂದರೆ- ಇದರಿಂದ ಶ್ವೀ-ಪುರುಷರು ಬಂಧನದಲ್ಲಿ ಬಿದ್ದು, ಬಹಳ ಸಂಕೋಚಪಡಬೇಕುಗತ್ತದೆ. 
ಮತ್ತು ದುಃಖವನ್ನು ಅನುಭವಿಸಬೇಕುಗುತ್ತದೆ. ಆದುದರಿಂದ-ಯಾವನ ಪ್ರೀತಿ ಯಾವಳ ಮೇಲೆ ಇರುತ್ತದೋ, ಅವರು ಒಂದಾಗಿರಲಿ; 
ಯಾವಾಗ ಪ್ರೀತಿ ತೀರಿ ಹೋಗುವುದೋ, ಆಗ ಬಿಟ್ಟುಬಿಡಲಿ. 


ಉತ್ಪರ- ಇದು ಪಶುಪಕ್ಷಿಗಳ ವ್ಯವಹಾರವಾಗಿದೆ; ಮಾನವರದಲ್ಲ . ಮಾನವರಲ್ಲಿ ವಿವಾಹದ ನಿಯಮವಿಲ್ಲದೇ ಹೋದರೆ, 
ಗೃಹಾಶ್ರಮದ ಓಳ್ಳೆ-ಒಳ್ಳೆಯ ವ್ಯವಹಾರಗಳೆಲ್ಲಾ ಷ್ಟ-ಭ್ರಷ್ಟವಾಗಿ ಹೋಗುವುವು. ಯಾರೂ ಯಾರದೇ ಸೇವೆಯನ್ನೂ ಮಾಡುವುದಿಲ್ಲ. 
ಮತ್ತು ವ್ಯಭಿಚಾರ ಹೆಚ್ಚಿ, ಎಲ್ಲರೂ ರೋಗಿಗಳೂ, ನಿರ್ಬಲರೂ ಮತ್ತು ಅಲ್ಟಾಯಗಳೂ ಆಗಿ, ಬೇಗ ಬೇಗ ಮೃತರಾಗಿ ಹೋಗುವರು. 
ಯಾರೂ ಯಾರದೇ ಬಗೆಗೆ ಭಯವನ್ನು ಅಥವಾ ಲಚ್ಯೆಯನ್ನು ಇಟ್ಟುಕೊಳ್ಳುವುದಿಲ್ಲ... ವೃದ್ಧಾಮಸ್ಥೆಯಲ್ಲಿ ಯಾರೂ ಯಾರಿಗೂ 
ಸೇವೆಯನ್ನೂ ಕೂಡ ಮಾಡುವುದಿಲ್ಲ ಮತ್ತು ಈ ರೀತಿ ಕುಲಕ್ಕೆ ಕುಲಗಳೇ ನಾಶವಾಗಿ ಹೋಗುವವು. ಯಾವನೂ ಯಾವನ ಆಸ್ತಿಗೂ 
ಒಡೆಯ ಅಥವಾ ದಾಯಭಾಗಿಯೂ ಕೂಡ ಆಗಲಾರನು ಮತ್ತು ಯಾವನಿಗೂ, ಯಾವ ಸಂಪತ್ತಿನ ಮೇಲೂ ದೀರ್ಫಕಾಲ ಪರ್ಯಂತ 
ಸ್ಪತ್ವವಿರುವುದಿಲ್ಲ. ಈ ಮೊದಲಾದ ದೋಷಗಳ ನಿವಾರಣಕ್ಕಾಗಿ ವಿವಾಹ ಆಗುವುದೇ ಸರ್ವಥಾ ಯೋಗ್ಯವಾಗಿರುತ್ತದೆ. 


ಗೃಹಸ್ಥನು. ಇನ್ನೂ ಸ್ಕದಿರವ ವಸ್ತುವಿನ ಇಚ್ಛ, ಸಿಕ್ಕಿದದರ ರಕ್ಷಣೆ ಮತ್ತು ರಕ್ಷಿತವಾದುದರ ವೃದ್ಧಿ ವರ್ಥಿಸಿದ ಧನದ 


94 ಸತ್ಯಾರ್ಥಪ್ರಕಾಶ. 
ವ್ಯಯವನ್ನು ದೇಶೋಪಕಾರ ಮಾಡುವುದರಲ್ಲಿ ವಿನಿಯೋಗ ಮಾಡುತ್ತಾ ಇರಬೇಕು. ಸಮಸ್ತ ವಿಧದ, ಎದರೆ-ಪೂರ್ವೊಕ್ತ ರೀತಿಯಿಂದ 
ತಮ್ಮವರ್ಣಾಶ್ರಮದ ವ್ಯವಹಾರಗಳನ್ನೂ, ಅತ್ಯುತ್ಸಾಹಪೂರ್ವಕವಾಗಿ, ಪ್ರಯತ್ನದೊಂದಿಗೆ, ತನು-ಮನ-ಧನಗಳಿಂದ ಮತ್ತು ಸರ್ವದಾ 
ಪರಮಾರ್ಥವನ್ನೂ ಸಾಧಿಸುತ್ತಾ ಹೋಗಬೇಕು. ತನ್ನ ತಾಯಿ, ತಂದೆ, ಮಾವ, ಅತ್ತೆ - ಇವರ ಶುಶ್ರೂಷೆಯನ್ನೂ ಬಹುವಾಗಿ. 
ಮಾಡಬೇಕು. ಮಿತ್ರರು ಮತ್ತು ನೆರೆ-ಹೊರೆಯವರು, ರಾಜರು, ವಿದ್ವಾಂಸರು, ವೈದ್ಯರು ಮತ್ತು ಸತ್ಪುರುಷರೊಂದಿಗೆ ಪ್ರೀತಿಯಿಟ್ಟು , 
ಮತ್ತು ಯಾವ ದುಷ್ಟರೂ, ಅಧರ್ಮಿಗಳೂ ಇದ್ದಾರೋ, ಅವರ ಬಗೆಗೆ ಔದಾಸೀನ್ಯವನ್ನು ತಾಳಬೇಕು; ಅಥವಾ ದ್ರೋಹವನ್ನು ಬಿಟ್ಟು 
ಅವರನ್ನು ಸುಧಾರಿಸುವ ಪ್ರಯತ್ನವನ್ನು ಮಾಡುತ್ತಾ ಹೋಗಬೇಕು. ಎಲ್ಲಿಯವರೆಗೆ ಶಕ್ಕವೋ ಅಲ್ಲಿಯವರೆಗೆ ಪ್ರೇಮದಿಂದ ತಮ್ಮ 
ಸಂತತಿಯನ್ನು ವಿದ್ವಾಂಸರನ್ನಾಗಿ ಮಾಡುವುದರಲ್ಲಿ ಮತ್ತು ಸುಶಿಕ್ಷಣವನ್ನು ಕೊಡುವುದರಲ್ಲಿ-ಕೊಡಿಸುವುದರಲ್ಲಿ, ಧನವೇ ಮೊದಲಾದ 
ಪದಾರ್ಥಗಳ ವ್ಯಯವನ್ನು ಮಾಡಿ, ಅವರನ್ನು ಪೂರ್ಣ ವಿದ್ವಾಂಸರನ್ನಾಗಿಯೂ, ಸುಶಿಕ್ಷಣಯುಕ್ತರನ್ನಾಗಿಯೂ ಮಾಡಬೇಕು. ಮತ್ತು 
ಧರ್ಮಯುಕ್ತ ವ್ಯವಹಾರಗಳನ್ನು ಮಾಡಿ, ಯಾವುದರಿಂದ ಪರಮಾನಂದವನ್ನು ಸವಿಯಬಹುದೋ, ಆ ಮೋಕ್ಷದ ಉಪಾಯವನ್ನೂ 
ಕೂಡ ಮಾಡುತ್ತಾ ಹೋಗಬೇಕು. ಮತ್ತು ಈ ಕೆಳಗಿನದರಂತಹ ಶ್ಲೋಕಗಳನ್ನು ಅಂಗೀಕರಿಸಬಾರದು:- 
ಪತಿತೋಶಪಿ ದ್ವಿಜಃ ಶ್ರೇಷ್ಠೋ ನ ಚ ಶೂದ್ರೋ ಜಿತೇಂದ್ರಿಯಃ । 


ನಿರ್ದಗ್ಯಾಚಾಪಿ ಗೌ; ಪೂಜ್ಯಾ ನ ಚೆ ದುಗ್ಗರತೀ ಖರೀ 11೧॥ 
ಅಶ್ಯಾಲಂಭಂ ಗವಾಲಂಭಂ ಸಂನ್ಮಾಸಂ ಪಲಸೈತ್ರಿಕಮ್‌ | 
ದೇವರಾಚ್ಚ ಸುತೋತ್ತತ್ತಿಂ ಕಲೌ ಪಂಚ ವಿವರ್ಜಯೇತ್‌. ೨1 
ನಪ್ಟೇ ಮೃತೇ ಪ್ರವ್ರಜಿತೇ ಕ್ಲೀಬೇ ಚ ಪತಿತೇ ಪತೌ | 
ಸಂಚಸ್ಥಾಪತ್ಸು ನಾರೀಣಾಂ ಪತಿರನ್ಕೋ ವಿಧೀಯತೇ 0೩॥ 
ಅರ್ಥ: ಪತಿತನಾಗಿದ್ದರೂ ದ್ವಿಜನು ಶ್ರೇಷ್ಠನು; ಜಿತೇಂದ್ರಿಯನಾದ ಶೂದ್ರನು ಶ್ರೇಷ್ಠನಲ್ಲ. ಹಾಲನ್ನು ಕೊಡದಿದ್ದರೂ ಗೋವು 
ಪೂಜ್ಯ; ಹಾಲನ್ನು ಕೊಡುವ ರಕ್ತೆ ಪೂಜ್ಯವಲ್ಲ. (೧) 
ಅಶ್ವಮೇಧ, ಗೋಮೇಧ, ಸಂನ್ಕಾಸ, ಮಾಂಸಃಹಿತ ಶ್ರಾದ್ಧ ದೇವರನಿಂದ ಸಂತಾನೋತ್ಪತ್ತಿ- ಈ ಐದನ್ನೂ ಕಲಿಯುಗದಲ್ಲಿ 
ವರ್ಜಿಸಬೇಕು. (೨) 


ಪತಿ ಕಳೆದು ಹೋದಾಗ, ಸತ್ತಾಗ, ಸಂನ್ಯಾಸಿಯಾದಾಗ, ಹು 1 ಇ ಈ ಐದು ಆಪತ್ತುಗಳಲ್ಲಿ 
ನಾರಿಯರಿಗೆ ಬೇರೆಯ ಪತಿಯ ವಿಧಾನವಿದೆ. (೩) 


ಇವು ಕಪೋಲಕಲ್ಪಿತ ಪಾರಾಶರಿಯ (೮,೩೩,೪,೩೨) ಶ್ಲೋಕಗಳಾಗಿವೆ. ದುಷ್ಪ ಕರ್ಮ ಮಾಡುವ ದ್ವಿಜನನ್ನು ಶ್ರೇಷ್ಠನೆಂದೂ 
ಮತ್ತು ಶ್ರೇಷ್ಠ ಕರ್ಮ ಮಾಡುವ ಶೂದ್ರನನ್ನು ನೀಚನೆಂದೂ ಒಪ್ಪವುದಾದರೆ, ಇದಕ್ಕಿಂತ ಹೆಚ್ಚಿನ ಪಕ್ಷಪಾತ, ಅನ್ಯಾಯ, ಇದಕ್ಕಿಂತ. 
ಬೇರೆಯಾದ ಅಧಿಕ ಅಧರ್ಮ ಏನಿರುವುದು? ಹೇಗೆ ಹಾಲನ್ನು ಕೊಡುವ ಅಥವಾ ಕೊಡದಿರುವ ' ಹಸು, ಗೊಲ್ಲರಿಗೆ 
ಪಾಲನೀಯವಾಗಿರುತ್ತದೋ, ಹಾಗೆ ಕುಂಬಾರರೇ ಮೊದಲಾದವರಿಗೆ ಹೆಣ್ಣು ಕತ್ತೆ ಪಾಲನೀಯವಾಗಿರುವುದಿಲ್ಲವೇನು? ಮತ್ತು ಈ 
ದೃಷ್ಟಾಂತವೂ ವಿಷಮವೇ ಆಗಿದೆ. ಏಕೆಂದರೆ-ದ್ವಿಜ ಮತ್ತು ಶೂದ್ರರು ಮಾನವ ಜಾತಿಯವರೇ; ಆದರೆ, ಹಸು ಮತ್ತು ಕತ್ತೆ ಬೇರೆ ಬೇರೆ 
ಜಾತಿಯವು. ಹೇಗೆ ಹೇಗೋ ಪಶುಜಾತಿ- ಎಂಬ ದೃಷ್ಟಾಂತದ ಒಂದು ಭಾಗ, ಕೊಟ್ಟಿರುವ ದೃಷ್ಟಾಂತಕ್ಕೆ ಹೊಂದಿಕೊಂಡರೂ ಕೂಡ, 
' ಇದರ ಆಶಯ ಆಯಕ್ತವಾಗಿರುವುದರಿಂದ, ಈ ಶ್ಲೋಕಗಳು ವಿದ್ವಾಂಸರಿಗೆ ಎಂದಿಗೂ ಮಾನನೀಯವಾಗಲಾರವು. (೧) 

ಅಶ್ವಾಲಂಭ - ಎಂದರೆ ಕುದುರೆಯನ್ನು ಕೊಂದು, ಅಥವಾ ಗವಾಲಂಭ - ಎಂದರೆ ಹಸುವನ್ನು ಕೊಂದು ಹೋಮಮಾಡುವುದೇ 
ವೇದವಿಹಿತವಲ್ಲದಿರುವಾಗಿ, ಕಲಿಯುಗದಲ್ಲಿ ಅದರ ನಿಷೇಧಮಾಡುವುದು ಎಂತಹ ಮೌಢ್ಯ? ಕಲಿಯುಗದಲ್ಲಿ ಈ ನೀಚಕರ್ಮದ 
ನಿಷೇಧವನ್ನು ಒಪ್ಪವುದಾದರೆ, ತ್ರೇತಾ-ಮೊದಲಾದವುಗಳಲ್ಲಿ ವಿಧಿ ಸಿದ್ಧವಾಗುವುದು. ಇದರಲ್ಲಿ ದೋಷವೆಂದರೆ-ಇಂತಹ ದುಷ್ಟಕರ್ಮ 
ಶ್ರೇಷ್ಠವೆಂದು ಭಾವಿಸಲ್ಪಟ್ಟ ಯುಗದಲ್ಲಿ ನಡೆಯುವುದು ಸರ್ವಥಾ ಆಸಂಭವವಾಗಿದೆ. ಮತ್ತು ವೇದಗಳೇ ಮೊದಲಾದ ಶಾಸ್ತ್ರಗಳಲ್ಲಿ 
ಸಂನ್ಕಾಸದ ವಿಧಿಯಿದೆ; ಅದನ್ನು ನಿಷೇಧಮಾಡುವುದು ಪ್ರಮಾಣರಹಿತವಾಗಿದೆ. ಮಾಂಸದ ನಿಷೇಧವೇ ಇರುವಾಗ ಸದಾಕಾಲಕ್ಕೂ 
ನಿಷೇಧವೇ ಸರಿ. ದೇವರ (ಮೈದುನ್ರನಿಂದ ಸಂತೋತ್ಪತ್ತಿ ಮಾಡುವುದನ್ನು ವೇದಗಳಲ್ಲಿ ಬರೆದಿರುವಾಗ, ಈ ಶ್ಲೋಕ ಕರ್ತೃವು. 
ಕೂಗುತ್ತಾನೆಯಾದರೂ ಏತಕ್ಕೆ? (೨). 

ಇಷ್ಟ) ಎಂದರೆ ಪತಿಯು ಯಾವುದೋ ದೇಶ-ದೇಶಾಂತರಕ್ಕೆ ಹೊರಟು ಹೊಗಿದ್ದು ವನೆಯಲ್ಲಿ ಸ್ತ್ರೀಯಳು ನಿಯೋಗಮಾಡಿಕೊಂಡು, 


ಚತುರ್ಥ ಸಮುಲ್ಲಾಸ 95 
ಅದೇ ಸಮಯಕ್ಕೆ ವಿವಾಹಿತ ಪತಿಯು ಬಂದು ಬಿಟ್ಟರೆ, ಅವಳು ಯಾರ ಪತ್ನಿಯಾಗಬೇಕು? ಯಾವನಾದರೂ, "ವಿವಾಹಿತ 
ಪತಿಯವಳು'-ಎಂದು ಹೇಳುವನಾದರೆ, ನಾವು ಒಪ್ಪಿಕೊಂಡೆವು. ಆದರೆ-ಇಂತಹ ವ್ಯವಸ್ಥೆಯನ್ನು ಪಾರಾಶರಿಯಲ್ಲಿಯಂತೂ ಬರೆದಿಲ್ಲ. 
ಸ್ತ್ರೀಯ ಆಪತ್ಯಾಲಗಳು ಐದೇ ಇವೆ ಏನು? (ಪತಿ) ರೋಗಿಯಾಗಿರುವುದು, ಅಥರಾ ಜಗಳವಾಗಿರುವುದು - ಈ ಮೊದಲಾದ 
ಆಪತ್ಯಾಲಗಳು ಐದಕ್ಕಿಂತಲೂ ಅಧಿಕವಾಗಿವೆ. ಆದುದರಿಂದ ಈ ಬಗೆಯ ಶ್ಲೋಕಗಳನ್ನು ಎಂದಿಗೂ ಅಂಗೀಕರಿಸಬಾರದು. (೩) 

ಪ್ರಶ್ನೆ” ಏನು ಸ್ವಾಮೀ! ನೀವು ಪರಾಶರ ಮುನಿಯ ವಚನವನ್ನೂ ಕೂಡ ಅಂಗೀಕರಿಸುವುದಿಲ್ಲವೇ? 

ಉತ್ತರ- ಯಾರದೇ ವಚನವಾದರೂ ಆಗರಲಿ; ಆದರೆ, ವೇದವಿರುದ್ಧವಾಗಿರುವುದರಿಂದ ಒಪ್ಪವದಿಲ್ಲ. ಮತ್ತು ಇದು ಪರಾಶರನ 
ವಚನವೂ ಅಲ್ಲ. ಏಕೆಂದರೆ, “ಬ್ರಹ್ಮೋವಾಚ ವಶಿಷ್ಠ ಉವಾಚ, ರಾಮ ಉವಾಚ, ಶಿವ ಉವಾಚ, ವಿಷ್ಣು ರುವಾಚ, ದೇವ್ಯವಾಚ ”- 
ಎಂದು ಮೊದಲಾಗಿ ಶ್ರೇಷ್ಠರಾದವರ ಹೆಸರನ್ನು ಬರೆದು, ಸರ್ವರಿಗೂ ಮಾನ್ಯನಾಗಿರುವವನ ಹೆಸರಿನಿಂದ ಈ ಗ್ರಂಥಗಳನ್ನು ಸಮಸ್ತಜಗತ್ತೂ 
ಒಪ್ಪಿಕೊಳ್ಳಲಿ ಹಾಗು ನಮಗೆ ಸಂಪಾದನೆಯೂ ಪುಷ್ಕಳವಾಗಿ ಆಗಲಿ-ಎಂದು, ಸ್ಪಾರ್ಥಿಗಳು ಗ್ರಂಥರಚನೆ ಮಾಡಿದಿದುತ್ತಾರೆ. ಇದೇ 
ಕಾರಣದಿಂದ ಅನರ್ಥ ಆಖ್ಯಾನಯುಕ್ತವಾದ ಗ್ರಂಥಗಳನ್ನು ನಿರ್ಮಿಸುತ್ತಾರೆ. ಸ್ವಲ್ಪ-ಸ್ವಲ್ಪ ಪ್ರಕಿಪ್ರವಾದ ಶ್ಲೋಕಗಳನ್ನುಳಿದು, ಮನುಸ್ನುತಿ 
ಮಾತ್ರ ವೇದಾನುಕೂಲವಾಗಿದೆ; ಬೇರೆ ಯಾವ ಸ್ಮೃತಿಯೂ (ವೇದಾನುಕೂಲ) ಆಗಿಲ್ಲ. ಹೀಗೆಯೇ ಬೇರೆ ಕೃಶ್ರಿಮ ಗ್ರಂಥಗಳ 
ವ್ಯವಸ್ಥೆಯನ್ನೂ ತಿಳಿದುಕೊಳ್ಳಿರಿ. 

ಪ್ರಶ್ನೆ- ಗೃಹಾಶ್ರಮವು ಎಲ್ಲಕ್ಕಿಂತ ಚಿಕ್ಕದೋ ಅಥವಾ ದೊಡ್ಡದೋ? 

ಉತ್ತರ: ತಮ್ಮ ತಮ್ಮ ಕರ್ತವ್ಯ ಕರ್ಮಗಳಲ್ಲಿ ಎಲ್ಲವೂ ದೊಡ್ಡವೇ. ಆದರೆ:- 

ಯಥಾ ನದೀನದಾಃ ಸರ್ವೇ ಸಾಗರೇ ಯಾಂತಿ ಸೆಂಸ್ಥಿತಿಮ್‌ । 


ತಥ್ಪೆವಾಶ್ರಮೀಣಃ ಸರ್ವೇ ಗೃಹಸ್ಯೇ ಯಾಂತಿ ಸಂಸ್ಥಿತಿಮ್‌ 0೧॥ (ಮನ್ನ ೬. ೯೦) 
ಯಥಾ ವಾಯುಂ ಸಮಾಶ್ರಿತ್ಯ ವರ್ತಂತೇ ಸರ್ವಜಂತಮ | 

ತಥಾ ಗೃಹಸ್ಥ ಮಾಶ್ರಿತ್ಯ ವರ್ತಂತೇ ಸರ್ವ ಆಶ್ರಮಾಃ 11೨॥ (ಮನು:- ೩.೭೭) 
ಯಸ್ಮಾತ್ಮಚೋ೩ಪ್ಯಾಶ್ರಮಿಣೋ ವಾನೇನಾನ್ನೇನ ಚಾನ್ಮಹಮ್‌ | 

ಗಹಸ್ಯೇನೈವ ಧಾರ್ಯಂತೇ ತಸ್‌ ಜ್ಯೇಪ್ಠಾಶಮೋ ಗಹ... ೩॥ (ಮನು - ೩. ೭೮) 
ಸೆ. ಸಂಧಾರ್ಯ; ಪುಯತ್ನೇನೆ ಸ್ಥರ್ಗಮಕ್ಕಯಮಿಚ್ಛತಾ | 

ಸುಖಂ ಚೇಹೇಚ್ಛೆತಾ ನಿತ್ಯಂ ಯೋತಿಧಾರ್ಯೋ ದರ್ಬಲೇಂದ್ರಿಯ್ಯ: 11 ೪ ॥ (ಮನ್ನು- ೩೭೯) 


ಹೇಗೆ ನದಿಗಳೂ ಮತ್ತು ದೊಡ್ಡ ದೊಡ್ಡ ನದಗಳೂ ಸಮುದ್ರವನ್ನು ಮುಟ್ಟುವವರೆಗೆ ಹರಿಯುತ್ತಾ ಇದ್ದು ಆ ಮೇಲೆ ಸ್ಥಿರವಾಗುತ್ತವೋ, 
ಹಾಗೆ ಗೃಹಸ್ಥನ ಆಶ್ರಯದಿಂದಲೇ ಎಲ್ಲ ಆಶ್ರಮಗಳೂ ಸ್ಥಿರವಾಗುತ್ತವೆ. ಈ ಆಶ್ರಮವಿಲ್ಲದಿದ್ದರೆ, ಯಾವುದೇ ಆಕ್ರಮದ ಯಾವ 
ವ್ಯವಹಾರವು ಸಿದ್ಧಿಸುವುದಿಲ್ಲ . (೧). 

ಹೇಗೆ ವಾಯುವಿನ ಆಶ್ರಯದಿಂದ ಸರ್ವ ಜೀವರ ಇರುವೂ ಸಿದ್ಧಿಸುತ್ತದೋ ಹಾಗೆಯೇ ಗೃಹಸ್ಥನ ಆಶ್ರಯದಿಂದ ಬ್ರಹ್ಮಚಾರಿ, 
ವಾನಪ್ರಸ್ಥ ಮತ್ತು ಸಂನ್ಕಾಸಿಗಳ, ಎಂದರೆ ಎಲ್ಲ ಆಶ್ರಮಗಳ ನಿರ್ವಾಹವೂ ಆಗುತ್ತದೆ. (೨) 


ಬ್ರಹ್ಮಾರೀ, ವಾನಪ್ರಸ್ಥ ಮತ್ತು ಸಂನ್ಯಾಸೀ-ಈ ಮೂವರ ಆಶ್ರಮಗಳನ್ನೂ ದಾನ ಮತ್ತು ಅನ್ನ ಮೊದಲಾದುವನ್ನು ಕೊಟ್ಟು, ಪ್ರತಿ 
ದಿನವೂ ಗೃಹಸ್ಥನೇ ಪರಿಪೋಷಿಸುತ್ತಾನೆ; ಆದಕಾರಣ ಸೃಹಸ್ಥಾಶ್ರಮವು ಜ್ಯೇಷ್ಠಾಕ್ರಮವಾಗಿದೆ. ಎಂದರೆ-ಸಮಸ್ತ ವ್ಯವಹಾರಗಳಲ್ಲಿಯೂ 
ಭಾರವಾಹಕವನ್ನಿಸಿಕೊಳ್ಳತ್ತದೆ. (೩) 

ಆದುದರಿಂದ ಯಾವನು ಮೋಕ್ಷದ ಮತ್ತು ಪ್ರಪಂಚದ ಸುಖದ ಇಚ್ಛಿಯನ್ನು ಹೊಂದಿರುತ್ತಾನೋ, ಅವನು, ಯಾವುದು 
ದುರ್ಬಲೇಂದ್ರಿಯರಿಂದ, ಎಂದರೆ-ಅಂಜುಬುರುಕರೂ ಮತ್ತು ನಿರ್ಬಲರೂ ಆದ ಪುರುಷರಿಂದ ನಿರ್ವಹಿಸಲ್ಪಡಲು ಶಕ್ಕವಲ್ಲವೋ, ಆ 
ಗೃಹಾಶ್ರಮವನ್ನು, ಪ್ರಯತ್ನಪೂರ್ವಕವಾಗಿ, ಉತ್ತಮ ರೀತಿಯಿಂದ ನಿರ್ವಹಿಸಬೇಕು. (೪) 


96 ಸತ್ಯಾರ್ಥಪ್ರಜಶ. 

ಆದುದರಿಂದ, ಜಗತ್ತಿನಲ್ಲಿ ಏನೇನು ವ್ಯವಹಾರವಿದೆಯೋ, ಅದರ ಆಧಾರ ಗೃಹಾಶ್ರಮವಾಗಿದೆ. ಈ ಗೃಹಾಶ್ರಮವು ಇರದಿದ್ದಲ್ಲಿ, 
ಸಂತಾನೋತ್ಪತ್ತಿಯಾಗದಿರುವುದರಿಂದ ಬ್ರಹ್ಮಚರ್ಯ, ವಾನಪ್ರಸ್ಥ ಮತ್ತು ಸಂನ್ಯಾಸಾಶ್ರಮಗಳು ಎಲ್ಲಿಂದ ಬರಲು ಸಾಧ್ಯವಿತ್ತು? ಯಾವನು. 
ಆದರೆ, ಯಾವಾಗ ಸ್ವೀ ಮತ್ತು ಪುರುಷ-ಈ ಇಬ್ಬರೂ ಪರಸ್ಪರ ಪ್ರಸನ್ನರೂ, ವಿದ್ವಾಂಸರೂ, ಪುರುಷಾರ್ಥಿಗಳೂ ಮತ್ತು ಸಮಸ್ತ 
ವ್ಯವಹಾರಗಳನ್ನೂ ಬಲ್ಲವರೂ ಆಗಿರುತ್ತಾರೋ, ಆಗಲೇ ಗೃಹಾಶ್ರಮದಲ್ಲಿ ಸುಖ ಉಂಟಾಗುತ್ತದೆ. ಆದುದರಿಂದ, ಗೃಹಾಶ್ರಮದ ಸುಖದ 
ಮುಖ್ಯ ಕಾರಣ ಬ್ರಹ್ಮಚರ್ಯ ಮತ್ತು ಮೊದಲು ಹೇಳಿರುವ ಸ್ವಯಂವರ ವಿವಾಹವಾಗಿದೆ. 


ಹೀಗೆ ಸಂಕ್ಷೇಪವಾಗಿ ಸಮಾವರ್ತನ, ವಿವಾಹ ಮತ್ತು ಗೃಹಾಶ್ರಮದ ವಿಷಯದಲ್ಲಿ ಶಿಕ್ಷಣವನ್ನು ಬರೆದೆವು. ಇಲ್ಲಿಂದ ಮುಂದಕ್ಕೆ 
ವಾನಪ್ರಸ್ಥ ಮತ್ತು ಸಂನ್ಕಾಸದ ವಿಷಯದಲ್ಲಿ ಬರೆಯಲ್ಪಡುವುದು. 


ಇತಿ ಶ್ರೀಮದ್ಭಯಾನಂದಸರಸ್ಥತೀ ಸ್ಥಾಮಿಕೃತೇ ಸತ್ಯಾರ್ಥಪ್ರಕಾಶೇ 
ಸುಭಾಷಾವಿಭೂಪಿತೇ ಸಮಾವರ್ತನವಿವಾಹಗೃಹಾಶ್ರಮವಿಷಯೇ 
ಚತುರ್ಥ: ಸಮುಲ್ಲಾಜಿ ಸಂಪೂರ್ಣಃ 


ಅಥ ಪಂಚಮ ಸಮುಲ್ದಾಸಃ 
ಅಥ ವಾನಪ್ರಸಸಂನ್ಯಾಸವಿಧಿಂ 
ವಕ್ಸ್ಯಾಮಃ 
ಬ್ರಹ್ಮಚರ್ಯಾಶ್ರಮಂ ಸಮಾಷ್ಕ ಗೃಹೀ ಭವೇತ್‌, ಗೃಹೀ ಭೂತ್ಧಾವನೀ ಭವೇತ್‌, ವನೀ ಭೂತ್ವಾ ಪ್ರವುಜೇತ್‌ ॥ 
(ಶತಪಥ :- ಕಾಂಡ - ೧೪) 


ಎಂದರೆ, ಇದು ಕ್ರಮಾನುಸಾರ ಆಶ್ರಮದ ವಿಧಾನವಾಗಿದೆ. 


ಏವಂ ಗೃಹಾಶ್ರಮೇ ಸ್ಥಿತ್ಯಾ ವಿಧಿವತ್‌ ಸ್ಥಾತಕೋ ದ್ವಿಜಃ | 


ಏನೇ ವಸೇತ್ತು ನಿಯತೋ ಯಥಾವದ್ಧಿಜಿತೇಂದ್ರಿಯ  1೧॥! (ಮನು:- ೬.೧) 
ಗಹಸ್ಥಸ್ತು ಯದಾ ಪಶ್ಶೇದ್ಯರೀಪಲಿತಮಾತ್ಮನಃ | 

ಅಪತ್ಯಸ್ಕೈವ ಚಾಪತ್ಯಂ ತದಾರಣ್ಯಂ ಸಮಾಶ್ರಯೇತ್‌ (೨11 (ಮನು:- ೬.೨.) 
ಸಂತ್ಯಜ್ಯ ಗ್ರಾಮ್ಮಮಾಹಾರಂ ಸರ್ವಂ ಚೈವ ಪರಿಚ್ಛದಮ್‌ 1 

ಪುತ್ರೇಷು ಭಾರ್ಯಂ ನಿಟ್ಛಿಪ್ಠ ವನಂ ಗಚ್ಛೀತ್ಸಹೈೆವ ವಾ. 11೩ ॥| (ಮನು- ೬.೩) 
ಆಗ್ನಿಹೋತ್ರಂ ಸಮಾದಾಯ ಗೃಹ್ಫಂ ಚಾಗ್ನಿಪರಿಚ್ಛದಮ್‌ | 

ಗ್ರಾಮಾದರಣ್ಯಂ ನಿಸಸತ್ಕ ನಿವಸೇನ್ನಿಯತೇಂದ್ರಿಯಃ ॥೪॥ (ಮನು- ೬.೪.) 
ಮುನ್ನನ್ನೈರ್ವಿವಿಧೈರ್ಮೇಧ್ಮೈಃ ಶಾಕಮೂಲಫಲೇನ ವಾ | 

ವಿತಾನೇವ ಮಹಾಯಜ್ಞಾನ್ಸಿರ್ವಶೇದ್ಧಿಧಿಪೂರ್ವಕಮ್‌ 1೫1 (ಮನ್ನ- ೬.೫೪) 


ಈ ರೀತಿ ಸ್ಪಾತಕನಾಗಿ, ಎಂದರೆ - ಬ್ರಹ್ಮಚರ್ಯಪೂರ್ವಕವಾಗಿ ಗೃಹಾಶ್ರಮವನ್ನು ನಿರ್ವಹಿಸುವ ದ್ವಿಜನು, ಎಂದರೆ- ಬ್ರಾಹ್ಮಣನು, 
ಕತ್ರಿಯನು ಮತ್ತು ವೈಶ್ಯನು, ಗೃಹಾಶ್ರಮದಲ್ಲಿ ನೆಲಸಿ. ಿಶ್ಚಿತಾತ್ಮನಾಗಿ ಮತ್ತು ಯಥಾವತ್ವಾಗಿ ಇಂದ್ರಿಯಗಳನ್ನು ಜಯಿಸಿ, ವನದಲ್ಲಿ 
ವಾಸಿಸಬೇಕು. (೧) 
ಆಗ ಗೃಹಸ್ಥನು ವನಕ್ಕೆಹೋಗಿ ವಾಸಿಸಬೇಕು. (೨) 

ಗ್ರಾಮದ ಸಮಸ್ತ ಆಹಾರಗಳನ್ನೂ ಮತ್ತು ವಸ್ತ್ರಗಳೇ ಮೊದಲಾದ ಸರ್ವ ಉತ್ತಮೋತ್ತಮ ಪದಾರ್ಥಗಳನ್ನೂ ಬಿಟ್ಟು , ಪುತ್ರರ ಹತ್ತಿರ 
ಪತ್ನಿಯನ್ನಿರಸಿ, ಅಥವಾ ತನ್ನೊಂದಿಗೆ ಕರೆದುಕೊಂಡು ಹೋಗಿ, ವನದಲ್ಲಿ ವಾಸಿಸಬೇಕು. (೩). 

ಸಾಂಗೋಪಾಂಗವಾಗಿ ಆಗ್ನಿಹೋತ್ರದ ಸಾಮಾಗ್ರಿಗಳನ್ನು ತೆಗೆದುಕೊಂಡು, ಗ್ರಾಮದಿಂದ ಹೊರಟು,ದೃಢೇಂದ್ರಿಯನಾಗಿ ಅರಣ್ಯಕ್ಕೆ 
ಹೋಗಿ ವಾಸಮಾಡಬೇಕು. (೪) 

ನಾನಾ ಬಗೆಯ ಸಾಮೆ - ಮೊದಲಾದ ಆಹಾರ ವಸ್ತುಗಳಿಂದಲೂ, ಸೊಗಸೂ ಸತ್ವಯುಕ್ತವೂ ಆದ ಶಾಕ, ಮೂಲ, ಫಲ, 
ಪುಷ್ಪ, ಕಂದಗಳೇ - ಮೊದಲಾದವುಗಳಿಂದಲೂ, ಪೂರ್ವೋಕ್ತ್ರ ಪಂಚಮಹಾಯಜ್ಞಗಳನ್ನು ಮಾಡಬೇಕು ಮತ್ತು ಅದರಿಂದಲೇ 


96 ಸತ್ಯಾರ್ಥ ಪ್ರಕಾಶ 
ಅತಿಥಿಸೇವೆಯನ್ನೂ ಮತ್ತು ತನ್ನ ನಿರ್ವಾಹವನ್ನೂ ಕೂಡ ಮಾಡಬೇಕು. (೫) 
ಸ್ನಾಧ್ಯಾಯೇ ನಿತ್ಯಯುಕ್ರಃ ಸ್ಯಾತ್‌ ದಾಂತೋ ಮೈತ್ರಃ ಸಮಾಹಿತಃ | 


ಜಾತಾ ನಿತ್ಯಮನಾದಾತಾ ಸರ್ವಭೊತಾನುಕಂಪಕಃ 1೧೫ (ಮನು:- ೬.೮) 
ಅಪ್ರಯತ್ನಃ ಸುಖಾರ್ಥೇಷು ಬ್ರಹ್ಮಚಾರೀ ಧರಾಶಯಃ | 
ಶರಣೇಷ್ಟ ಮಮಶ್ಚೈವ ವೃಕ್ತಮೂಲನಿಕೇತನಃ ॥೨॥ (ಮರ್ನ- ೬.೨೬) 


ಸ್ವಾಧ್ಯಾಯದಲ್ಲಿ , ಎಂದರೆ ಓದುವುದರಲ್ಲಿ - ಓದಿಸುವುದರಲ್ಲಿ ನಿತ್ಯಯುಕ್ತಯೂ, ಜಿತಾತ್ಮನೂ, ಸರ್ವಮಿತ್ರನೂ, 
ಇಂದ್ರಿಯದಮನಶೀಲನೂ, ವಿದ್ಯೆ- ಮೊದಲಾದುದರ ದಾಸಕತ್ಣವೂ ಮತ್ತು ಎಲ್ಲರ ಮೇಲೆಯೂ ದಯಾಳುವೂ ಆಗಿದ್ದು, ಯಾರಿಂದಲೂ 
ಯಾವ ಪದಾರ್ಥವನ್ನೂ ತೆಗೆದುಕೊಳ್ಳದೆ, ಈ ರೀತಿ ಸದಾ ವರ್ತಿಸಬೇಕು. (೧) 
ಶರೀರದ ಸುಖಕ್ಕಾಗಿ ಅತಿಪ್ರಯತ್ನ ಮಾಡಬಾರದು; ಆದರೆ- ಬ್ರಹ್ಮಚಾರಿಯಾಗಿರಬೇಕು. ಎಂದರೆ- ತನ್ನ ಪತ್ನಿ ಜೊತೆಯಲ್ಲಿದ್ದರೂ 
ಕೂಡ, ಅವಳೊಂದಿಗೆ ವಿಷಯಭೋಗವಾವುದನ್ನೂ ಮಾಡಬಾರದು. ನೆಲದ ಮೇಲೆ ಮಲಗಬೇಕು. ತನ್ನ ಶ್ರಿತರಾದವರಲ್ಲಿ ಅಥವಾ ತನ್ನ 
ಸ್ವಂತ ಪದಾರ್ಥಗಳಲ್ಲಿ ಮಮತ್ವವಿಡಬಾರದು. ವೃಕ್ಷದ ಕೆಳಗೆ ನೆಲಸಬೇಕು. (೨). 
ತಪಃ ಶ್ರದ್ಯೇ ಯೇ ಹ್ಯುಪವಸುಂತ್ಯರಣ್ಣೇ । ಶಾಂತಾ ವಿದ್ಧಾಯೋ ಚೈಕ್ಷಚರ್ಯಾಂ ಚರಂತಃ ॥॥ 
ಸೂರ್ಯದ್ಧಾರೇಣ ತೇ ವಿರಾಜಃ ಪ್ರಯಾಂತಿ । ಯತ್ರಾಮೃತಃ ಸ ಪುರಷೋ ಹ್ಯಮ್ಯಯಾತ್ಮಾ ॥! 
(ಮುಂಡಕ :- ೧.೨.೧೧) 
ಶಾಂತರಾಗಿರುವ ಯಾವ ವಿದ್ವಾಂಸರುಗಳು ವನದಲ್ಲಿ ತಪ್ಪು, ಧರ್ಮಾನುಷ್ಠು ಮಾಡುತ್ತಾ, ಮತ್ತು ಸತ್ತದಲ್ಲ ಶದ್ಧೆಯಟ್ಟು ಭಿ್ಷಾಚರಣ 
ಮಾಡುತ್ತಾ ವಾಸಿಸುತ್ತಾರೋ, ಅವರು, ಎಲ್ಲಿ ನಾಶರಹಿತನೂ, ಪೂರ್ಣಪುರುಷನೂ, ಹಾನಿ-ಲಾಭರಹಿತನೂ ಆದ ಪರಮಾತ್ಮನಿದ್ದಾನೋ, 
ಅಲ್ಲಿನಿರ್ಮಲರಾಗಿ, ಪ್ರಾಣದ ಮೂಲಕ ಹೊರಟು, ಆ ಪರಮಾತ್ಮನನ್ನು ಸಾಕ್ಟತ್ಯರಿಕೊಂಡು, ಆನಂದಿತರಾಗ ವಿರಜಿಸತಾರೆ. (೧) 
ಅಳಸೆಧಾಮಿ ಸಮಧ್ಸೇ ವತರತೇ ತ್ಮಮಿ 
ವ್ರತಂ 1 ಶ್ರದ್ಧಾಂ ಚೋಫ್ಳಿಮೀಂಥೇ ಕ್ಥಿ ದೀಕ್ಷಿತೋ ಅಹಮ್‌ ॥॥ (ಯಜುರ್ವೇದ :- ೨೦. ೨೪) 
ಎಂದು ಇಚ್ಛಿಯಿಟ್ಟುಕೊಂಡು ವಾನಪ್ರಸ್ಯನಾಗುವುದು ಮಾನವನಿಗೆ ಉಚಿತವಾಗಿರುತ್ತದೆ. ನಾನಾ ವಿಧದ ತಪಶ್ಚರ್ಯಯನ್ನೂ, 
ಸತ್ಸಂಗವನ್ನೂ ಯೋಗಾಭ್ಯಾಸವನ್ನೂ, ಉತ್ತಮ ವಿಚಾರದಿಂದ ಜ್ಞಾನವನ್ನೂ ಮತ್ತು ಪವಿತ್ರತೆಯನ್ನೂ ಕೈಗೂಡಿಸಿಕೊಳ್ಳಬೇಕು. ಆ. 
ಮೇಲೆ, ಯಾವಾಗ ಸಂಸ್ಕಾಸ ಶ್ವೀಕಾರದ ಇಚ್ಛೆ ಬರುವುದೋ, ಆಗ ಪತ್ನಿಯನ್ನು ಪತ್ರರ ಬಳಿ ಕಳಹಸಿಬಿಡಬೇಕು; ಮತ್ತೆ ಸಂಸ್ಕಾಸವನ್ನು 
ತೆಗೆದುಕೊಳ್ಳಬೇಕು. ಇತಿ ಸಂಕ್ಷೇಪೇಣ ವಾನಪ್ಪಸ್ಥವಿಧಿಃ 


ಅಥ ಸಂನಾಸವಿಧಿಃ 
ವನೇಷು ಚೆ ವಿಹೃತ್ಥೈವಂ ತೃತೀಯಂ ಭಾಗಮಾಯುಷ॥ | 
ಚತುರ್ಥಮಾಯುಷೋ ಭಾಗಂ ತೃಕ್ವ್ವಾ ಸಂಗಾನ್‌ ಪರಿವ್ರಜೇತ್‌ ॥॥ (ಮನು- ೬.೩೩) 


ಈ ರೀತಿ ವನದಲ್ಲಿ ಆಯಸ್ಸಿನ ಮೂರನೆಯ ಭಾಗದಲ್ಲಿ , ಎಂದರೆ - ಐವತ್ತಸೆಯ ವರ್ಷದಿಂದ ಎಪ್ಪತ್ತೈದನೆಯ ವರ್ಷದವರೆಗೆ, 
ವಾಸಪ್ರಸ್ಥನಾಗಿದ್ದು, ಆಯಸ್ಸಿನ ನಾಲ್ಕನೆಯ ಭಾಗದಲ್ಲಿ, ಸಂಗಗಳನ್ನಲ್ಲಾ ಬಿಟ್ಟು, ಪರಿವ್ರಾಟ್‌- ಎಂದರೆ, ಸಂನ್ಯಾಸಿಯಾಗಬೇಕು. 





ಪಂಚಮ ಸಮುಲ್ಲಾಸ: 99 
ಪಶ್ನೆ: - ಈ ಎರಡು ಬಗೆಯ ಮಾತನ್ನು ಏತಕ್ಕೆ ಆಡುತ್ತೀರಿ? 
ಉತ್ತರ ;- ಎರಡು ಬಗೆಯದಲ್ಲ. ಏಕೆಂದರೆ - ಯಾವನು ಬಾಲ್ಯಾವಸ್ಥೆಯಲ್ಲಿ ವಿರಕ್ಕವಾಗಿದ್ದು, ಆ ಮೇಲೆ ವಿಷಯಗಳಲ್ಲಿ 
ಸಿಕ್ಕಿಕಿಳ್ಳುವನೋ, ಅವನು ಮಹಾಪಾಪಿ ಮತ್ತು ಯಾವನು ಸಿಕ್ಕಿಕೊಳ್ಳುವುದಿಲ್ಲವೋ ಅವನು ಮಹಾ ಪುಣ್ಯಾತ್ಮನಾದ ಸತ್ಪುರುಷನು. 
ಯದಹರೇವ ಎಿರಜೇತ್ರದಹರೇನ ಪ್ರವುಜೇತ್‌, ವನಾದ್ವಾ ಗೃಹಾದ್ವಾ, ಬ್ರಹ್ಮಚರ್ಯಾದೇವ ವಾ ಪ್ರವುಜೇತ್‌ ॥1 
ಇವು ಜಾಬಾಲ ಬ್ರಾಹ್ಮಣ ಗ್ರಂಥದ ವಚನಗಳು. ಯಾವ ದಿನ ವೈರಾಗ್ಯ ಹುಟ್ಟುವುದೋ, ಅದೇ ದಿನ, ಮನೆಯಿಂದ ಅಥವಾ 
ವನದಿಂದ ಸಂಸ್ಕಾನವನ್ನು ತೆಗೆದುಕೊಳ್ಳಬೇಕು. ಮೊದಲು ಸಂನ್ಕಾಸದ ನಿರ್ದಿಷ್ಟ ಕ್ರಮವನ್ನು ಹೇಳಿದರು. ಮತ್ತು ಇದರಲ್ಲಿ ವಿಕಲ್ಪವನ್ನು 
ಹೇಳಿದ್ದಾರೆ. ಎಂದರೆ - ವಾನಪ್ರಸ್ಥವನ್ನು ಮಾಡಬೇಕಾಗಿಲ್ಲ ; ಗೃಹಸ್ಥಾಶ್ರಮದಿಂದಲೇ ಸಂನ್ಯಾಸವನ್ನು ಸ್ವೀಕರಿಸಬಹುದು. ಮತ್ತು , 
ಯಾವನು ಪೂರ್ಣ ವಿದ್ದಾಂಸನೂ, ಜಿತೇಂದ್ರಿಯನೂ, ವಿಷಯಭೋಗದ ಕಾಮನೆಯಿಲ್ಲದವನೂ, ಪರೋಪಕಾರ ಮಾಡುವ 
ಇಚ್ಛೆಯುಳ್ಳವನೂ ಆದ ಪುರುಷನಾಗಿದ್ದಾನೋ, ಅವನು ಬ್ರಹ್ಮಚರ್ಯಾಶ್ರಮದಿಂದಲೇ ಸಂನ್ಕಾಸವನ್ನು ತೆಗೆದುಕೊಳ್ಳಬಹುದು. ಮತ್ತು 
ವೇದಗಳಲ್ಲಿಯೂ ಕೂಡ ಯತಯಃ, ಬ್ರಾಹ್ಮಣಸ್ಯ ವಿಜಾನತಃ - ಈ ಮೊದಲಾದ ಪದಗಳಿಂದ ಸಂನ್ಯಾಸದ ವಿಧಾನವಿದೆ. ಆದರೆ - 
ನಾವಿರತೋ ದುಠ್ಚರಿತಾನ್ನಾಶಾಂತೋ ನಾಸಮಾಹಿತಃ | 
ನಾಶಾಂತಮಾನಸೋ ವಾಸಿ ಪ್ರಜ್ಞಾನೇಕೈನಮಾಪ್ಪುಯಾತ್‌ ॥ (ಕರೋಪಸಿಷತ್ತು:- ೧. ೨೪) 
ಯಾವನು ದುರಾಚಾರದಿಂದ ದೂರವಿರುವುದಿಲ್ಲವೋ, ಯಾವನಿಗೆ ಶಾಂತಿಯಿಲ್ಲವೋ, ಯಾವನ ಆತ್ಮನು 
ಯೋಗಮಾಡಿದವನಲ್ಲವೋ, ಮತ್ತು ಯಾವನ ಮನಸ್ಸು ಶಾಂತವಾಗಿಲ್ಲವೋ, ಅವನು ಸಂನ್ಕಾಸ ತೆಗೆದುಕೊಂಡರೂ ಕೂಡ 
ಪ್ರಜ್ಞಾನದಿಂದ ಪರಮಾತ್ಮನನ್ನು ಹೊಂದಲಾರನು. ಆದುದರಿಂದ- 
ಯಚ್ಛೇದ್ದಾಜ್ಯಸೀ ಪ್ರಾಜ್ಞಸ್ತದ್ಧಚ್ಛೇಜ್ವ್ಯಾನ ಆತ್ಮನಿ | 
ಜ್ಞಾನಮಾತ್ಯ ಮಹತಿ ನಿಯ ಚ್ಛೀತ್ರದೃಚ್ಛೇಚ್ಛಾಂತ ಆತ್ಮನ ॥| (ಕತ-೩. ೧೩) 
ಬುದ್ಧಿವಂತನಾದ ಸಂನ್ಕಾಸಿಯು ವಾಣಿಯನ್ನೂ ಮತ್ತು ಮನವನ್ನೂ ಅಧರ್ಮದಿಂದ ತೆಡೆದಿ್ಟು , ಅವನ್ನು ಜ್ಞಾನದಲ್ಲಿ ಮತ್ತು 
ಆತ್ಮನಲ್ಲಿ ನಿಯೋಜಿಸಬೇಕು. ಮತ್ತು ಆ ಜ್ಞಾನಯಕ್ತನಾದ ತನ್ನ ಆತ್ಮನನ್ನು ಪರಮಾತ್ಮನಲ್ಲಿ ನಿಯೋಜಿಸಬೇಕು. ಮತ್ತು ಆ ವಿಜ್ಞಾನವನ್ನು 
ಶಾಂತಸ್ವರೂಪನಾದ ಆತ್ಮನಲ್ಲಿ ಸ್ಥಿರಗೊಳಿಸಬೇಕು. 
ಪರೀಕ್ಷ್ಕ ಲೋಕಾನ್‌ ಕರ್ಮಚತಾನ್‌ ಬ್ರಾಹ್ಮಣೋ ನಿರ್ವೇದಮಾ ಯಾನ್ನಾಸ್ಟ್ಸ ಕೃತಃ ಕೃತೇನ 11 


(ಮುಂಡಕ :- ೨. ೧೨) 
ಕ್ಲೃಪ್ರೇಶನಖಶಸ್ರುಃ ಪಾತ್ರೀ ದಂಡೀ ಕುಸುಂಭವಾನ್‌ | 
ವಿಚರೇನ್ನಿಯತೋ ನಿತ್ಯಂ ಸರ್ವಭೂತಾನ್ಯಪೀಡಯನ್‌ 11೪ ॥1*. (ಮನು- ೬,೫೨) 
ಇಂದ್ರಿಯಾಣಾಂ ನಿರೋಧೇನ ರಾಗದ್ವೇಷಕ್ಷಯೇಣ ಚೆ | 
ಅಹಿಂಸಯಾ ಚ' ಭೂತಾನಾಮಮೃತತ್ವಾಯ ಕಲ್ಪತೇ 1೫ ॥1 * (ಮನು:- ೬.೬೦) 


ತದ್ವಿಜ್ನಾನಾರ್ಥಂ ಸ ಗುರುಮೇವಾಭಿ ಗಚ್ಛೇತ್‌ ಸಮಿತ್ವಾಣಿ: ಶ್ರೋತ್ರಿಯಂ ಬ್ರಹಸಿಷ್ಕಮ್‌ 1. (ಮುಂಡಕ :-೨. ೧೨) 

ಸಮಸ್ತ ಭೌತಿಕ ಭೋಗಗಳೂ ಕರ್ಮದಿಂದ ಸಂಚಿತವಾದುವು - ಎಂಬುದನ್ನು ಕಂಡುಕೊಂಡು, ಬ್ರಾಹ್ಮಣನು, ಎಂದರೆ 
ಬ್ರಹ್ಮಜ್ಞನಾದ ಸಂನ್ಯಾಸಿಯು ವೈರಾಗ್ಯವನ್ನು ಹೊಂದಬೇಕು. ಏಕೆಂದರೆ - ಅಕೃತನಾದ , ಎಂದರೆ ಯಾರಿಂದಲೂ ನಿರ್ಮಿತನಾಗದ 
ಪರಮಾತ್ಮನ್ಯ, ಕೃತದಿಂದ , ಎಂದರೆ ಕೇವಲ ಕರ್ಮದಿಂದ ಪ್ರಾಪ್ತವಾಗುವುದಿಲ್ಲ. ಆದುದರಿಂದ, ಅರ್ಪಣ ಮಾಡುವುದಕ್ಕಾಗಿ. 
ಏನನ್ನಾದರೂ ಕೈಯಲ್ಲಿ ತೆಗೆದುಕೊಂಡು, ವೇದವೇತ್ತನೂ ಹಾಗೂ ಪರಮೇಶ್ವರನನ್ನು ಬಲ್ಲವನೂ ಆದ ಗುರುವಿನ ಹತ್ತಿರ, 
ವಿಜ್ಞಾನಕ್ಕಾಗಿ ಹೋಗಬೇಕು. ಹೋಗಿ, ಎಲ್ಲ ಸಂದೇಹಗಳ ನಿವೃತ್ತಿಯನ್ನೂ ಮಾಡಿಕೊಳ್ಳಬೇಕು. 

ಆದರೆ, ಕೆಳಗೆ ಹೇಳಿರುವಂತಹವರ ಸಂಗವನ್ನು ಸದಾ ಬಿಟ್ಟುಬಿಡಬೇಕು:- 

*ಕೂದಲು-ಉಗುರು -ಮೀಸೆಗಳನ್ನು ತೆಗೆಯಿಸಿಕೊಂಡವನೂ, ಕಮಂಡಲುವನ್ನುಳ್ಳವನೂ, ದಂಡಧಾರಿಯೂ, ಕಾಷಾಯವಸ್ಯ್ರಯುಕ್ತನೂ, 
ಜಿತೇಂದ್ರಿಯನೂ ಆಗಿ, ಯಾವದೇ ಪ್ರಾಣಿಗಳನ್ನು ಪೀಡಿಸದೆ, ಸದಾ ಸಂಚರಿಸುತ್ತಿರಬೇಕು. (೪) ಇಂದ್ರಿಯಗಳ ನಿರೋಧದಿಂದಲೂ, ರಾಗದ್ವೇಷಗಳ. 
ವಿನಾಶದಿಂದಲೂ, ಪ್ರಾಣಿಮಾತ್ರರ ಬಗೆಗೆ ಅಹಿಂಸಾಧಾರಣದಿಂದಲೂ ಸಂನ್ಯಾಸಿಯು ಅಮರತ್ವಕ್ಕೆ ಅರ್ಹನಾಗುತ್ತಾನೆ. (೫) ಮೂಲದಲ್ಲಿ ಈ ಶ್ಲೋಕಗಳ 
ಅರ್ಥ ಬಿಟ್ಟು ಹೋಗಿದೆ. 








100 ಸತ್ಯಾರ್ಥ ಪ್ರಜಶ 
ಅವಿದ್ಯಾಯಾಮಂತರೇ ವರ್ತಮಾನಾಃ ಸ್ಥಯಂ ಧೀರಾಃ ಪಂಡಿತಂಮನ್ಮಮಾನಾಃ | 
ಜಂಘನ್ಮಮಾನಾಃ ಪರಿಯಂತಿ ಮೂಢಾ ಅಂಧೇನೈವ ನೀಯಮಾನಾ ಯಥಾಂಧಾಃ ॥ ೧॥ 
(ಮುಂಡಕ :- ೨.೮) 
ಅವಿದ್ಯಾಯಾಂ ಬಹುಧಾ ವರ್ತಮಾನಾ ವಯಂಕ್ಛತಾರ್ಥ ಇತ್ಯಭಿಮನ್ಯಂತಿ ಬಾಲಾಃ | 
ಯತ್ಕರ್ಮಿಣೋ ನ ಪ್ರನೇದಯಂತಿ ರಾಗಾತ್‌ ತೇನಾತುರಾ ಕ್ಲೀಣಲೋಕಾಶ್ಚವಂತೇ 11೨11 
(ಮುಂಡಕ :- ೨.೯) 


ಯಾರು ಅವಿದ್ಯೆಯಲ್ಲಿ ರಮಿಸುತ್ತಾ ತಮ್ಮನ್ನು ಧೀರರು ಮತ್ತು ಪಂಡಿತರು ಎಂದು ತಿಳಿದುಕೊಳ್ಳುತ್ತಾರೋ, ಆ ನೀಚಗತಿಗೆ ಹೋಗುವ 
ಮೂಢರು, ಅಂಧನ ಹಿಂದೆ ನಡೆಯುವ ಅಂಧರು ದುರ್ಗತಿ ಹೊಂದುವಂತೆ, ದುಃಖಕ್ಕೆ ಈಡಾಗುತ್ತಾರೆ. (೧) 


ಬಹು ರೀತಿಯಲ್ಲಿ ಅವಿದ್ಯೆಯಲ್ಲಿ ರಮಿಸುವ ಯಾವ ಬಾಲ-ಬು್ಧಿಗಳರುತ್ತಾರೋ, ತಮ್ಮನ್ನು ತಾವೇ ಕೃತಾರ್ಥರೆದು ತಿಳಿಯುತ್ತಾರೋ, 
ಅವರು, ಕೇವಲ ಕರ್ಮಕಾಂಡನಿರತರಾದ ಜನರು ರಾಗದಿಂದ ಮುಗ್ಧರಾಗಿ ಯಾವುದನ್ನು ತಿಳಿಯಲೂ-ತಿಳಿಸಲೂ ಶಕ್ತರಾಗುವುದಿಲ್ಲವೋ, 
ಅದನ್ನರಿಯದೆ, ಅತುರರಾಗಿ, ಜನನ - ಮರಣವೆಂಬ ದುಃಖದಲ್ಲಿ ಬಿದ್ದರುತ್ತಾರೆ. (೨) ಆದುದರಿಂದ :- 
ವೇದಾಂತವಿಜ್ಞಾನಸುಶ್ಬಿತಾರ್ಥಃ ಸಂನ್ಯಾಸಬೋಗಾದ್ಯತಯ: ಶುದ್ಧಸತ್ಯಾಃ | 
ತೇ ಬ್ರಹಲೋಕೇಷು ಪರಾಂತಕಾಲೇ ಪರಾಮೃತಾಃ ಪರಿಮುಚ್ಕಂತಿ ಸರ್ವೇ (ಮುಂಡಕ :- ೨.೬) 
ಯಾರು ವೇದಾಂತದ, ಎಂದರೆ ಪರಮೇಶ್ವರ ಪ್ರತಿಪಾದಕವಾದ ವೇದಮಂತ್ರಗಳ ಅರ್ಥಜ್ಞಾನದಲ್ಲಿ ಮತ್ತು ಆಚಾರದಲ್ಲಿ 
ಒಳಿತಾಗಿ ನಶ್ಚಿತರೂ, ಸಂನ್ಯಾಸ ಯೋಗದಿಂದ ಶುದ್ಧಾಂತಃಕರಣರೂ ಆದ ಸಂನ್ಯಾಸಿಗಳಾಗಿರುತ್ತಾರೋ, ಅವರು ಮುಕ್ತಿಸುಖವನ್ನು ಗಳಿಸಿ 
ಭೋಗದ ನಂತರ, ಯಾವಾಗ ಮುಕ್ತಿಯಲ್ಲಿ ಸುಖದ ಅವಧಿ ಮುಗಿದು ಹೋಗುತ್ತದೋ, ಆಗ ಅಲ್ಲಿಂದ ಬೇರೆಯಾಗಿ ಜಗತ್ತಿ. 
ಬರುತ್ತಾರೆ. ಮುಕ್ತಿಯಿಲ್ಲದೆ ದುಃಖದ ನಾಶವಾಗುವುದಿಲ್ಲ. ಏಕೆಂದರೆ - 
ನ ವೈ ಸಶರೀರಸ್ಥ ಸತಃ ಪ್ರಿಯಾಪ್ರಿಯಯೋರಪಹತಿರಸ್ತೃಶರೀರಮ್‌ ॥ 
ವಾವ ಸಂತಂ ನ ಪ್ರಿಯಾಪ್ರಿಯೇ ಸ್ಪೈ ಶತಃ ॥! (ಛಾಂದೋಗ್ಯ- ೮.೧೨.೧) 
ಯಾವನು ದೇಹಧಾರಿಯಾಗಿರುತ್ತಾನೋ, ಅವನು ಸುಖ-ದುಃಖದ ಪ್ರಾಪ್ತಿಯಿಂದ ಎಂದಿಗೂ ಬೇರೆಯಾಗಿರಲಾರನು. ಮತ್ತು 


ಯಾವ ಶರೀರ ರಹಿತನಾದ ಜೀವಾತ್ಮನ್ನ ಮುಕ್ತಿಯಲ್ಲಿ ಸರ್ವವ್ಯಾಪಕನಾದ ಪರಮೇಶ್ವರನೊಂದಿಗೆ ಶುದ್ಧನಾಗಿ ಇರುತ್ತಾನೋ, ಆಗ 
ಅವನಿಗೆ ಸಾಂಸಾರಿಕ ಸುಖ-ದುಃಖ ಉಂಟಾಗುವುದಿಲ್ಲ. ಆದುದರಿಂದ- 


ಲೋಕೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಪೃತ್ತೈಷಣಾಯಾಶ್ಚ ವ್ಹತ್ಯಾಯ ಭೈಕ್ಷಚರ್ಯಂ ಚರಂತಿ ॥| 
(ಶತಪಥ :- ೧೪.೫.೨.೧) 
ಲೋಕದಲ್ಲಿ ಪ್ರತಿಷ್ಠೆ ಅಥವಾ ಲಾಭದಿಂದ, ಧನದಿಂದ ಭೋಗ ಅಥವಾ ಮಾನ್ಯತೆಯಿಂದ ಮತ್ತು ಪುತ್ರರೇ ಮೊದಲಾದವರ 
ಮೋಹದಿಂದ ದೂರವಿರುವವರಾಗಿ, ಸಂನ್ಕಾಸೀ ಜನರು ಭಿಕ್ಷಾವಲಂಬಿಗಳುಗಿ,ರತ್ರಿ-ಹಗಲು ಮೋಕ್ಷದ ಸಾಧನೆಗಳಲ್ಲಿ ತತ್ವರರಾಗಿರ್ತಾರ. 
ಪ್ರಾಜಾಸತ್ಯಾಂ ನಿರೂಪ್ಯೇಷ್ಟಿಂ ತಸ್ಮಾಂ ಸರ್ವವೇದಸಮ್‌ 1 


ಹುತ್ವಾ ಬ್ರಾಹ್ಮಣಃ ಪ್ರವುಜೇತ್‌ ॥೧॥ (ಯಜುರ್ವೇದ ಬ್ರಾಹ್ಮಣ) 
ಪ್ರಜಾಪತ್ಯಾಂ ನಿರೂಪೈಷ್ಟಿಂ ಸರ್ವವೇದಸದಕ್ಷಿಣಾಮ್‌ | 
ಆತ್ಮನಗ್ನೀನ್‌ ಸಮಾರೋಪ್ಕ ಬ್ರಾಹ್ಮಣಃ ಪ್ರವ್ರಜೇದ್ಭಹಾತ್‌ 11೨11 (ಮನು- ೬.೩೮). 


ಯೋ ದತ್ವಾ ಸರ್ವಭೂತೇಭ್ಯಃ ಪ್ರವ್ರಜತ್ಯಭಯಂ ಗೃಹಾತ್‌ | 
ತಸ್ಕೆ ತೇಜೋಮಯಾ ಲೋಕಾ ಭವಂತಿ ಬ್ರಹವಾದಿನಃ ॥॥ (ಮನು- ೬೩೯) 








ಪಂಜಮ ಸಮುಲ್ಲಾಸ 101 

ಪ್ರಜಾಪತಿಯ, ಎಂದರೆ - ಪರಮೇಶ್ವರನ ಪ್ರಾಪ್ತಿಗೋಸ್ಕರ, ಇಷ್ಟಿಯ್ನು - ಎಂದರೆ ಯಜ್ಞನನ್ನು ಮಾಡಿ, ಅದರಲ್ಲಿ ಯಜ್ಞೋಪವೀತ, 
ಶಿಖೆ- ಮೊದಲಾದ ಚಿಹ್ನೆಗಳನ್ನು ವರ್ಜಿಸಿ, ಆಹವನೀಯವೇ ಮೊದಲಾದ ಐದು ಆಗ್ನಿಗಳನ್ನು" ಪ್ರಾಣ, ಅಪಾನ, ವ್ಯಾನ, ಉದಾನ, 
ಮತ್ತು ಸಮಾನ- ಈ ಐದು ಪ್ರಾಣಗಳಲ್ಲಿ ಆರೋಹಣ ಮಾಡಿ, ಬ್ರಾಹ್ಮಣನು - ಬ್ರಹ್ಮನು - ಮನೆಯಿಂದ ಹೊರಟು, ಸಂನ್ಕಾಸಿಯಾಗಬೇಕು. 
(೧. ೨) ಯಾವನು ಸರ್ವಭೂತಗಳಿಗೂ, ಎಂದರೆ ಪ್ರಾಣಿಮಾತ್ರಕ್ಕೆ ಅಭಯದಾನಮಾಡಿ, ಮನೆಯಿಂದ ಹೊರಟು ಸಂಸ್ಕಾಸಿಯಾಗುತ್ತಾರೋ, 
ಆ ಬ್ರಹ್ಮವಾದಿಗೆ, ಎಂದರೆ ಪರಮೇಶ್ವರನಿಂದ ಪ್ರಕಾಶಿತವಾದ ವೇದಗಳಲ್ಲಿ ಹೇಳಲ್ಪಟ್ಟಿರುವ ಧರ್ಮವೇ ಮೊದಲಾದ ವಿದ್ಯೆಗಳ 
ಉಪದೇಶ ಮಾಡುವ ಸಂದ್ಯಾಸಿಗೆ ಪ್ರಕಾಶಮಯವಾದ, ಎಂದರೆ ಮುಕ್ತಿಯ ಆನಂದಸ್ಥರೂಪ ಲೋಕವು ಪ್ರಾಪ್ತವಾಗುವುದು. 

ಪಕ್ಕೆ: ಸಂನ್ಯಾಸಿಗಳ ಧರ್ಮವೇನು? 

ಉತ್ತರ- ಪಕ್ಷಪಾತರಹಿತವಾದ ನ್ಯಾಯಾಚರಣ, ಸತ್ಯದ ಅಂಗೀಕಾರ, ಅಸತ್ಯದ ಪರಿತ್ಯಾಗ, ಈಶ್ವರನ ವೇದೋಕ್ತವಾದ ಆಜ್ಞೆಯ 
ಒಂದೇ ಆಗಿದೆ. ಆದರೆ - ಸಂನ್ಯಾಸಿಯ ವಿಶೇಷ ಧರ್ಮ ಇದಾಗಿದೆ. 

ವೃಶ್ಚಿಪೂತಂ ನೃಸೇತ್ಥಾದಂ ವಶ್ತಪೂತಂ ಜಲಂ ಪಿಚೇತ್‌ | 


ಸತ್ತಪೂತಾಂ ವದೇದ್ದಾಚೆಂ ಮನಃಪೂತಂ ಸಮಾಚರೇತ್‌ 11೧11 (ಮನು: - ೬.೪೬) 
ಕುಥ್ಧಂತಂ ನ ಪತಿ ಕ್ರಧ್ಯೇದಾಕ್ರುಷ್ಯ ಕುಶಲಂ ವದೇತ್‌ | 

ಸಪ್ತದ್ಧಾರಾವಕೀರ್ಣಾಂಚ ನ ವಾಚಮನೈತಾಂ ವದೇತ್‌ 11೨1 (ಮನು- ೬.೪೮) 
ಅಧ್ಯಾತರತಿರಾಸೀನೋ ನಿರಪೇಕ್ಟೋ ನಿರಾಮಿಷಃ | 

ಆತಸ್ಮೈೆವ ಸಹಾಯೇನ ಸುಖಾರ್ಥೀ ವಿಚರೇದಿಹ 1೩ ॥ (ಮನ್ನು- ೬.೪೯) 
ದೂಸಿತೋತಸಿ ಚರೇದ್ಯರ್ಮಂ ಯತ್ರ ತತ್ರಾಶ್ರಮೇ ರತಃ | 

ಸಮಃ ಸರ್ವೇಷು ಭೂತೇಷು ನ ಲಿಂಗಂ ಧರ್ಮಠಾರಣಮ್‌ ॥ ೪ ॥ (ಮನು:- ೬.೫೨) 
ಫಲಂ ಕತಕವ್ಯಕ್ಷಸ್ಥ ಯದೃಷ್ಯಂಬುಪ್ರಸಾದಕಮ್‌ 

ನ. ನಾಮುಗ್ರಹಣಾದೇವ ತಸ್ಕೆ ವಾರಿ ಪ್ರಸೀದತಿ 1೫/1 (ಮನು- ೬.೬೦) 
ಪ್ರಾಣಾಯಾಮಾ ಬ್ರಾಹ್ಮಣಸ್ಕ ತ್ರಯೋಕಪಿ ವಿಧಿವತೃತಾಃ | 

ವ್ಯಾಹೃತಿಪ್ರಣವೈರ್ಯುಕ್ತಾ ವಿಜ್ಞೇಯಂ ಪರಮಂ ತಪಃ 1೬ (ಮನ್ನ- ೬.೬೬). 
ದಹ್ಮಂತೇ ಧ್ಯಾಯಮಾನಾನಾಂ ಧಾತೂನಾಂ ಹಿ. ಯಥಾ ಮಲಾಃ । 

ತಥೇಂದ್ರಿಯಾಣಾಂ ದಹ್ಮಂತೇ ದೋಷಾಃ ಹಾಣಸ್ಕ ನಿಗ್ರಹಾತ್‌ ॥ ೭ 11 (ಮನು:- ೬.೬೭) 


ಪ್ರಾಣಾಯಾಮೈರ್ದಹೇದ್ಧೋಷಾನ್‌ ಧಾರಣಾಭಿಶ್ಚ ಕಿಲ್ಪಿಷಮ್‌ । 
ಪ್ರತ್ಯಾಹಾರೇಣ ಸಂಸರ್ಗಾನ್‌ ಧ್ಯಾಸೇನಾನೀಶ್ಚರಾನ್‌ ಗುಣಾನ್‌ 11೮ |! 
ಉಚ್ಛಾವಚೇಷು ಭೂತೇಷು ದುರ್ಜ್ನೇಯಾಮಕೃತಾತ್ಮಂಃ | 


ಧ್ಯಾನಯೋಗೇನ ಸಂಪಶ್ಶೇದ್ಧತಿಮಸ್ಯಾಂತರಾತನಃ 11೯! (ಮನು- ೬.೭೧) 
ಅಹಿಂಸಯೇಂದ್ರಿಯಾಸಂಗೈವೇ್ದದಿಕ್ಕಿಕ್ಸೈವ ಕರ್ಮಭಿಃ | 
ತಪಸಸರಣೈಕ್ಟೋಗೈಃ ಸಾಧಯಂತೀಹ ತತ್ವದಮ್‌ 11೧೦॥! (ಮನ- ೬.೭೨) 


ಯದಾ ಭಾವೇನ ಭವತಿ ಸರ್ವಭಾವೇಷು ನಿಸ್ಚಹಃ 





* ಗ್ರಾಹಪತ್ಯ , ದಕ್ಷಿಣ ಅಹವನೀಯ, ಪ್ರಾಜಪತ್ಯ ಮತ್ತು ಅನ್ವಾಹಾರ್ಯಪಡನ. 


102 ಸತ್ಯಾರ್ಥ ಪ್ರಕಾಶ. 


ತದಾ ಸುಖಮವಾಪ್ಟೋತಿ ಪ್ರೇತ್ಯ ಚೇಹ ಚೆ ಶಾಶ್ವತಮ್‌ ॥1೧೧॥ (ಮನ್ನ ೬.೭೩) 
'ಚೆತುರ್ಭಿರಖ ಟ್ರೈವೈತ್ವರ್ನತ್ಸಮಾತ್ರಮಭರ್ದೀತ್ಛ 1 

ದಶಲಕ್ಷಣಕೋ ಧರ್ಮಃ ಸೇವಿತವು ಪ್ರಯತ್ನತಃ 11೧೨ (ಮನು- ೬.೮೦) 
ಧೃತಿಸಕ್ಚಮಾ ದಮೋಜಸ್ತೇಯಂ ಶೌಚಮಿಂದ್ರಿಯನಿಗ್ರಹಃ | 

ಧೀರ್ವಿದ್ಮಾ ಸತ್ಯಮಕ್ರೋಧೋ ದಶಕ ಧರ್ಮಲಕ್ಷಣಮ್‌ 11೧೩! (ಮನು ೬.೯೧) 
ಆನೇನ ವಿಧಿನಾ ಸರ್ವಾಂಸ್ತೃಕ್ತ್ವಾ ಸಂಗಾನ್‌ ಶನೈಃ ಶನೈಃ 1 

ಸರ್ವದ್ಧಂದ್ಯವಿನಿರ್ಮುಕ್ತೋ ಬ್ರಹಣ್ಯೇವಾವ ತಿಷೃತೇ 11 ೧೪॥ (ಮನು- ೬.೯೨) 


ಯಾವಾಗ ಸಂನ್ಯಾಸಿಯು ಮಾರ್ಗದಲ್ಲಿ ನಡೆಯುತ್ತಾನೋ, ಆಗ ಅತ್ತ-ಇತ್ತ ನೋಡದೆ, ಕೆಳಗೆ ನೆಲದ ಮೇಲೆ ದೃಷ್ಟಿಯಿಟ್ಟು 
ನಡೆಯಬೇಕು. ಸದಾ ನೀರನ್ನು ಬಟ್ಟೆಯಿಂದ ಶೋಧಿಸಿ ಕುಡಿಯಬೇಕು. ನಿರಂತರವಾಗಿ ಸತ್ಯವನ್ನೇ ಹೇಳಬೇಕು. ಸರ್ವದಾ ಮನಸ್ಸಿನಿಂದ 
ಆಲೋಚಿಸಿ, ಸತ್ಯವನ್ನು ಗ್ರಹಿಸಬೇಕು; ಮತ್ತು ಅಸತ್ಯವನ್ನು ಬಿಟ್ಟುಬಿಡಬೇಕು. (೧) 

ಯಾವಾಗಲಾದರೂ, ಎಲ್ಲಿಯಾದರೂ ಉಪದೇಶದಲ್ಲಿ ಅಥವಾ ಸಂವಾದ- ಮೊದಲಾದುದರಲ್ಲಿ, ಯಾವನಾದರೂ ಸಂನ್ಮಾಸಿಯ 
ಮೇಲೆ ಕೋಪ ಮಾಡಿಕೊಂಡರೆ, ಅಥವಾ ನಿಂದೆಮಾಡಿದರೆ, ಅವನ ಮೇಲೆ ತಾನು ಕೋಪ ಮಾಡಿಕೊಳ್ಳಬಾರದು; ಆದರೆ, ಸದಾ 
ಅವನ: ಕಲ್ಯಾಣಕ್ಕಾಗಿ ಉಪದೇಶವನ್ನೇ ಮಾಡಬೇಕು ಮತ್ತು ಒಂದು ಬಾಯಿಯಲ್ಲಿ, ಎರಡು ಮೂಗಿನ ಹೊಳೆಗಳಲ್ಲಿ, ಎರಡು 
ಕಣ್ಣುಗಳಲ್ಲಿ ಮತ್ತು ಎರಡು ಕಿವಿಗಳ ರಂಧ್ರಗಳಲ್ಲಿ ಹರಡಿರುವ ವಾಣಿಯನ್ನು, ಯಾವುದೇ ಕಾರಣದಿಂದಲೂ, ಎಂದಿಗೂ ಸುಳ್ಳಾಗಿ 
ಮಾಡಿ ಹೇಳಬಾರದು. (೨) (ಇಂದ್ರಿಯಗಳ ಸಹಕಾರದಿಂದಲೇ ವಾಣಿ ಶ್ರೇಷ್ಠವಾಗುವುದು) 


ತನ್ನ ಆತ್ಮನಲ್ಲಿ ಮತ್ತು ಪರಮಾತ್ಮನಿ ಸ್ಥರನೂ, ಅಪೇಕ್ಟಾರಹಿತನೂ, ಮದ್ಯ - ಮಾಂಸ ಮೊದಲಾದುದರಿಂದ ದೂರವಿರುವವನೂ, 
ಆತ್ಮಸಹಾಯದಿಂದಲೇ ಸುಖವನ್ನು ಬಯಸುವವನೂ ಆಗಿ, ಈ ಜಗತ್ತಿನಲ್ಲಿ ಧರ್ಮವನ್ನು ಮತ್ತು ವಿದ್ಯೆಯನ್ನು ಹೆಚ್ಚಿಸುವುದರಲ್ಲಿ 
ಉಪದೇಶಕ್ಕೋಸ್ಕರ ಸದಾ ಸಂಚರಿಸುತ್ತಿರಬೇಕು. (೩) 

ತಲೆಗೂದಲು, ಉಗುರುಗಳು, ಗಡ್ಡ, ಮೀಸೆ - ಇವನ್ನು ತೆಗೆಯಿಸಿಬಿಡಬೇಕು. ಸುಂದರವಾದ ಪಾತ್ರೆ, ದಂಡ, ಹಾಗೂ, 
ಕಾಷಾಯದ ಬಣ್ಣ ಹಾಕಿದ ವಸ್ತಳನ್ನು ಗ್ರಹಿಸಿ, ನಿಶ್ಚಿತಾತ್ಮನಾಗಿ, ಯಾವದೇ ಪ್ರಾಣಿಗಳಿಗೂ ನೋವನ್ನು ಕೂಡದೆ ಎಲ್ಲಡೆಯೂ 
ಪರ್ಯಟನ ಮಾಡಬೇಕು. (೪). 

ಇಂದ್ರಿಯಗಳನ್ನು ಅಧರ್ಮಾಚರಣದಿಂದ ದೂರವಿಟ್ಟು, ರಾಗ-ದ್ವೇಷವನ್ನು ಬಿಟ್ಟು , ಸರ್ವಪ್ರಾಣಿಗಳೊಂದಿಗೂ ನಿರ್ವೈರನಾಗಿ 
ವರ್ತಿಸಿ, ಮೋಕ್ಷಕ್ಕಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಬೇಕು. (೫) 


ಜಗತ್ತಿನಲ್ಲಿ ಯಾವನಾದರೂ ಅವನನ್ನು ದೂಷಿತನನ್ನಾಗಿ ಮಾಡಲಿ ಅಥವಾ ಭೂಷಿತನನ್ನಾಗಿ ಮಾಡಲಿ ; ಯಾವುದೇ ಆಶ್ರಮದಲ್ಲಿ 
ಕಾರ್ಯಪ್ರವೃತ್ತನಾಗಿರುವಾಗ, ಪುರುಷನು- ಎಂದರೆ ಸಂನ್ಯಾಸಿಯು ಸಮಸ್ಯ ಪ್ರಾಣಿಗಳಲ್ಲಿಯೂ ಪಕ್ಷಪಾತರಹಿತನಾಗಿ, ಸ್ವತಃ ಧರ್ಮಾತ್ಮನಾಗಿ 
ಮತ್ತು ಇತರರನ್ನೂ ಧರ್ಮಾತ್ಮರನ್ನಾಗಿ ಮಾಡಲು ಪ್ರಯತ್ನ ಮಾಡುತ್ತಾ ಹೋಗಬೇಕು. ಮತ್ತು ತನ್ನ ಮನಸ್ಸಿನಲ್ಲಿ ದಂಡ, ಕಮಂಡಲು 
ಮತ್ತು ಕಾಷಾಯವಸ್ತ್ರ ಮೊದಲಾದ ಚಿಹ್ನೆಗಳ ಧಾರಣವು ಧರ್ಮದ ಕಾರಣವಲ್ಲ - ಎಂದು ನಿಶ್ಚಿತವಾಗಿ ತಿಳಿಯಬೇಕು. ಮನುಷ್ಯ 
ಮಾತ್ರರಿಗೆ ಸತ್ಕೋಪದೇಶದಿಂದ ಮತ್ತು ವಿದ್ಯಾದಾನದಿಂದ ಉನ್ನತಿಯನ್ನುಂಟುಮಾಡುವುದು ಮತ್ತು ಸಮಸ್ತ ಪ್ರಾಣಿಗಳ ಹಿತವನ್ನು 
ಸಾಧಿಸುವುದು ಸಂನ್ಯಾಸಿಯ ಮುಖ್ಯ ಕರ್ಮವಾಗಿರುತ್ತದೆ. (೬). 

ಏಕೆಂದರೆ, ನಿರ್ಮಲೀವೃಕ್ಷದ (ಚಿಲ್ಲದ ಮರದ) ಫಲವನ್ನು ಪುಡಿಮಾಡಿ, ಕೆಸರಿನಿಂದ ಕದಡದ ನೀರಿನಲ್ಲಿ ಹಾಕುವುದರಿಂದ, 
ಅದು ಜಲದ ಶೋಧಕವಾಗುವುದಾದರೂ, ಅದನ್ನು ಹಾಕದೆ, ಅದರ ಹೆಸರನ್ನು ಹೇಳುವುದರಿಂದ ಅಥವಾ ಕೇವಲ ಆಲಿಸುವುದರಿಂದ 
ಜಲವು ಶುದ್ಧಮಾಗಲಾರದು. (೭) 

ಆದುದರಿಂದ, ಓಂಕಾರಪೂರ್ವಕವಾಗಿ ಸಪ್ತವ್ಯಾಹೃತಿಗಳೊಂದಿಗೆ, ವಿಧಿಪೂರ್ವಕವಾಗಿ, ಎಷ್ಟು ಶಕ್ತಿಯಿದೆಯೋ, ಅಷ್ಟು 
ಪ್ರಾಣಾಯಾಮಗಳನ್ನು ಮಾಡುವುದು ಬ್ರಾಹ್ಮಣನಿಗೆ, ಎಂದರೆ-ಬ್ರಹಜ್ಞನಾದ ಸಂ್ಕಾಸಿಗೆ ಉಚಿತವಾಗಿದೆ. ಆದರೆ-ಮೂರಕ್ಕಿಂತ ಕಡಿಮೆ 
ಪ್ರಾಣಾಯಾಮವನ್ನು ಎಂದಿಗೂ ಮಾಡಬಾರದು. ಇದೇ ಸಂನ್ಯಾಸಿಯ ಪರಮ ತಪಸ್ಸು. (೮) 

ಏಕೆಂದರೆ, ಹೇಗೆ ಬೆಂಕಿಯಲ್ಲಿ ಕಾಯಿಸುವುದರಿಂದ ಅಥವಾ ಕರಗಿಸುವುದರಿಂದ ಲೋಹಗಳ ಕೊಳೆ ನಾಶವಾಗುತ್ತದೋ, 








ಪಂಚಮ ಸಮುಲ್ಲಾಸ: 103 

ಹಾಗೆಯೇ ಪ್ರಾಣಗಳ ನಿಗ್ರಹದಿಂದ ಮನಸ್ಸು ಮೊದಲಾದ ಇಂದ್ರಿಯಗಳ ದೋಷಗಳು ಭಸ್ಮೀಭೂತವಾಗಿ ಹೋಗುತ್ತವೆ. (೯) 

ಆದುದರಿಂದ ಸಂನ್ಯಾಸೀ ಜನರು ಪ್ರತಿನಿತ್ಯವೂ ಪ್ರಾಣಾಯಾಮಗಳಿಂದ ಇ ಆತ್ಮನ, ಅಂತಹರಣದ ಮತ್ತು ಇಂದ್ರಿಯಗಳ ದೋಷವನ್ನೂ, 
ಎಂದರೆ - ಹರ್ಷ, ಶೋಕ ಮತ್ತು ಅವಿದ್ಯೆ - ಮೊದಲಾದ ಜೀವಾತ್ಮಸ ದೋಷಗಳನ್ನೂ ಭಸ್ಮೀಭೂತವನ್ನಾಗಿ ಮಾಡಬೇಕು. (೧೦) 

ಇದೇ ಧ್ಯಾನಯೋಗದಿಂದ, ಯಾವುದು ಯೋಗಿಗಳಲ್ಲದ ಅವಿದ್ದಾಂಸರಿಗೆ ಅತಿಕಷ್ಟದಿಂದ ತಿಳಿದುಬರುತ್ತದೋ, ಅಂತಹ, 
ಿಕ್ಕ- ದೊಡ್ಡ ವಸ್ತುಗಳಲ್ಲಿರುವ ಪರಮಾತೃಸ ವ್ಯಾಪ್ತಿಯನ್ನೂ, ಮತ್ತು ತನ್ನ ಆತ್ಮನ ಹಾಗೂ ಅಂತರ್ಯಾಮಿಯಾದ ಪರಮೇಶ್ವರನ 
ಗತಿಯನ್ನೂ ನೋಡಬೇಕು. (೧೧) 

ಸಮಸ್ತ ಪ್ರಾಣಿಗಳ ಬಗೆಗೂ ನಿರ್ವೈರರಾಗಿ, ಇಂದ್ರಿಯಗಳ ವಿಷಯಗಳ ತ್ಯಾಗದಿಂದ ವೇದೋಕ್ತ ಕರ್ಮದಿಂದ ಮತ್ತು 
ಅತ್ಯುಗ್ರತಪಕ್ಕರಣದಿಂದ, ಈ ಜಗತ್ತಿನಲ್ಲಿ ಮೋಕ್ಷ - ಪದವನ್ನು ಮೇಲೆ: ವರ್ಣಿತರಾದ ಸಂನ್ಯಾಸಿಗಳು ಮಾತ್ರ ಸಾಧಿಸಬಲ್ಲರು; 
ಸಿದ್ಧಮಾಡಿಸಬಲ್ಲರು; ಅನ್ಕರಾರೂ ಹಾಗೆ ಮಾಡಲಾರರು. (೧೨) 

ಯಾವಾಗ ಸಂನ್ಯಾಸಿಯು ಎಲ್ಲ ಭಾವಗಳಲ್ಲಿಯೂ, ಎಂದರೆ-ಪದಾರ್ಥಗಳಲ್ಲಿಯೂ ಇಚ್ಛಾರಹಿತನಾಗಿ, ಸಮಸ್ತ ಬಾಹ್ಯ- ಆಂತರಿಕ. 
ವೃವಹಾರಗಳಲ್ಲಿಯೂ ಭಾವನಾಪೂರ್ವಕವಾಗಿ ಪವಿತ್ರನಾಗುತ್ತಾನೋ, ಆಗಲೇ ಈ ದೇಹದ ತ್ಯಾಗವನ್ನು ಮಾಡಿ, ನಿರಂತರವಾದ 
ಸುಖವನ್ನು ಗಳಿಸಿಕೊಳ್ಳುತ್ತಾನೆ.. (೧೩) 

ಆದುದರಿಂದ, ಪ್ರಯತ್ನದಿಂದ, ಹತ್ತು ಲಕ್ಷಣಗಳಿಂದ ಕೂಡಿದ, ಕೆಳಗೆ ಬರೆಯಲ್ಪಟ್ಟಿರುವ ಧರ್ಮದ ಸೇವನವನ್ನು ಮಾಡುವುದು 
ಬ್ರಹ್ಮಜಾರೀ, ಗೃಹಸ್ಥ, ವಾನಪ್ರಸ್ನ ಮತ್ತು ಸಂನ್ಕಾಸಿಗಳಿಗೆ ಯೋಗ್ಯವಾಗಿದೆ. (೧೪) 

ಮೊದಲನೆಯ ಲಕ್ಷಣ ಧೃತಿ ಸದಾ ಧೈರ್ಯವನ್ನಿಟ್ಟುಕೊಳ್ಳುವುದು. 

ಎರಡನೆಯದು ಕ್ಷಮಾ ನಿಂದು ಸ್ತುತಿಗಳು, ಹಾನಿ - ಲಾಭಗಳು - ಮೊದಲಾದ ದ್ವಂದ್ವಗಳಲ್ಲಿಯೂ ಸಹನ ಶೀಲನಾಗಿರುವುದು. 

ಮೂರನೆಯದು ದಮ ಮನಸ್ಸನ್ನು ಸದಾ ಧರ್ಮದಲ್ಲಿ ಪ್ರವೃತ್ತಗೊಳಿಸಿ, ಅಧರ್ಮದ ಕಡೆಯಿಂದ ತಡೆದಿಡುವುದು. ಎಂದರೆ- 
ಅಧರ್ಮವನ್ನು ಆಚರಿಸುವ ಇಚ್ಛೆಯೂ ಉದಿಸಬಾರದು. 

ನಾಲ್ಕನೆಯದು ಆಸ್ತೇಯ ಕಳ್ಳತನದ ತ್ಯಾಗ, ಎಂದರೆ- ಅಪ್ಪಣೆಯಿಲ್ಲದೆ, ಅಥವಾ ಛಲದಿಂದ, ಕಪಟದಿಂದ ವಿಶ್ವಾಸಘಾತದಿಂದ, 
ಅಥವಾ ಯಾವುದಾದರೂ ವ್ಯವಹಾರದಿಂದ ಮತ್ತು ವೇದವಿರುದ್ದವಾದ ಉಪದೇಶದಿಂದ, ಅನ್ಕರ ಪದಾರ್ಥವನ್ನು ಗ್ರಹಿಸುವುದು 
ಕಳ್ಳತನ ಮತ್ತು ಅದನ್ನು ಬಿಟ್ಟುಬಿಡುವುದು ಶ್ರೀಮಂತಿಕೆ ಎನಿಸುತ್ತದೆ. 

ಐದನೆಯದು ಶೌಚ ರಾಗದ್ದೇಷ, ಪಕ್ಷಪಾತಗಳನ್ನು ಬಿಟ್ಟು ಒಳಗಿನ ಮತ್ತು ನೀರು, ಮಣ್ಣುಗಳಿಂದ ತೊಳೆದುಕೊಳ್ಳುವುದು- 
ಮೊದಲಾದುದರಿಂದ ಹೊರಗಿನ ಪವಿತ್ರತೆಯನ್ನು ಉಳಿಸಿಕೊಳ್ಳುವುದು. 

ಆರನೆಯದು ಇಂದ್ರಿಯನಿಗ್ರಹ ಅಧರ್ಮಾಚರಣದಿಂದ ತಡೆದು ಇಂದ್ರಿಯಗಳನ್ನು ಸದಾ ಧರ್ಮದಲ್ಲಿಯೇ ನಡೆಯಿಸುವುದು. 

ಏಳನೆಯದು ಧೀಃ ಮಾದಕ ಧ್ರವೃ, ಬುದ್ಧಿನಾಶಕವಾದ ಅನ್ಯ ಪದಾರ್ಥಗಳು, ದುಷ್ಟರ ಸಂಗ, ಆಲಸ್ಯ, ಪ್ರಮಾದ - ಮೊದಲಾದುವನ್ನು 
ಬಿಟ್ಟು, ಶ್ರೇಷ್ಠ ಪದಾರ್ಥಗಳ ಸೇವನ, ಸತ್ಪುರುಷರ ಸಂಗ, ಯೋಗಾಭ್ಯಾಸ - ಇವುಗಳಿಂದ ಬುದ್ಧಿಯನ್ನು ಹೆಚ್ಚಿಸಿಕೊಳ್ಳುವುದು. 

ಎಂಟನೆಯದು ವಿದ್ಯಾ ಪೃಥಿವಿಯಿಂದ ಹಿಡಿದು ಪರಮೇಶ್ವರನ ಪರ್ಯಂತದ ಯಥಾರ್ಥಜ್ಞಾನ ಮತ್ತು ಅವುಗಳಿಂದ ಯಥೋಚಿತವಾದ. 
ಉಪಯೋಗವನ್ನು ಪಡೆದುಕೊಳ್ಳುವುದು ವಿದ್ಯೆ; ಇದಕ್ಕೆ ವಿರುದ್ಧವಾದುದು ಅವಿದ್ಯೆ. 

೧.'ತುಸ್‌ ಸು ಶ್ವಾಸ-ಪೃತ್ಯಾಸಮೋರ್ಗತಿ ವಿಚ್ಛೇದ: ಹ್ಯಾಸಾಯಾಮಃ ॥" ಸನ. ಸದ್ಧಿಯದಲ್ಲ, ಶ್ವಾಸೋಚ್ಛಾಸಗಳ ಗಡಿಯನ್ನು 
ತಡೆಯುವುದು ಪ್ರಾಣಾಯಾಮ." (ಪಾತಂಜಲ ಸಾಧನಪಾದ-೪೯) 

೨. “ ದೇಶಬಂಧಕಶಿತ್ರಸೃಧಾರಣಾ 1!” -“ಚಿತ್ರವನ್ನು ಒಂದು ಸ್ಥಾನದಲ್ಲಿ ಬಂಧಿಸುವುದು ಧಾರಣಾ”". (ಪಾತಂಜಲ-ವಿಭೂತಿಪಾದ-೧). 

೩. 'ಸೃವಿಷಯಾಸಂಪ್ರಯೋಗೇ ಚಿತ್ರಕ ಸ್ಥರೂಪಾನುಕಾರ ಇನೇಂದ್ರಿಯಾಣಾಂ ಪ್ರತ್ಯಾಹಾರಃ 11” -“ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಿಂದ. 
ಸರಿದು, ಚಿತ್ತದ ಸ್ವರೂಪಾನುಕರಣ ಮಾಡುವುದು ಪ್ರತ್ಯಾಹಾರ” (ಪಾತಂಜಲು- ಸಾಧನ ಪಾದ-೫೪) 

೪ “ತತ್ರಪತ್ತಯ್ಯಕತಾನತಾ ಧ್ಯಾನಮ್‌ ॥" - “ಧಾರಣೆಯಲ್ಲಿ ಜ್ಞಾನ ಅವಿಚ್ಛಿನ್ನವಾಗಿರುವುದೇ ಧ್ಯಾನ.” (ಪಾತಂಜಲ: ವಿಭೂತಿಪಾದ-೨) 





14 ಸತ್ಯಾರ್ಥ ಪ್ರಣಶ. 

ಒಂಭತ್ತನೆಯದು ಸತ್ಯ ಹೇಗೆ ಆತ್ಮನಲ್ಲಿದೆಯೋ, ಹಾಗೆ ಮನಸ್ಸಿನಲ್ಲಿ, ಹೇಗೆ ಮನಸ್ಸಿನಲ್ಲಿದೆಯೋ, ಹಾಗೆಯೇ ವಾಣಿಯಲ್ಲಿ, 
ಹೇಗೆ ವಾಣಿಯಲ್ಲಿದೆಯೋ, ಹಾಗೆಯೇ ಕರ್ಮದಲ್ಲಿ ವರ್ತಿಸುವುದು ಸತ್ಯ. ಮತ್ತು ಯಾವ ಪದಾರ್ಥ ಹೇಗಿರುವುದೋ, ಅದನ್ನು 
ಹಾಗೆಯೇ ತಿಳಿಯುವುದು, ಹಾಗೆಯೇ ಹೇಳುವುದು ಮತ್ತು ಹಾಗೆಯೇ ಮಾಡುವುದೂ ಕೂಡ ಸತ್ಯವೇ. ಮತ್ತು. 


ಹತ್ತೆಸೆಯದು ಅಕ್ರೋಧ ಕ್ರೋಧ ಮೊದಲಾದ ದೋಷಗಳನ್ನು ಬಿಟ್ಟು, ಶಾಂತಿ - ಮೊದಲಾದ ಗುಣಗಳನ್ನು ಗ್ರಹಿಸುವುದು 
ಧರ್ಮದ ಲಕ್ಷಣವಾಗಿದೆ. ಈ ಹತ್ತು ಲಕ್ಷಣಗಳಿಂದ ಕೂಡಿರುವ, ಪಕ್ಷಪಾತರಹಿತವಾದ ನ್ಯಾಯಾಚರಣ ಧರ್ಮದ ಸೇವನವನ್ನು ನಾಲ್ಕು 
ಆಶ್ರಮಗಳವರೂ ಮಾಡಬೇಕು ಮತ್ತು ಇದೇ ವೇದೋಕ್ತ ಧರ್ಮದಲ್ಲಿಯೇ ತಾವು ನಡೆಯವುದು ಮತ್ತು ತಿಳುವಳಿಕೆ ಹೇಳಿ 
ಬೇರೆಯವರನ್ನು : ನಡೆಯಿಸುವುದು ಸಂನ್ಯಾಸಿಗಳ ವಿಶೇಷ ಧರ್ಮವಾಗಿರುತ್ತದೆ. (೧೫). 


ಇದೇ ರೀತಿ, ನಿಧಾನ-ನಿಧಾನವಾಗಿ ಸಮಸ್ತ ಸಂಗದೋಷಗಳನ್ನೂ ಬಿಟ್ಟು, ಹರ್ಷ - ಶೋಕ - ಮೊದಲಾದ ಸರ್ವದ್ದಂದ್ವಗಳಿಂದಲೂ 
ವಿಮಕ್ತನಾಗಿ, ಸಂನ್ಯಾಸಿಯು ಬ್ರಹ್ಮದಲ್ಲಿಯೇ ಅವಸ್ಥಿತನಾಗುತ್ತಾನೆ. ಗೃಹಸ್ಥ - ಮೊದಲಾದ ಎಲ್ಲ ಆಶ್ರಮಗಳಿಗೂ, ಸರ್ವವಿಧದ 
ವ್ಯವಹಾರಗಳ ಸತ್ಯ ನಿಶ್ಚಯವನ್ನುಂಟುಮಾಡಿ, ಅಧರ್ಮದ ವ್ಯವಹಾರಗಳಿಂದ ಜನರನ್ನು ಬಿಡಿಸಿ ಸಕಲಸಂಶಯಗಳನ್ನೂ ಛೇದಿಸಿ, 
ಸತ್ಯಧರ್ಮಯುಕ್ತ ವ್ಯವಹಾರಗಳಲ್ಲಿ ಪ್ರವೃತ್ತರನ್ನಾಗಿ ಮಾಡುವುದೇ ಸಂನ್ಯಾಸಿಗಳ ಮುಖ್ಯ ಕರ್ಮವಾಗಿದೆ. (೧೬) 

ಪ್ರಕ್ನೆ- ಸಂನ್ಯಾಸವನ್ನು ಗ್ರಹಿಸುವುದು ಕೇವಲ ಬ್ರಾಹ್ಮಣನ ಧರ್ಮವೋ, ಅಥವಾ ಕ್ಷತ್ರಿಯ - ಮೊದಲಾದವರದೂ ಆಗಿದೆಯೋ? 


ಉತ್ತರಣ ಕೇವಲ. ಬ್ರಾಹ್ಮಣನಿಗೆ ಮಾತ್ರ ಅಧಿಕಾರವಿದೆ. ಏಕೆಂದರೆ - ಯಾವನು ಎಲ್ಲ ವರ್ಣಗಳಲ್ಲಿಯೂ ಪೂರ್ಣ 
ವಿದ್ಯಾಂಸನೂ, ಧಾರ್ಮಿಕನೂ, ಪರೋಪಕಾರಪ್ರಿಯನೂ ಆದ ಮನುಷ್ಯನಾಗಿರುತ್ತಾನೋ, ಅವನಗೇ ಬ್ರಾಹ್ಮಣನೆಂದು ಹೆಸರು, 
ಪೂರ್ಣವಿದ್ಯೆಯಲ್ಲದೆ, ಧರ್ಮದಲ್ಲಿ ಪರಮೇಶ್ವರನಲ್ಲಿ ನಿಷ್ಠೆ ಮತ್ತು ವೈರಾಗ್ಯವಿಲ್ಲದೆ ಸಂನ್ಯಾಸ ತೆಗೆದುಕೊಳ್ಳುವುದರಿಂದ ಜಗತ್ತಿಗೆ 
ವಿಶೇಷ ಉಪಕಾರವಾಗಲಾರದು. ಆದುದರಿಂದ ಬ್ರಾಹ್ಮಣನಿಗೆ ಅಧಿಕಾರವಿದೆ; ಅನನಿಿಲ್ಲ ಎಂದು ಲೋಕ ಶ್ರತಿಯಿದೆ. ಮನುವಿನ 
ಈ ಪ್ರಮಾಣವೂ ಕೂಡ ಇದೆ:- 


ಏಸ. ವೋಂಭಿಹಿತೋ ಧರ್ಮೋ ಬ್ರಾಹ್ಮಣಸ್ಕೆ ಚತುರ್ವಿಧ | ತ 
ಪುಣ್ಕೋತಕ್ಚಯಫಲಃ ಪ್ರೇತ್ಮ ರಾಜಧರ್ಮಂ ನಿಬೋಧತ !! (ಮನು- ೬೯೭) 


ಮನುವು ಇದನ್ನು ಹೇಳುತ್ತಾನೆ: ಹೇ ಖುಷಿಗಳೇ! ಈ ನಾಲ್ಕು ಬಗೆಯ, ಎಂದರೆ - ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಶ್ಯ ಮತ್ತು 
ಸಂನ್ಕಾಸಾಶ್ರಮ ಸ್ವೀಕರಿಸುವುದು ಬ್ರಾಹ್ಮಣನ ಧರ್ಮವಾಗಿದೆ. ಇಲ್ಲಿ, ಈ ಜೀವಿತದಲ್ಲಿ ಪುಣ್ಯವೆಂಬ ಮತ್ತು ಶರೀರ ಬಿಟ್ಟ ಮೇಲೆ 
ಮುಕ್ತಿ - ಎಂಬ ಅಕ್ಷಯವಾದ ಆನಂದವನ್ನು ಕೊಡುವುದು ಸಂನ್ಕಾಸಧರ್ಮವಾಗಿದೆ. ಇದಾದ ಮೇಲೆ ರಾಜರ ಧರ್ಮವನ್ನು ನನ್ನಿಂದ 
ಆಲಿಸಿರಿ, 

ಹೀಗೆ ಸಂನ್ಯಾಸಗ್ರಹಣದ ಅಧಿಕಾರ ಮುಖ್ಯತ। ಬ್ರಾಹ್ಮಣನದಾಗಿದೆ ಮತ್ತು ಕ್ಷತ್ರಿಯರೇ ಮೊದಲಾದವರಿಗೆ ಬ್ರಹ್ಮಕರ್ಯಾಶ್ರಮ 
- ಮೊದಲಾದುವು ಇದೆ. 

ಪಕ: ಸಂನ್ಯಾಸಗ್ರಹಣದ ಆವಶ್ಯಕತೆ ಏನಿದೆ? 

ಉತ್ತರ-- ಹೇಗೆ ಶರೀರದಲ್ಲಿ ಶಿರದ ಅವಶ್ಯಕತೆಯಿದೆಯೋ, ಹಾಗೆಯೇ ಆಶ್ರಮಗಳಲ್ಲಿ ಸಂಸ್ಕಾಸಾಶ್ರಮದ ಅವಶ್ಯಕತೆಯಿದೆ. 
ಏಕೆಂದರೆ: ಇದಿಲ್ಲದಿ್ದಲ್ಲಿ, ವಿದೆ; ಧರ್ಮ ಎಂದಿಗೂ ವರ್ಧಿಸಲಾರವು. ಮತ್ತೆ, ಬೇರೆ ಆಶ್ರಮಗಳಿಗೆ ವಿದ್ಯಾಸ್ವೀಕಾರ, ಗೃಹಕೃತ್ಯಗಳು 
ಮತ್ತು ತಪಶ್ಚರ್ಯೆ.-. ಮೊದಲಾದುದರ ಸಂಬಂಧವಿರುವುದರಿಂದ ಅವಕಾಶ ಬಹಳ ಕಡಮೆ ಸಿಕ್ಕುತ್ತೆ. ಪಕ್ಷಪಾತವನ್ನು ಬಿಟ್ಟು 
ವರ್ತಿಸುವುದು ಬೇರೆ ಆಶ್ರಮಗಳಿಗೆ ದುಷ್ಕರವಾಗಿರುತ್ತದೆ. ಹೇಗೆ ಸಂನ್ಯಾಸಿಯು ಎಲ್ಲೆಡೆಯಿಂದಲೂ, ಎಲ್ಲರಿಂದಲೂ ಮತ್ತನಾಗಿ 
ಜಗತ್ತಿಗೆ ಉಪಕಾರ ಮಾಡುತ್ತಾನೋ, ಹಾಗೆ ಬೇರೆಯ ಆಶ್ರಮಸ್ಥನು ಮಾಡಲಾರನು. ಏಕೆಂದರೆ - ಸಂನ್ಕಾಸಿಗೆ ಸತ್ಯವಿದ್ಯೆಯಿಂದ 
ಪದಾರ್ಥಗಳ ವಿಜ್ಞಾನದ. ಉ್ನತಿಗೆ ಎಷ್ಟು ಅವಕಾಶ ಸಕ್ಕುತ್ತದೋ, ಅಷ್ಟು ಬೇರೆಯ ಆಶ್ರಮದವನಿಗೆ. ಸಿಕ್ಕಲಾರದು. ಆದೆ, 
ಬ್ರಹ್ಮಚರ್ಯದಿಂದ.. ಸಂಸ್ಕಾಸಿಯಾದವನು, ಜಗತ್ತಿಗೆ ಸತ್ಯ. ಶಿಕ್ಷಣವ್ನಿತ್ತು ಎಷ್ಟು ಉತ್ಪತಿ ಸಾಧಿಸಬಲ್ಲನೋ, ಅಷ್ಟನ್ನು ಗೃಹಸ್ಥ 
ಅಥವಾ ವಾಸಪ್ಪಸ್ಥ`' ಆಶ್ರಮವನ್ನು ನಿರ್ವಹಿಸಿ. ಸಂನ್ಕಾಸಾಶ್ರಮಿಯಾಗುವವನು ಸಾಧಿಸಲಾರನು"., 

ಪ್ರಶ್ನೆ ಸಂನ್ಕಾಸ ಸ್ವೀಕಾರ ಮಾಡುವುದು ಈಶ್ವರನ ಅಭಿಪ್ರಾಯಕ್ಕೆ ವಿರುದ್ಧವಾಗಿದೆ. ಏಕೆಂದರೆ - ಈಶ್ವರನ ಅಭಿಪ್ರಾಯ 
ಮಾನವರನ್ನು (1ಂಖ್ಯೆಯನ್ನು) ಹೆಚ್ಚಿಸುವುದಾಗಿದೆ. ಗೃಹಾಶ್ರಮವನ್ನು ನಿರ್ವಹಿಸದೇ ಹೋದರೆ, ಅವನಿಂದ ಸಂತತಿಯೇ ಆಗಲಾರದು. 

ಎಂದರೆ - ಆಯಸ್ಸಿನ ಬಹುಭಾಗ ಗಾರ್ಹಸ್ಟ್ರ- ವಾನಪ್ರಸ್ಥಗಳಿಗೆ ಸಂದು. ಸತ್ಯೋಪದೇಶಕ್ಕೆ ಸಾಕಷ್ಟು ಕಾಲ ಸಿಕ್ಕದೆಂದು ತಾತ್ವರ್ಕ. 





ಪಂಜಮ ಸಮುಲ್ಲಾಸ 105 
ಸಂಸ್ಕಾಸಾಶ್ರಮವೇ ಮುಖ್ಯವಾಗಿದ್ದರೆ ಮತ್ತು ಸರ್ವಮಾನವರೂ (ಅದನ್ನೇ) ಸ್ವೀಕರಿಸಿದರೆ, ಮಾನವರ ಮೂಲವೇ ಕತ್ತರಿಸಿ ಹೋಗುವುದು. 


ಉತ್ತರ:- ಒಳ್ಳೆಯದು, ವಿವಾಹ ಮಾಡಿಕೊಂಡರೂ ಬಹುಮಂದಿಗೆ ಮಕ್ಕಳೇ ಆಗುವುದಿಲ್ಲ :: ಅಥವಾ, ಆಗಿ ಬೇಗನೇ 
ನಾಶವನ್ನೂ ಹೊಂದುತ್ತಾರೆ. ಮತ್ತೆ, ಅವನೂ ಕೂಡ ಈಶ್ವರನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ವರ್ತಿಸಿದಂತಾಯಿತಲ್ಲ! ನೀವು 
“ಯತ್ನೇ ಕೃತೇ ಯದಿ ನ ಸಿಧ್ಯತಿ ಕೋ3ತ್ರದೋಷಃ'- (ಇದು ಒಬ್ಬ ಕವಿಯ ವಚನ) - ಅರ್ಥ:- ಯತ್ನ ಮಾಡಿದ ಮೇಲೆಯೂ 
ಕಾರ್ಯ ಕೈಗೂಡದಿದ್ದರೆ, ಇದರಲ್ಲೇನು ದೋಷ? ಎಂದರೆ - ಯಾವುದೂ ಇಲ್ಲ.” ಎನ್ನುವಿರಾದರೆ, ನಾವು -“ಗೃಹಾಶ್ರಮದಿಂದ. 
ಬಹುಜನ ಮಕ್ಕಳಾಗಿ, ಪರಸ್ಪರ ವಿರುದ್ಧಾಚರಣ ಮಾಡಿ, ಹೊಡೆದಾಡಿ ಸತ್ತು ಹೋದರೆ, ಹಾನಿ ಎಷ್ಟಾಗುವುದು?' ಎಂದು ನಿಮ್ಮನ್ನು 
ಪ್ರಶ್ನಿಸತ್ತೇವೆ. ಜ್ಞಾನದ ವಿರೋಧದಿಂದ ಕಾದಾಟ ಬಹಳ ನಡೆಯುತ್ತದೆ. ಸಂನ್ಯಾಸಿಯು ಏಕಮಾತ್ರ ವೇದೋಕ್ತ ಧರ್ಮದ 
ಉಪದೇಶದಿಂದ ಪರಸ್ಪರ ಪ್ರೀತಿಯನ್ನು ಉಂಟುಮಾಡಿಸುವನಾದರೆ, ಲಕ್ಷಾಂತರ ಜನ ಮಾನವರನ್ನು ಉಳಿಸಿ ಬಿಡುವನು. 
ಸಾವಿರಾರು ಜನ ಗೃಹಸ್ಥರು ಸಾಧಿಸುವಂತೆ, ಮಾನವರನ್ನು , (ಮಾನವರ ಸಂಖ್ಯೆಯನ್ನು) ಹೆಚ್ಚಿಸುವನು. ಮತ್ತು ಮಾನವರೆಲ್ಲರೂ 
ಸಂನ್ಯಾಸವನ್ನು ತೆಗೆದುಕೊಳ್ಳಲೇಲಾರರು; ಏಕೆಂದರೆ - ಎಲ್ಲರ ವಿಷಯಾಸಕ್ತಿಯೂ ಎಂದಿಗೂ ನಿವೃತ್ತಿಯಾಗಲಾರದು. ಯಾರು 
ಯಾರು ಸಂನ್ಯಾಸಿಗಳ ಉಪದೇಶದಿಂದ ಧಾರ್ಮಿಕರಾದ ಮಾನವರಾಗುವರೋ, ಅವರೆಲ್ಲಾ ಸಂನ್ಯಾಸಿಗಳ ಮಕ್ಕಳಂತೆಯೇ ಸರಿ. 


ಸಂನ್ಕಾಸಿಗಳು - “ ನಮಗೆ ಕರ್ತವ್ಯವಾವುದೂ ಇಲ್ಲ. ಆಹಾರ - ವಸ್ತ್ರ ತೆಗೆದುಕೊಂಡು. ಅನಂದದಲ್ಲಿದ್ದರಾಯಿತು. 
ಅವಿದ್ಯಾರೂಪವಾದ ಪ್ರಪಂಚದೊಂದಿಗೆ ತಲೆ ಜಚ್ಚಿಕೊಳ್ಳುವುದೇಕೆ? ತನ್ನನ್ನೇ ಬ್ರಹ್ಮವೆಂದೊಪ್ಪಿ, ಸಂತುಷ್ಟರಾಗಿರುವುದು; ಯಾವನಾದರೂ 
ಬಂದು ಕೇಳಿದರೆ, ಅವನಿಗೂ ಕೂಡ, ಅದೇ ರೀತಿ, "ನೀನೂ ಬ್ರಹ್ಮ. ನಿನಗೆ ಪಾಪ - ಪುಣ್ಯ ಅಂಟುವುದಿಲ್ಲ. ಏಕೆಂದರೆ, ಶೀತ - 
ಉಷ್ಣ ಶರೀರದ, ಹಸಿವು ಬಾಯಾರಿಕೆ ಪ್ರಾಣದ ಮತ್ತು ಸುಖ - ದುಃಖ ಮನಸ್ಸಿನ ಧರ್ಮವಾಗಿದೆ. ಜಗತ್ತು ಮಿಥ್ಯೆ ಮತ್ತು ಜಗತ್ತಿನ 
ವ್ಯವಹಾರಗಳೂ ಕೂಡ ಎಲ್ಲವೂ ಕಲ್ಪಿತ, ಎಂದರೆ- ಸುಳ್ಳು, ಆದುದರಿಂದ, ಇದರಲ್ಲಿ ಸಿಕ್ಕಕೊಳ್ಳುವುದು ಬುದ್ಧಿವಂತರ ಕೆಲಸವಲ್ಲ. 
ಏನೇನು ಪಾಪ-ಪುಣ್ಯಗಳು ನಡೆಯುತ್ತವೋ, ಅವು ದೇಹದ ಮತ್ತು ಇಂದ್ರಿಯಗಳ ಧರ್ಮವಾಗಿದೆ, ಆತ್ಮನದಲ್ಲ; ಎಂದು 
ಹೇಳುತ್ತಾರೆ. ಇಂತಹದೇ ಉಪದೇಶ ಮಾಡುತ್ತಾರೆ. ಮತ್ತು ಸ್ವಲ್ಪ ವಿಲಕ್ಷಣವಾದ ಸಂನ್ಯಾಸದ ಧರ್ಮವನ್ನು ಹೇಣಿದ್ದೀರಿ. 
ಈಗ ನಾವು ಯಾವ ಮಾತನ್ನು ಸತ್ಯವೆಂದೂ, ಮತ್ತು ಯಾವನದನ್ನು ಸುಳ್ಳಿಂದೂ ತಿಳಿಯೋಣ? 

ಉತ್ಪರ:- ಅವರಿಗೆ ಒಳ್ಳೆಯ ಕರ್ಮಗಳೂ ಕೂಡ ಕರ್ತವ್ಯವಲ್ಲವೇನು? ನೋಡಿರಿ. ಮನುವು - “ವೈದಿಕೈಶ್ಚೈವ ಕರ್ಮಭಿಃ" 
“ಯಾವವು ಧರ್ಮಯಕ್ತವಾದ ಸತ್ಯ ಕರ್ಮಗಳಾಗಿವೆಯೋ, ಆ ವೈದಿಕ ಕರ್ಮಗಳನ್ನು ಸಂನ್ಕಾಸಿಗಳೂ ಕೂಡ ಅವಶ್ಯವಾಗಿ ಮಾಡಬೇಕೆಂದು 
ಬರೆದಿದ್ದಾನೆ. ಭೋಜನ - ಆಚ್ಛಾದನ - ಮೊದಲಾದ ಕರ್ಮಗಳನ್ನು ಅವರು ಬಿಡಬಲ್ಲರೇನು? ಈ ಕರ್ಮಗಳು ಬಿಟ್ಟುಹೋಗಲಾರದೇ 
ಇರುವಾಗ, ಉತ್ತಮ ಕರ್ಮಗಳನ್ನು ಬಿಟ್ಟುಬಿಡುವುದರಿಂದ ಅವರು ಪಶಿತರೂ ಮತ್ತು ಪಾಪ ಭಾಗಿಗಳೂ ಆಗುವುದಿಲ್ಲವೇನು? 
ಯಾವಾಗ ಗೃಹಸ್ಥರಿಂದ ಅನ್ನ-ವಸ್ತ್ರ ಮೊದಲಾದುವನ್ನು ತೆಗೆದುಕೊಳ್ಳುತ್ತಾರೋ ಮತ್ತು ಅವರಿಗೆ ಪ್ರತ್ಯುಪಕಾರ ಮಾಡುವುದಿಲ್ಲವೋ, ಆಗ. 
ಅವರು ಮಹಾ ಪಾಪಿಗಳಾಗುವುದಿಲ್ಲವೇನು? ಹೇಗೆ ಕಣ್ಣುಗಳಿಂದ ನೋಡದಿದ್ದರೆ ಮತ್ತು ಕಿವಿಗಳಿಂದ ಕೇಳದಿದ್ದರೆ, ಕಣ್ಣುಗಳ ಮತ್ತು 
ಕಿವಿಗಳ ಇರುವಿಕೆ ವ್ಯರ್ಥವೋ, ಹಾಗೆಯೇ ಯಾವ ಸಂನ್ಯಾಸಿಗಳು ಸತ್ಯೋಪದೇಶವನ್ನೂ, ಮತ್ತು ವೇದಗಳೇ ಮೊದಲಾದ ಸತ್ಯ 
ಶಾಸ್ತ್ರಗಳ ಮನನ - ಚಿಂತನವನ್ನೂ ಮತ್ತು ಪ್ರಜಾರವನ್ನೂ ಮಾಡುವುದಿಲ್ಲವೋ, ಅವರೂ ಕೂಡ ಜಗತ್ತಿನಲ್ಲಿ ರೆ, 
ಮತ್ತು ಯಾರು“ಅವಿದ್ಯಾರೂಪವಾದ ಜಗತ್ತಿನೊಂದಿಗೆ ಏಕೆ ತಲೆಚ್ಛಿಕೊಳ್ಳಬೇಕು”- ಎಂದು ಮೊದಲಾಗಿ ಬರೆಯುತ್ತಾರೋ, ಮತ್ತು 
ಹೇಳುತ್ತಾರೋ, ಹಾಗೆಯೇ ಉಪದೇಶಿಸುತ್ತಾರೋ, ಅವರೇ ಮಿಥ್ಯಾರೂಪರು ಮತ್ತು ಪಾಪವನ್ನು ಹೆಚ್ಚಿಸುವ ಪಾಪಿಗಳಾಗಿರುತಾರೆ.. 
ಶರೀರ ಮೊದಲಾದುದರಿಂದ ಏನೇನು ಕರ್ಮ ಮಾಡಲ್ಪಡುತ್ತದೋ, ಅದೆಲ್ಲವೂ ಆತ್ಮಸದೇ ಮತ್ತು ಅದರ ಫಲಗಳನ್ನು ಅನುಭವಿಸುವವನೂ 
ಆತ್ಮಸೇ ಆಗಿದ್ದಾನೆ. ಯಾರು ಜೀವನನ್ನು ಬ್ರಹವೆನ್ನುತ್ತಾರೋ, ಅವರು ಅವಿದ್ಯಾ- ನಿದ್ರೆಯಲ್ಲಿ ಲೀನರಾಗಿರುತ್ತಾರೆ. ಏಕೆಂದರೆ- ಜೀವನು. 
ಅಲ್ಪನು, (ಅಣು ಸ್ವರೂಪನು) ಆಲ್ವಜ್ಞನು ಮತ್ತು ಬ್ರಹ್ಮವ ಸರ್ವವ್ಯಾಪಕ ಮತ್ತು ಸರ್ವಜ್ಞವಾಗಿದೆ. ಬ್ರಹ್ಮನ ನಿತ್ಯ ಶುದ್ಧ ಮುಕ್ತ 
ಸ್ವಭಾವಯಕ್ತವಾಗಿದೆ. ಮತ್ತು ಜೀವನು ಒಮ್ಮೊಮ್ಮೆ ಬದ್ಧನೂ, ಮತ್ತು ಒಮ್ಮೊಮ್ಮೆ ಮುಕ್ತನೂ ಆಗಿರುತ್ತಾನೆ. ಬ್ರಹತ್ಕಿ (ಅದು) ಸರ್ವ 
ವ್ಯಾಪಕ -ಸರ್ವಜ್ಞವಾಗಿರುವುದರಿಂದ ಭ್ರಮ ಅಥವಾ ಅವಿದ್ಯೆ ಎಂದೂ ಉಂಟಾಗಲಾರದು. ಮತ್ತು ಜೀವನಿಗೆ ಆಗಾಗ ವಿದ್ಯೆ ಮತ್ತು 
ಆಗಾಗ. ಅವಿದ್ಯೆ ಉಂಟಾಗುತ್ತದೆ. ಬ್ರಹ್ಮವ್ರ ಜನನ - ಮರಣದ ದುಃಖವನ್ನು ಎಂದಿಗೂ ಹೊಂದುವುದಿಲ್ಲ; ಮತ್ತು ಜೀವನು. 
ಹೊಂದುತ್ತಾನೆ. ಆದುದರಿಂದ ಅವರ ಈ ಉಪದೇಶ ಮಿಥೈೆಯಾಗಿದೆ. 


ಪ್ರ್ನೆ:- ಸಂನ್ಯಾಸಿಗಳು ಸರ್ವಕರ್ಮವಿನಾಶಿಯಾಗಿರುತ್ತಾರೆ ಮತ್ತು ಆಗ್ನಿಯ ಹಾಗೂ ಧಾತುವಿನ ಸ್ಪರ್ಶವನ್ನು ಮಾಡುವುದಿಲ್ಲ - 
ಈ ಮಾತು ಸತ್ಯವೋ ಅಥವಾ ಅಲ್ಲವೋ? 


ಉತ್ತರ:- ಅಲ್ಲ, “ಸಮ್ಮಕ್‌ ನಿತೃಮಾಸ್ತೇ ಯಸ್ಮಿನ್‌, ಯದ್ದಾ ಸಮ್ಮಕ್‌ ನೃಸ್ಯಂತಿ ದುಃಖಾನಿ ಕರ್ಮಾಣಿ ಯೇನ ಸ 


106 ಸತ್ಯಾರ್ಥ ಪ್ರಕಾಶ 
ಸಂನ್ಮಾಸಃ ಸ. ಪ್ರಶಸ್ತೋ ವಿದ್ಯತೇ ಯಸ್ಕೆ ಸ. ಸಂನ್ಯಾಸೀ”, ಯಾವನು ಬ್ರಹ್ಮಸ್ಥನಾಗಿರುತ್ತಾನೋ ಮತ್ತು ಯಾವುದರಿಂದ ದುಷ್ಟ 
ಕರ್ಮಗಳ ತ್ಕಾಗವು ಮಾಡಲ್ಪಡುತ್ತದೋ, ಆ ಉತ್ತಮ ಸ್ವಭಾವ ಯಾವನಲ್ಲಿರುತ್ತದೋ, ಅವನು ಸಂನ್ಕಾಸಿಯೆನ್ನಿಸಿಕಳ್ಳತ್ತಾನೆ. 
ಹೀಗೆ, ಸತ್ಯರ್ಮಕರ್ತೃವೂ, ಮತ್ತು ದುಷ್ಟಕರ್ಮಗಳ ನಾಶಕನೂ ಸಂನ್ಯಾಸಿ ಎನ್ನಿಸಿಕೊಳ್ಳುತ್ತಾನೆ. 

ಪ್ರಶ್ನೆ:- ಅಧ್ಯಾಪನ ಮತ್ತು ಉಪದೇಶವನ್ನು ಗೃಹಸ್ಥರು ಮಾಡುತ್ತಾ ಇರುತ್ತಾರೆ. ಪುನಃ ಸಂನ್ಯಾಸಿಯ ಪ್ರಯೋಜನವೇನು? 


ಪಕ್ನೆ:- ಸತ್ಯೋಪದೇಶವನ್ನು ಎಲ್ಲ ಆಶ್ರಮಸ್ಥರೂ ಮಾಡಲಿ ಮತ್ತು ಕೇಳಲಿ. ಆದರೆ ಎಷ್ಟು ಅವಕಾಶ ಮತ್ತು ನಿಷ್ಟಕ್ಷಪಾತತ್ವ. 
ಸಂನ್ಕಾಸಿಗಿರುತ್ತದೋ, ಅಷ್ಟು ಗೃಹಸ್ಥರಿಗೆ ಇರುವುದಿಲ್ಲ. ಹೌದು; ಯಾರು ಬ್ರಾಹ್ಮಣರಾಗಿದ್ದಾರೋ ಅವರ ಕರ್ತವ್ಯವೇ ಪುರುಷರು 
ಪುರುಷರಿಗೂ ಮತ್ತು ಸ್ತ್ರೀಯರು ಸ್ತ್ರೀಯರಿಗೂ ಸತ್ಯೋಪದೇಶ ಮಾಡುವುದು ಮತ್ತು ಓದಿಸುವುದಾಗಿದೆ. ಸಂಸ್ಕಾಸಿಗೆ ಎಷ್ಟು 
ಪರ್ಯಟನದ ಅವಕಾಶ ಸಿಕ್ಕುತ್ತದೋ, ಅಷ್ಟು ಗೃಹಸ್ಥ ಬ್ರಾಹ್ಮಾರೇ ಮೊದಲಾದವರಿಗೆ ಎಂದಿಗೂ ಸಿಕ್ಕರಾರದು. ಯಾವಾಗ 
ಬ್ರಾಹ್ಮಣರು. ವೇದವಿರುದ್ಧನಾದ ಆಚರಣಗಳನ್ನು ಮಾಡುತ್ತಾರೋ, ಆಗ ಅವರ ನಿಯಂತ್ರಣ ಕರ್ತವು ಸಂನ್ಯಾಸಿಯೇ 
ಆಗಿರುತ್ತಾನೆ. * ಆದುದರಿಂದ, ಸಂನ್ಮಾಸದ ಇರುವಿಕೆ ಉಚಿತವಾಗಿದೆ. 


ಪ್ರಶ್ನೆ:-“ ಏಕರಾತ್ರಿಂ ವಸೇದ್ಧಾ ಮೇ"- ಈ ಮೊದಲಾದ ವಚನಗಳಿಂದ ಸಂನ್ಯಾಸಿಯು ಒಂದು ಸ್ಥಳದಲ್ಲಿ ಒಂದು ರಾತ್ರಿ 
ಮಾತ್ರ ಇರಬೇಕು; ಹೆಚ್ಚು ನಿವಾಸ ಮಾಡಬಾರದು - ಎಂದು ತಿಳಿದುಬರುವುದಿಲ್ಲವೇ? 

ಉತ್ಪರ:- ಈ ಮಾತು ಸ್ವಲ್ಪ ಅಂಶದಲ್ಲಿಯೇನೋ ಒಳ್ಳೆಯದು. ಏಕೆಂದರೆ - ಒಂದೇ ಕಡೆ ವಾಸಮಾಡುವುದರಿಂದ ಜಗತ್ತಿನ: 
ಉಪಕಾರ ಹೆಚ್ಚಾಗಿ ಆಗಲಾರದು. ಮತ್ತು ನಿರ್ದಿಷ್ಟ ಸ್ಥಾನದ ಅಭಿಮಾನ ಕೂಡ ಹುಟ್ಟುತ್ತದೆ. ರಾಗದ್ವೇಷವೂ ಅಧಿಕವಾಗುತ್ತದೆ. 
ಆದರೆ, ಒಂದೇ. ಸ್ಥಾನಮಾನದಲ್ಲಿರುವುದರಿಂದ ವಿಶೇಷವಾದ ಉಪಕಾರವಾಗುವುದಾದರೆ, ಇರಬಹುದು. ಉದಾಹರಣೆಗಾಗಿ, 
ಜನಕರಾಜನ ಹತ್ತಿರ ನಾಲ್ಕು ನಾಲ್ಕು ತಿಂಗಳವರೆಗೆ ಪಂಚಶಿಖನೇ ಮೊದಲಾದವರೂ, ಮತ್ತು ಬೇರೆ ಸಂನ್ಯಾಸಿಗಳು ಅದೆಷ್ಟೋ 
ವರ್ಷಗಳವರೆಗೂ, ನಿವಾಸಮಾಡುತ್ತಿದ್ದರು. ಮತ್ತು “ಒಂದೇ ಕಡೆ ಇರಬಾರದು”- ಎಂಬ ಈ ಮಾತನ್ನು, ಆಧುನಿಕ ಪಾಷಂಡೀ 
ಸಾಂಪ್ರದಾಯಕರು ಬರೆದಿದ್ದಾರೆ. ಏಕೆಂದರೆ - ಸಂನ್ಯಾಸಿಯು ಒಂದೇ ಕಡೆ ಹೆಚ್ಚಾಗಿರುವನಾದರೆ, ತಮ್ಮ ಪಾಷಂಡ ನುಚ್ಚಿನೂರಾಗಿ, 
ಹೆಚ್ಚು ವರ್ಧಿಸಲಾರದು - ಎಂಬುದು ಅವರ ಭಾವನೆ. 

ಪ್ರಶ್ನೆ - ಯತೀನಾಂ ಕಾಂಚನಂ ದದ್ಯಾತ್ವಾಂಬೂಲಂ ಬ್ರಹ್ಮರಿಣಾಮ್‌ | 

ಚೋರಾಣಾಮಭಯಂ ದದ್ಮಾದ್ಯೋ ನರೋ ನರಕಂ ವ್ರಜೇತ್‌ ॥| 


ಈ ಮೊದಲಾದ ವಚನಗಳ ಅಭಿಪ್ರಾಯ, ಸಂನ್ಯಾಸಿಗಳಿಗೆ ಯಾವನು ಚಿನ್ನದ ದಾನ ಮಾಡುವನೋ, ಆ ದಾತೃವು ನರಕವನ್ನು 
ಹೊಂದುತ್ತಾನೆ - ಎಂಬುದಾಗಿದೆ. 

ಉತ್ತರಣ ಈ ಮಾತು ಕೂಡ ವರ್ಣಾಶ್ರಮ ವಿರೋಧಿಗಳೂ, ಸಾಂಪ್ರದಾಯಿಕರೂ ಮತ್ತು ಸ್ವಾರ್ಥಸಾಧಕರೂ ಅದ 
ಪೌರಾಣಿಕರಿಂದ ಕಲ್ಪಿತವಾಗಿದೆ. ಏಕೆಂದರೆ - “ ಸಂನ್ಯಾಸಿಗಳಿಗೆ ಧನ ಸಿಕ್ಕಿದರೆ, ಅವರು ನಮ್ಮ ಖಂಡನವನ್ನು ಬಹಳವಾಗಿ. 
ಮಾಡಬಲ್ಲವರಾಗುವರು. ಮತ್ತು ನಮಗೆ ಹಾನಿಯುಂಟಾಗುವುದು. ಮತ್ತು ಅವರು ನಮ್ಮ ಅಧೀನದಲ್ಲಿಯೂ ಇರುವುದಿಲ್ಲ. 
ಮತ್ತು ಭಿಕ್ಷೆಯೇ ಮೊದಲಾದ ವ್ಯವಹಾರಗಳು ನಮ್ಮ ಅಧೀನದಲ್ಲಿ ಇದ್ದರೆ, ಹೆದರುತ್ತಾ ಇರುವರು” - ಎಂದೇ ಅವರ ಭಾವನೆ. 
ಮೂರ್ಬರಿಗೂ ಮತ್ತು ಸ್ವಾರ್ಥಿಗಳಿಗೂ ದಾನ ಕೊಡುವುದರಲ್ಲಿ ಪುಣ್ಯವಿದೆಯೆಂದೂ ನೀವು ತಿಳಿಯುತ್ತೀರಿ ; ಹೀಗಿರುವಾಗ, 
ವಿದ್ವಾಂಸರೂ ಮತ್ತು ಪರೋಪಕಾರಿಗಳೂ ಆದ. ಸಂನ್ಯಾಸಿಗಳಿಗೆ ಕೊಡುವುದರಲ್ಲಿ ಯಾವ ದೋಷವೂ ಆಗಲಾರದು. 
ನೋಡಿರಿ:- 

ವಿವಿಧಾನಿ ಚೆ ರತ್ನಾನಿ ವಿವಿಕ್ಟೋಸೂಪಪಾದಯೇತ್‌ ॥ (ಮನು:- ೧೧.೬) 

“ನಾನಾ ವಿಧದ ರತ್ನ, ಸುವರ್ಣ ಮೊದಲಾದ ಧನವನ್ನು, (ವಿವಿಕ್ತೇಷು) ಎಂದರೆ ಸಂನ್ಯಾಸಿಗಳಿಗೆ ಕೊಡಬೇಕು". - ಎಂದಿದ್ದಾನೆ. 
ಮನು; ಮತ್ತು ನಿಮ್ಮ ಆ ಶ್ಲೋಕವೂ. ಅನರ್ಥಕವೇ ಆಗಿದೆ. ಏಕೆಂದರೆ - ಸಂನ್ಯಾಸಿಗಳಿಗೆ ಚಿನ್ನವನ್ನು ಕೊಡುವುದರಿಂದ 
ಯಜಮಾನನು ನರಕಕ್ಕೆ ಹೋಗುವನಾದರೆ, ಬೆಳ್ಳಿ , ಮತ್ತು, ವಜ್ರ- ಮೊದಲಾದುವನ್ನು ಕೊಟ್ಟರೆ ಸ್ವರ್ಗಕ್ಕೆ ಹೋಗುವನೇ? 

ಪ್ರಶ್ನೆ:- ಈ ಪಂಡಿತರು ಇದನ್ನು ಪಠಿಸುವಾಗ ಮರೆತರು. ಇದು - “ ಯತಿಹಸ್ತೇ ಧನಂ ದದ್ಯಾತ್‌ `” - ಎಂದಿದೆ. ಎಂದರೆ 
- ಯಾವನು ಸಂನ್ಯಾಸಿಗಳ ಕೈಯಲ್ಲಿ ಧನವನ್ನು ಕೊಡುತ್ತಾನೋ, ಅವನು ನರಕಕ್ಕೆ ಹೋಗುತ್ತಾನೆ. 


* ಇಂದು ಸಂಸ್ಕಾಸಿಗಳೇ ಗೃಹಸ್ಥ ಬ್ರಾಹ್ಮಣರಿಗೆ, ಅಂಜುವುದು ಎಷ್ಟು ಶೋಜನೀಯ ? 





ಪಂಚಮ ಸಮುಲ್ಲಾಸ 107. 

ಉತ್ತರ; - ಈ ವಚನವನ್ನೂ ಕೂಡ ಅವಿದ್ವಾಂಸನು ಕಪೋಲಕಲ್ಪನೆಯಿಂದ ರಚಿಸಿದ್ದಾನೆ. ಏಕೆಂದರೆ - ಕೈಯಲ್ಲಿ ಧನಕೊಡುವುದರಿಂದ. 
ದಾತೃವು ಹೋಗುವನಾದರೆ, ಪಾದದ ಮೇಲೆ ಇಡುವುದರಿಂದ, ಅಥವಾ ಗಂಟುಕಟ್ಟಿಕೊಡುವುದರಿಂದ ಸ್ಪರ್ಗಕ್ಕೆ ಹೋಗುವನೇ? 
ಕಳ್ಳರೇ ಮೊದಲಾದವರಿಂದ ಪೀಡಿತನಾಗಬಹುದು. ಮತ್ತು ಮೋಹಿತನೂ ಆಗಬಹುದು - ಎಂಬುದೇನೋ ಸರಿಯೇ. ಆದರೆ, 
ಯಾವನು ವಿದ್ದಾಂಸನಾಗಿರುತ್ತಾನೋ, ಅವನು ಆಯುಕ್ತವಾದ ವ್ಯವಹಾರವನ್ನು ಎಂದಿಗೂ ಮಾಡಲಾಗುವುದಿಲ್ಲ; ಮೋಹದಲ್ಲಿಯೂ 
ಸಿಕ್ಕುಕೊಳ್ಳುವುದಿಲ್ಲ. ಏಕೆಂದರೆ- ಅವನು ಮೊದಲು ಗೃಹಾಶ್ರಮದಲ್ಲಿ ಅಥವಾ ಪೂರ್ವಾಶ್ರಮದಲ್ಲಿ ಎಲ್ಲವನ್ನೂ ಅನುಭವಿಸಿರುತಾನೆ; 
ಅಥವಾ ಎಲ್ಲವನ್ನೂ ಕುಡಿರುತ್ತಾನೆ. ಮತ್ತು ಯಾವನು ಬ್ರಹ್ಮತರ್ಯದಿಂದಲೇ (ಂನ್ಶಾಸಿ) ಆಗಿರುತ್ತಾನೋ, ಅವನು ಪೂರ್ಣ 
ವೈರಾಗ್ಯಯಕ್ತನಾಗಿರುವುದರಿಂದ ಎಂದಿಗೂ ಮೋಹಕ್ಕೆ ಸಿಕ್ಕುಕೊಳ್ಳುವುದಿಲ್ಲ. 

ಪ್ರ್ನೆ; - ಶ್ರಾದ್ಧದಲ್ಲಿ ಸಂನ್ಯಾಸಿಯು ಬಂದರೆ, ಅಥವಾ (ಅವನಿಗೆ) ಊಟ ಮಾಡಿಸಿದರೆ, ಪಿತೃಗಳು ಓಡಿ ಹೋಗುವರು 
ಮತ್ತು ನರಕದಲ್ಲಿ ಬೀಳುವರು - ಎಂದು ಜನರು ಹೇಳುತ್ತಾರೆ. 

ಉತ್ಪರ - ಮೊದಲಾಗಿ, ಮೃತರಾದ ಪಿತೃಗಳ ಆಗಮನ ಮತ್ತು ಮಾಡಲ್ಪಟ್ಟ ಶ್ರಾದ್ಧ ಮೃತರಾದ ಪಿತೃಗಳಿಗೆ ಲಭಿಸುವುದೇ 
ಅಸಂಭವ ಮತ್ತು ವೇದಗಳಿಗೆ ಹಾಗೂ ಯುಕ್ಷಿಗೆ ವಿರುದ್ಧವಾಗಿರುವುದರಿಂದ ಮಿಠ್ಕೆಯಾಗಿದೆ. ಮತ್ತು ಬರುವುದೇ ಇಲ್ಲವಾದಾಗ, 
ಓಡಿಹೋಗುವವರು ಯಾರು? ತಮ್ಮ ಪಾಪ - ಪುಣ್ಯಗಳಿಗನಸಾರವಾಗಿ, ಈಶ್ವರನ ವ್ಯವಸ್ಥೆಯಿಂದ ಮರಣಾನಂತರ ಜೀವರು 
ಜನ್ನವೆತ್ತುವಾಗ, ಅವರ ಬರುವಿಕೆ ಹೇಗೆ ಸಾಧ್ಯವಾಗಬಲ್ಲದು? ಆದುದರಿಂದ, ಈ ಮಾತೂ ಕೂಡ ಉದರಾರ್ಥಿಗಳಾದ. 
ಪೌರಾಣಿಕರ ಮತ್ತು ವೈರಾಗಿಗಳ ಮಿಥ್ಯಾ ಕಲ್ಪನೆಯೇ ಆಗಿದೆ. ಅಹುದು; ಎಲ್ಲಿ ಸಂನ್ಯಾಸಿಗಳು. ಹೋಗುವರೋ ಅಲ್ಲಿ, 
ಈ ಮೃತರ ಶ್ರಾದ್ಧದ ಮಾಡುವಿಕೆ ಎಂಬ ಪಾಷಂಡ ವೇದಗಳೇ ಮೊದಲಾದ ಶಾಸ್ತ್ರಗಳಿಗೆ ವಿರುದ್ಧವಾಗಿರುವುದರಿಂದ, ದೂರಕ್ಕೆ. 
ಓಡಿಹೋಗುವುದು - ಎಂಬುದೇನೋ ಸರಿ, 

ಪ್ರಶ್ನೆ ಯಾವನು ಬ್ರಹ್ಮಕರ್ಯದಿಂದ ಸಂನ್ಕಾಸ ತೆಗೆದುಕೊಳ್ಳುವನೋ, ಅವನ ನಿರ್ವಾಹ ಕಷ್ಟದಿಂದ ಆಗುವುದು ಮತ್ತು 
ಕಾಮದ ನಿರೋಧವೂ ಕೂಡ ಅತಿ ಕಠಿಣವಾಗಿರುತ್ತದೆ. ಆದುದರಿಂದ ಗೃಹಾಶ್ರಮ, ವಾಸಪ್ರಸ್ನ - ಇವನ್ನು ನಿರ್ವಹಿಸಿ, ಯಾವಾಗ 
ವೃದ್ಧನಾಗುವನೋ, ಆಗಲೇ ಸಂನ್ಯಾಸ ತೆಗೆದುಕೊಳ್ಳುವುದು ಒಳ್ಳೆಯದಾಗಿರುತ್ತದೆ. 

ಉತ್ತರ- ಯಾವನು ನಿರ್ವಹಿಸಲಾರನೋ, ಇಂದ್ರಿಯಗಳನ್ನು ನಿಗ್ರಹಿಸಲಾರನೋ, ಅವನು ಬ್ರಹ್ಮಕರ್ಯದಿಂದ ಸಂನ್ಕಾಸ 
ತೆಗೆದುಕೊಳ್ಳಬಾರದು. ಆದರೆ ಯಾವನು ನಿಗ್ರಹಿಸಬಲ್ಲನೋ, ಅವನೇಕಕ್ಕೆ ತೆಗೆದುಕೊಳ್ಳಬಾರದು? ಯಾವ ಪುರುಷನು ವಿಷಯದ 
ದೋಷಗಳನ್ನೂ ಮತ್ತು ವೀರ್ಯಸಂರಕ್ಷಣದ ಗುಣಗಳನ್ನೂ ತಿಳಿದಿರುತ್ತಾನೋ, ಅವನು ವಿಷಯಾಗಕ್ತವಾಗುವುದಿಲ್ಲ. ಮತ್ತು ಅವನ: 
ವೀರ್ಯವು ವಿಚಾರವೆಂಬ ಬೆಂಕಿಗೆ ಕಟ್ಟಿಗೆಯಂತಿರುತ್ತದೆ : ಎಂದರೆ ಅದರಲ್ಲಿಯೇ ವ್ಯಯವಾಗಿ ಹೋಗುತ್ತದೆ. ಹೇಗೆ ವೈದ್ಯನ ಮತ್ತು 
ಔಷಧಗಳ ಅವಶ್ಯಕತೆ ರೋಗಿಗೆ ಇರುತ್ತರೋ, ಹಾಗೆ ರೋಗರಸಿತನಿಗೆ ಇರುವುದಿಲ್ಲ. ಇದೇ ರೀತಿ ಯಾವ ಪುರುಷನಿಗೆ ಅಥವಾ ಸೀಗೆ 
ವಿದ್ಯಾ, ಧರ್ಮವೃದ್ಧಿ ಮತ್ತು ಸಮಸ್ತ ಜಗತ್ತಿನ ಉಪಕಾರ ಮಾಡುವುದೇ ಉದ್ದೇಶ್ಯವಾಗಿರುತ್ತದೋ, ಅವನು ಅಥವಾ ಅವಳು ಪಂಚಶಿಖ 
ಮೊದಲಾದ ಪುರುಷರೂ ಮತ್ತು ಗಾರ್ಗಿ- ಮೊದಲಾದ ಸ್ತ್ರೀಯರೂ ಇದ್ದಂತೆ, ವಿವಾಹ ಮಾಡಿಕೊಳ್ಳುವುದೇ ಇರಬಹುದು. 
ಆದುದರಿಂದ ಅಧಿಕಾರಿಗಳಾಗಿರುವವರು ಸಂನ್ಯಾಸಿಗಳಾಗುವುದು ಉಚಿತವಾಗಿರುತ್ತದೆ. ಮತ್ತು ಅನಧಿಕಾರಿಯು ಸಂನ್ಕಾಸ ಸ್ವೀಕಾರ 
ಮಾಡುವನಾದರೆ, ತಾನೂ ಮುಳುಗುವನು; ಮತ್ತು ಆನ್ಕರನ್ನೂ ಮುಳುಗಿಸುವನು. ಹೇಗೆ ಚಕ್ರವರ್ತಿಯಾದ ರಾಜನು %ಮ್ರಾಟ' 
ನಾಗಿರುತ್ತಾನೋ, ಹಾಗೆ ಸಂನ್ಯಾಸಿಯು "ಪರಿವ್ರಾಟ' ಫಾಗಿರುತ್ತಾನೆ, ವಿಶೇಷತಃ ರಾಜನು ತನ್ನ ದೇಶದಲ್ಲಿ ಅಥವಾ ತನ್ನ ಸಂಬಂಧಿಗಳ 
ನಡುವೆ ಸತ್ಯಾರವನ್ನು ಪಡೆಯುತ್ತಾನೆ ಮತ್ತು ಸಂನ್ಯಾಸಿಯು ಎಲ್ಲೆಡೆಯೂ ಪೂಜಿತನಾಗುತ್ತಾನೆ. 

ವಿದ್ಯತ್ವಂ ಚ ನೃಷತ್ವಂಚ ನೈವ ತುಲ್ಕಂ ಕದಾಚನ | 

ಸ್ವನೇತೇ ಪೂಜ್ಯತೇ ರಾಜಾ ವಿದ್ಯಾನ್‌ ಸರ್ವತ್ರ ಪೂಜ್ಯತೇ ॥॥ 

ಇದು ಚಾಣಕ್ಕನೀತಿಶಾಸ್ತ್ರದ ಶ್ಲೋಕವಾಗಿದೆ. ವಿದ್ವಾಂಸನ ಮತ್ತು ರಾಜನ ಸಮತ್ವ ಎಂದಿಗೂ ಆಗಲಾರದು. ಏಕೆಂದರೆ - ರಾಜನು 
ತನ್ನ ರಾಜ್ಯದಲ್ಲಿ ಮಾತ್ರ ಮಾನ ಮತ್ತು ಸತ್ಯಾರ ಹೊಂದುತ್ತಾನೆ ಮತ್ತು ವಿದ್ವಾಂಸನು ಸರ್ವತ್ರ ಮಾನ- ಗೌರವಗಳನ್ನು ಪಡೆಯುತ್ತಾನೆ. 
ಆದುದರಿಂದ, ವಿದ್ಯೆ ಕಲಿಯಲು , ಸುಶಿಕ್ಷಣ ಗ್ರಹಿಸಲು ಮತ್ತು ಬಲಯುಕ್ತನಾಗುವುದೇ ಮೊದಲಾದುದಕ್ಕಾಗಿ ಬ್ರಹ್ಮಚರ್ಯ, ಎಲ್ಲ 


108 ಸತ್ಯಾರ್ಥ ಪ್ರಜಶ. 
ಬಗೆಯ ಉತ್ತಮ ವ್ಯವಹಾರಗಳನ್ನು ಸಾಧಿಸಲು ಗೃಹಸ್ಥ, ವಿಚಾರ, ಧ್ಯಾನ ಮತ್ತು ವಿಜ್ಞಾನಗಳನ್ನು ವರ್ಧಿಸಲು ತಪಕ್ಶರ್ಯೆಗಾಗಿ. 
ವಾನಪ್ರಸ್ಥ ಮತ್ತು ವೇದಗಳೇ ಮೊದಲಾದ ಸತ್ಯಕಾಸ್ತ್ರಗಳ ಪ್ರಚಾರ, ಧರ್ಮ ವ್ಯವಹಾರದ ಸ್ವೀಕಾರ ಮತ್ತು ದುಷ್ಟ ವ್ಯವಹಾರದ 
ತ್ಯಾಗ, ಸತ್ಯೋಪದೇಶ ಮತ್ತು ಸರ್ವರನ್ನೂ ಸಂದೇಹರಹಿತರನ್ನಾಗಿ ಮಾಡುವುದು - ಮೊದಲಾದುದಕ್ಕಾಗಿ ಸಂನ್ಕಾಸಾಶ್ರಮವಿುತ್ತದೆ. 
ಆದರೆ, ಯಾರು ಈ ಸಂನ್ಯಾಸದ ಮುಖ್ಯ ಧರ್ಮವಾದ ಸತ್ಯೋಪದೇಶ ಮೊದಲಾದುವನ್ನು ಮಾಡುವುದಿಲ್ಲವೋ, ಅವರು ಪತಿತರು 
ಮತ್ತು ನರಕಗಾಮಿಗಳಾಗುತ್ತಾರೆ. ಈ ಕಾರಣದಿಂದ, ಸತ್ಕೋಪದೇಶ, ಶಂಕಾಸಮಾಧಾನ, ವೇದಗಳೇ ಮೊದಲಾದ ಸತ್ಯಕಾಸ್ತ್ರಗಳ 
ಅಧ್ಯಾಪನ ಮತ್ತು ವೇದೋಕ್ತಧರ್ಮದ ವೃದ್ಧಿಯನ್ನು ಪ್ರಯತ್ನಪೂರ್ವಕವಾಗಿ ಮಾಡಿ, ಸಮಸ್ತ ಜಗತ್ತಿನ ಉಸ್ನತಿಯನ್ನ ಸಾಧಿಸುವುದರಲ್ಲಿ 
ನಿರತರಾಗಿರುವುದು ಸಂವ್ಯಾಸಿಗಳಿಗೆ ಉಚಿತವಾಗಿದೆ. 

ಪ್ರಶ್ನೆ- ಯಾರು ಸಂನ್ಕಾಸಿಗಳಿಂದ ಬೇರೆಯಾದ ಸಾಧುಗಳು, ವೈರಾಗಿಗಳು, ಗೋಸಾಯಿಗಳು, ಖಾಖಿಗಳು* ಮೊದಲಾದವರು. 
ಇದ್ದಾರೋ, ಅವರೂ ಸಂಸ್ಕಾಸಾಶ್ರಮದಲ್ಲಿ ಎಣಿಸಲ್ಪಡುತ್ತಾರೋ, ಅಥವಾ ಇಲ್ಲವೋ? 

ಉತ್ತರ: ಇಲ್ಲ. ಏಕೆಂದರೆ - ಅವರಲ್ಲಿ ಸಂನ್ಯಾಸದ ಒಂದು ಲಕ್ಷಣವೂ ಇಲ್ಲ. ಅವರು ವೇದವಿರುದ್ಧವಾದ ಮಾರ್ಗದಲ್ಲಿ 
ಪ್ರವ್ತರಾಗಿ, ವೇದಕ್ಕಿಂತ ಮಿಗಿಲಾಗಿ ತಮ್ಮ ಸಂಪ್ರದಾಯದ ಆಚಾರ್ಯರುಗಳ ವಚನಗಳನ್ನು ಒಪ್ಪತ್ತಾರೆ ; ಮತ್ತು ಕೇವಲ ತಮ್ಮ 
ಮತದ ಪ್ರಶಂಸೆಯನ್ನು ಮಾಡುತ್ತಾರೆ. ಮಿಥ್ಯಾ ಪ್ರಪಂಚದಲ್ಲಿ ಸಿಕ್ಕಿಕೊಂಡು, ತಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರನ್ನೂ ತಮ್ಮ ತಮ್ಮ 
ಮತಗಳಲ್ಲಿ ಸಿಕ್ಕಕೊಳ್ಳತ್ತಾರೆ. ಸುಧಾರಣೆ ಮಾಡುವುದಂತೂ ದೂರವೇ ಉಳಿಯಿತು; ಅದಕ್ಕೆ ಪ್ರತಿಕೂಲವಾಗಿ ಜಗತ್ತನ್ನು ಭ್ರಾಂತಿ 
ಸಿಕ್ಕ, ಅಧೋಗತಿಗೆ ಈಡುಮಾಡುತ್ತಾರೆ. ಮತ್ತು ತಮ್ಮ ಸ್ವಾರ್ಥವನ್ನು ಸಾಧಿಸಿೊಳ್ಳುತ್ತಾರೆ. ಆದುದರಿಂದ ಇವರನ್ನು 
ಸಂನ್ಕಾಸಾಶ್ರಮದಲ್ಲಿ ಎಣಿಸಲಾರೆವು. ಆದರೆ - ಇವರು ಪರಿಪಕ್ವ ಸ್ಪಾರ್ಥಶ್ರಮಿಗಳಂತೂ ಅಹುದೇ ಅಹುದು. ಇದರಲ್ಲಿ ಏನೂ. 
ಸಂದೇಹವಿಲ್ಲ, ಯಾವುದರಿಂದ ತಮಗೂ ಮತ್ತು ಸಮಸ್ತ ಜಗತ್ತಿಗೂ, ಈ ಲೋಕದಲ್ಲಿ - ಎಂದರೆ ಈಗಿನ ಜನ್ಮದಲ್ಲಿ 
ಪರಲೋಕದಲ್ಲಿ - ಎಂದರೆ, ಮುಂದಣ ಜನ್ಮದಲ್ಲಿ, ಸ್ವರ್ಗದ - ಎಂದರೆ ಸುಖದ ಅನುಭವವನ್ನು ಉಂಟುಮಾಡುತ್ತಾರೋ, ಅಂತಹ, 
ಧರ್ಮದಲ್ಲಿ ಯಾರು ಸ್ವತಃ ನಡೆಯುತ್ತಾ, ಸಮಸ್ತ ಜಗತ್ತನ್ನೂ ನಡೆಯಿಸುತ್ತಾರೋ, ಆ ಧರ್ಮಾತ್ಮರಾದ ಜನರೇ ಸಂನ್ಯಾಸಿಗಳು ಮತ್ತು 
ಮಹಾತ್ಮದು ಆಗಿರುತ್ತಾರೆ. 


ಹೀಗೆ ಸಂಕ್ಷೇಪವಾಗಿ ಸಂನ್ಕಾಸಾಶ್ರಮದ ಶಿಕ್ಷಣವನ್ನು ಬರೆದೆವು. ಈಗ ಇದರಿಂದ ಮುಂದಕ್ಕೆ ರಾಜ - ಪ್ರಜಾ ಧರ್ಮದ ವಿಷಯ 
ಬರೆಯಲ್ಪಡುವುದು. 
ಇತಿ ಶ್ರೀಮದ್ಭಯಾಂದಸರಸ್ಯತೀ ಸ್ಥಾಮಿಕೃತೇ' ಸತ್ಯಾರ್ಥಪ್ರಕಾಶೇ 
ಸುಭಾಷಾವಿಭೂಷಿತೇ ವಾಸಪ್ರಸ್ತ-ಸಂನ್ಯಾಸಶ್ರಮವಿಷಯೇ 
ಪಂಚಮಃ ಸಮುಲ್ದಾಸಃ ಸಂಪೂರ್ಣ: 


* ಬೂದಿಬಡುಕರು, ಮಣ್ಣನ್ನು ಮೆತ್ತಿಕೊಳ್ಳುವವರು. 


ಅಥ ದಶಮಸಮುಲ್ದಾಸಾರಂಭಃ 
ಅಥಾಚಾರಾನಾಚಾರ ಭಕ್ಷ್ಯಾ ಭಕ್ಷ್ಯವಿಷಯಾನ್‌ 
ವ್ಯಾಖ್ಯಾಸ್ಮಾಮಃ 
ಈಗ, ಧರ್ಮಯುಕ್ತವಾದ ಕರ್ಮಗಳ ಆಚರಣ, ಸುಶೀಲತ್ವ, ಸತ್ಟುರುಷರ ಸಂಗ ಮತ್ತು ಸದ್ದಿದೈೆಯನ್ನು ಗ್ರಹಿಸುವುದರಲ್ಲಿ 
ಅಭಿರುಚಿ-ಮೊದಲಾದ ಯಾವ ಆಚಾರವಿದೆಯೋ, ಮತ್ತು ಇವಕ್ಕೆ ವಿರುದ್ಧವಾಗಿ ಯಾವುದು ಅನಾಚಾರವೆನಿಸುತ್ತದೋ, ಅದನ್ನು 
ಕುರಿತು ಬರೆಯುತ್ತೇವೆ:-. 
ವಿದ್ಯದ್ಧಿ: ಸೇವಿತಃ ಸದ್ದಿರ್ನಿತ್ಯಮದ್ವೇಷರಾಗಿಭಿಃ 1 
ಹೃದಯೇನಾಚ್ಚನುಜ್ನಾತೋ ಯೋ ಧರ್ಮಸ್ತ್ನುಬೋಧತ ॥೧॥ 
ಕಾಮಾತತಾ ನ. ಪ್ರಶಸ್ತಾ ನ ಚೈಹೇವಾಸ್ತ್ಯಕಾಮತಾ | 
ಕಾಮ್ಕೋ ಹಿ. ವೇದಾಧಿಗಮಃ ಕರ್ಮಯೋಗಕ್ಚ ವೈದಿಕಃ ॥ ೨॥ 
ಸಂಕಲ್ಪಮೂಲಃ ಕಮೋ ವೈ ಯಜ್ಞಾ ಸಂಕಲ್ಪಸುಭವಾಃ | 
ವ್ರತಾನಿ ಯಮಧರ್ಮಾಶ್ಚ ಸರ್ವೇ ಸಂಕಲ್ಪಜಾಃ ಸ್ಮೃತಾಃ 11೩ ॥ 
ಅಕಾಮಸ್ಯೆ ಕ್ರಿಯಾ ಕಾಚದ್ದಶೃತೇ ನೇಹ ಕರ್ಹಿಚಿತ್‌ | 


ಯದ್ಮದ್ಧಿ ಕುರುತೇ ಕಿಂಚಿತ್ರತ್ತತ್ಕಾಮಸ್ಥ ಚೇಷ್ಮಿತಮ್‌ 11೪1 (ಮನು- ೨.೧-೪) 
, ನೇದೋ8ಖಿಲೋ ಧರ್ಮಮೂಲಂ ಸ್ಮೃತಿಶೀಲೇ ಚೆ, ತದ್ದಿದಾಮ್‌ | 
ಆಚಾರತ್ಕೈವ ಸಾಧೂನಾಮಾತ್ಮಸ್ತುಸ್ಧಿರೇವ ಚೆ 11೫ (ಮನು- ೨.೬) 


ಸರ್ವಂತು ಸಮವೇಕ್ಷ್ಯೇದಂ ನಿಖಿಲಂ ಜ್ಞಾನಚಕ್ಟುಪಾ | 
ಶ್ರುತಿಪ್ರಾಮಾಣ್ಯತೋ ವಿದ್ಧಾನ್‌ ಸ್ಥಧರ್ಮೆ ನಿವಿಶೇತ ನೈ 1೬/1 
ಶುತಿಸ್ಮತ್ಯುದಿತಂ ಧರ್ಮಮನುತಿಷ್ಠನ್‌ ಹಿ. ಮಾನವಃ | 


ಇಹ ಕೀರ್ತಿಮವಾಪ್ಟೋತಿ ಪ್ರೇತ್ಯ ಚಾನುತ್ತಮಂ ಸುಖಮ್‌ 1೭ ॥ (ಮನು - ೨.೮.೪) 
ಯೋಕವ ಮನ್ಶೇತ ತೇ ಮೂಲೇ ಹೇತುಶಾಸ್ತ್ರಶ್ರಯಾದ್ದಿಜಃ | 

ಸ. ಸಾಧುಭಿರ್ಬಹಿಷ್ಕಾರ್ಯೋ ನಾಸ್ತಿಕೋ ವೇದನಿಂದಕಃ 11೮ (ಮನು - ೨.೧೧) 
ನೇದ ಸ್ಮೃತಿಃ ಸದಾಚಾರಃ ಸ್ವಸ್ಥ ಚೆ ಪ್ರಿಯಮಾತನಃ | 

ವಿತಚ್ಛತುರ್ವಿಧಂ ಪ್ರಾಹುಃ ಸಾಕ್ಷಾದ್ಯರ್ಮಸ್ಥ ಲಕ್ಷಣಮ್‌ 11೯11 (ಮನು --೨.೧೨) 
ಅರ್ಥಕಾಮೇಷ್ಠಸಕ್ತಾನಾಂ ಧರ್ಮಜ್ಞಾನಂ ವಿಧೀಯತೇ 1 

ಧರ್ಮಂ ಜಿಜ್ಞಾಸಮಾನಾನಾಂ ಪ್ರಮಾಣಂ ಪರಮಂ ಶ್ರುತಿಃ 11೧೦॥ (ಮನು-೨.೧೩). 
ವೈದಿಕ್ಕೆ ಕರ್ಮಭಿಃ ಪುಣ್ಮೈರ್ನಿಷೇಕಾದಿರ್ದಿಜನ್ಮನಾಮ್‌ । 

ಕಾರ್ಯಃ ಶರೀರಸಂಸ್ಕಾರಃ ಪಾವನಃ ಪ್ರೇತ್ಮ ಚೇಹ ಚ 1೧೧11 (ಮನು-೨.೨೬) 
ಕೇಶಾಂತಃ ಸೋಡಶೇ ವರ್ಷೇ ಬ್ರಾಹ್ಮಣಸ್ಕೆ ವೀಧೀಯತೇ | 

ರಾಜನ್ಮ ಬಂಧೋರ್ದ್ವಾಎಂಶೇ ವೈಕ್ಯ್ಥೆ ದ್ವಧಿಕೇ ತತಃ ॥೧೨॥ (ಮನು-೨.೬೫) 


ರಾಗದ್ದೇಷರಹತರಾದ ವಿದ್ವಜ್ಜನರು ಯಾವುದರ ಅನುಷ್ಠಾನವನ್ನು ಸದಾ ಮಾಡುತ್ತಾರೋ, ಯಾವುದನ್ನು ಹೃದಯದಿಂದ, ಎಂದರೆ. 
ಆತ್ಮಸಿಂದ ಸತ್ಯಕರ್ತವ್ಯವೆಂದು ತಿಳಿಯುತ್ತಾರೋ, ಆ ಧರ್ಮವೇ ಮಾನೋಯ ಮತ್ತು ಕರಣೀಯವೆಂಬ ವಿಷಯದ ಮೇಲೆ ಮಾನವರು. 


214 ಸತ್ಯಾರ್ಥಪ್ರಕಾಶ 
ಸದಾ ಗಮನವಿಡಬೇಕು . (೧) 


ಏತಕ್ಕಂರೆ, ಈ ಜಗತ್ತಿನಲ್ಲಿ ಅತ್ಯಂತ ಕಾಮಾತೃತ್ವ ಹಾಗೂ ಅತ್ಯಂತ ನಿಷ್ಯಾಮತ್ವ ಶ್ರೇಷ್ಠವಲ್ಲ. ವೇದಾರ್ಥಜ್ಞಾನ ಮತ್ತು ವೇದೋಕ್ತ 
ಕರ್ಮ-ಈ ಎಲ್ಲವೂ ಕಾಮನೆಯಿಂದಲೇ ಸಿದ್ಧಿಸುತ್ತವೆ. (೨) 

ಯಾವನಾದರೂ “ನಾನು ಇಚ್ಛಾಹೀನನು ಮತ್ತು ನಿಷ್ಠಾಮನ; ಅಥವಾ ಹಾಗೆ ಆಗಿ ಹೋಗುವೆ'”-ಎಂದು ಹೇಳಿದರೆ, ಅದು 
ಎಂದಿಗೂ ಆಗಲಾರದು. ಏಕೆಂದರೆ-ಸಮಸ್ತ ಕಾರ್ಯಗಳೂ, ಎಂದರೆ, ಯಜ್ಞಗಳು, ಸತ್ಯಭಾಷಾ ಮೊದಲಾದ ವ್ರತಗಳು, 
ಯಮನಿಯಮರೂಪದ ಧರ್ಮ ಮೊದಲಾದುವು ಸಂಕಲ್ಪದಿಂದಲೇ ನೆರವೇರುತ್ತವೆ. (೩) 


ಏಕೆಂದರೆ, ಯಾವ ಯಾವ ಕೈಗಳು, ಕಾಲುಗಳು, ನೇತ್ರಗಳು, ಮನಸ್ಸು ಮೊದಲಾದುವು ಸಂಚಾಲನ ಮಾಡಲ್ಪಡುತ್ತವೋ, 
ಅವೆಲ್ಲವೂ ಕಾಮನೆಯಿಂದಲೇ ಸಂಚಾಲಿತವಾಗುತ್ತವೆ. ಇಚ್ಛೆಯಿಲ್ಲವಾದರೆ, ಕಣ್ಣನ್ನು ತೆರೆಯುವುದು ಮತ್ತು ಮುಚ್ಚುವುದೂ ಕೂಡ 
ಆಗಲಾರದು. (೪). 


ಅದುದರಿಂದ, ಸಂಪೂರ್ಣ ವೇದಗಳು, ಮನುಸ್ಮೃತಿ ಮತ್ತು ಖುಷಿ- ಪ್ರಣೀತವಾದ ಶಾಸ್ತ್ರಗಳು, ಸತ್ಪುರುಷರ ಆಚಾರ ಮತ್ತು 
ಯಾವ ಯಾವ ಕರ್ಮದಲ್ಲಿ ತನ್ನ ಆತ್ಮ ಪ್ರಸಸ್ನನಾಗಿರುವನೋ, ಎಂದರೆ-ಭಯ, ಸಂಶಯ, ಲಜ್ಜೆ ಯಾವ ಕರ್ಮಗಳಲ್ಲಿ ಉಂಟಾಗವುದಿಲ್ಲವೋ,. 
ಆ ಕರ್ಮಗಳನ್ನು ಆಚರಿಸುವುದು ಉಚಿತವಾಗಿರುತ್ತದೆ. ನೋಡಿರಿ, ಯಾವಾಗ ಯಾವನಾದರೂ ಮಿಥ್ಯಾಭಾಷಣ, ಕಳ್ಳತನ ಮೊದಲಾದುದರ. 
ಇಚ್ಛೆಯನ್ನು ಮಾಡಿಕೊಳ್ಳುತ್ತಾನೋ, ಆಗಲೇ ಅವನ ಆತ್ಮನ್ನ್ಲಿ ಭಯ, ಸಂಶಯ, ಲಜ್ಜೆ ಅವಶ್ಯವಾಗಿ ಉತ್ಪನ್ನವಾಗುತ್ತವೆ. ಆದುದರಿಂದ, 
ಆ ಕರ್ಮ ಮಾಡಲು ಅರ್ಹವಾದುದಲ್ಲ. (೫) 


ಮಾನವನು ಸಂಪೂರ್ಣ ಶಾಸ್ತ್ರಗಳು, ವೇದಗಳು, ಸತ್ಪುರುಷರ ಆಹಾರ, ತನ್ನ ಆತ್ಮನಿಗೆ ವಿರುದ್ಧವಲ್ಲದುದು - ಎಲ್ಲವನ್ನೂ ಚೆನ್ನಾಗಿ. 
ಆಲೋಚಿಸಿ, ಜ್ಞಾನವನ್ನೇ ನೇತ್ರವನ್ನಾಗಿ ಮಾಡಿಕೊಂಡು, ಶ್ರುತಿಪ್ರಮಾಣದಿಂದ, ತನ್ನ ಆತ್ಮನಿಗೆ ಅನುಕೂಲವಾದ ಧರ್ಮದಲ್ಲಿ 
ಪ್ರವೇಶಿಸಬೇಕು. (೬) 


ಏಕೆಂದರೆ, ಯಾವ ಮಾನವನು ವೇದೋಕ್ತವಾದ ಮತ್ತು ವೇದಕ್ಕೆ ವಿರುದ್ಧವಲ್ಲದ ಸ್ಮೃತಿಯಿಂದ ಉಕ್ತವಾದ ಧರ್ಮವನ್ನು 
ಅನುಷ್ಠಾನ ಮಾಡುತ್ತಾನೋ, ಅವನು ಈ ಲೋಕದಲ್ಲಿ ಕೀರ್ತಿಯನ್ನೂ ಮತ್ತು ಮೃತನಾದ ಮೇಲೆ ಸರ್ವೋತ್ತಮ ಆಧ್ಯಾತ್ಮಿಕ ಸುಖವನ್ನೂ 
ಗಳಿಸಿಕೊಳ್ಳುತ್ತಾನೆ. (೭) 

ವೇದಗಳನ್ನು ಶ್ರುತಿಯೆಂದೂ ಮತ್ತು ಧರ್ಮಶಾಸ್ತ್ರವನ್ನು ಸ್ಮೃತಿಯೆಂದೂ ಹೇಳುತ್ತಾರೆ. ಇವುಗಳಿಂದ ಸಮಸ್ವ ಕರ್ತವ್ಯಾಕರ್ತವ್ಯಗಳ 
ನಿಶ್ಚಯವನ್ನು ಮಾಡಬೇಕು. 

ಯಾವನಾದರೂ ಮಾನವನು ವೇದಗಳ ಮತ್ತು ವೇದಾನುಕೂಲವಾದ ಅಪ್ತಗ್ರಂಥಗಳ ಅಪಮಾನವನ್ನು ಮಾಡಿದರೆ, ಶ್ರೇಷ್ಠರಾದ 
ಜನರು ಅವನನ್ನು ಸಮಾಜದಿಂದ ಹೊರಹಾಕಬೇಕು. ಏಕೆಂದರೆ-ಯಾವನು ವೇದದ ನಿಂದೆಯನ್ನು ಮಾಡುತ್ತಾನೋ, ಅವನೇ 
ನಾ್ತಿಕನನಿಸುತ್ತಾನೆ. (೮) 

ಆದುದರಿಂದ ವೇದಗಳು, ಸ್ಮೃತಿ, ಸತ್ಪುರುಷರ ಆಚಾರ ಮತ್ತು ತನ್ನ ಆತ್ಮನ ಜ್ಞಾನಕ್ಕೆ ಅವಿರುದ್ಧವಾದ ಪ್ರಿಯಾಚರಣ-ಇವು ನಾಲ್ಕು 
ಧರ್ಮದ ಲಕ್ಷಣಗಳಾಗಿವೆ. ಎಂದರೆ-ಇವುಗಳಿಂದಲೇ ಧರ್ಮವು ಗುರುತಿಸಲ್ಪಡುತ್ತದೆ. (೯) 


ಆದರೆ ಯಾವನು ದ್ರವ್ಯಗಳ ಲೋಧಕ್ಕೆ ಮತ್ತು ಕಾಮಕ್ಕೆ, ಎಂದರೆ ವಿಷಯಸೇವನಕ್ಕೆಸಿಕ್ಕಿಕೊಳ್ಳದೆ. ಇರುತ್ತಾನೋ, ಅವನಿಗೆ. 
ಮಾತ್ರ ಧರ್ಮದ ಜ್ಞಾನ ಉಂಟಾಗುತ್ತದೆ. ಯಾರು ಧರ್ಮವನ್ನು ತಿಳಿಯಲು ಇಚ್ಛಿಸುತ್ತಾರೋ, ಅವರಿಗೆ ವೇದಗಳೇ ಪರಮ. 
ಪ್ರಮಾಣವಾಗಿವೆ. (೧೦). 


ಇದೇ ಕಾರಣದಿಂದ, ವೇದೋಕ್ತವಾದ ಪುಣ್ಯಕರ್ಮಗಳ ಮೂಲಕ, ಈ ಜನ್ಮದಲ್ಲಿ ಮತ್ತು ಪರಜನ್ಮದಲ್ಲಿ ಪವಿತ್ರಗೊಳಿಸುವಂತಹವಾದ 
ನಿಷೇಕ-ಮೊದಲಾದ ಸಂಸ್ಕಾರಗಳನ್ನು ತಮ್ಮ ಸಂತತಿಗೆ ಮಾಡಿಸುವುದು ಬ್ರಾಹ್ಮ-ಕೃತ್ರಿಯ-ವೈಶ್ಯರಿಗೂ, ಸಮಸ್ತ ಮಾನವರಿಗೂ 
ಉಚಿತವಾಗಿರುತ್ತದೆ. (೧೧). 


ಬ್ರಾಹ್ಮವರ್ಣೀಯನಿಗೆ ಹದಿನಾರನೆಯ, ಕ್ಷತ್ರಿಯವರ್ಣಿಯನಿಗೆ *ಪಪಕ್ರೆರಡನೆಯ ಹಾಗೂ ವೈಶ್ಯನಿಗೆ ಇಪ್ಪತ್ತುನಾಲ್ಕನೆಯ ವರ್ಷದಲ್ಲಿ, 
ಕೇಶಾಂತಕರ್ಮ, (ಎಂದರ ಉಪಯನಕ್ಕೆ ಸಂಬಂಧಿಸಿದ) ಮಂಡನವು ಮಾಡಲ್ಪಡಬೇಕು. (ಇದೇ ದೀರ್ಫತಮ ಅವಧಿಯಾಗಿದೆ). 
ಎಂದರೆ, ಈ ವಿಧಿಯ ನಂತರ, ಕೇವಲ ಶಿಖೆ(ಜಟ್ಟು)ಯನ್ನಿಟ್ಟುಕೊಂಡು, ಬೇರೆಯ ಗಡ್ಡಮೀಸೆಗಳು ಮತ್ತು ತಲೆಗೂದಲನ್ನು ಸದಾ 
ಮುಂಡನಮಾಡಿಸುತ್ತಾ ಇರಬೇಕು. ಆದರೆ, ಪುನಃ ಎಂದಿಗೂ ಬೆಳೆಯಿಸಬಾರದು. ಮತ್ತು ಶೀತಪ್ರಧಾನವಾದ ದೇಶವಾಗಿದ್ದರೆ, ಇಷ್ಟಬಂದಂತೆ 





ದಶಮಸಮಲ್ಲಾಸ 


215 


ಮಾಡಬಹುದು, ಬೇಕಾದರೆ ಐದು ಶಿಖೆಗಳನ್ನಿಟ್ಟುಕೊಳ್ಳಬಹುದು. ಮತ್ತು ಅತ್ಯುಷ್ಟವಾದ ದೇಶವಾಗಿದ್ದರೆ, ಶಿಖೆಯೊಂದಿಗೆ ಎಲ್ಲವನ್ನೂ 
ಜೋಳಿಸಿಬಿಡಬಹುದು. ಏಕೆಂದರೆ, ತಲೆಯ ಮೇಲೆ ಕೂದಲಿದ್ದರೆ, ಉಷ್ಟತ್ವ ಹೆಚ್ಚಾಗುತ್ತದೆ. ಮತ್ತು ಅದರಿಂದ ಬುದ್ಧಿ ಕಡಿಮೆಯಾಗುತ್ತದೆ. 


ಗಡ್ವ-ಮೀಸೆಗಳನ್ನು ಇಟ್ಟುಕೊಳ್ಳುವುದರಿಂದ, ಭೋಜನಪಾನಗಳು ಚನ್ನಾಗಿ ಆಗುವುದಿಲ್ಲ: ಮತ್ತು ಎಂಜಲೂ ಕೂಡ ಕೂದಲಿನಲ್ಲಿ 


ಉಳಿದುಹೋಗುವುದು. (೧೨) 
ಇಂದ್ರಿಯಾಣಾಂ ರಿಚರತಾಂ ವಿಷಯೇಷ್ಮಪಹಾರಿಷು | 
ಸಂಯಮೇ. ಯತ್ನಮಾತಿಷ್ಠೇದ್ವಿದ್ದಾನ್‌ ಯಂತೇವ ವಾಜಿನಾಮ್‌ ॥೧॥ 
ಇಂದ್ರಿಯಾಣಾಂ ಪ್ರಸಂಗೇಣ. ದೋಷಮೃಚ್ಛತ್ಪಸಂಶಯಮ್‌ 1 
ಸಂನಿಯಮ್ಮ ತು ತಾನ್ಕೇವ ತಷಹಿದ್ಧಿಂ ನಿಯಚ್ಛತಿ ॥೨॥! 
ನ ಚಾತು ಕಾಮಃ ಕಾಮಾನಾಮುಪಭೋಗೇನ ಶಾಮೃತ್ರಿ | 
ಹವಿಸಾ ಕೃಷ್ಣವತ್ನೈವ ಭೂಯ ವಿವಾಭವರ್ಧತೇ 1೩ ॥ 
ವೇದಾಸ್ತ್ಯಾಗತ್ಚ ಯಜ್ಞಾಶ್ಚ ನಿಯಮಾಶ್ಚ ತಪಾಂಸಿ ಚ 1 
ನ ವಿಪ್ರದುಷ್ಕಬಾವಸ್ಥ ಸಿದ್ಧಿಂ ಗಚ್ಛಂತಿ ಕರ್ಹಿಚಿತ್‌ 1೪॥ 
ವಶೇ ಕೃತ್ಯೇಂದ್ರಿಯಗ್ರಾಮಂ ಸಂಯಮ್ಮ ಚೆ. ಮನಸ್ತಥಾ | 
ಸರ್ವಾನ್‌ ಸಂ ಸಾಧಯೇದರ್ಥಾನಕ್ಷಿಣ್ನನ್‌ ಯೋಗತಸ್ತನುಮ್‌ 1೫ 1 
ಶುತ್ಯಾ ಸ್ಪಷ್ಟ ಚ ದೃಷ್ಟ್ವಾ ಚ ಭುಕ್ತ್ವಾ ಫ್ರಾತ್ಯಾ ಚ ಯೋ ನರಃ 
ನ ಹೃಷ್ಠತಿ ಗ್ಲಾಯತಿ ವಾ ಸ. ಎಿಜ್ಛೇಯೋ ಜಿತೇಂದ್ರಿಯಃ 1೬ ॥| 
ನಾಸ್ಯಸ್ಟು ಕಸ್ಕಟಿದ್ದೂಯಾನ್ನ ಚಾನ್ಮಾಯೇನ ಪೃಚ್ಛತಃ | 
ಜಾನನ್ನಪಿ ಹಿ ಮೇಧಾವೀ ಜಡನಲ್ಲೋಕ ಆಚರೇತ್‌ 1೭ |! 
ವಿತ್ತಂ ಬಂಧುರ್ವಯಃ ಕರ್ಮ ವಿದ್ಯಾ ಭವತಿ ಪಂಚಮೀ | 
ಏತಾನಿ ಮಾನ್ಶ ಸ್ಥಾನಾನಿ ಗರೀಯೋ ಯದ್ಭದುತ್ತರಮ್‌ 11೮ 1 
ಅಚ್ನೋಭವತಿ ವೈ ಬಾಲ! ಹಿತಾ ಭವತಿ ಮಂತ್ರದ | 
ಅಜ್ಞಂ ಹಿ. ಬಾಲಮಿತ್ಕಾಹುಃ ಪಿತೇತ್ಯೇವ ತು. ಮಂತ್ರದಮ್‌ 1 ೯॥ 
ನ ಹಾಯನೈರ್ನ ಪಲಿತೈಃ ನ ವಿತ್ರೇನ ನ ಬಂಧುಭಿಃ | 
ಬುಸಯಶೈಕ್ರಿರೇ ಧರ್ಮಂ ಯೋ$ನೂಚಾನಃ ನ ನೋ ಮಹಾನ್‌ 11೧೦॥1 
ವಿಪ್ರಾಣಾಂ ಜ್ಞಾನತೋ ಜೈಷ್ಟಂ ಕ್ಪತ್ರಿಯಾಣಾಂ ತು ವೀರ್ಯತಃ ! 
ವೈಶ್ಯಾನಾಂ ಧಾನ್ಮಧನತಃ ಶೂದ್ರಾಣಾಮೇವ ಜನ್ಮತಃ 11೧೧ 
ನ ತೇನ ವೃದ್ಧೋ ಭವತಿ ಯೇನಾಸ್ಕ ಪಲಿತಂ ಶಿರಃ | 
ಯೋ ವೈ ಯುವಾ5ಪಧೀಯಾನಸ್ತೆ: ದೇವಾಃ ಸ್ಥವಿರಂ ವಿದುಃ 11೧೨ ॥| 
ಯಥಾ ಕಾಸ್ಮಮಯೋ ಹಸ್ತೀ ಯಥಾ ಚರ್ಮಮಯೋ ಮೃಗಃ ॥! 
ಯಶ್ಚ ವಿಪ್ರೋಂನಧೀಯಾನಸ್ತ್ರಯಸ್ತೇ ನಾಮ ಬಿಭ್ರತಿ 1೧೩॥ 
ಅಹಿಂಸಯ್ಯೈವ ಭೂತಾನಾಂ ಕಾರ್ಯಂ ಶ್ರೇಯೋತನು ಶಾಸನಮ್‌ | 
ವಾಕ್ಚೈವ ಮಧುರಾ ಶೈಕ್ಷ್ಠಾ ಪ್ರಯೋಜ್ಯಾ ಧರ್ಮಮಿಚ್ಛತಾ 1 ೧೪11 


(ಮನು--೨.೮೮) 


(ಮನು :- ೨.೯೩- ೯೪) 


(ಮನು :- ೨೯೭,೧೦೦) 


(ಮನು - ೨.೯೮) 


(ಮನು: ೨.೧೧೦) 


(ಮನು:-೨.೧೩೬). 


(ಮನು-- ೨.೧೫೩- ೧೫೪) 


(ಮನು-೨.೧೫೫೧೫೭) 


(ಮನು-೨.೧೫೯) 


ಯಾವ ಇಂದ್ರಿಯಗಳು ಚಿತ್ತವನ್ನು ಸೆಳೆದುಕೊಳ್ಳುವ ವಿಷಯಗಳಲ್ಲಿ ಪ್ರವೃತ್ತಗೊಳಿಸುತ್ತವೋ, ಅವುಗಳನ್ನು ತಡೆಯಲು. 
ಪ್ರಯತ್ನಮಾಡಬೇಕಾದುದೇ ಮಾನವನ ಮುಖ್ಯವಾದ ಆಚಾರವಾಗಿದೆ. ಹೇಗೆ ಸಾರಥಿಯು ಕುದುರೆಯನ್ನು ತಡೆದು, ಶುದ್ಧವಾದ 








216 ಸತ್ಯಾರ್ಥಪ್ರಜಶ. 
ಮಾರ್ಗದಲ್ಲಿ ನಡೆಯಿಸುತ್ತಾನೋ, ಹಾಗೆ ಇವನ್ನು ತನ್ನ ವಶದಲ್ಲಿಟ್ಟುಕೊಂಡು, ಅಧರ್ಮ ಮಾರ್ಗದಿಂದ ದೂರಸರಿಸಿ, ಧರ್ಮಮಾರ್ಗದಲ್ಲಿ 
ಸದಾ ನಡೆಯಿಸುತ್ತಾ ಇರಬೇಕು. (೧). ಜ್ಞ 


ಏಕೆದರೆ, ಇಂದ್ರಿಯಗಳನ್ನು ವಿಷಯಸಕ್ತಿಯಲ್ಲಿ ಮತ್ತು ಅಧರ್ಮದಲ್ಲಿ ಪ್ರವೃತ್ತಗೊಳಿಸುವುದರಿಂದ, ಮಾನವನು ನಿಶ್ಚಯವಾಗಿಯೂ 
ದೋಷವನ್ನು ಹೊಂದುತ್ತಾನೆ ಮತ್ತು ಯಾವಾಗ ಇವನ್ನು ಸೆದ್ದು, ಧರ್ಮದಲ್ಲಿ ಪ್ರವೃತ್ತಗೊಳಿಸುತ್ತಾನೋ, ಆಗಲೇ ಅಭೀಷ್ಟ ಸಿದ್ಧಿಯನ್ನು 
ಹೊಂದುತ್ತಾನೆ. (೨) 

ಹೇಗೆ ಸಮಿತ್ತನ್ನೂ ಮತ್ತು ತುಪ್ಪವನ್ನೂ ಹಾಕುವುದರಿಂದ ಬೆಂಕಿ ಹೆಚ್ಚಿತ್ತಾ ಹೋಗುತ್ತದೋ, ಹಾಗೆಯೇ, ಕಾಮಗಳ ಉಪಭೋಗದಿಂದ, 
ಕಾಮವೆಂದಿಗೂ ಶಾಂತವಾಗುವುದಿಲ್ಲ; ಆದರೆ ಹೆಚ್ಚುತ್ತಲೇ ಹೋಗುತ್ತದೆ-ಎನ್ನುವುದು ನಿಶ್ಚಯವಾಗಿದೆ. ಆದುದರಿಂದ ಮಾನವನು. 
ಎಂದಿಗೂ ವಿಷಯಾಸಕ್ತನಾಗಬಾರದು. (೩). 


ಯಾವ ಪುರುಷನು ತನ್ನ ಇಂದ್ರಿಯಗಳನ್ನು ಜಯಿಸಿಲ್ಲವೋ, ಅವನನ್ನು ವಿ*ಪ್ರಕದುಷ್ಟ-ಎಂದರೆ ಮಹಾದೋಷಯ್ತನು-ಎನ್ನುತ್ತಾರೆ. 
ಅಂತಹ ಇಂದ್ರಿಯವಿಜಯಿಯಲ್ಲದವನು ಗಳಿಸಿದ ವೇದ ಜ್ಞಾನವಾಗಲಿ, ತ್ಯಾಗವಾಗಲಿ, ಯಜ್ಞವಾಗಲಿ, ನಿಯಮವಾಗಲಿ ಮತ್ತು 
ಧರ್ಮಾಚರಣವೇ ಆಗಲಿ, ಸಿದ್ಧಿಯನ್ನು ತರುವುದಿಲ್ಲ. ಆದರೆ, ಇವೆಲ್ಲವೂ ಜಿತೇಂದ್ರಿಯನಾದ ಧಾರ್ಮಿಕ ಪುರುಷನಿಗೆ. 
ಸಿದ್ಧಿಯನ್ನುಂಟುಮಾಡುತ್ತವೆ. (೪). 

ಆದುದರಿಂದ ಐದು ಕರ್ಮೆಂದ್ರಿಯಗಳನ್ನೂ, ಐದು ಜ್ಞಾನೇಂದ್ರಿಯಗಳನ್ನೂ, ಮತ್ತು ಹನ್ನೊಂದನೆಯದಾದ ಮನಸ್ಸನ್ನೂ ತನ್ನ 
ವಶದಲ್ಲಿಟ್ಟುಕೊಂಡು, ಯುಕ್ತಾಹಾರ ವಿಹಾರ ಯೋಗದಿಂದ ಶರೀರದ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಾ, ಸರ್ವ ಉದ್ದೇಶ್ವಗಳನ್ನೂ 
ಸಾಧಿಸಿಕೊಳ್ಳಬೇಕು. (೫) 


ಯಾವನು ಸ್ತತಿಯನ್ನಾಲಿಸಿ ಹರ್ಷವನ್ನೂ, ನಿಂದೆಯನ್ನಾಲಿಸಿ ಶೋಕವನ್ನೂ, ಉತ್ತಮವಾದ ಸ್ವರ್ಶಮಾಡಿ ಸುಖವನ್ನೂ ಮತ್ತು 
ಕೆಟ್ಟದರ ಸ್ಪರ್ಶದಿಂದ ದುಃಖವನ್ನೂ ಹೊಂದುವುದಿಲ್ಲವೋ, ಸುಂದರರೂಪವನ್ನು ನೋಡಿ ಪ್ರಸನ್ನನೂ ಮತ್ತು ದುಷ್ಟರೂಪವನ್ನು ನೋಡಿ 
ಅಪ್ರಸನ್ನನೂ, ಉತ್ತಮ ಭೋಜನವನ್ನು ಮಾಡಿ ಸುಖಿಯೂ ಮತ್ತು ನಿಕೃಷ್ಟ ಭೋಜನವನ್ನು ಮಾಡಿ ದುಃಖಿತನೂ ಆಗುವುದಿಲ್ಲವೋ, 
ಸುಂಗಂಧದಲ್ಲಿ ಅಭಿರುಚಿಯನ್ನೂ, ದುರ್ಗಂಧದಲ್ಲಿ ತಿರಸ್ಕಾರವನ್ನೂ ಹೊಂದುವುದಿಲ್ಲವೋ, ಅವನನ್ನು ಜಿತೇಂದ್ರಿಯನೆನ್ನುತ್ತಾರೆ. (೬) 

ಎಂದಿಗೂ, ಕೇಳದಿರುವಾಗ, ಅಥವಾ ಅನ್ಯಾಯದಿಂದ ಕೇಳುವವನಿಗೆ, ಮತ್ತು ಯಾವನು ಕಪಟದಿಂದ ಕೇಳುತ್ತಾನೋ, ಅವನಿಗೆ. 
ಉತ್ತರವನ್ನು ಕೊಡಬಾರದು. ಅಂತಹವನ ಮುಂದೆ ಬುದ್ಧಿವಂತನು ಜಡದಂತೆ ಇದ್ದುಬಿಡಬೇಕು. ಅಹುದು; ಯಾರು ನಿಷ್ಕಪಟರೂ 
ಮತ್ತು ಜಿಜ್ಞಾಸುಗಳೂ ಆಗಿರುತ್ತಾರೋ, ಅವರಿಗೆ, ಕೇಳದಿದ್ದರೂ ಕೂಡ ಉಪದೇಶ ಮಾಡಬೇಕು. (೭) 

ಒಂದನೆಯದು ಧನ, ಎರಡನೆಯದು ಬಂಧು-ಕುಟುಂಬ-ಕುಲ, ಮೂರನೆಯದು ವಯಸ್ಸು, ನಾಲ್ಕನೆಯದು ಉತ್ತಮಕರ್ಮ 
ಮತ್ತು ಐದನೆಯದು ಶ್ರೇಷ್ಯವಿದೈ-ಈ ಐದೂ ಗೌರವಸ್ಥಾನಗಳಾಗಿವೆ. ಆದರೆ, ಧನಕ್ಕಿಂತ ಬಂಧು ಉತ್ತಮ; ಬಂಧುವಿಗಿಂತ ಹೆಚ್ಚು 
ವಯಸ್ಸು; ವಯಸ್ಸಿಗಿಂತ ಕರ್ಮವು ಶ್ರೇಷ್ಯ ಮತ್ತು ಕರ್ಮಕ್ಕಿಂತ ಪವಿತ್ರವಾದುದು ವಿದ್ಯೆ, ಆಯಾ ತತ್ತ್ವಗಳಿಂದ ಯುಕ್ತರಾದವರು. 
ಉತ್ತರೋತ್ತದವಾಗಿ ಅಧಿಕ-ಅಧಿಕ ಮಾನನೀಯರಾಗಿುತ್ತಾರೆ. (೮) 

ಏಕೆಂದರೆ, ನೂರು ವರ್ಷದವನೇ ಬೇಕಾದರೂ ಆಗಿರಲಿ; ಆದರೆ ಯಾವನು ವಿದ್ಯಾ ವಿಜ್ಞಾನರಹಿತನಾಗಿರುತ್ವಾನೋ ಅವನು. 
ಬಾಲಕನು ಮತ್ತು ಯಾವನು ವಿದ್ಯಾ-ವಿಜ್ಞಾನದಾಯಕನಾಗಿರುತ್ತಾನೋ, ಆ ಬಾಲಕನೂ ಕೂಡ ವ್ಯದ್ಧಕೆಂದು ಒಪ್ಪಿಕೊಳ್ಳಬೇಕು. ಏಕೆಂದರೆ, 
ಸಕಲ ಶಾಸ್ತ್ರಗಳೂ, ಆಪ್ತರೂ, ವಿದ್ವಾಂಸರೂ ಅಜ್ಞಾನಿಯನ್ನು ಬಾಲಕನೆಂದೂ ಮತ್ತು ಜ್ಞಾನಿಯನ್ನು ಪಿತ್ಕವೆಂದು ಹೇಳುತ್ತಾರೆ. (೯) 

ಹೆಜ್ಜು ವರ್ಷಗಳು ಉರುಳುವುದರಿಂದ, ಕೂದಲೂ, ನೆರೆಯುವುದರಿಂದ ಅಧಿಕ ಧನದಿಂದ ಮತ್ತು ದೊಡ್ಡ ಕುಟುಂಬದ 
ಇರುವಿಕೆಯಿಂದ (ಯಾವನೂ) ವೃದ್ಧನಾಗುವುದಿಲ್ಲ. ಆದರೆ, ಯಾವನು ನಮ್ಮ ನಡುವೆ ವಿದ್ಯಾ- ವಿಜ್ಞಾನದಲ್ಲಿ ಹೆಚ್ಚಾಗಿದ್ದಾನೋ, ಅವನೇ 
ವೃದ್ಧ ಪುರುಷನೆನಿಸುತ್ತಾನೆ-ಎನ್ನುವುದೇ ಖಷಿ-ಮಹಾತ್ಮರುಗಳ ನಿಶ್ಚಯವಾಗಿದೆ. (೧೦) 

ಬ್ರಾಹ್ಮಣನು ಜ್ಞಾನದಿಂದ, ಕ್ಷತ್ರಿಯನು ಬಲದಿಂದ, ವೈಶ್ಯನು ಧನ-ಧಾನ್ಯದಿಂದ ಮತ್ತು ಶೂದ್ರನು ಜನ್ಮದಿಂದ, ಎಂದರೆ-ಅಧಿಕ 
ವಯಸ್ಸಿನಿಂದ ವೃದ್ಧನಾಗುತ್ತಾನೆ. (೧೧) 

ತಲೆಗೂದಲೂ ಬೆಳ್ಳಗಾಗುವುದರಿಂದ (ಯಾವನು) ವೃದ್ಧನಾಗುವುದಿಲ್ಲ; ಆದರೆ ಯಾವನು ಯುವಕನಾಗಿದ್ದರೂ ವಿದ್ಯಾಧ್ವಯನ 
ಮಾಡಿದ್ದಾನೋ, ಅವನನ್ನೇ ವಿದ್ವಜ್ಜನರು ದೊಡ್ಡವನೆಂದು ತಿಳಿಯುತ್ತಾರೆ. (೧೨) 

ಮತ್ತು ಯಾವನು ವಿದ್ಯೆಯನ್ನು ಕಲಿತಿಲ್ಲವೋ, ಅವನು, ಆ ಅವಿದ್ವಾಂಸನಾದ ಮಾನವ ಹೇಗೆ ಮರದ ಆನೆಯೂ ಚರ್ಮದ. 
ಮೃಗವೂ ಇರುತ್ತದೋ, ಹಾಗೆ, ಜಗತ್ತಿನಲ್ಲಿ ಹೆಸರಿಗೆ ಮಾತ್ರ ಮಾನವನೆನಿಸತ್ತಾನೆ. (೧೩) 








ದಶಮಸಮಲ್ಲಾಸ 217 


ಆದುದರಿಂದ, ವಿದ್ಯೆಯನ್ನು ಕಲಿತು, ವಿದ್ವಾಂಸನೂ, ಧರ್ಮಾತ್ಮನೂ ಆಗಿ, ನಿವೈರತ್ವದಿಂದ ಸಮಸ್ತ ಪ್ರಾಣಿಗಳ ಕಲ್ಯಾಣದ 
ಉಪದೇಶವನ್ನು ಮಾಡಬೇಕು ಮತ್ತು ಉಪದೇಶ ಮಾಡುವಲ್ಲಿ ಮಧುರವೂ ಮತ್ತು ಕೋಮಲವೂ ಆದ ವಾಣಿಯನ್ನು ಪ್ರಯೋಗಿಸಬೇಕು. 
ಯಾರು ಸತ್ಯೋಪದೇಶದಿಂದ ಧರ್ಮದ ವೃದ್ಧಿಯನ್ನೂ ಮತ್ತು ಅಧರ್ಮದ ನಾಶವನ್ನೂ ಮಾಡುತ್ತಾರೋ, ಆ ಪುರುಷರು 
ಧನ್ಯರಾಗರುತ್ತಾರೆ. (೧೪) 

ನಿತ್ಯವೂ ಸ್ನಾನ ಮಾಡಬೇಕು; ವಸ್ತ್ರ, ಅನ್ನ, ಪಾನೀಯ, ಸ್ಥಳ -ಎಲ್ಲವನ್ನೂ ಶುದ್ಧವಾಗಿಡಬೇಕು. ಏಕೆಂದರೆ, ಇವು ಶುದ್ಧವಾಗುವುದರಿಂದ 
ಚಿತ್ತದ ಶುದ್ಧಿಯೂ ಮತ್ತು ಆರೋಗ್ಯವೂ ಪ್ರಾಪ್ತವಾಗಿ, ಶ್ರಮಸಾಮರ್ಶ್ಯವು ವರ್ಧಿಸುತ್ತದೆ. ಎಷ್ಟರಿಂದ ಹೊಲಸು ಮತ್ತು ಕೆಟ್ಟವಾಸನೆ. 
ದೂರವಾಗುವುದೋ, ಅಷ್ಟು ಶೌಚವನ್ನಿಟ್ಟುಕೊಳ್ಳುವುದು ಯೋಗ್ಯವಾಗಿರುತ್ತದೆ. 

ಅಚಾರಃ ಪರಮೋ ಧರ್ಮಃ ಶ್ರುತ್ಯಕ್ತು: ಸಾರ್ಶ ಏವ ಚೆ |! (ಮನು - ೧.೧೦೮) 

ಸತ್ಯಭಾಷಣ-ಮೊದಲಾದ ಕರ್ಮಗಳ ಯಾವ ಆಚರಣವಿದೆಯೋ, ಅದೇ ವೇದಗಳಲ್ಲಿ ಮತ್ತು ಸ್ಮೃತಿಯಲ್ಲಿ ಹೇಳಲ್ಪಟ್ಟರುವ 

ಆಚಾರವಾಗಿದೆ. 


ಮಾನೋ ವಧೀ। ಪಿತರಂ ಮೋತ ಮಾತರಮ್‌ ॥| (ಯಜುರ್ವೇದ :- ೧೫.೧೬) 

ಆಚಾರ್ಯೋಬ್ರಹ್ಮಚರ್ಯೇಣ ಬ್ರಹ್ಮತಾರಿಣಮಿಚ್ಛತೇ ॥॥ (ಅಥರ್ವವೇದ :- ೧೧.೫೧೭) 

ಮಾತೃದೇವೋ ಭವ ಪಿತೃದೇವೋ ಭವ | ಆಚಾರ್ಯದೇವೋ ಭವ | ಅತಿಥಿದೇವೋ ಭವ 
(ಕೈತ್ತಿಂೀಯ :- ೭.೧೧) 


ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಯ ಸೇವೆ ಮಾಡುವುದು ದೇವಪೂಜೆಯೆನ್ನಿಸುತ್ತದೆ. ಮತ್ತು ಯಾವ ಯಾವ : 
ಕರ್ಮದಿಂದ ಜಗತ್ತಿಗೆ ಉಪಕಾರವಾಗುತ್ತದೋ, ಆಯಾ ಕರ್ಮ ಮಾಡುವುದು ಮತ್ತು ಹಾನಿಕಾರವಾದುದನ್ನು ಬಿಟ್ಟುಬಿಡುವುದೇ 
ಮಾನವನ ಮುಖ್ಯವಾದ ಕರ್ತವ್ಯಕರ್ಮವಾಗಿದ. ಎಂದಿಗೂ ನಾಸ್ತರು, ಲಂಪಟರು, ವಿಶ್ವಾಸಫಾತಕರು, ಮಿಥ್ಯಾವಾದಿಗಳೂ, ಸ್ವಾರ್ಥಿಗಳು, 
ಕಪಟಿಗಳು, ಛಲಸಾಧಕರು-ಮೊದಲಾದ ದುಷ್ಟಮಾನವರ ಸಂಗವನ್ನು ಮಾಡಬಾರದು. ಯಾರು ಸತ್ಯವಾದೆಗಳೂ, ಧರ್ಮಾತ್ಮರೂ 
ಪರೋಪಕಾರಪ್ರಿಯರೂ ಅದ ಆಪ್ತ ಜನರಿದ್ದಾರೋ, ಅವರ ಸಂಗವನ್ನು ಸದಾ ಮಾಡುವುದಕ್ಕೇ ಶ್ರೇಷ್ಠಾಚಾರವೆಂಬ ಹೆಸರಿದೆ. 
ಪ್ರಶ್ನೆ- ಆರ್ಯಾವರ್ತ ದೇಶವಾಸಿಗಳು, ಆರ್ಯಾವರ್ತ ದೇಶದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗುವುದರಿಂದ, ಅವರ 
ಆಚಾರವು ನಾಶವಾಗಿ ಹೋಗುತ್ತದೋ ಅಥವಾ ಇಲ್ಲವೋ? 
ಉತ್ತರಃ- ಈ ಮಾತು ಮಿಥ್ಯೆಯಾಗಿದೆ. ಏಕೆಂದರೆ, ಹೊರಗು-ಒಳಗುಗಳ ಪವಿತ್ರತೆಯನ್ನು ಪಾಲಿಸುವುದು, 
ಸತ್ಯಭಾಷಣ-ಮೊದಲಾದುದರ ಆಚರಣವನ್ನು ಮಾಡುವುದು ಅವನ್ನು ಎಲ್ಲಿದ್ದರೂ ನಡೆಯಿಸಿಕೊಂಡು ಹೋಗುವುದು ಆಚಾರ; ಮತ್ತು 
ಎಂದಿಗೂ (ಅಂತಹವನು) ಧರ್ಮಭ್ರಷ್ಟನಾಗುವುದಿಲ್ಲ. ಮತ್ತು ಯಾವನು ಆರ್ಯಾವರ್ತದಲ್ಲಿದ್ದೂ ಕೂಡ ದುರಾಚಾರವನ್ನು ಮಾಡುವನೋ, 
ಅವನೇ ಧರ್ಮಭ್ರಷ್ಟನು ಮತ್ತು ಆಚಾರಭ್ರಷ್ಟನು ಎನಿಸುವನು. ಛೀವು ಹೇಳುವಂತೆ ಆಗುವುದಿದ್ದರೆ- 
ಮೇರೋರ್ಹರೇಶ್ವ ದ್ವೇ ವರ್ಷೇ ವರ್ಷಂ ಹೈ ಮವತಂ ತತಃ | 
ಕ್ರಮೇಣೈದ ಸಮಾಗಮ್ಮ ಭಾರತಂ ವರ್ಷಮಾಸದತ್‌ ॥ 
ಸ. ದೃಷ್ಟ್ವಾ ದೇಶಾನ್‌ ವಿವಿಧಾನ್‌ ಚೀನಹೂಣನಿಸೇವಿತಾನ್‌ ॥॥ 


ಈ ಶ್ಲೋಕಗಳು ಭಾರತದ ಶಾಂತಿಪರ್ವದ ೩೨೭ನೆಯ ಅಧ್ಯಾಯದಲ್ಲಿ ಮೋಕ್ಷಧರ್ಮ (ಪ್ರಕರಣ)ದಲ್ಲಿ ವ್ಯಾಸ-ಶುಕ-ಸಂವಾದದಲ್ಲಿವೆ. 
ಎಂದರೆ, ಒಂದು ಸಮಯದಲ್ಲಿ ವ್ಯಾಸರು ತಮ್ಮ ಪುತ್ರನಾದ ಶುಕನ ಮತ್ತು ಶಿಷ್ಠರ ಸಮೇತ, ಆಧುನಿಕ ಕಾಲದಲ್ಲಿ ಯಾವುದನ್ನು 
'ಅಮೇರಿಕಾ' ಎಂದು ಕರೆಯುತ್ತಾರೋ, ಆ ಪಾತಾಳದಲ್ಲಿ ನಿವಾಸಮಾಡುತ್ತಿದ್ದರು. ಶುಕಾಚಾರ್ಯರು ತಂದೆಯನ್ನು “ಆತ್ಮವಿದ್ಯೆ ಇಷ್ಟೇ 
ಇದೆಯೋ, ಅಥವಾ ಇನ್ನೂ ಹೆಚ್ಚಾಗಿದೆಯೋ?'”-ಎಂದು ಒಂದು ಪ್ರಶ್ನೆಯನ್ನು ಕೇಳಿದರು. ವ್ಯಾಸರು ಉದ್ದೇಶ್ಯ ಪೂರ್ವಕವಾಗಿಯೇ 
ಆ ಮಾತಿಗೆ ಪ್ರತ್ಯುತ್ತರವನ್ನು ಕೊಡಲಿಲ್ಲ; ಏಕೆಂದರೆ, ಈ ವಿಷಯದಲ್ಲಿ ಉಪದೇಶ ಮಾಡಿಯೇ ಇದ್ದರು. ಇನ್ನೊಬ್ಬನ ಸಾಕ್ಷಿಗಾಗಿ, ತಮ್ಮ 
ಪುತ್ರನಾದ ಶುಕನಿಗೆ-“ಮಗನೇ! ನೀನು ಮಿಧಿಲಾಪುರಿಗೆ ಹೋಗಿ ಜನಕರಾಜನಿಗೆ ಇದೇ ಪ್ರಶ್ನೆಯನ್ನು ಹಾಕು. ಅವನು ಇದಕ್ಕೆ 
ಯೋಗ್ಯರೀತಿಯಲ್ಲಿ ಉತ್ತರ. ಕೊಡುವನು?”.-ಎಂದು ಹೇಳಿದರು. ತಂದೆಯ ಮಾತನ್ನು ಕೇಳಿ ಶುಕಾಚಾರ್ಯರು ಪಾತಾಳದಿಂದ 
ಮಿಥಿಲಾಪುರಿಯ ಕಡೆಗೆ ನಡೆದರು. ಮೇರು-ಎಂದರೆ, ಹಿಮಾಲಯದ ಈಶಾನ್ಯಕ್ಕೂ, ಉತ್ತರಕ್ಕೂ ಮತ್ತು ವಾಯವ್ಯಕ್ಕೂ ಇರುವ 
ಪ್ರದೇಶದಲ್ಲಿ ಯಾವ ದೇಶಗಳಿವೆಯೋ, ಅವುಗಳಿಗೆ “ಹರಿವರ್ಷ'- ಎಂದು ಹೆಸಂಿದ್ದಿತು. ಎಂದರೆ, ಕೋತಿಯನ್ನು "ಹರಿ' ಎನ್ನುತ್ತಾರೆ. 


218. ಸತ್ಯಾರ್ಥಪ್ರಕಾಶ 

ಆ ದೇಶದ ಜನರು ಈಗಲೂ ಕೂಡ ಕೆಂಪುಮುಖದವರಾಗಿ, ಎಂದರೆ, ಕೋತಿಯ ಹಾಗೆಯೇ ಬೂದೂಗಣ್ಣಿನವರಾಗಿದ್ದಾರೆ. ಯಾವ 
ದೇಶಗಳಿಗೆ: ಈಗ 'ಯೂರೋಪ್‌'-ಎಂಬ ಹೆಸರಿದೆಯೋ, ಅವುಗಳನ್ನೇ ಸಂಸ್ಕೃತದಲ್ಲಿ "ಹರಿವರ್ಷ'ವೆನ್ನತ್ತಿದ್ದರು. ಮೊದಲು ಆ 
ದೇಶಗಳನ್ನು ನೋಡುತ್ತಾ, ಮತ್ತು ಹೂಣ, ಯಹೂದ್ಮ-ಎಂದೂ ಕೂಡ ನಿರ್ದೆೇಶಿಸಲ್ಪಡುವ ದೇಶಗಳನ್ನೂ ನೋಡಿ, (ಶುಕಾಚಾರ್ಯರು) 
ಚೀಣಕ್ಕೆ ಬಂದರು, ಚೀಣದಿಂದ ಹಿಮಾಲಯಕ್ಕೂ ಮತ್ತು ಹಿಮಾಲಯದಿಂದ ಮಿಥಿಲಾಪುರಿಗೂ ಬಂದರು. 


ಮತ್ತು ಶ್ರೀಕೃಷ್ಣನು ಹಾಗೂ ಅರ್ಜುನನು, ಅಗ್ನಿಯಾನ ಫೌಕೆಯೆಂದು ಕರೆಯಲ್ಪಡುವ "ಅಶ್ವತರೀ' ವಾಹನದಲ್ಲಿ ಕುಳಿತು, ಪಾತಾಳಕ್ಕೆ 
ಹೊಗಿ, ಮಹಾರಾಜ ಯಧಿಷ್ಠಿರನ ಯಜ್ಞದಲ್ಲಿ (ಭಾಗಿಯಾಗಲು) ಉದ್ದಾಲಕ ಯಷಿಯನ್ನು ಕರೆತಂದಿದ್ದರು. ಈ ದಿನಗಳಲ್ಲಿ "ಕುಂದಹಾರ್‌' 
ಎಂದು ಕರೆಯಲ್ಪಡುವ ಗಾಂಧಾರದ ರಾಜಪುತ್ರಿಯೊಂದಿಗೆ ಧೃತರಾಷ್ಟ್ರನ ವಿವಾಹವಾಗಿದ್ದಿತು. ಪಾಂಡುವಿನ ಪತ್ನಿ ಮಾದ್ರಿಯು ಈರಾನ್‌ 
ದೇಶದ ರಾಜನ ಮಗಳಾಗಿದ್ದಳು. ಮತ್ತು 'ಅಮೇರಿಕಾ' ಎಂದು ಕರೆಯಲ್ಪಡುವ ಪಾತಾಳದ ರಾಜನ ಮಗಳು ಉಲೂಪಿಯೊಂದಿಗೆ 
ಅರ್ಜುನನ ವಿವಾಹವಾಗಿದ್ದಿತು. ದೇಶ-ದೇಶಾಂತರಗಳಿಗೂ, ದ್ವೀಪ-ದ್ವೀಪಾಂತರಗಳಿಗೂ ಹೋಗದೇ ಇರುತ್ತಿದ್ದಲ್ಲಿ, ಎಲ್ಲ ಕಾರ್ಯಗಳೂ 
ಹೇಗೆ ಆಗಬಲ್ಲವಾಗಿದ್ದವು? ಮನುಸ್ಮೃತಿಯಲ್ಲಿ ಸಮುದ್ರದ ಮೇಲೆ ಚಲಿಸುವ ನೌಕೆಯ ಮೇಲೆ ತೆರಿಗೆ ಹಾಕಬೇಕೆಂದು ಬರೆದಿರುವುದಾದರೂ, 


ಹೀಗೆ ಮೊದಲು ಆರ್ಯಾವರ್ತದೇಶೀಯ ಜನರು ವ್ಯಾಪಾರ, ರಾಜಕಾರ್ಯ ಮತ್ತು ಪರ್ಯಟನಕ್ಕಾಗಿ ಸಮಸ್ತ ಭೂಮಂಡಲದಲ್ಲಿಯೂ 
ಸಂಚರಿಸುತ್ತಿದ್ದರು. ಮತ್ತು ಈ ದಿನಗಳಲ್ಲಿ ಕಂಡುಬರುವ ಸ್ಪೃಶ್ಯಾಸ್ತೃಶ್ಯಭಾವನೆ ಮತ್ತು ಧರ್ಮವು ನಾಶವಾಗಿ ಹೋಗುವುದೆಂಬ ಸಂದೇಹ 
ಕೇವಲ ಮೂರ್ಯರನ್ನು ಪಥಭ್ರಷ್ಟರನ್ನಾಗಿ ಮಾಡಿದುದರಿಂದ ಹಾಗೂ ಅಜ್ಞಾನವೃದ್ಧಿಯಿಂದ ಉದ್ಭವಿಸಿದೆ. ಯಾವ ಮಾನವನು. 
ದೇಶ-ದೇಶಾಂತರಗಳಿಗೆ ಮತ್ತು ದ್ವೀಪ-ದ್ದೀಪಾಂತರಗಳಿಗೆ ಹೋಗಿ-ಬಂದು ಮಾಡಲು ಸಂಶಯಪಡುವುದಿಲ್ಲವೋ, ಅವರು 
ದೇಶ-ದೇಶಾಂತರಗಳ ಅನೇಕ ಬಗೆಯ ಜನರ ಸಂಪರ್ಕದಿಂದಲೂ, ರೀತಿ-ನೀತಿಗಳ ಅವಲೋಕನದಿಂದಲೂ, ತಮ್ಮ ರಾಜ್ಯವನ್ನೂ, 
ಮತ್ತು ವ್ಯವಹಾರಗಳನ್ನೂ ಹೆಚ್ಚಿಸಿಕೊಳ್ಳುವುದರಿಂದಲೂ, ನಿರ್ಭಯರೂ, ಶೂರ-ವೀರರೂ ಆಗಲು ಆರಂಭಿಸುತ್ತಾರೆ ಮತ್ತು ಒಳ್ಳೆಯ 
ವ್ಯವಹಾರಗಳನ್ನು ಗ್ರಹಿಸುವುದಲ್ಲಿಯೂ, ಕೆಟ್ಟ ವಿಷಯಗಳನ್ನು ತೃಜಿಸುವುದರಲ್ಲಿಯೂ ತತ್ಪರರಾಗಿ ಮಹದೈಶ್ವರ್ಯವನ್ನು ಗಳಿಸುತ್ತಾರೆ. 
ಎಂತಹ ಸೋಜಿಗ! ಮಹಾಭ್ರಷ್ಟರೂ, ಮ್ಲೇಚ್ಛಕುಲೋತ್ಪನ್ನರೂ ಆದ ವೇಶ್ಶೆಯರೇ ಮೊದಲಾದವರ ಸಂಪರ್ಕದಿಂದ ಆಜ ಭ್ರಷ್ಟರೂ, 
ಧರ್ಮಹೀನರೂ ಆಗುವುದಿಲ್ಲ ಆದರೆ, ದೇಶದೇಶಾಂತರದ ಉತ್ತಮ ಪುರುಷರೊಂದಿಗೆ ಸಂಪರ್ಕವಿಟ್ಟಲ್ಲಿ, ಮೈಲಿಗೆ ಮತ್ತು 
ದೋಷವನ್ಮೆಿಸುತ್ತಾರೆ! ಇದು ಕೇವಲ ಮೂರ್ಯತ್ವದ ಮಾತಲ್ಲದ್ದ್ದರೆ, ಇನ್ನೇನು ಆಗಿರಲು ಶಕ್ಕ? 
ಧಾತುಗಳೂ ದುರ್ಗುಂಧ ಮೊದಲಾದುದರಿಂದ ದೂಷಿತವಾಗಿರುತ್ತವೆ; ಆದುದರಿಂದ, ಅವರ ಸಂಗ ಮಾಡುವುದರಿಂದ ಆರ್ಯರಿಗೂ 
ಈ ದುರ್ಲಕ್ಷಣಗಳು ಅಂಟಿಕೊಳ್ಳುವವೇನೋ-ಎಂಬಿಷ್ಟು (ಶಂಕೆಗೇನೋ) ಕಾರಣವಿದೆ. ಇದೇನೋ ಸರಿಯೇ. ಆದರೆ, ಇವರೊಂದಿಗೆ. 
ವ್ಯವಹಾರಗಳನ್ನು ಮತ್ತು ಗುಣಗ್ರಹಣವನ್ನು ಮಾಡುವುದರಲ್ಲಿ ಯಾವುದೇ ದೋಷವೂ ಅಥವಾ ಪಾಪವೂ ಇಲ್ಲ. ಇವರ ಮದ್ಯಪಾನ: 
ಮೊದಲಾದ ದೋಷಗಳನ್ನು ಬಿಟ್ಟು, ಗುಣಗಳನ್ನು ಗ್ರಹಿಸುವುದಾದರೆ, ಸ್ವಲ್ಪವೂ ಹಾನಿಯಿಲ್ಲ ಯಾವಾಗ ಮೂರ್ಯಜನರು ಇವರ 
ಸ್ಪರ್ಶದಿಂದಲೂ ಮತ್ತು ದರ್ಶನದಿಂದಲೂ ಪಾಪವನ್ನು ಎಣಿಸಲಾರಂಭಿಸುತ್ತಾರೋ, ಆಗ, ಇದೇ ಕಾರಣದಂದ ಅವರೊಂದಿಗೆ. 
ಎಂದಿಗೂ ಯುದ್ಧ ಮಾಡಲಾರರು. ಏಕೆಂದರೆ, ಯುದ್ಧದಲ್ಲಿ ಅವರನ್ನು ನೋಡುವುದೂ ಮತ್ತು ಸ್ಪರ್ಶಮಾಡುವುದೂ ಅವಶ್ಯಕವೇ 
ಆಗಿರುತ್ತವೆ. 


ಸಜ್ಜನರಾದ ಮಾನವರು ರಾಗ-ದ್ವೇಷ, ಅನ್ಯಾಯ, ಮಿಥ್ಯಾಭಾಷಣ ಮೊದಲಾದ ದೋಷಗಳನ್ನು ಬಿಟ್ಟು, ನಿರ್ವೈರರಾಗಿ, ಪ್ರೀತಿ, 
ಪರೋಪಕಾರ, ಸಜ್ಜನತ್ವ ಮೊದಲಾದುವನ್ನು ರೂಢಿಸಿಕೊಳ್ಳುವುದು ಉತ್ತಮವಾದ ಆಚಾರವಾಗಿರುತ್ತದೆ. ಮತ್ತು ಧರ್ಮದ ಸಂಬಂಧ 
ನಮ್ಮ ಆತ್ಮಗಳೊಂದಿಗೆ ಮತ್ತು ಕರ್ತವ್ಯದೊಂದಿಗೆ ಇದೆ-ಎಂಬುದಷ್ನೂ ತಿಳಿದುಕೊಳ್ಳಬೇಕು. ನಾವು ಉತ್ತಮ ಕಾರ್ಯಗಳನ್ನು ಮಾಡುವಾಗ, 
ದೇಶ-ದೇಶಾಂತರಗಳಿಗೂ, ದ್ವೀಪ-ದ್ವೀಪಾಂತರಗಳಿಗೂ ಹೋಗುವುದರಲ್ಲಿ ಸ್ವಲ್ಪವೂ ದೋಷವು ನವಗೆ ತಟ್ಟಲಾರದು. ದೋಷ ತಗಲುವುದು. 
ಪಾಪವೃತ್ತಿಯಿಂದ ಕಾರ್ಯಮಾಡುವುದರಲ್ಲಿ. ಅಹುದು; ಯಾವನೂ ನಮಗೆ ಅಸತ್ಯವಾದ ನಿಶ್ಚಯವನ್ನು ಮಾಡಿಸಲಾಗದಂತೆ, ವೇದೋಕ್ತ 
ಧರ್ಮದ ನಿಶ್ಚಯವನ್ನೂ ಮತ್ತು ಪಾಖಂಡ ಮತದ ಖಂಡನ ಮಾಡುವುದನ್ನೂ ಅವಶ್ಯವಾಗಿಯೂ ಕಲಿತುಕೊಳ್ಳಬೇಕು. ಇಷ್ಟು ಅಗತ್ಯವಾಗಿದೆ. 


ದೇಶ-ದೇಶಾಂತರಗಳಲ್ಲಿಯೂ ಮತ್ತು ದ್ವೀಪ-ದ್ದೀಪಾಂತರಗಳಲ್ಲಿಯೂ, ರಾಜ್ಯಭಾರವನ್ನು ಅಥವಾ ವ್ಯಾಪಾರವನ್ನು ಮಾಡದೆ, 
ಸ್ವದೇಶದ ಉನ್ನತಿ ಎಂದಿಗಾದರೂ ಆಗಬಲ್ಲದೇನು? ಸ್ವದೇಶೀಯರಾದ ಜನರು ಸ್ವದೇಶದಲ್ಲಿಯೇ ವ್ಯವಹಾರ ಮಾಡುತ್ತಿರುವಾಗ ಮತ್ತು 
ವಿದೇಶೀಯರು ಸ್ವದೇಶದಲ್ಲಿ ವ್ಯವಹಾರಗಳನ್ನು ಮತ್ತು ರಾಜ್ಯಭಾರವನ್ನು ನಡೆಯಿಸುವಾಗ, ದಾರಿದ್ರ ಮತ್ತು ದುಃದ ಹೊರತು ಮತ್ತೆ 
ಎನೂ ಲಭಿಸಲಾರದು. ಪಾಖಂಡಿಗಳಾದ ಜನರು, “ನಾವು ಇವರಿಗೆ ವಿದ್ಯೆಯನ್ನು ಕಲಿಸಿದರೆ, ಮತ್ತೆ ದೇಶದೇಶಾಂತರಗಳಿಗೆ ಹೋಗಲು. 








ದಶಮಸಮಲ್ಲಾಸ 219 


ಅನುಮತಿಯನ್ನು ಕೊಟ್ಟರೆ, ಇವರು ಬುದ್ಧಿವಂತರಾಗಿ, ನಮ್ಮ ಪಾಖಂಡದ ಬಲೆಯಲ್ಲಿ ಸಿಕ್ಕಿಕೊಳ್ಳದಿರುವುದರಿಂದ ನಮ್ಮ ಸ್ಥಾನ-ಮಾನಗಳು 
ಮತ್ತು ಜೀವಿಕೆ ನಾಶವಾಗಿ ಹೋಗುವವು*-ಎಂದು ತಿಳಿಯುತ್ತಾರೆ. ಇದೇ ಕಾರಣದಿಂದ, ಅವರು ಅನ್ಶ ದೇಶಗಳಿಗೆ ಹೋಗಲಾಗದಂತೆ, 
ಊಟ-ಉಡಿಗೆಗಳಲ್ಲಿಯೂ ಗೊಂದಲವಬ್ಬಿಸುತ್ತಾರೆ. ಹೌದು; ಮದ್ಮ-ಮಾಂಸಗಳ ಸೇವನೆಯನ್ನು ಎಂದಿಗೂ, ಮರೆತೂ ಕೂಡ 
ಮಾಡಬಾರದು-ಎಂಬುದಿಷ್ಟನ್ನು ಅವಶ್ಯವಾಗಿ ಗಮನದಲ್ಲಿಡಬೇಕು. ರಾಜಪುರುಷರು ಯುದ್ಧಕಾಲದಲ್ಲಿಯೂ ಕೂಡ, "ಮಡಿ' ಮಾಡಿ, 
ಸ್ವತಃ ಅಡಿಗಮಾಡಿ ಭಕ್ಷಿಸುವುದು ಅವಶ್ಯವಾಗಿ ಪರಾಜಯದ ಕಾರಣವೆಂದು ಸಮಸ್ತ ಬುದ್ಧಶಾಲಿಗಳೂ ನಿಶ್ಚಯಿಸಿಲ್ಲವೇನು? ಆದರೆ, 
ಕ್ಷತ್ರಿಯರಾದ ಜನರು ಯುದ್ಧದಲ್ಲಿ ಒಂದು ಕೈಯಿನಿಂದ ಆಹಾರ ಸೇವಿಸುತ್ತಾ, ನೀರನ್ನು ಕುಡಿಯುತ್ತಾ ಹೋಗುವುದು ಮತ್ತು ಇನ್ನೊಂದು 
ಕೈಯಿನಿಂದ ಶತ್ರುಗಳನ್ನು ಕುದುರೆಯ ಮೇಲೋ, ಆನೆಯ ಮೇಲೋ, ರಥದ ಮೇಲೋ ಹತ್ತಿ, ಅಥವಾ ಕಾಲಾಳಾಗಿಯೇ ಸಂಹರಸುತ್ತಾ 
ಹೋಗುವುದು, ತನ್ನ ಜಯವನ್ನು ಗಳಿಸುವುದು-ಇದೇ ಆಚಾರ ಮತ್ತು ಪರಾಜಿತರಾಗುವುದು ಅನಾಚಾರವಾಗಿದೆ. ಇದೇ ಮೂಢತನದಿಂದ 
ಈ ಜನರು “ಅಡಿಗೆಯ ಮಡಿ” ಮಾಡುತ್ತಾ-ಮಾಡುತ್ತಾ, ವಿರೋಧವನ್ನು ಮಾಡುತ್ತಾ-ಮಾಡಿಸುತ್ತಾ, ಸ್ವಾತಂತ್ರ್ಯ, ಆನಂದ, ಧನ, 
ರಾಜ್ಯ, ವಿದ್ಯೆ ಮತ್ತು ಪುರುಷಾರ್ಥದ ಮೇಲೆಯೂ ಹರಿಗೆ ಎಳೆದು, ಕೈಮೇಲೆ ಕೈಹಾಕಿ ಕುಳಿತಿದ್ದಾರೆ. ಮತ್ತು “ಏನಾದರೂ ವಸ್ತು 
ಸಿಕ್ಕಿದರೆ, ಬೇಯಿಸಿ ತಿನ್ನೋಣ””-ಎಂದು ಇಚ್ಛಿಸುತ್ತಾರೆ! ಆದರೆ, ಹಾಗೆ ಆಗದೇ ಹೋದಾಗ, ಸಂಪೂರ್ಣ ಆರ್ಯಾವರ್ತ ದೇಶದಲ್ಲಿಯೇ 
ಎಲ್ಲವನ್ನೂ ನೆಲಸಮಮಾಡಿ ಸರ್ವಥಾ ನಾಶವಾಗಿ ಹೋಗುವಂತೆ ಮಾಡಿದ್ದಾರೆ. ಸರಿಯೇ; ಎಲ್ಲಿ ಭೋಜನ ಮಾಡುತ್ತಾರೋ, ಆ 
ಸ್ಥಳವನ್ನು ತೊಳೆಯುವುದು, ಸಾರಿಸುವುದು, ಗುಡಿಸುವುದು, ಕಸವನ್ನು ದೂರ ಹಾಕುವುದು-ಇವನ್ನೆಲ್ಲಾ ಅವಶ್ಯವಾಗಿ ಮಾಡಬೇಕು. 
ವಿಮತೀಯರ * ಹಾಗೆ ಪಾಠಶಾಲೆಯನ್ನು ಹೊಲಸಾಗಿಡಬಾರದು. 

ಪ್ರಶ್ನೆ- ಬೆಂದ ಆಹಾರ, ಕರಿದ ಆಹಾರ-ಎಂದರೇನು? 


ಉತ್ತರ ೯ ನೀರಿನಲ್ಲಿ ಬೇಯಿಸಿದುದು "ಬೆಂದ ಆಹಾರ', ತುಪ್ಪದಲ್ಲಿ ಕರಿದುದು, ಹಾರಿನಲ್ಲಿ ಬೇಯಿಸಿದದು 10ರ ಆಕಾರ 
ಅದೇ "ಜೊಕ್ಕೆ' ಭೋಜನ. ಇದೂ ಕೂಡ ಈ ಧೂರ್ತರು ಆರಂಭಿಸಿದ ಪಾಖಂಡವಾಗಿದೆ. ಏಕೆಂದರೆ, ಯಾವುದರಲ್ಲಿ ತುಪ್ಪ-ಹಾಲು 
ಹೆಚ್ಚು ಬೀಳುವುದೋ, ಅದನ್ನು ತಿನ್ನುವುದರಲ್ಲಿ "ರುಚಿ' ಮತ್ತು ಹೊಟ್ಟೆಯಲ್ಲಿ ಜಿಡ್ಡಿನ ಪದಾರ್ಥ ಹೆಚ್ಚಾಗಿ ಸೇರಲಿ-ಎಂದು ಈ 
ವಾದವನ್ನು ಹೂಡಿದ್ದಾರೆ. ನ್ಯಾಯವಾಗಿ ನೋಡಿದರೆ, ಬೆಂಕಿಯಿಂದ ಅಥವಾ ಕಾಲದಿಂದ ಪಕ್ಷವಾದ ಪದಾರ್ಥವೇ ಪರಿಪಕ್ಚವಾದುದು 
ಮತ್ತು ಪಕ್ಚವಾಗದುದು 'ಆಮ'- ಎಂದರೆ ಹಸಿಯದು. ಪಕ್ಚವಾದುದನ್ನು ತಿನ್ನಬೇಕು; ಮತ್ತು ಹಸಿಯಾದುದನ್ನು ತಿನ್ನಬಾರದು - ಎನ್ನುವುದೂ 
ಕೂಡ ಸರ್ವತ್ರ ಸರಿಯಲ್ಲ. ಏಕೆಂದರೆ, ಕಡಲೆ-ಮೊದಲಾದುವುದು ಹಸಿಯಾಗಿರುವಾಗಲೇ ತಿನ್ನಲ್ಪಡುತ್ತವೆ. 

ಪ್ರಶ್ನೆ ದ್ವಿಜರು ತಮ್ಮ ಕೈಯಿನಿಂದಲೇ ಅಡಿಗೆಮಾಡಿ ತಿನ್ನಬೇಕೋ ಅಥವಾ ಶೂದ್ರನ ಕೈಯಿನಿಂದ ಮಾಡಲ್ಪಟ್ಟುದನ್ನು ತಿನ್ನಬೇಕೋ? 

ಉತ್ತರ :- ಶೂದ್ರನ ಕೈಯಿಂದ ಮಾಡಲ್ಪಟ್ಟುದನ್ನು ತಿನ್ನಬೇಕು. ಏಕೆಂದರೆ, ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯವರ್ಣಸ್ಥರಾದ 
ಸ್ರ-ಪುರುಷರು ವಿದ್ಯೆ ಕಲಿಸುವುದರಲ್ಲಿ, ರಾಜ್ಯಪಾಲನದಲ್ಲಿ, ವ್ಯವಸಾಯ ಮತ್ತು ಪಶು-ಪಾಲನ-ವ್ಯಾಪಾರಗಳಲ್ಲಿ ತತ್ಪರರಾಗಿರಬೇಕು. 
ದರೆ ಶೂದ್ರನ ಮಲಿನ ಪಾತ್ರೆಯಲ್ಲಿನ ಮತ್ತು ಅವನ ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ಆಪತ್ಕಾಲದ ಹೊರತು ತಿನ್ನಬಾರದು. 
ಆಲಿಸಿರಿ ಪ್ರಮಾಣವನ್ನು :- 

ಆರ್ಯಾಧಿಷ್ಠಿತಾ ವಾ ಶೂದ್ರಾ: ಸಂಸ್ಕರ್ತಾರಃ ಸು ॥1 (ಆಪಸ್ತಂಬ ಧರ್ಮಸೂತ್ರ-೨.೨.೨.೩) 

ಇದು ಆಪಸ್ತಂಬದ ಸೂತ್ರವಾಗಿದೆ. ಆರ್ಯರ ಮನೆಯಲ್ಲಿ ಶೂದ್ರರು, ಎಂದರೆ-ಜ್ನಾನಹೀನರಾದ ಸ್ತ್ರೀ-ಪುರುಷರು ಅಡಿಗೆಯೇ 
ಮೊದಲಾದ ಸೇವೆಯನ್ನು ಮಾಡಬೇಕು. ಆದರೆ, ಅವರು ಶರೀರ, ವಸ್ತ್ರ ಮೊದಲಾದುದರಿಂದ ಪವಿತ್ರರಾಗಿರಬೇಕು. ಆರ್ಯರ 
ಮನೆಗಳಲ್ಲಿ ಯಾವಾಗ ಅಡಿಗೆಮಾಡುತ್ತಾರೋ, ಆಗ, (ಆಗ ಸಿದ್ಧಮಾಡುವ ಅಡಿಗೆ ಶುದ್ಧವಾಗಿರಬೇಕು-ಎಂಬ ದೃಷ್ಟಿಯಿಂದ) ಬಾಯಿಯ 
ಮೇಲೆ ಬಟ್ಟೆಯನ್ನು ಕಟ್ಟಿಕೊಂಡು ಅಡಿಗೆಯನ್ನು ಮಾಡಬೇಕು. ಏಕೆಂದರೆ, ಅವರ ಬಾಯಿನಿಂದ ಉಗುಳು ಮತ್ತು ಹೊರಬರುವ 
ಉಸಿರೂ ಕೂಡ, ಆಹಾರದ ಮೇಲೆ ಬೀಳಬಾರದು. ಎಂಟನೆಯ ದಿನ ಕ್ಷೌರವನ್ನು ಮಾಡಿಸಿಕೊಳ್ಳಬೇಕು. ಉಗುರುಗಳನ್ನು ತೆಗೆಯಿಸಬೇಕು. 
ಸ್ನಾನಮಾಡಿ, ಅಡಿಗೆಮಾಡುವ ರೂಢಿಯನ್ನಿಟ್ಟುಕೊಳ್ಳಬೇಕು. ಗೃಹದ ಒಡೆಯರಿಗೆ ಊಟಮಾಡಿಸಿ, ತಾವು ಊಟ ಮಾಡಬೇಕು. 

ಪಶ್ನೆ:- ಶೂದ್ರನು ಮುಟ್ಟಿದ ಪಕ್ಚಾನ್ನವನ್ನು ತಿನ್ನವುದರಲ್ಲಿ ದೋಷವನ್ನೆಣಿಸುವಾಗ, ಅವನು ಕೈಯಿಂದ ಬೇಯಿಸಿದುದನ್ನು ಹೇಗೆ. 
ತಾನೇ ತಿನ್ನಲಾದೀತು? 

ಉತ್ತರ :- ಈ ಮಾತು ಕಪೋಲಕಲ್ಪಿತ ಮತ್ತು ಸುಳ್ಳು. ಏಕೆಂದರೆ, ಯಾರು ಬೆಲ್ಲ, ಸಕ್ಕರೆ, ತುಪ್ಪ , ಹಾಲು, ಹಿಟ್ಟು, ಸೊಪ್ಪ , 
ಹಣ್ಣು, ಮೂಲ-ಇವನ್ನು ತಿಂದರೋ, ಅವರು ಸಂಪೂರ್ಣ ಪ್ರಶಂಚದ ಕೈಯಿನಿಂದ ಬೇಯಿಸಲ್ಪಟ್ಟುದನ್ನೂ ಮತ್ತು ಎಂಜಲನ್ನೂ 
ತಿಂದ ಹಾಗೆಯೇ ಎಂದು ತಿಳಿಯಿರಿ. ಏಕೆಂದರೆ, ಯಾವಾಗ ಶೂದ್ರರೂ, ಚಮ್ಮಾರರೂ, `ಜಲಗಾರರೂ, ಮುಸಲ್ಮಾನರೂ, ಕ್ರೈಸ್ತರೂ, 
ಇನ್ನೂ ಬೇರೆಯವರೂ '್ದೆಗಳಿಂದ ಕಬ್ಬನ್ನು ಕೀಳುತ್ತಾರೋ, ಸಿಪ್ಪೆ ತೆಗೆಯುತ್ತಾರೋ, ಗಾಣಕ್ಕೆ ಹಾಕಿ ರಸ ತೆಗೆಯುತ್ತಾರೋ, ಆಗ 

`ನಷ್ನಾ ಹಾಕದ ಹುದ್ದಣಗ; ಜಾತಿ-ಮತದ ಪ್ರಶ್ನ. 





220. ಸತ್ಯಾರ್ಥಪ್ರಕಾಶ. 
ಮಲಮೂತ್ರವಿಸರ್ಜನೆಮಾಡಿ, ತೊಳೆಯದ ಕೈಗಳಿಂದ ಅದನ್ನು ಮುಟ್ಟುತ್ತಾರೆ, ಎತ್ತುತ್ತಾರೆ, ಇಡುತ್ತಾರೆ: ಅರ್ಧ ಜಲ್ಲೆಯ ರಸ 
ಹೀರಿಕೊಂಡು, ಇನ್ನು ಅರ್ಥವನ್ನು ಅದರಲ್ಲಿಯೇ ಹಾಕಿಬಿಡುತ್ತಾರೆ. ಮತ್ತು ರಸವನ್ನು ಬೇಯಿಸುವ ಸಮಯದಲ್ಲಿ, ಆ ರಸದಲ್ಲಿ 
ರೊಟ್ಟಿಯನ್ನೂ ಬೇಯಿಸಿ ತಿನ್ನುತ್ತಾರೆ. ಮತ್ತು ಯಾವಾಗ ಸಕ್ಕರೆಯನ್ನು ಮಾಡುತ್ತಾರೋ, ಆಗ, ಯಾವುದರ ತಳದಲ್ಲಿ 
ಮಲ-ಮೂತ್ರ-ಸಗಣಿ-ಧೂಳು ಮೆತ್ತಿಕೊಂಡಿರುತ್ತದೋ, ಆ ಪಾದರಕ್ಷಿಗಳಿಂದಲೇ ಅದನ್ನು ತುಳಿದು ಉಜ್ಜತ್ವಾರೆ. ಹಾಲಿನಲ್ಲಿ ತಮ್ಮ 
ಮನೆಯ ಎಂಜಲು ಪಾತ್ರೆಯ ನೀರನ್ನು ಹಾಕುತ್ತಾರೆ. ಅದರಲ್ಲಿಯೇ ತುಪ್ಪ-ಮೊದಲಾದುವನ್ನು ಇಡುತ್ತಾರೆ. ಮತ್ತು ಹಿಟ್ಟನ್ನು ಬೀಸುವ 
ಸಮಯದಲ್ಲಿಯೂ ಹಾಗೆಯೇ ಎಂಜನು ಕೈಗಳಿಂದ ಎತ್ತುತ್ತಾರೆ. ಹಾಗೂ ಬೆವರೂ ಕೂಡ ಹಿಟ್ಟಿಗೆ ತೊಟ್ಟಿಡುತ್ತಾ ಹೋಗುತ್ತದೆ. ಇಂತಹ 
ಘಟೆಗಳೆಲ್ಲಾ ನಡೆಯುತ್ತವೆ. ಮತ್ತು ಫಲ-ಮೂಲ-ಕುದಗಳ ವಿಷಯದಲ್ಲಿಯೂ ಇದೇ ಲೀಲೆ ನಡೆಯುತ್ತದೆ. ಈ ಪದಾರ್ಥಗಳನ್ನು 
ತಿಂದಾಗ, ಎಲ್ಲರ ಕೈಗಳದನ್ನೂ ತಿಂದಂತೆಯೇ-ಎಂದು ತಿಳಿದುಕೊಳ್ಳಬೇಕು. 

ಪಶ್ನೆ- ಫಲ, ಮೂಲ, ಕಂದ, ರಸ ಮೊದಲಾದುವುಗಳ ಬಗೆಗೆ ಕಾಣದೇ ನಡೆದುದರಲ್ಲಿ ದೋಷವಿಲ್ಲ. 

ಉತ್ಪರ- ಭಲೇ, ಭಲೇ, ನಿಜ. ಇಂತಹ ಉತ್ತರವನ್ನು ಕೊಡಬದಿದ್ದರೆ, ಧೂಳು-ಬೂದಿ ಮುಕ್ಫುತ್ತದ್ದಿರೇನೋ? ಬೆಲ್ಲ-ಸಕ್ಕರೆ 
ಸಿಹಿಯಾಗಿ ಕಾಣುತ್ತದೆ, ಹಾಲು-ತುಪ್ಪ ಪುಷ್ಟಿ ಕೊಡುತ್ತವೆ. ಇದೇ ಕಾರಣದಿಂದ ಈ ಅನುಕೂಲ ಸಿಂಧುವನ್ನು ರಚಿಸಿಲ್ಲವೇನು? 
ಒಳ್ಳೆಯದು. (ಇಣಿಸದುದರಲ್ಲಿ ದೋಷವಿಲ್ಲ) ಎಂದಾದರೆ, ಜಲಗಾರರೂ, ಮುಸಲ್ಯಾನರೂ ತಮ್ಮ ಕೈಗಳಿಂದಲೇ ಬೇರೆ ಸ್ಥಳದಲ್ಲಿ 
ಅಡಿಗೆಮಾಡಿ, ನಿಮಗೆ ತಂದುಕೊಟ್ಟರೆ, ತಿನ್ನುವಿರೋ ಅಥವಾ ಇಲ್ಲವೋ? 'ಇಲ್ಲ' ಎನ್ನುದಿರಾದರೆ ಕಾಣದುದರಲ್ಲಿಯೂ ದೋಷವಿದೆ. 
ಎಂದೇ ಆಯಿತು. ಹೌದು. ಮುಸಲ್ಮಾನರು, ಕ್ರೈಸ್ತರು ಮೊದಲಾದ ಮದ್ಯ- ಮಾಂಸ ಸೇವಿಸುವವರ ಕೈಯಿನದನ್ನು ತಿನ್ನುವುದರಲ್ಲಿ, 
ಆರ್ಯರಿಗೂ ಕೂಡ ಮದ್ಮ-ಮಾಂಸ ಮೊದಲಾದುದರ ಸೇವನದ ಅಪರಾಧ ಅಂಟಿಕೊಂಡುಬಿಡುವುದು. ಆದರೆ, ಆರ್ಯರಲ್ಲಿ ಪರಸ್ಪರ 
ಸಹ ಭೋಜನವಾಗುವುದರಲ್ಲಿ ಯಾವ ದೋಷವೂ ಕಾಣಿಸುವುದಿಲ್ಲ. (ಜಾತಿ ಪದ್ಧತಿಯಲ್ಲ; ಕೇವಲ ಆಹಾರ ಶುದ್ಧಿಯ ಮಾತ್ರ ಈ 
ಸ್ಥಳದಲ್ಲಿ ಗಮನಾರ್ಹ) 

ಎಂದಿನವರೆಗೆ ಒಂದು ಅಭಿಪ್ರಾಯ, ಒಂದು ಹಾನಿ-ಲಾಭ, ಒಂದು ಸುಖ-ದುಃಖವನ್ನು ಪರಸ್ಪರ ಒಪ್ಪಿಕೊಳ್ಳುವುದಿಲ್ಲವೋ, 
ಅಂದಿನವರೆಗೆ ಉಸ್ನತಿಯಾಗುವುದು ಬಹು ಕಠಿಣ. ಆದರೆ ಕೇವಲ ಭೋಜನ-ಪಾನಗಳು ಒಂದಾಗುವುದರಿಂದ ಸುಧಾರಣೆಯಾಗಲಾರದು. 
ಜನರು ಎಂದಿನವರೆಗೆ ಕೆಟ್ಟ ವಿಷಯಗಳನ್ನು ಬಿಡುವುದಿಲ್ಲವೋ ಮತ್ತು ಒಳ್ಳೆಯ ವಿಷಯಗಳನ್ನು ಅನುಷ್ಠಾನ ಮಾಡುವುದಿಲ್ಲವೋ, 
ಅಂದಿನವರೆಗೆ ವೃದ್ಧಿಗೆ ಪ್ರತಿಯಾಗಿ ಹಾನಿಯೇ ಉಂಟಾಗುತ್ತದೆ. ಆರ್ಯಾವರ್ತದಲ್ಲಿ ವಿದೇಶೀಯರ ರಾಜ್ಯವಿರುವ ಕಾರಣದಿಂದ, 
ಒಳಗಿನ ಒಡರು, ಮತಭೇದ, ಬ್ರಹ್ಮಕರ್ಯವನ್ನ ಪಾಲಿಸದಿರುವುದು, ವಿದ್ಯೆಯನ್ನು ಕಲಿಯದೆ-ಕಲಿಸದೆ ಇರುವುದು, ಮತ್ತು ಬಾಲ್ಯಾವಸ್ಥೆಯಲ್ಲಿ 
ಸ್ವಯಂವರವಲ್ಲದ ವಿವಾಹ, ವಿಷಯಾಸಕ್ತಿ , ಮಿಥ್ಯಾ- ಭಾಷಣ ಮೊದಲಾದ ದುರ್ಲಕ್ಷಣಗಳು, ವೇದವಿದೈೆಯ ಪ್ರಜಾರವಿಲ್ಲದುದು 
ಮೊದಲಾದ ನ್ಯೂನತೆಗಳು ಪ್ರಚಲಿತವಾಗಿವೆ. ಯಾವಾಗ ಸೋದರರು ತಮ್ಮ ತಮ್ಮಲ್ಲೇ ಕಾದಾಡುತ್ತಾರೋ, ಆಗಲೇ ಮೂರನೆಯವನಾದ 
ವಿದೇಶೀಯನು ಪಂಚಾಯತದಾರನಾಗಿ ಬಂದು ಕುಳಿತುಕೊಳ್ಳುತ್ತಾನೆ. ಐದು ಸಾವಿರ ವರ್ಷದ ಹಿಂದೆ ನಡೆದ, ಮಹಾ ಭಾರತದ ಆ. 
ಘಟನೆಗಳನ್ನೂ ಕೂಡ ನೀವುಗಳು ಮರೆತು ಹೋದಿರೇನು? ನೋಡಿರಿ! ಮಹಾಭಾರತಯುದ್ಧದಲ್ಲಿ ಎಲ್ಲ ಜನರೂ ಹೋರಾಟದಲ್ಲಿ 
ವಾಹನಗಳ ಮೇಲೆಯೇ ಆಹಾರ ಪಾನೀಯಗಳನ್ನು ಸೇವಿಸುತ್ತಿದ್ದರು. ಆಂತರಿಕ ಕಲಹದಿಂದ ಕೌರವರ, ಪಾಂಡವರ ಮತ್ತು ಯಾದವರ 
ಸರ್ವನಾಶವಾದುದಂತೂ ಆಗಿಯೇ ಹೋಯಿತು. ಆದರೆ, ಈವರೆಗೂ ಅದೇ ರೋಗ ಬೆನ್ನು ಹತ್ತಿದೆ! ಈ ಭಯಂಕರ ರಾಕ್ಷಸನು 
ಎಂದಾದರೂ ಬಿಟ್ಟುಹೋಗುವನೋ, ಅಥವಾ ಅರ್ಯರನ್ನು ಸರ್ವಸುಖಿಗಳಿಂದಲೂ ದೂರವಿಟ್ಟು, ದುಃಖಸಾಗರರಲ್ಲಿ ಮುಳುಗಿಸಿ 
ಸಾಯಿಸುವನೋ, ತಿಳಿಯದು. ಅದೇ ನೀಚನೂ, ಗೋತ್ರಘಾತಕೂ, ಸ್ವದೇಶ ವಿನಾಶಕನೂ ಆದ ದುಷ್ಪ ದುರ್ಯೋಧನನ ದುರ್ಮಾರ್ಗದಲ್ಲಿ, 
ಆರ್ಯಜನರು ಈಗಿನವರೆಗೂ, ನಡೆದು, ದುಃಖವನ್ನು ಹೆಚ್ಚಸಿಕೊಳ್ಳತ್ತ್ದಾರೆ. ಈ ರಾಜರೋಗವು ಆರ್ಯರಾದ ನಮ್ಮಗಳಿಂದ ನಾಶವಾಗಿ 
ಹೋಗುವಂತೆ ಪರಮೇಶ್ವರನು ಕೃಪೆಮಾಡಲಿ. 

ಭ್ರ್ಷ-ಅಭ್ಯ್ಷ್ಯ ಎರಡು ಬಗೆಯವಿವೆ. ಒಂದು ಧರ್ಮಶಾಸ್ಟ್ರೊಕ್ತವಾದುದು, ಎರಡನೆಯದು ವೈದ್ಯಕ ಶಾಸ್ತ್ರೋಕ್ರವಾದುರು, ಉದಾಹರಣೆಗೆ, 
ಧರ್ಮಶಾಸ್ತದಲ್ಲಿ- 

ಅಭಕ್ಷ್ಯಾಣಿ ದ್ವಿಜಾತೀನಾಮಮೇಧ್ಯಪ್ರಭವಾಣಿ ಚ ॥ (ಮನು-೫3)) 


ಉತ್ಪನ್ನವಾದ ಸೊಪ್ಪ, ಹಣ್ಣು, ಗೆಡ್ಡೆ - ಮೊದಲಾದುವನ್ನು ತಿನ್ನಬಾರದು. 
ವರ್ಜಯೇನ್ಯದು ಮಾಯಂಚೆ ॥! (ಮನು-೨.೧೭ಬ) 
ಅನೇಕ ರೀತಿಯ ಮದ್ಯಗಳು, ಗಾಂಜಾ, ಭಂಗೀರಸ, ಅಫೀಮು ಮೊದಲಾದ ಯಾವ ಯಾವ - 





ದಶಮಸಮಲ್ಲಾಸ 221 
ಬುದ್ಧಿಂ ಉಂಪತಿ ಯುದ್ಧ, ವೃಂ ಮದಕಾರಿ ತದುಚ್ಛತೇ ॥1 ಉಾರ್ಜ್ಯಧರ:-೪.೨೧). 
ಬುದ್ಧಿಯನ್ನು ನಾಶಮಾಡುವ ಪದಾರ್ಥಗಳಿವೆಯೋ, ಅವುಗಳ ಸೇವನೆಯನ್ನು ಎಂದಿಗೂ ಮಾಡಬಾರದು. ಮತ್ತು ಕೊಳೆತ, 
ಕೆಟ್ಟುಹೊದ, ದುರ್ಗಂಧದಿಂದ ದೂಷಿತವಾದ, ಚೆನ್ನಾಗಿ ಮಾಡಲ್ಪಡದ ಎಷ್ಟು ಆಹಾರಗಳಿವೆಯೋ, ಅವುಗಳನ್ನೂ, ಮತ್ತು ಯಾರ 
ಶರೀರಗಳು ಮದ್ಯ-ಮಾಂಸಗಳ ಪರಮಾಣುಗಳಿಂದಲೇ ಪೂರಿತವಾಗಿವೆಯೋ, ಆ ಮದ್ಯ-ಮಾಂಸಾಹಾರೀ ಮ್ಲೇಚ್ಛರ ಕೈಯಿನದನ್ನೂ 
ತಿನ್ನಬಾರದು. 
ಯಾವುದರ (ಪ್ರಾಪ್ರಿಯಲ್ಲಿ ಉಪಕಾರ ಮಾಡುವ ಪ್ರಾಣಿಗಳ ಹಿಂಸೆಯಾಗುವುದೋ, ಅಂತಹ ಮಾಂಸವನ್ನು ಭಕ್ಷಿಸಬಾರದು. 
ಉದಾಹರಣೆಗೆ, ಹಸುವಿನ ಶರೀರದಿಂದ ಹಾಲು, ತುಪ್ಪ (ಮಾತ್ರವಲ್ಲದೆ) ಎತ್ತುಗಳು, ಹಸುಗಳು ಉತ್ಪನ್ನವಾಗುವುದರಿಂದ, ಒಂದು. 
ಪೀಳಿಗೆಯಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರದ ಆರುನೂರು ಜನರಿಗೆ ಸುಖ ಸಿಕ್ಕುತ್ತದೆ. ಅಂತಹ ಪಶುಗಳನ್ನು ಕೊಲ್ಲಬಾರದು; 
ಕೊಲ್ಲಲುಬಿಡಬಾರದು. ದೃಷ್ಟಾಂತವಾಗಿ, ಒಂದು ಹಸುವಿನಿಂದ ಇಪ್ಪತ್ತು ಸೇರು ಮತ್ತು ಇನ್ನೊಂದರಿಂದ ಎರಡು ಸೇರು ಹಾಲು ಪ್ರತಿ 
ದಿನ ಸಿಕ್ಕಿದರೆ, ಅದರ ಸರಾಸರಿ ಹನ್ನೊಂದು ಸೇರು ಒಂದು ಹಸುವಿನಿಂದ ಲಭಿಸುತ್ತದೆ. ಒಂದು ಹಸು ಹದಿನೆಂಟು ತಿಂಗಳು, 
ಇನ್ನೊಂದು ಆರು ತಿಂಗಳ ತನಕ ಹಾಲು ಕೊಡುತ್ತದೆ. ಇದರ ಸರಾಸರಿ ಹನ್ನೆರಡು ತಿಂಗಳುಗಳಾಯಿತು. ಈಗ ಪ್ರತಿಯೊಂದು ಹಸುವಿನ 
ಜೀವಮಾನದ ಪೂರ್ತದ ಹಾಲಿನಿಂದ ೨೪,೯೬೦ ಜನರು ಒಂದು ಸಾರಿ ತೃಪ್ಪರಾಗಬಲ್ಲರು. ಆದಕ್ಕೆ ಆರು ಹೆಣ್ಣು ಕರುಗಳೂ, ಆರು. 
ಗಂಡು ಕರುಗಳೂ ಆಗುತ್ತವೆ. ಅವುಗಳಲ್ಲಿ ಎರಡು ತೀರಿ ಹೋದರೂ ಹತ್ತು ಉಳಿದೇ ಉಳಿಯುತ್ತದೆ. ಅವುಗಳಲ್ಲಿನ ಐದು ಹೆಣ್ಣು 
ಕರುಗಳ ಜೀವನ ಕಾಲದಲ್ಲಿ ಲಭಿಸುವ ಹಾಲನ್ನು ಸೇರಿಸಿ ಒಂದು ಲಕ್ಷ ಇಪ್ಪತ್ತುನಾಲ್ಕು ಸಾವಿರದ ಎಂಟುನೂರು ಜನ ತೃಪ್ತರಾಗಬಹುದು. 
ಇನ್ನು ಉಳಿದವು ಐದು ಎತ್ತುಗಳು, ಅವು ತಮ್ಮ ಜೀವಿತ ಕಾಲದಲ್ಲಿ ಕನಿಷ್ಠಪಕ್ಷ ಐದು ಸಾವಿರಮಣ ಆಹಾರವನ್ನು ಉತ್ಪಾದಿಸಬಲ್ಲವು. 
ಆ ಆಹಾರದಿಂದ ಪ್ರತಿಯೊಬ್ಬನೂ ಮೂರುಪಾವು ತಿನ್ನುವುದಾದರೆ, ಎರಡೂವರೆ ಲಕ್ಷ ಜನರಿಗೆ ತೃಪ್ತಿಯುಂಟಾಗುತ್ತದೆ. ಹಾಲು ಮತ್ತು. 
ಆಹಾರ ಸೇರಿಸಿ ಮೂರು ಲಕ್ಷ ಎಪ್ಪತ್ತನಾಲ್ಕು ಸಾವಿರದ ಎಂಟುನೂರು ಜನರು ತೃಪ್ಪರಾಗು್ತಾರೆ, ಎರಡು ಸಂಖ್ಯೆಗಳನ್ನೂ ಸೇರಿಸಿದರೆ, 
ಒಂದು ಹಸುವಿನ ಪೀಳಿಗೆಯಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರದ ಆರುನೂರು ಜನರು ಒಂದು ಸಾರಿ ಪಾಲನೆ ಪಡೆಯುತ್ತಾರೆ. 
ಪೀಳಿಗೆಯ ಮೇಲೆ ಪೀಳಿಗೆಯನ್ನು ವರ್ಧಿಸಿ ಗಣನೆ ಮಾಡಿದರೆ, ಅಸಂಖ್ಯಾತ ಮಾನವರ ಪಾಲನವಾಗುತ್ತದೆ. ಇದರಿಂದ ಬೇರೆಯಾಗಿ, 
(ಎತ್ತುಗಳು) ಬಂಡಿಗಳನ್ನೆಳೆಯುವುದು, ವಾಹನಗಳಾಗಿ ಒದಗುವುದು, ಭಾರಹೊರುವುದು-ಮೊದಲಾದ ಕಾರ್ಯಗಳ ಮೂಲಕ ಮಾನವರಿಗೆ 
ಮಹದುಪಕಾರಿಗಳಾಗಿರುತ್ತವೆ. ಮತ್ತು ಹಸುವು ವಿಶೇಷತಃ ಹಾಲು ಕೊಡುವುದರಲ್ಲಿ ಅಧಿಕ ಉಪಕಾರಿಯಾಗಿರುತ್ತದೆ. ಅಲ್ಲದೆ, ಹೇಗೆ 
ಎತ್ತುಗಳು ಉಪಕಾರಿಗಳಾಗಿರುತ್ತವೋ, ಹಾಗೆ ಕೋಣಗಳೂ ಕೂಡ (ಉಪಕಾರಿಗಳೇ) ಆಗಿರುತ್ತವೆ. ಆದರೆ, ಹಸುವಿನ ಹಾಲು-ತುಪ್ಪಗಳಿಂದ 
ಎಷ್ಟು ಬುದ್ಧಿವೃದ್ಧಿಯಾಗಿ ಲಾಭವಾಗುತ್ತದೋ, ಅಷ್ಟು ಎಮ್ಮೆಯ ಹಾಲಿನಿಂದ ಆಗುವುದಿಲ್ಲ. ಈ ಕಾರಣದಿಂದ ಆರ್ಯರು ಹಸುವನ್ನು 
ಮುಖ್ಯೋಪಕಾರಿ-ಎಂದೆಣಿಸಿದ್ದಾರೆ. ಬೇರೆ ಯಾವನಾದರೂ ವಿದ್ವಾಂಸನಾಗಿರುವುದಾದರೆ, ಅವನೂ ಇದೇ ರೀತಿ ತಿಳಿಯುವನು. 
ಮೇಕೆಯ ಹಾಲಿನಿಂದ ೨೫,೯೨೦ ಜನರ ಪಾಲನೆಯಾಗುತ್ತದೆ. ಹಾಗೆಯೇ, ಆನೆ, ಕುದುರೆ, ಓಂಟೆ, ಕುರಿ, 
ಕತ್ತೆ-ಮೊದಲಾದುವುಗಳಿಂದಲೂ ಮಹೋಪಕಾರಗಳಾಗುತ್ತವೆ. ಈ ಪ್ರಾಣಿಗಳನ್ನು ಕೊಲ್ಲುವವರನ್ನು ಮಾನವರೆಲ್ಲರ ಘಾತಕರೆಂದೇ 
ತಿಳಿದುಕೊಳ್ಳಿರಿ. 
ನೋಡಿರಿ, ಯಾವಾಗ ಆರ್ಯರ ರಾಜ್ಯವಿದ್ಧಿತೋ, ಆಗ ಈ ಮಹೋಪಕಾರವಾದ ಹಸುವೇ ಮೊದಲಾದ ಪ್ರಾಣಿಗಳು 
ಕೊಲ್ಲಲ್ಪಡುತ್ತಿರಲಿಲ್ಲ. ಆಗಲೇ ಆರ್ಯವರ್ತದ ಮತ್ತು ಭೂಮಂಡಲದ ಅನ್ಶ ದೇಶಗಳಲ್ಲಿ ಮನುಷ್ಯರೇ ಮೊದಲಾದ ಜೀವಧಾರಿಗಳು 
ಬಹಳ ಸುಖತೃಪ್ತಿಗಳಿಂದ ಇರುತ್ತಿದ್ದರು. ಏಕೆಂದರೆ, ಹಾಲು, ತುಪ್ಪವಲ್ಲದೆ, ಎತ್ತು ಮೊದಲಾದ ಪ್ರಾಣಿಗಳ ಅಧಿಕೃವಿರುತ್ತಿದ್ದುದರಿಂದ, 
ಅನ್ನ-ರಸಗಳು ಪುಷ್ಕಳವಾಗಿ ಸಕ್ಕತ್ತಿದ್ದವು. ಯಾವಾಗಿನಿಂದ ವಿದೇಶೀಯರಾದ ಮಾಂಸಾಹಾರಿಗಳು ಈ ದೇಶಕ್ಕೆ ಬಂದರೋ, ಮತ್ತು 
ಗೋವುಗಳೇ.ಮೊದಲಾದ ಪಶುಗಳನ್ನು ಕೊಲ್ಲುವವರೂ, ಮದ್ಯಪಾನ ಮಾಡುವವರೂ ರಾಜ್ಯಾಧಿಕಾರಿಗಳಾಗಿದ್ದಾರೋ, ಆಗಿನಿಂದ 
ಕ್ರಮಶಃ ಆರ್ಯರ ದುಃಖದ ವೃದ್ಧಿಯಾಗುತ್ತಾ ಬಂದಿದೆ. ಏಕೆಂದರೆ:- 


ನಷ್ಟೇ ಮೂಲೇ ನೈವ ಪತ್ರಂ ನ ಪುಷ್ಪಮ್‌ ॥| (ವೃದ್ಧಚಾಣಕ್ಕ- ೧೦.೧೩) 
ವೃಕ್ಷದ ಮೂಲವೇ ತತ್ತರಿಸಿ ಹಾಕಲ್ಪಟ್ಟಾಗ, ಹಣ್ಣು-ಹೂವುಗಳು ಎಲ್ಲಿಂದ ಬಂದಾವು? 
ಪ್ರಶ್ನೆ - ಎಲ್ಲರೂ ಅಹಿಂಸಕರಾಗಿ ಹೋದರೆ, ಹುಲಿ ಮೊದಲಾದ ಪ್ರಾಣಿಗಳು, ಹಸುವೇ ಮೊದಲಾದ ಪ್ರಾಣಿಗಳಿಲ್ಲವನ್ನೂ, 
ಕೊಂದು ತಿನ್ನುವಷ್ಟು ಹೆಚ್ಚಿ ಹೋದಾವು! ನಿಮ್ಮ ಪುರುಷಾರ್ಥವೇ ನಿರರ್ಥಕವಾಗಿ ಹೋಗುವುದು. 


ಉತ್ತರ :- ಹಾನಿಕಾರಕವಾದ ಯಾವ ಪಶುಗಳು ಅಥವಾ ಮನುಷ್ಯರಿದ್ದಾರೋ, ಅವರನ್ನು ಶಿಕ್ಷಿಸುವುದು ಮತ್ತು ಪ್ರಾಣವನ್ನೂ 
ಕೂಡ (ಅವಶ್ಯಕವಾದಲ್ಲಿ ತೆಗೆಯುವುದು ರಾಜಪುರುಷರ ಕೆಲಸವಾಗಿದೆ. 


ಜು ಸತ್ಯಾರ್ಥಪ್ರಕಾಶ 

ಪಶ್ನೆ ಮತ್ತೆ, ಅವುಗಳ ಮಾಂಸವನ್ನು ಬಿಸಾಕಿಬಿಡಬೇಕೇನು? 

ಉತ್ತರ-- ಬೇಕಾದರೆ ಬಿಸಾಕಿಬಿಡಲಿ; ಬೇಕಾದರೆ ನಾಯಿಗಳೇ ಮೊದಲಾದ ಮಾಯಾಹಾರಿಗಳಿಗೆ ತಿನ್ನಿಸಿಬಿಡಲಿ, ಅಥವಾ 
ಸುಟ್ಟುಬಿಡಲಿ ; ಅಥವಾ ಯಾವನಾದರೂ ಮಾಂಸಾಹಾರಿಯು (ಮನುಷ್ಯ) ತಿಂದರೂ, ಪ್ರತ್ಯಕ್ಷ ಹಿಂಸೆ ಏನೂ ಆಗುವುದಿಲ್ಲ. ಆದರೆ - ಆ 
ಮನುಷ್ಯನ ಸ್ವಭಾವ ಮಾಂಸಾಹಾರಿಯದಾಗಿ, ಹಿಂಸಕವಾಗುವ ಸಂಭವವಿದೆ. ಹಿಂಸೆ, ಕಳವು, ವಿಶ್ವಾಸಘಾತ, ಛಲ, ಕಪಟ, ಆ 
ಮೊದಲಾದುದರಿಂದ ಎಷ್ಟು ಪದಾರ್ಥಗಳನ್ನು ಗಳಿಸಿ, ಅನುಭವಿಸಲಾಗುತ್ತದೋ, ಅದು ಅಭಕ್ಷ್ಯ ಮತ್ತು ಅಹಿಂಸೆ, ಧರ್ಮ ಮೊದಲಾದ. 
ಕರ್ಮಗಳಿಂದ ಗಳಿಸಿದುದರ ಭೋಜನ ಭಕ್ಷ್ಯವಾಗಿರುತ್ತದೆ. ಯಾವ ಪದಾರ್ಥಗಳಿಂದ ಸ್ವಾಸ್ಥ್ಯ, ರೋಗನಿವಾರಣ, ಬುದ್ಧಿ ಬಲ-ಪರಾಕ್ರಮ, 
ಉನ್ನತಿ ಮತ್ತು ಆಯುರ್ವರ್ಧನವಾಗುತ್ತದೋ, ಆ ಅಕ್ಕಿ, ಗೋಧಿ, ಹಣ್ಣು, ಮೂಲ, ಗೆಡ್ಡೆ, ಹಾಲು, ತುಪ್ಪ, ಸಿಹಿ-ಮೊದಲಾದುವನ್ನು 
ಯಕ್ತರೀತಿಯಲ್ಲಿ ಬೇಯಿಸಿ, ಬೆರೆಯಿಸಿ, ಕ್ಲೃಪ್ತವಾದ ಕಾಲದಲ್ಲಿ ಮಿತವಾಗಿ ಸೇವನ ಮಾಡುವುದು, ಭುಂಜಿಸುವುದು ಎಲ್ಲವೂ. 
ಭಕ್ಷ ವನಿಸುತ್ತದೆ. ಎಷ್ಟು ಪದಾರ್ಥಗಳು ತಕ್ನ ಪ್ರಕೃತಿಗೆ ವಿರುದ್ಧವಾಗಿ ವಿಕಾರವನ್ನುಂಟುಮಾಡುವಂತಹವಾಗಿರುತ್ತವೋ, ಆ ಎಲ್ಲವನ್ನೂ 
ಪೂರ್ಣವಾಗಿ ಬಿಟ್ಟುಬಿಡುವುದು ಮತ್ತು ಯಾವ ಯಾವವು, ಯಾರಾರಿಗ ವಿಹಿತವಾಗಿವೆಯೋ ಆಯಾ ಪದಾರ್ಥಗಳನ್ನು ಗ್ರಹಿಸುವುದು-ಇದೂ. 
ಭಕ್ಷ್ಮವಾಗಿರುತ್ತದೆ. 

ಪ್ರಶ್ನೆ - ಒಂದಿಗೆ ಊಟ ಮಾಡುವುದರಲ್ಲಿ ಏನಾದರೂ ದೋಷವಿದೆಯೋ ಅಥವಾ ಇಲ್ಲವೋ? 

ಉತ್ತರ:- ದೋಷದಿದೆ. ಏಕೆಂದರೆ, ಒಬ್ಬನೊಂದಿಗೆ ಇನ್ನೊಬ್ಬನ ಸ್ವಭಾವ ಮತ್ತು ಪ್ರಕೃತಿ ಹೊಂದಿಕೊಳ್ಳುವುದಿಲ್ಲ. ಹೇಗೆ 
ಕುಷ್ಕರೋಗಿ-ಮೊದಲಾದವರೊಂದಿಗೆ ಊಟ ಮಾಡುವುದರಿಂದ, ಒಳ್ಳೆಯ ಮನುಷ್ಯನ ರಕ್ತವೂ ಕೂಡ ಕೆಟ್ಟು ಹೋಗುತ್ತದೋ, ಹಾಗೆ. 
ಬೇರೆಯವರೊಂದಿಗೆ ತಿನ್ನುವುದರಲ್ಲಿಯೂ ಸ್ವಲ್ಪ ಕೇಡೆ ಆಗುತ್ತದೆ; ಸುಧಾರಣೆಯಲ್ಲ. 

ನೋಚ್ಛಿಷ್ಟಂ ಕಸ್ಯಚಿದ್ದದ್ದಾನ್ನಾದ್ಯಾಚ್ಮೈವ ತಥಾಂತರಾ | 
ನ. ಚೈವಾತ್ಮಶನಂ ಕುರ್ಯಾನ್ನ ಬೋಚ್ಛಿಷ್ಟಃ ಕೃಚಿದ್ಧಜೇತ್‌ ॥! (ಮನು-೨.೬) 

ತನ್ನ ಎಂಜಲು ಪದಾರ್ಥವನ್ನು ಯಾವನಿಗೂ ಕೊಡಬಾರದು; ಯಾವನಾದರೂ ಊಟದ ನಡುವೆ ತಾನೂ ತಿನ್ನಬಾರದು. 
ಅತಿಯಾಗಿ ಊಟವನ್ನು ಮಾಡಬಾರದು; ಭೋಜನಾನಂತರ, ಕೈ-ಬಾಯಿ ತೊಳೆದುಕೊಳ್ಳಬೆ ಎಲ್ಲಿಯೂ ಅತ್ತ-ಇತ್ತ ಅಡ್ಡಾಡಬಾರದು. 

ಪಶ್ನೆ“ ಗುರೋರುಚ್ಛಿಷ್ಟಭೋಜನಮ್‌ ". ಈ ವಾಕ್ಮದ ಅರ್ಥವೇನಿದ್ದೀತು? 

ಉತ್ತರ:- ಗುರುವಿನ ಊಟವಾದ ನಂತರ, ಯಾವ ಪ್ರತ್ಯೇಕವಾದ ಆಹಾರವು ಶುದ್ಧವಾಗಿಡಲ್ಪಟ್ಟಿದೆಯೋ, ಅದನ್ನು ಭಕ್ಷಿಸಬೇಕು; 
ಎಂದರೆ ಮೊದಲು ಗುರುವಿಗೆ ಭೋಜನ ಮಾಡಿಸಿ, ಆ ಮೇಲೆ ಶಿಷ್ಯನು ಭೋಜನ ಮಾಡಬೇಕು-ವನ್ನುವುದು ಇದರ ಅರ್ಥವಾಗಿದೆ. 
(ಎಂಜಲನ್ನು ತಿನ್ನಬೇಕೆಂದಲ್ಲ) 

ಪ್ರಶ್ನೆ :- ಎಂಜಲೆಲ್ಲದಕ್ಕೂ ನಿಷೇಧವಿದ್ದಲ್ಲಿ, ಜೇನು ತುಪ್ಪ, ಜೇನು ನೊಣಗಳ ಎಂಜಲು; ಹಾಲು ಕರುವಿನ ಎಂಜಲು ಮತ್ತು 
ಓಂದು ತುತ್ತನ್ನು ತಿಂದಮೇಲೆ ತನ್ನ (ಊಟ)ದೂ ಕೂಡ ಎಂಜಲೇ ಆಗುತ್ತದೆ. ಮತ್ತೆ, ಅದನ್ನೂ ಕೂಡ ತಿನ್ನಬಾರದು. 

ಉತ್ತರ :- ಜೇನುತುಪ್ಪ ನಾಮಮಾತ್ರಕ್ಕೆ ಎಂಜಲು, ಅಷ್ಟೇ, ವಸ್ತುತಃ ಅದು ಬಹಳ ಓಷಧಿಗಳ ಸಾರ; ಮತ್ತು ಗ್ರಾಹ್ಮವಾಗಿದೆ. 
ಕರು ತನ್ನ ತಾಯಿಯ ಕೆಚ್ಚಲಿನಿಂದ ಹೊರಬಂದ ಹಾಲನ್ನು ಕುಡಿಯುತ್ತದೆ; ಒಳಗಿನ ಹಾಲನ್ನು ಕುಡಿಯಲಾರದು. ಆದುದರಿಂದ, 
(ಹಾಲು) ಎಂಜಲಲ್ಲ. ಆದರೆ, ಕರುವು ಕುಡಿದಾದ ಮೇಲೆ, ನೀರಿನಿಂದ ಅದರ ತಾಯಿಯ ಸ್ವಸವನ್ನು ತೊಳೆದು ಶುದ್ಧವಾದ ಪಾತ್ರೆಯಲ್ಲಿ 
(ಹಾಲನ್ಸು) ಕರೆಯಬೇಕು. ಮತ್ತು ತನ್ನ ಎಂಜಲು ತನಗೆ ವಿಕಾರಕರವಾಗಿರುವುದಿಲ್ಲ. ನೋಡಿರಿ, ಯಾವನ ಎಂಜಲನ್ನೂ ಯಾವನೂ. 
ತಿನ್ನಬಾರದು-ಎಂಬುದು ಸ್ವಭಾವದಿಂದ ಸಿದ್ಧವಾಗಿದೆ. ತನ್ನ ಬಾಯಿ, ಮೂಗು, 8ಎ, ಕಣ್ಣು, ಉಪಸ್ಥ ಹಾಗೂ ಗುಹೈೇಂದ್ರಿಯಗಳ 
ಮಲ-ಮೂತ್ರ ಮೊದಲಾದುವುಗಳ ಸ್ಪರ್ಶದಿಂದ ಅಸಹ್ಯವಾಗುವುದಿಲ್ಲ; ಆದರೆ ಬೇರೆಯವನ ಮಲ-ಮೂತ್ರಗಳ ಸ್ಪರ್ಶದಿಂದ 
ಜುಗುಪ್ಲೆಯಾಗುತ್ತದೆ. ಈ ವ್ಯವಹಾರ ಸೃಷ್ಟಿಕ್ರಮಕ್ಕ ವಿರುದವಾಗಿಲ್ಲವೆಂಬುದು ಇದರಿಂದ ಸಿದ್ಧವಾಗುತ್ತದೆ. ಆದುದರಿಂದ, ಯಾವನದ್ದೇ" 
ಉಚ್ಛಿಷ್ಟವನ್ನು, ಎಂದರೆ ಎಂಜಲನ್ನು ತಿನ್ನಬಾರದೆಂಬುದು ಮಾನವವಾತ್ರರಿಗೆ ಉಚಿತವಾಗಿದೆ. 

ಪ್ರಶ್ನೆ - ಒಳ್ಳಿತು! ಸ್ಟ್ರೀ-ಪುರುಷರೂ ಕೂಡ ಪರಸ್ಪರ ಎಂಜಲನ್ನು ತಿನ್ನಬಾರದೇ? 

ಉತ್ತರ :- ತಿನ್ನಬಾರದು. ಏಕಿಂದರೆ, ಅವರ ಶರೀರಗಳ ಸ್ವಭಾವವೂ ಕೂಡ ಬೇರೆ ಬೇರೆಯವಾಗಿವೆ. 

ಪ್ರಶ್ನೆ:- ಹೇಳಿರಲ್ಲ! ಮಾನವಮಾತ್ರರ ಕೈಯಿಂದ ಸಿದ್ಧವಾದ ಅಡಿಗೆಯನ್ನು, ಆಹಾರವನ್ನು ತಿನ್ನುವುದರಲ್ಲಿ ದೋಷವೇಿದೆ? 
ಏಕೆಂದರೆ, ಬ್ರಾಹ್ಮಣನಿಂದ ಹಿಡಿದು ಜಾಂಡಾಲನವರೆಗಿನ ಶರೀರಗಳು ಮೂಳೆ-ಮಾಂಸ-ಚರ್ಮಗಳವು. ಮತ್ತು ಎಂತ್ಯಹ ರಕ್ತ ಬ್ರಾಹ್ಮಣನ 





ದಶಮಸಮುಲ್ಲಾಸ 23 
ಶರೀರದಲ್ಲಿದೆಯೋ, ಅಂತಹದೇ ಚಾಂಡಾಲ - ಮೊದಲಾದವರ ಶರೀರಗಳಲ್ಲಿಯೂ ಇದೆ. ಮತ್ತೆ ಮಾನವಮಾತ್ರರ ಕೈಯಿಂದ ಮಾಡಲ್ಪಟ್ಟ 
ಅಡಿಗೆಯನ್ನು ತಿನ್ನುವುದರಲ್ಲಿ ಏನು ದೋಷವಿದೆ? 


ಉತ್ತರ -- ದೋಷವಿದೆ. ಏಕೆಂದರೆ, ಉತ್ತಮವಾದ ಪದಾರ್ಥಗಳ ಭೋಜನ-ಪಾನದಿಂದ, ಗುಣಕರ್ಮಸ್ವಭಾವಗಳಿಂದ 
ಬ್ರಾಹ್ಮಣ-ಬ್ರಾಹ್ಮಣಿತಿಯರಾದವರ ಶರೀರದಲ್ಲಿ ದುರ್ಗುಂಧ ಮೊದಲಾದ ದೋಷಗಳಿಂದ ರಹಿತವಾದ ಎಂತಹ ರಜೋ-ವೀರ್ಯಗಳು 
ಏಕೆಂದರೆ, ಆ ಬಗೆಯ ಚಾಂಡಾಲನ ಶರೀರ ದುರ್ಗಂಧಯುಕ್ತವಾದ ಪರಮಾಣುಗಳಿಂದ ತುಂಬಿರುತ್ತದೆ; ಹಾಗೆ ಮೇಲೆ ಹೇಳಿರುವಂತಹ 
ಬ್ರಾಹ್ಮಣ-ಮೊದಲಾದ ವರ್ಣಗಳವರದು ಇರುವುದಿಲ್ಲ. ಆದುದರಿಂದ ಬ್ರಾಹ್ಮಣರೇ ಮೊದಲಾದ ಉತ್ತಮ ವರ್ಣಗಳವರ ಕೈಯಿನದನ್ನು 
ತಿನ್ನಬೇಕು; ಮತ್ತು ಚಾಂಡಾಲರೇ ಮೊದಲಾದ ನೀಚಮಟ್ಟದ, ಜಲಗಾರರು, ಚಮ್ಮಾರರು ಮೊದಲಾದವರ ಕೈಯಿನದನ್ನು ತಿನ್ನಬಾರದು. 
ಆಯಿತು; ಯಾವನಾದರೂ, “ಹೇಗೆ ತಾಯಿ, ಅತ್ತೆ, ಸೋದರಿ, ಮಗಳು ಮತ್ತು ಸೊಸೆಯ ಶರೀರ ಚರ್ಮದ್ದಾಗಿದೆಯೋ, ಹಾಗೆಯೇ 
ತನ್ನ ಪತ್ನಿಯದೂ ಕೂಡ; ಆದುದರಿಂದ, ತಾಯಿಯೇ ಮೊದಲಾದ ಸ್ವೀಯರೊಂದಿಗೆಯೂ ಸ್ವಪತ್ನಿಯೊಂದಿಗೆ ವರ್ತಿಸುವಂತೆ 
ಮರ್ತಿಸುವಿರೇನು?'--ಎಂದು ಯಾವಾಗ ನಿಮ್ಮನ್ನು ಕೇಳುವನೋ, ಆಗ ನೀವು ಸಂಕೋಚಪಟ್ಟು, ಮೌನವಾಗಿಯೇ ಇರಬೇಕಾಗುವುದು. 
ಹೇಗೆ ಉತ್ತಮವಾದ ಆಹಾರ ಕೈ ಮತ್ತು ಬಾಯಿನಿಂದ ತಿನ್ನಲ್ಪಡುತ್ತದೋ, ಹಾಗೆ ದುರ್ಗಂಧಮಯವಾದುದೂ ತಿನ್ನಲ್ಪಡಬಹುದು. 
ಹಾಗೆಂದು, ಮಲವೇ ಮೊದಲಾದುದಷ್ನೂ ತಿನ್ನುವಿರೇನು? ಇಂತಹ ವಿಚಾರಹೀನನೂ ಯಾವನಾದರೂ ಇರಬಲ್ಲನೇನು? 

ಪ್ರಶ್ನೆ - ಗೋವಿನ ಸೆಗಣಿಯಿಂದ ಪಾಠಶಾಲಾ ಸ್ಥಳವನ್ನು ಸಾರಿಸುವಾಗ, ತನ್ನ ಮಲದಿಂದ ಸಾರಿಸುವುದಿಲ್ಲವೇಕೆ? ಮತ್ತು ಸೆಗಣಿ 
ಪಾಕಾಶಾಲಾವರಣದಲ್ಲಿ ಪ್ರವೇಶಿಸಿದರೆ, ಅದು ಅಶುದ್ಧವಾಗುವುದಿಲ್ಲವೇಕೆ? 

ಉತ್ತರ - ಎಂತಹ ದುರ್ಗಂಧ ಮಾನವನ ಮಲದಿಂದ ಹೊರಡುವುದೋ, ಅಂತಹುದು ಹಸುವಿನ ಸೆಗಣೆಯಿಂದ 
ಗಣ ಜಿಗಟಾಗಿರುವುದರಿಂದ ಬೇಗ ಕಿತ್ತು ಬರುವುದಿಲ್ಲ. ಬಟ್ಟೆ ಕೆಡುವುದೂ ಇಲ್ಲ; ಮಲಿನವಾಗುವುದೂ ಇಲ್ಲ. ಮಣ್ಣಿನಿಂದ ಹೇಗೆ 
ಕೊಳಕು ಏಳುವುದೋ, ಹಾಗೆ ಒಣ ಸೆಗಣಿಯಿಂದ ಏಳುವುದಿಲ್ಲ. ಮಣ್ಣು ಮತ್ತು ಸೆಗಣಿಯಿಂದ ಯಾವ ಸ್ಥಳವನ್ನು ಸಾರಿಸಿರುತ್ತಾರೋ, 
ಅದು ನೋಡುವುದಕ್ಕೆ ಅತಿ ಸುಂದರವಾಗಿರುತ್ತದೆ. ತ್ತು ಎಲ್ಲಿ ಅಡಿಗೆಯಾಗುತ್ತದೋ, ಅಲ್ಲಿ ಭೋಜನ-ಮೊದಲಾದವನ್ನು ಮಾಡುವುದರಿಂದ 
ತುಪ್ಪ, ಸಕ್ಕರೆ ಮತ್ತು ಎಂಜಲೂ ಕೂಡ ಬೀಳುತ್ತದೆ. ಅದರಿಂದ ನೊಣ, ಇರುವೆ ಮೊದಲಾದ ಬಹಳ ಜೀವಿಗಳು ಸ್ಥಾನವು 
ಮಲಿನವಾಗಿರುವುದರಿಂದ ಬರುತ್ತವೆ. ಪೊರಕೆಯಿಂದ ಗುಡಿಸುವುದು, ಸಾರಿಸುವುದು ಮೊದಲಾದುದರಿಂದ ಪ್ರತಿದಿನವೂ ಶುದ್ಧಗೊಳಸದದ್ದರೆ, 
ಆ ಸ್ಥಳವು ಶೌಚಗೃಹದಂತೆ ಆಗಿ ಹೋಗುತ್ತದೆ-ಎಂದು ತಿಳಿಯಿರಿ. ಆದುದರಿಂದ ಪ್ರತಿದಿನವೂ ಸೆಗಣಿ-ಮಣ್ಣುಗಳ ಸಾರಣೆಯಿಂದ ಮತ್ತು 
ಗುಡಿಸುವುದರಿಂದ ಸರ್ವದಾ ಶುದ್ಧವಾಗಿಡಬೇಕು. ಮತ್ತು ಸಿಮೆಂಟಿನ ನೆಲದ ಮನೆಯಾಗಿದ್ದರೆ, ನೀರಿನಿಂದ ತೊಳೆದು ಶುದ್ಧವಾಗಿಡಬೇಕು. 
ಇದರಿಂದ ಪೂರ್ವೊಕ್ತ ದೋಷಗಳ ನಿವಾರಣೆಯಾಗುತ್ತದೆ. ಸಾಹೇಬರುಗಳ ಅಡಿಗೆಯ ಮನೆಯಲ್ಲಿ ಒಂದು ಕಡೆ ಇದ್ದಿಲು, ಒಂದು 
ಕಡೆ ಬೂದಿ, ಒಂದೆಡೆ ಸೌದೆ, ಮತ್ತೊಂದು ಕಡೆ ಒಡೆದ ಗಡಿಗೆ, ಒಂದೆಡೆ ಎಂಜಲು ತಟ್ಟೆ, ಇನ್ನೊಂದೆಡೆ ಮೂಳೆ ಮುರುಕು 
ಬಿದ್ದಿರುತ್ತವೆ. ಇನ್ನು ನೊಣಗಳ ಬಗೆಗೆ ಹೇಳುವುದಾದರೂ ಏನು? ಆ ಸ್ಥಳ ಎಷ್ಟು ಹೊಲಗಾಗಿ ಕಾಣುತ್ತದೆಂದರೆ, ಯಾವನಾದರೂ 
ಉತ್ತಮನಾದ ಮನುಷ್ಯನು ಅಲ್ಲಿ ಹೋಗಿ ಕುಳಿತರೆ, ಅವನಿಗೆ ವಾಂತಿ ಬರುವ ಸಂಭವವೂ ಉಂಟು. ಮತ್ತು ದುರ್ಗಂಧಭರಿತ 
ಶೌಚಾಲಯದಂತೆಯೇ ಆ ಜಾಗವೂ ಕಾಣಿಸುತ್ತದೆ. ಆ ಜನರನ್ನು ಯಾರಾದರೂ ““ಸೆಗಣಿಯಿಂದ ಚೌಟ್ಟ್ಟನ್ನು ಸಾರಸುವುದರಲ್ಲಿ ನೀವು 
ದೋಷವೆಣಿಸುತ್ತೀಂ; ಆದರೆ, ಒಲೆಯಲ್ಲಿ ಬೆರಣಿಯನ್ನಿಡುವುದು, ಅದರ ಬೆಂಕಿಯಿಂದ ಗುಡುಗುಡಿ ಅಥವಾ ಹುಕ್ಕಾ ಸೇದುವುದು, 
ಮನೆಯಗೋಡೆಗೆ ಲೇಪನ ಮಾಡುವುದು ಮೊದಲಾದುದರಿಂದ ಸಾಹೇಬರ ಪಾಕಶಾಲೆಯೂ ಕೂಡ ಭ್ರಷ್ಟವಾಗುವುದಿಲ್ಲವೇ?'-ಎಂದು 
ಕೇಳಬಹುದಲ್ಲ ! ಇದರಲ್ಲಿ ಸಂದೇಹವಾದರೂ ಏನು? 


ಪ್ರಶ್ನೆ - ಪಾಕಶಾಲಾವರಣದಲ್ಲಿ ಕುಳಿತು ಊಟ ಮಾಡುವುದು ಒಳ್ಳೆಯದೋ, ಅಥವಾ ಹೊರಗೆ ಕುಳಿತು ಮಾಡುವುದೋ? 
ಉತ್ತರ -- ಎಲ್ಲಿ ಒಳ್ಳೆಯ, ರಮಣೀಯ ಹಾಗೂ ಸುಂದರವಾದ ಸ್ಥಾನ ಕಾಣಿಸುವುದೋ, ಅಲ್ಲಿ ಊಟ ಮಾಡಬೇಕು. ಆದರೆ, 


ಪ್ರಶ್ನೆ:- ಕೇವಲ ತನ್ನ ಕೈಯಿನದನ್ನು ತಿನ್ನಬೇಕೇ? ಮತ್ತು ಇನ್ನೊಬ್ಬರ ಕೈಯಿನದನ್ನು ತಿನ್ನಬಾರದೇ? 

ಉತ್ಪರ :- ಆರ್ಯರಲ್ಲಿ ಶುದ್ಧರೀತಿಯಿಂದ ಅಡಿಗೆ ಮಾಡುವುದಾದಲ್ಲಿ, ನೇರವಾಗಿ ಸಮಸ್ತ ಆರ್ಯರೊಂದಿಗೆ ಊಟ ಮಾಡುವುದರಲ್ಲಿ 
ನಿರ್ಮಿಸುವುದು, ಪಾತ್ರೆ-ಕೊಡಗಳನ್ನು ತಿಕ್ಕುವುದು ಮೊದಲಾದ ಗೊಂದೆಲಗಳಲ್ಲಿಯೇ ಬಿದ್ದಿದ್ದರೆ, ವಿದ್ಯೆ ಮೊದಲಾದ ಶುಭ-ಗುಣಗಳ 
ವೃದ್ಧಿಯು ಕಾಲಾವಣಶವಿಲ್ಲದೆ, ಎಂದಿಗೂ ಆಗಲಾರದು. 


24 ಸತ್ಯಾರ್ಥಪ್ರಕಾಶ. 

ನೋಡಿರಿ, ಯುಧಿಷ್ಠಿರನ ರಾಜಸೂಯಯಾಗದಲ್ಲಿ ಭೂಮಂಡಲದ ರಾಜರುಗಳೂ, ಖಷಿ-ಮಹರ್ಷಿಗಳೂ ಬುದಿದ್ದರು. ಒಂದೇ 
ಪಾಕಶಾಲೆಯಿಂದ ಊಟಮಾಡುತ್ತದ್ದರು: ಯಾವಾಗಿನಿಂದ ಕ್ರೈಸ್ತರು, ಮುಸಲ್ಮಾನರು-ಮೊದಲಾದವರ ಮತಮತಾಂತರಗಳು ಹೊರಟವೋ, 
ಅದೇ ಕಾಲದಿಂದ ಭೋಜನ ಮೊದಲಾದುವುಗಳಲ್ಲಿ ಗೊಂದಲ ತರೆಯೆತ್ತಿತು. 


ನೋಡಿರಿ, ಕಾಬೂಲು, ಕಂದಹಾರ್‌, ಈರಾನ್‌, ಅಮೇರಿಕಾ, ಯುರೋಪ್‌ ಮೊದಲಾದ ದೇಶಗಳ ರಾಜರುಗಳ ಪುತ್ರಿಯರಾದ 
ಗಾಂಧಾರೀ, ಮಾದ್ರೀ, ಉಲೂಪೀ ಮೊದಲಾದವರೊಂದಿಗೆ ಆರ್ಯಾವರ್ತ ದೇಶೀಯ ರಾಜರುಗಳು ವಿವಾಹ-ಮೊದಲಾದ ವ್ಯವಹಾರಗಳನ್ನು 
ನಡೆಯುತ್ತಿದ್ದರು. ಶಕುನಿ-ಮೊದಲಾದವರು ಕೌರವ-ಪಾಂಡವರ ಜೊತೆಯಲ್ಲಿ ಭೋಜನ-ಪಾನಗಳನ್ನು ಮಾಡುತ್ತಿದ್ದರು. ವಿರೋಧವನ್ನೇನೂ 
ಮಾಡುತ್ತಿರಲಿಲ್ಲ. ಏಕೆಂದರೆ, ಆ ಕಾಲದಲ್ಲಿ ಸಮಸ್ತ ಭೂಮಂಡಲದಲ್ಲಿ ವೇದೋಕ್ತ ಧರ್ಮ ಒಂದೇ ಇದ್ದಿತು. ಅದರಲ್ಲಿಯೇ ಸರ್ವರೂ 
ನಿಷ್ಠೆಯಿಟ್ಟಿದ್ದರು. ಮತ್ತು ಒಬ್ಬರು ಇನ್ನೊಬ್ಬರ ಸುಖ-ದುಃಗಳನ್ನೂ, ಹಾನಿ-ಲಾಭಗಳನ್ನೂ ಪರಸ್ಪರ ತಮ್ಮದಕ್ಕೆ ಸಮನೆಂದೇ ತಿಳಿಯುತ್ತಿದ್ದರು. 
ಆಗಲೇ ಭೂಮಂಡಲದಲ್ಲೆಲ್ಲಾ ಸುಖವಿದ್ದಿತು. ಈಗಲಾದರೋ, ಬಹಳ ಜನ ಮತವಾದಿಗಳಾಗಿರುವುದರಿಂದ ಬಹಳ ದುಃಖವೂ ಮತ್ತು 
ವಿರೋಧವೂ ಹೆಚ್ಚಿಹೊಗಿದೆ. ಇದರ ನಿವಾರಣೆ ಮಾಡುವುದು ಬುದ್ಧಿವಂತರ ಕರ್ತವ್ಯವಾಗಿದೆ. ಮಿಥ್ಯಾಮತಗಳು ಶೀಘ್ರವೇ ಪ್ರಳಯ 
ಹೊಂದುವಂತೆ, ಪರಮಾತ್ಮನು ಎಲ್ಲರ ಮನದಲ್ಲಿಯೂ ಸತ್ತ್ಯಧರ್ಮದ ಮೊಳಕೆಯನ್ನು ಮೂಡಿಸಲಿ. ಇದರಲ್ಲಿ ಸಕಲ ವಿದ್ವಾಂಸರೂ 
ಆಲೋಚಿಸಿ, ವಿರೋಧ ಭಾವವನ್ನು ಬಿಟ್ಟು ಆನಂದವನ್ನು ವರ್ಧಿಸಬೇಕು. 


ಆಚಾರ-ಅನಾಚಾರ, ಭಕ್ಷ್ಮ- ಅಭಕ್ಷಗಳ ಬಗೆಗೆ ಹೀಗೆ ಸಂಕ್ಷೇಪವಾಗಿ ಬರೆದಿದ್ದೇವೆ. 


ಈ ಗ್ರಂಥದ ಪೂರ್ವಾರ್ಧ ಈ ಹತ್ತನೆಯ ಸಮಲ್ಲಾಸದೊಂದಿಗೆಯೇ ಪೂರ್ಣವಾಯಿತು. ಎಲ್ಲಿಯವರೆಗೆ ಮಾನವರು ಸತ್ಯಾಸತ್ಯ 
ವಿವೇಚನೆಯಲ್ಲಿ ಸ್ವಲ್ಪವಾದರೂ ಸಾಮರ್ಥ್ಯವನ್ನು ಬೆಳೆಯಿಸಿಕೊಳ್ಳುವುದಿಲ್ಲವೋ, ಅಲ್ಲಿಯವರೆಗೆ ಸ್ಥೂಲವಾದ ಮತ್ತು ಸೂಕ್ಷ್ಮವಾದ 
ಖಂಡನಗಳ ಅಭಿಪ್ರಾಯವನ್ನು ತಿಳಿದುಕೊಳ್ಳಲಾರರು. ಆದುದರಿಂದ ಈ ಸಮುಲ್ಲಾಸಗಳಲ್ಲಿ ವಿಶೇಷವಾಗಿ ಖಂಡನ-ಮಂಡನಗಳನ್ನು 
ಬರೆಯಲಿಲ್ಲ. ಈ ಕಾರಣದಿಂದ ಮೊದಲು ಎಲ್ಲರಿಗೂ ಸತ್ತಶಿಕ್ಷಣದ ಉಪದೇಶವನ್ನು ಮಾಡಿ, ಈಗ ನಾಲ್ಕು ಸಮುಲ್ಲಾಸಗಳಲ್ಲಿರುವ 
ಉತ್ತರಾರ್ಧದಲ್ಲಿ ವಿಶೇಷವಾಗಿ ಖಂಡನ-ಮಂಡನಗಳನ್ನು ಬರೆಯುೆವು. ಈ ನಾಲ್ಕರಲ್ಲಿ ಮೊದಲನೆಯ ಸಮಲ್ಲಾಸದಲ್ಲಿ ಆರ್ಯಾರ್ತೀಯ 
ಮತ-ಮತಾಂತರಗಳ, ಎರಡನೆಯದಲಲ್ಲಿ ಜೈನರ, ಮೂರನೆಯದಲಲ್ಲಿ ಕೈಸ್ತರ ಮತ್ತು ನಾಲ್ಕನೆಯದರಲ್ಲಿ ಮುಸಲ್ಮಾನರ ಮತ-ಮತಾಂತರಗಳ 
ಖಂಡನ-ಮಂಡನದ ವಿಷಯದಲ್ಲಿ ಬರೆಯುವೆವು. ಮತ್ತು ಅನುತರ ಹದಿನಾಲ್ಕನೆಯ ಸಮಲ್ಲಾಸದ ಕೊನೆಯಲ್ಲಿ ಸ್ವಧರ್ಮವೂ ಬೂ 
ತೋರಿಸಲ್ಪಡುವುದು. ಯಾರಾದರೂ ವಿಶೇಷ ಖಂಡನ-ಮಂಡನಗಳನ್ನು ನೋಡಲು ಅಪೇಶ್ಷಿಸುವರಾದರೆ, ಅವರು ಈ ನಾಲ್ಕು ಸಮಲ್ಲಾಸಗನ್ನು 
ನೋಡಲಿ. ಆದರೆ, ಸಾಮಾನ್ಯ ರೀತಿಯಲ್ಲಿ ಹತ್ತು ಸಮಲ್ಲಾಸಗಳಲ್ಲಿಯೂ ಅಲ್ಲಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಖಂಡನ-ಮಂಡನವನ್ನು 
ಮಾಡಿದ್ದೇವೆ. ಈ ಹದಿನಾಲ್ಕು ಸಮುಲ್ಲಾಸಗಳನ್ನೂ ಪಕ್ಷಪಾತವನ್ನು ಬಿಟ್ಟು ನ್ಯಾಯದೃಷ್ಟಿಯಿಂದ ಯಾವನು ನೋಡುವನೋ, ಅವನ 
ಆತ್ಮನಲ್ಲಿ ಸತ್ಯವಾದ ಅರ್ಥದ, ವಿಷಯದ ಪ್ರಕಾಶವುಂಟಾಗಿ ಹರ್ಷ ಲಭಿಸುವುದು ಮತ್ತು ಯಾವನು ಹಠ, ದುರಾಗ್ರಹ, ಮತ್ತು 
ಈರ್ಷೈಯಿಂದ ನೋಡುವನೋ-ಕೇಳುವನೋ, ಅವನಿಗೆ ಈ ಗ್ರಂಥದ ಅಭಿಪ್ರಾಯವು, ಯಥಾರ್ಥವಾಗಿ ವಿದಿತವಾಗುವುದು ಬಹಳ 
ಕಠಿನವೇ ಸರಿ, ಆದುದರಿಂದ ಯಾವನೇ ಆಗಲಿ, ಯಥಾವತ್ತಾಗಿ ಆಲೋಚನೆ ಮಾಡುವುದಿಲ್ಲವೋ, ಅವನು ಇದರ ಅಭಿಪ್ರಾಯವನ್ನು 
ಗ್ರಹಿಸದೆ, ಭ್ರಾಂತನಾಗುತ್ತಾ ಇರುವನು. ಮತ್ತು, ಸತ್ಯಾಸತ್ಯದ ನಿರ್ಣಯವನ್ನು ಮಾಡಿ, ಸತ್ಯದ ಸ್ಟೀಕಾರವನ್ನೂ ಅಸತ್ಯದ ತ್ಯಾಗವನ್ನೂ 
ಮಾಡಿ, ಹರ್ಷಿತರಾಗುವುದೇ ವಿದ್ವಾಂಸರ ಕೆಲಸವಾಗಿದೆ. ಆ ಗುಣ-ಗ್ರಾಹಕರಾದ ಪುರುಷರೇ ವಿದ್ವಾಂಸರಾಗಿ, ಧರ್ಮ, ಅರ್ಥ, ಕಾಮ 
ಮತ್ತು ಮೋಕ್ಷವೆಂಬ ಫಲಗಳನ್ನು ಗಳಿಸಿ ಹರ್ಷಿತರಾಗಿರುತ್ತಾರೆ. 


ಇತಿ ಶ್ರೀಮದ್ಭಯಾನಂದ ಸರಸ್ಯತೀ ಸ್ಥಾಮಿಕೃತೇ ಸತ್ಕಾರ್ಥಪ್ರಕಾಶೇ 
ಸುಭಾಷಾವಿಭೂಪಿತೇ ಆಚಾರಾನಾಚಾರ ಭಕ್ಷ್ಯಾ-ಭಕ್ಷ್ಮ ವಿಷಯೇ 
ದಶಮಃ ಸಮುಲ್ಲಾಸ ಸಂಪೂರ್ಣ: 


ಉತ್ತರಾರ್ಧ 
ಅನುಭೂಮಿಕೆ. 


ಐದು ಸಾವಿರ ವರ್ಷಗಳಿಗೆ ಹಿಂದೆ ವೇದಧರ್ಮದಿಂದ ಬೇರೆಯಾದ ಇನ್ನು ಯಾವುದೇ ಮತವೂ ಇರಲಿಲ್ಲ-ಎನ್ನುವುದು. 
ಸಿದ್ಧವಾದ ವಿಷಯವಾಗಿದೆ. ಏಕೆಂದರೆ-ವೇದೋಕ್ತವಾದ ಸರ್ವವಿಷಯಗಳೂ ವಿದ್ಯೆಗೆ ಅವಿರುದ್ಧವಾಗಿವೆ. ಮಹಾಭಾರತ ಯುದ್ಧವ. 
ವೇದಗಳ ಪ್ರಸಾರಣ ನಿಂತು ಹೋಗಲು ಕಾರಣವಾಯಿತು. ಇವುಗಳ ಪ್ರಸಾರಣಾಭಾವದಿಂದ ಅವಿದ್ಯೆಯ ಅಂಧಕಾರವು ಭೂಮಂಡಲದಲ್ಲಿ 
ವಿಸ್ತೃತವಾಗಿ, ಮಾನವರ ಬುದ್ಧಿಯು ಭ್ರಮಯಕ್ತವಾಗಿ, ಯಾವನ ಮನಸ್ಸಿಗೆ ಎಂತಹುದು ತೋರಿತೋ, ಅವನು ಅಂತಹ ಮತವನ್ನು 
ಪ್ರವರ್ತಿಸಿದನು. ಆ ಎಲ್ಲ ಮತಗಳಲ್ಲಿಯೂ ನಾಲ್ಕು ಮತಗಳು, ಎಂದರೆ ವೇದ ವಿರುದ್ಧವಾದ ಪೌರಾಣಿಕ, ಜೈನ, ಕ್ಲೈಸ್ತ ಹಾಗೂ 
ಇಸ್ಲಾಮೀ ಮತಗಳು ಎಲ್ಲ ಮತಗಳ ಮೂಲವಾಗಿವೆ. ಅವು ಕ್ರಮಶಃ, ಮೊದಲನೆಯ ನಂತರ ಎರಡನೆಯದು, ಮೂರನೆಯದು, 
ನಾಲ್ಕನೆಯದು ಈ ಕ್ರಮದಿಂದ ಹೊರಟಿವೆ. ಈಗ ಈ ನಾಲ್ಕರ ಶಾಖೆಗಳು ಒಂದು ಸಾವಿರಕ್ಕೆಂತ ಕಡಿಮೆಯಿಲ್ಲ; ಈ ಸರ್ವ 
ಮತವಾದಿಗಳಿಗೂ, ಇವರ ಅನುಯಾಯಿಗಳಿಗೂ ಮತ್ತು ಬೇರೆ ಎಲ್ಲರಿಗೂ, ಪರಸ್ಪರ ಸತ್ಯಾಸತೃದ ಆರೋಜಿನೆ ಮಾಡಲು ಹೆಚ್ಚು 
ಪರಿಶ್ರಮವಾಗದಿರಲಿ-ಎಂದು ಈ ಗ್ರಂಥವನ್ನು ರಚಿಸಿದ್ದೇನೆ. ಇದರಲ್ಲಿ ಯಾವ ಯಾವ ಸತ್ಯಮತದ ಮಂಡನವನ್ನೂ ಮತ್ತು ಅಸತ್ಯದ 
ಖಂಡನವನ್ನೂ ಬರೆದಿದ್ದೇನೋ, ಅದನ್ನು ಎಲ್ಲರಿಗೂ ತಿಳಿಸಿಕೊಡುವುದೇ ಉದ್ದೇಶವೆಂದು ತಿಳಿಯಲ್ಪಟ್ಟಿದೆ. ಈ ವಿಷಯದಲ್ಲಿ, ನನ್ನ 
ಬುದ್ಧಿ ಹೇಗಿದೆಯೋ, ವಿದ್ಯೆ ಎಷ್ಟಿದೆಯೋ, ಮತ್ತು ಈ ನಾಲ್ಕು ಮತಗಳ ಮೂಲಗ್ರಂಥಗಳನ್ನು ನೋಡುವುದರಿಂದ ಎಷ್ಟು ಜ್ಞಾನ 
ಲಭಿಸಿದೆಯೋ, ಅದನ್ನು ಎಲ್ಲರ ಸಮ್ಮುಖದಲ್ಲಿ ನಿವೇದನ ಮಾಡುವುದನ್ನು ನಾನು ಉತ್ತಮವೆಂದು ತಿಳಿದದ್ದೇ; ಏಕೆಂದರೆ ಗುಪ್ತವಾಗಿ 
ಹೋದ ವಿಜ್ಞಾನದ ಪ್ರಾಶ್ತಿ ಪುನಃ ಸಹಜವಾಗಿ ಆಗುವುದಿಲ್ಲ. ಪಕ್ಷಪಾತವನ್ನು ಬಿಟ್ಟು ಇದನ್ನು ನೋಡುವುದರಿಂದ ಸತ್ಯ-ಅಸತ್ಯ ಮತ 
ಎಲ್ಲರಿಗೂ ವಿದಿತವಾಗಿ ಹೋಗುವುದು. ಆ ಮೇಲೆ ಎಲ್ಲರಿಗೂ ತಮ್ಮ ತಮ್ಮುತಿಳಿವಿಗನುಸಾರವಾಗಿ ಸತ್ಯ ಮತದ ಸ್ವೀಕಾರ ಮಾಡುವುದು 
ಮತ್ತು ಅಸತ್ಯ ಮತವನ್ನು ಬಿಟ್ಟುಬಿಡುವುದು ಸಹಜವಾಗುವುದು. 

ಇವುಗಳಲ್ಲಿ, ಪುರಾಣಗಳೇ ಮೊದಲಾದ ಗ್ರಂಥಗಳಿಂದ ಶಾಖಾ-ಶಾಖಾಂತರ ರೂಪವಾಗಿ ಯಾವ ಮತಗಳು ಆರ್ಯಾವರ್ತ 
ದೇಶದಲ್ಲಿ ಹೊರಟಿವೆಯೋ, ಅವುಗಳ ಗುಣದೋಷಗಳು ಸಂಕ್ಷೇಪವಾಗಿ ಈ ಹನ್ನೊಂದನೆಯ ಸಮುಲ್ಲಾಸದಲ್ಲಿ ತೋರಿಸಲ್ಪಡುತ್ತಲ, 
ನನ್ನ ಈ ಉದ್ಯಮದಿಂದ ಉಪಕಾರವಾಗುವುದೆಂದು ಒಪ್ಪದಿದ್ದರೆ ಚಿಂತೆಯಿಲ್ಲ; ವಿರೋಧವನ್ನಾದರೂ ಮಾಡಬೇಡಿರಿ. ಏಕೆಂದರೆ, ನ್ನ್ನ 
ಉದ್ದೇಶ್ಯ ಯಾರಿಗಾದರೂ ಹಾನಿಯನ್ನು ಅಥವಾ ವಿರೋಧವನ್ನು ಮಾಡುವುದಲ್ಲ ಆದರೆ, ಸತ್ಯಾಸತ್ಯ ನಿರ್ಣಯವನ್ನು 
ಮಾಡುವುದು-ಮಾಡಿಸುವುದು ಮಾತ್ರ. ಆಗಿದೆ. ಇದೇ ರೀತಿ. ಮಾನವರೆಲ್ಲರೂ ನ್ಯಾಯದ ದೃಷ್ಟಿಯಿಂದ ವರ್ಶಿಸುವುದು ಅತಿ 


ಉತ್ತರಾರ್ಧಃ 
ಅಥ ವಏಕಾದಶಸಮುಲ್ಲಾಸಾರಂಭಃ 
ಅಥಾರ್ಯಾವರ್ತೀಯಮತ ಖಂಡನಮಂಡನೇ 


ವಿಧಾಸ್ಮಾಮಃ 
ಈಗ ಆರ್ಯಾವರ್ತ ದೇಶದಲ್ಲಿ ವಾಸಮಾಡುವ ಆರ್ಯಜನರ ಮರ್ತಳ ಖಂಡನ - ಮಂಡನದ ವಿಧಾನವನ್ನು ನಿರೂಪಿಸುವವು. 
ಈ ಆರ್ಯಾವರ್ತ ದೇಶ ಭೂಮಂಡಲದಲ್ಲಿ ತನಗೆ ಸಾಟಿಯಾದ ಬೇರಾವ ದೇಶವೂ ಇಲ್ಲದಂತಹುದಾಗಿದೆ. ಆದುದರಿಂದ ಈ 
ಭೂಮಿಗೆ ಸುವರ್ಣಭೂಮಿ ಎಂದು ಹೆಸರಾಗಿದೆ. ಏಕೆಂದರೆ, ಇದೇ ಸುವರ್ಣ ಮೊದಲಾದ ರತ್ನಗಳನ್ನು ಉತ್ಪನ್ನ ಮಾಡುತ್ತದೆ. ಇದೇ 
ಕಾರಣದಿಂದ ಸೃಷ್ಟಿಯ ಆರಂಭದಲ್ಲಿ ಇದೇ ದೇಶಕ್ಕೆ ಬಂದು ಆರ್ಯಜನರು ನೆಲೆಸಿದರು. ಈ ಕಾರಣದಿಂದಲೇ ನಾವು ಸೃಷ್ಟಿವಿಷಯದಲ್ಲಿ. 
ಆರ್ಯ ಎನ್ನುವುದು ಉತ್ತಮ ಪುರುಷರ ಹೆಸರು ಮತ್ತು ಆರ್ಯರಿಂದ ಬೇರೆಯಾದವರ ಹೆಸರು "ದಸ್ಕು'-ಎಂದು ಹೇಳಿದ್ದೇವೆ. 
ಭೂಮಂಡಲದಲ್ಲಿ ಎಷ್ಟು ದೇಶಗಳಿವೆಯೋ, ಅವೆಲ್ಲಾ ಇದೇ ದೇಶವನ್ನು ಕೊಂಡಾಡುತ್ತವೆ ಮತ್ತು 'ಸ್ಪರ್ಶಮಣಿ' ಎಂಬ ಶಿಲೆಯ. 
ವಿಷಯ ಏನ ಕಿವಿಗಳ ಮೇಲೆ ಬೀಳುತ್ತದೋ, ಅದಂತೂ ಸುಳ್ಳು; ಆದರೆ, ಯಾವುದನ್ನು ಕಬ್ಬಿಣದಂತಿರುವ ದರಿದ್ರರಾದ ವಿದೇಶೀಯರು 
ಸ್ಪರ್ಶ ಮಾಡಿದೊಡನೆಯೇ ಸುವರ್ಣವಾಗಿ, ಎಂದರೆ ಧನಾಡ್ಯರಾಗಿ ಹೋಗುತ್ತಾರೋ, ಆ ಆರ್ಯಾವರ್ತ ದೇಶವೇ ನಿಜವಾದ. 
ಸ್ಪರ್ಶಮಣಿಯಾಗಿದೆ - ಎಂದು ಆಶಾಭರಿತವಾಗಿ ನೋಡುತ್ತಾರೆ. 
ಏತದ್ವೇಶಪ್ರಸೂತಸ್ಮ ಸಕಾಶಾದಗ್ರಜನನಃ 1 
ಸ್ಟಂ ಸ್ನಂ ಚರಿತ್ರಂ ಶಿಕ್ಷೇರನ್‌ ಪೃಥಿವ್ಯಾಂ ಸರ್ವಮಾನವಾಃ 1 (ಮನು --೨.೨೦) 
ಸೃಷ್ಟಿಯಿಂದ ಹಿಡಿದು ಐದು ಸಾವಿರ ವರ್ಷಗಳ ಪೂರ್ವದವರೆಗೆ ಆರ್ಯರ ಸಾರ್ವಭೌಮ ಚಕ್ರವರ್ತಿ ರಾಜ್ಯವದ್ದಿತು; ಎಂದರೆ, 
ಭೂಮಂಡಲದಲ್ಲಿ ಸರ್ವೋಪರಿ ಏಕಮಾತ್ರ ರಾಜ್ಯವಿದ್ದಿತು. ಬೇರೆ ದೇಶಗಳಲ್ಲಿ ಮಾಂಡಲಿಕರು ಎಂದರೆ ಸಾಮಂತ ರಾಜರುಗಳು 
ಇರುತ್ತಿದ್ದರು. ಏಕೆದರೆ-ಕೌರವ-ಪಾಂಡವರ ಕಾಲದವರೆಗೆ, ಇಲ್ಲಿನ ರಾಜ್ಯ ಮತ್ತು ರಾಜಶಾಸನದಲ್ಲಿ ಸಕಲ ಮಹೀಮಂಡಲದ ರಾಜರುಗಳೂ, 
ಪ್ರಜೆಗಳೂ ನಡೆದು ಬರುತ್ತಿದ್ದರು. ಏಕೆಂದರೆ-ಯಾವುದು ಸೃಷ್ಟಿಯ ಆದಿಕಾಲದಲ್ಲಿ ರಚಿತವಾಗಿದೆಯೋ, ಆ ಮನಸ್ಕೃತಿಯ ಪ್ರಮಾಣ -“ಇದೇ 
ಆರ್ಯಾವರ್ತ ದೇಶದಲ್ಲಿ ಉತ್ಪನ್ನರಾದ ಬ್ರಾಹ್ಯೂರಿಂದ, ಎಂದರೆ ವಿದ್ವಾಂರಿಂದ ಭೂಮಂಡಲದ ಮಾನವರು, ಬ್ರಾಹ್ಮಣರು, 
ಕ್ಷತ್ರಿಯರು, ವೈಕ್ಯರು, ಶೂದ್ರರು, ದಸ್ಕುಗಳು, ಮ್ಲೇಚ್ಛರು - ಮೊದಲಾದವರೆಲ್ಲರೂ ತಮತಮಗೆ ಯೋಗ್ಯವಾದ ವಿದ್ಯಾ-ಚಾರಿತ್ರಿಗಳ 
ಶಿಕ್ಷಣವನ್ನೂ ಪಡೆಯಬೇಕು ಮತ್ತು ವಿದ್ಯಾಭ್ಯಾಸವನ್ನೂ ಮಾಡಿಕೊಳ್ಳಬೇಕು? ಎಂದಿರುತ್ತದೆ. ಮತ್ತು ಮಹಾರಾಜಾ ಯಧಿಷ್ಠಿರನ 
ರಾಜಸೂಯ ಯಾಗದ ಮತ್ತು ಮಹಾಭಾರತದ ಯದ್ಧದವರೆಗೆ ಎಲ್ಲ ರಾಜ್ಯಗಳೂ ಇಲ್ಲಿನ ರಾಜ್ಯಕ್ಕೆ ಅಧೀನವಾಗಿದ್ದುವು. 
ಆಲಿಸಿರಿ, ಚೀನದ ಭಗದತ್ತ, ಅಮೇರಿಕಾದ ಬಭ್ರುವಾಹನ, ಯರೋಪ್‌ ಖಂಡದ ಬಿಡಾಲಾಕ್ಷ ಎಂದರೆ ಬೆಕ್ಕಿನದರಂತಹ 
ಕಣ್ಣುಗಳನ್ನುಳ್ಳವನು, ಯೂನಾನ್‌ ಎಂದು ನಾವು ನಿರ್ದೇಶಿಸಿರುವ ಯವನ ಮತ್ತು ಈರಾನಿನ ಶಲ್ಕ- ಮೊದಲಾದ ಸಮಸ್ತ ರಾಜರುಗಳೂ 


ರಾಮಚಂದ್ರನು ಶಿಕ್ಷೆಯನ್ನು ಕೊಟ್ಟು, ರಾಜ್ಯದಿಂದ ಚ್ಯುತನನ್ನಾಗಿ ಮಾಡಿ, ಅವನ ತಮ್ಮನಾದ ವಿಭೀಷಣನಿಗೆ ರಾಜ್ಯವನ್ನು ಕೊಟ್ಟಿದ್ದನು. 


ಸ್ವಾಯಂಭುವ ರಾಜನಿಂದ ಹಿಡಿದು, ಪಾಂಡವರವರೆಗೆ ಆರ್ಯರ ಚಕ್ರವರ್ತಿ ರಾಜ್ಯವಿದ್ದಿತು. ಅನಂತರ ಪರಸ್ಪರ ವಿರೋಧದಿಂದ 
ಹೋರಾಡಿ, ನಾಶವಾಗಿ ಹೋದರು. ಏಕೆಂದರೆ, ಪರಮಾತ್ಮನ ಈ ಸೃಷ್ಟಿಯಲ್ಲಿ ದುರಭಿಮಾನಿಗಳೂ, ಅನ್ಯಾಯಣಾರಿಗಳೂ ಅವಿದ್ದಾಂಸರೂ 
ಆದ ಜನರ ರಾಜ್ಯ ಬಹಳ ದಿನ ನಡೆಯವುದಿಲ್ಲ. ಮತ್ತು, `'ಯಾವಾಗ ಬಹಳೆ ಧನವು ಅಸಂಖ್ಯವಾದ ಉಪಯೋಗಗಳಿಗೆ 
ಬೇಕಾದುದಕ್ಕಿಂತ ಅಧಿಕವಾಗಿರುತ್ತದೋ, ಆಗ ಆಲಸ್ಯ ಪುರುಷಾರ್ಥರಹಿತತ್ವ, ಈರ್ಪೈ, ದ್ವೇಷ, ವಿಷಯಾಸಕ್ತಿ ಮತ್ತು 
ಪ್ರಮಾದ ಹೆಚ್ಚುವುದು ಜಗತ್ತಿನ ಸ್ವಾಭಾವಿಕವಾದ ಪ್ರವೃತ್ತಿಯಾಗಿದೆ. ಇದರಿಂದ ದೇಶದ ವಿದ್ಠೆ ಉತ್ತಮ ಶಿಕ್ಷಣಗಳು ನಾಶವಾಗಿ, 
ದುರ್ಗುಣಗಳೂ, ದುಷ್ಪ ವ್ಯಸನಗಳೂ ಹೆಚ್ಚಾಗಿ ಹೋಗುತ್ತವೆ. ಉದಾಹರಣೆಗೆ, ಮದ್ಯ-ಮಾಂಸ-ಸೇವನೆ, ಬಾಲ್ಯಾವಸ್ಥೆಯಲ್ಲಿ ವಿವಾಹ 
ಮತ್ತು ಸ್ವೇಚ್ಛಾಚಾರ ಮೊದಲಾದ ದೋಷಗಳು ಹೆಚ್ಚತ್ತವೆ. ಮತ್ತು ಯುದ್ಧ ವಿಭಾಗದಲ್ಲಿ ಯಾವಾಗ ಯುದ್ಧವಿದ್ಕಾ ಕೌಶಲವೂ ಮತ್ತು 
ಸೇನೆಯೂ ಭೂಮಂಡಲದಲ್ಲಿ ಎದುರಿಸಬಲ್ಲವನಾದ ಬೇರೆ ಯಾವನೂ ಇಲ್ಲದಿರುವಷ್ಟು ಸಮೃದ್ಧವಾಗಿ ಹೋಗುವುವೋ, ಆಗ ಆ. 








ಏಕಾದಶ ಸಮುಲ್ಲಾಸ: 227 
ಜನರಲ್ಲಿ ಪಕ್ಷಪಾತ-ಅಭಿಮಾನಗಳು ವರ್ಧಿಸಿ, ಅನ್ನಾಯವು ಹೆಚ್ಚಿಹೋಗುತ್ತದೆ. ಯಾವಾಗ ಈ ದೋಷಗಳು ಉದ್ಭವಿಸುತ್ತವೋ ಆಗ. 
ತಮ್ಮ ತಮ್ಮಲ್ಲೇ ವಿರೋಧ ಉಂಟಾಗಿ, ದ್ವಂಸವಾಗುತ್ತಾರೆ; ಅಥವಾ ಬೇರೆ ನಿಮ್ಮತರದ ಕುಲಗಳಲ್ಲಿ ಅವರಿಗಿಂತ ಹೆಚ್ಚಾಗಿ, ಅವರನ್ನು 
ಪರಾಜಯಗೊಳಿಸಲು ಸಮರ್ಥನಾದ ಯಾವನಾದರೂ ಸಾಮರ್ಥ್ಯಶಾಲೀ ಪುರುಷನು ಉದಯಿಸುತ್ತಾವೆ. ದೃಷ್ಟಾಂತಕ್ಕಾಗಿ, ಮುಸಲ್ವಾನರ 
ಚಕ್ರವರ್ತಿತ್ವಕ್ಕೆ ಎದುರಾಗಿ, ಶಿವಾಜೀ, ಗುರು ಗೋವಿಂದಸಿಂಹರು ನಿಂತು, ಮುಸಲ್ಮಾನರ ರಾಜ್ಯವನ್ನು ಛಿನ್ನ-ಭಿನ್ನವಾಗಿ ಮಾಡಿಬಿಟ್ಟರು. 


ಅಥ ಕಿಮೇತೈರ್ವಾ ಪರೇಕನ್ಮೇ ಮಹಾಧನುರ್ಧರಾಶ್ಯಕ್ರವರ್ತಿನಃ ಕೇಚಿತ್‌ಸುದ್ಕುಮುನ್ನ ಭೂರಿದ್ಯುಮ್ನೇಂದ್ರದ್ಕುಮ್ಮ 
ಕುವಲಯಾಶ್ಚ ಯೌವನಾಶ್ಯವಧ್ಯಶ್ಚಾಶ್ಮಪತಿಶತವಿಂದು ಹರಿಶೃಂದ್ರಾಂಬರೀಷನನಕ್ತುಕರ್ಯಾತಿಯಯಾ ತ್ಯನರಣ್ಯಾಕ್ಸಸೇನಾದಯಃ | 
ಅಥಮರುತ್ತ ಭರತಪ್ರಭ್ಛತಯೋ ರಾಜಾನಃ ॥1 (ಮೈತ್ನುಪನಿಷತ್‌ :- ೧.೪). 


ಈ ಮೊದಲಾದ ಪ್ರಮಾಣಗಳಿಂದ ಸೃಷ್ಟಿಯಿಂದಾರಂಭಿಸಿ ಮಹಾಭಾರತದ (ಕಾಲದವರೆಗೆ ಚಕ್ರವರ್ತೀ ಸಾರ್ವಭೌಮ ರಾಜರು 
(ತಮ್ಮ ಸದ್ಗಣ-ಚ್ಛಾರಿತ್ತ-ಸತ್ಸಾಮರ್ಥ್ಯಗಳಿಂದ ಸುಪರ್ಣ ಪ್ರಪಂಚದ ಮೇಲೆಯೇ ಆಧಿಪತ್ಯವನ್ನು ಸ್ಥಾಪಿಸಿದವರು) ಆರ್ಯಕುಲದಲ್ಲಿಯೇ 
ಆಗಿದ್ದುದು ಸಿದ್ಧವಾಗಿದೆ. ಈಗ ಇವರ ಸಂತತಿಯ ಅಭಾಗೃದ ಉದಯವಾಗಿರುವುದರಿಂದ, ರಾಜ್ಯ-ಭ್ರಷ್ಟರಾಗಿ ಆರ್ಯರು ವಿದೇಶೀಯರ 
ಪಾದಾಕ್ರಾಂತರಾಗುತ್ತದ್ದಾರೆ. ಇಲ್ಲಿ ಸುದ್ಧುಮ್ನ, ಭೂರಿದ್ಯುಮ್ಮ, ಸುವಲಯಾಶ್ವ, ಯೌವನಾಶ್ವ, ವದ್ಯಶ್ವ, ಅಶ್ವಪತಿ, ಶತದಿಂದು, ಹರಿಶ್ಚಂದ್ರ, 
ಅಂಬರೀಷ , ನನಸ್ತು , ಶರ್ಯಾತಿ, ಯಯಾತಿ, ಅನರಣ್ಯ, ಅಕ್ಷಸೇನ, ಮರುತ್ತ ಮತ್ತು ಭರತ ಸಾರ್ವಭೌಮರ, ಸಕಲ ಭೂಮಂಡಲದಲ್ಲಿಯೂ 
ಪ್ರಸಿದ್ಧರಾದ ಚಕ್ರವರ್ತಿ ರಾಜರುಗಳ ಹೆಸರುಗಳನ್ನು ಬರೆದಿರುವಂತೆ, ಸ್ವಾಯಂಭುವ ಮೊದಲಾದ ಚಕ್ರವರ್ತಿ ರಾಜರುಗಳ ಹೆಸರುಗಳನ್ನು 
ಸ್ಪಷ್ಟವಾಗಿ ಮನುಸ್ಮೃತಿ, ಮಹಾಭಾರತ ಮೊದಲಾದ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಇದನ್ನು ಸುಳ್ಳಿಂದು ವಾದಿಸುವುದು ಅಜಾನಿಗಳ ಮತ್ತು 
ಪಕ್ಷಪಾತಿಗಳ ಕೆಲಸವಾಗಿದೆ. 


ಪ್ರಕ್ನೆ- ಯಾವ ಅಗ್ನೇಯಾಸ್ತ್ರ ಮೊದಲಾದುದರ ವಿದ್ಯೆಯನ್ನು ಬರೆದಿದ್ದಾರೋ, ಅವು ಸತ್ಯವಾಗಿವೆಯೋ, ಅಥವಾ ಇಲ್ಲವೋ? 
ಮತ್ತು ತುಪಾಕಿ ಮತ್ತು ಕೋವಿಗಳು ಆ ಕಾಲದಲ್ಲಿದ್ದವೋ ಅಥವಾ ಇಲ್ಲವೋ? 

ಉತ್ತರ-- ಈ ಮಾತು ಸತ್ಯವಾಗಿದೆ. ಈ ಶಸ್ತ್ರಗಳೂ ಇದ್ದವು. ಏಕೆಂದರೆ, ಪದುರ್ಥವಿದ್ಯೆಯಿಂದ (ಭೌತಿಕ ವಿಜ್ಞಾನದಿಂದ) ಈ 
ಎಲ್ಲಾ ವಿಷಯಗಳ ಸಿದ್ಧಿ ಸಂಭವವಾಗಿದೆ. 


ಪ್ರಶ್ನೆ- ಇವು ದೇವತೆಗಳ ಮಂತ್ರಗಳಿಂದ ಸಿದ್ದಿಸುತ್ತಿದ್ದವೇನು? 


ಹೇಳುವುದಾದರೆ, ಆ ಮಂತ್ರದ ಜಪಮಾಡುವವನ ತ್ಯದಯವನ್ನು ಪತ್ತು ಜಿಹ್ಹೆಯನ್ನು ಆ ಮತ್ರ ಭಸ್ಮಮಾಡಿ ಬಿಟ್ಟೀತು! ಸಾಯಿಸಹೊರಡುವುದು. 
ಶತ್ರುವನ್ನು; ಮತ್ತು ಸತ್ತು ಹೋದುದು ಸ್ವತಃ ತಾನೇ! ಆದುದರಿಂದ "ಮಂತ್ರ' ಎನ್ನುವುದು "ಆಲೋಚನೆ'ಯ ಹೆಸರಾಗಿದೆ. ಹೇಗೆ, 
ರಾಜಕಾರ್ಯಗಳ ಆಲೋಚನೆ ಮಾಡುವವನು "ರಾಜಮಂತ್ರೀ' ಎನ್ನಿಸಿಕೊಳ್ಳುತ್ತಾನೋ, ಹಾಗೆ, "ಮಂತ್ರ' ಎಂದರೆ ಆಲೋಚನೆಯಿಂದ 
ಸಮಸ್ತ ಸೃಷ್ಟಿಯ ಪದಾರ್ಥಗಳನ್ನು ಮೊದಲು ತಿಳಿದುಕೊಂಡು, ಮತ್ತು ಆಮೇಲೆ 'ಕ್ರಿಯೆ'ಯನ್ನು ಮಾಡುವುದರಿಂದ, ಅನೇಕ ವಿಧದ 
ಪದಾರ್ಥಗಳೂ ಹಾಗೂ ಕ್ರಿಯಕೌಶಲವೂ ಉತ್ಪನ್ನವಾಗುತ್ತವೆ. ಯಾವನಾದರೂ ಒಬ್ಬನು ಕಬ್ಬಿಣದ ಬಾಣವನ್ನು ಅಥವಾ ಗೋಳವನ್ನು 
ನಿರ್ಮಿಸಿ, ಅದರಲ್ಲಿ, ಬೆಂಕಿ ತಗಲುವುದರಿಂದ ವಾಯವಿನಲ್ಲಿ ಹೊಗೆ ಹರಡಿಕೊಳ್ಳುವಂತಹ, ಅಥವಾ ಸೂರ್ಯನ ಕಿರಣದ, ಇಲ್ಲವೇ. 
ಎಂದರೆ, ಹೇಗೆ ಶತ್ರುವು ತನ್ನ ಶತ್ರುವಿನ ಸೇನೆಯ ಮೇಲೆ ಆಗ್ನೇಯ ಅಸ್ಪ್ರವನ್ನು ಬಿಟ್ಟು ನಾಶಮಾಡಬಯಸಿದನೋ, ಹಾಗೆಯೇ ತನ್ನ 
ಸೇನೆಯ ರಕ್ಷಣೆಗಾಗಿ ಸೇನಾಪತಿಯು ವಾರುಣಾಸ್ತ್ರದಿಂದ ಆಗ್ನೇಯಾಸ್ತ್ರವನ್ನು ನಿವಾರಿಸಬೇಕು. ಯಾವುದರ ಹೊಗೆ ವಾಯುವಿನ. 
ಸ್ಪರ್ಶವಾದೊಡನೆಯೇ ಮೋಡವಾಗಿ ಕೂಡಲೇ ಮಳೆಗರೆಯಲಾರಂಭಿಸುವುದೋ, ಹಾಗೂ ಬೆಂಕಿಯನ್ನಾರಿಸಿಬಿಡುವುದೋ, ಅಂತಹ 
ಸೆಳೆದು ಕಟ್ಟಿಹಾಕಿ ಬಿಡುವ ಆಸ್ಟ್ರ. ಹಾಗೆಯೇ ಮೋಹನಾಸ್ತವೂ ಒಂದಿರುತ್ತದೆ; ಅಂದರೆ ಯಾವುದರಲ್ಲಿ ಮಾದಕ ಧ್ರವ್ಯ ಸೇರಿದ್ದು, ಹೊಗೆ 
ತಗುಲಿದೊಡನೆ ಸಮಸ್ತ ಶತ್ರು ಸೈನ್ಯವೂ ನಿದ್ರಾವಶವಾಗುವುದೋ ಅಥವಾ ಮೂರ್ಛಿತವಾಗುವುದೋ, ಅಂತಹ ಆಸ್ಪವಿರುತ್ತದೆ. ಇದೇ 
ರೀತಿ ಸಕಲ ಶಾಸ್ತ್ರಗಳೂ ಇರುತ್ತಿದ್ದವು. ಮತ್ತು ಒಂದು ತಂತಿಯಿಂದ, ಅಥವಾ ಸೀಸೆಯಿಂದ, ಇಲ್ಲವೇ ಮತ್ತಾವುದಾದರೂ ಪದಾರ್ಥದಿಂದ 
ವಿದ್ಯುತ್ತನ್ನು ಉತ್ಪನ್ನಮಾಡಿ, ಶತ್ರುಗಳನ್ನು ನಾಶಪಡಿಸುತ್ತಿದ್ದರು. ಅದನ್ನೂ ಕೂಡ ಆಗ್ನೇಯಾಸ್ತ್ರ ಮತ್ತು ಪಾಶುಪಶಾಸ್ತವೆನ್ನುತ್ತಾರೆ. 


228 ಸತ್ಯಾರ್ಥಪ್ರಕಾಶ 

ತೋಪು ಮತ್ತು ಬಂದೂಕ '- ಈಈ ಹೆಸರುಗಳು ಬೇರೆ ದೇಶದ ಭಾಷೆಯವಾಗಿವೆ; ಸಂಸ್ಕೃತ ಭಾಷೆಯದು ಮತ್ತು ಆರ್ಯಾವರ್ತೀಯ 
ಭಾಷೆಯದು ಅಲ್ಲ. ಆದರೆ, ಯಾವುದನ್ನು ವಿದೇಶೀಯ ಜನರು "ತೋಪ್ಪ' ಎನ್ನುತ್ತಾರೋ, ಅದರ ಹೆಸರು ಸಂಸ್ಕೃತದಲ್ಲಿ ಮತ್ತು ಆರ್ಯ 
ಭಾಷೆಯಲ್ಲಿ "ಶತ್ಲೀ' ಎಂದಾಗಿದೆ ; ಮತ್ತು ಯಾವದನ್ನು 'ಬಂದೂಕೆ'ವನ್ನುತ್ತಾರೋ ಅದನ್ನು ಸಂಸ್ಕೃತದಲ್ಲಿ ಮತ್ತು ಆರ್ಯ ಭಾಷೆಯಲ್ಲಿ 
"ಭುಷುಂಡೀ' ಎನ್ನುತ್ತಾರೆ. ಯಾರು ಸಂಸ್ಕೃತ ವಿದ್ಯೆಯನ್ನು ಓದಿಲ್ಲವೋ, ಅವರು ಭ್ರಮದಲ್ಲಿ ಬಿದ್ದು, ಏನೇನೋ ಬರೆಯುತ್ತಾರೆ ಮತ್ತು 
ಏನೇನೋ ಒದರಿಕೊಳ್ಳುತ್ತಾರೆ. ಬುದ್ಧಿವಂತರಾದ ಜನರು ಅದನ್ನು ಪ್ರಮಾಣವೆಂದು ಒಪ್ಪಲಾರರು. ಮತ್ತು ಭೂಮಂಡಲದಲ್ಲಿ ಎಷ್ಟು 
ವಿದ್ಯೆ ಹರಡಿದೆಯೋ, ಅದೆಲ್ಲವೂ ಆರ್ಯಾವರ್ತ ದೇಶದಿಂದ ಈಜಿಪ್ತಿನವರಿಗೂ, ಅವರಿಂದ ಯೂನಾನಿನವರಿಗೂ, ಅವರಿಂದ 
`ರೋಮಿನವರಿಗೂ, ಅವರಿಂದ ಸಂಪೂರ್ಣ ಯೂರೋಪ್‌ ಖಂಡಕ್ಕೂ, ಅವರಿಂದ ಅಮೇರಿಕಾ ಮೊದಲಾದ ದೇಶಗಳಲ್ಲಿಯೂ 
ಹರಡಿದೆ. 


ಈವರೆಗೆ ಸಂಸ್ಕೃತ ವಿದ್ಯೆಯ ಎಷ್ಟು ಪ್ರಚಾರ ಆರ್ಯಾವರ್ತ ದೇಶದಲ್ಲಿದೆಯೋ, ಅಷ್ಟು ಬೇರೆ ಯಾವ ದೇಶದಲ್ಲಿಯೂ ಇಲ್ಲ. 
ಯಾವ ಜನರು-“ಜರ್ಮನೀ ದೇಶದಲ್ಲಿ ಸಂಸ್ಕೃತ ವಿದ್ಯಾಪ್ರಚಾರ ಬಹಳವಾಗಿದೆ ಮತ್ತು ಎಷ್ಟು ಸಂಸ್ಕೃತವನ್ನು ಮ್ಯಾಕ್ಸ್‌ ಮುಲ್ಲರ್‌ 
ಸಾಹೇಬರು ಓದಿದ್ದಾರೋ, ಅಷ್ಟನ್ನು ಬೇರೆ ಯಾರೂ ಓದಿಲ್ಲ''-ಎಂದು ಹೇಳುತ್ತಾರೋ, ಅವರು ಹೇಳುವುದು ಕಲ್ಪನಾ ಮಾತ್ರ. 
ಏಕೆಂದರೆ-“ಯಸಿನ್‌ ದೇಶೇ ದ್ರುವೋ ನಾಸ್ತಿ ತತೈರಂಡೋ ದ್ರುಮಾಯತೇ". - ಎಂದರೆ ಯಾವ ದೇಶದಲ್ಲಿ ಯಾವ ಮರವೂ 
ಇರುವುದಿಲ್ಲವೋ, ಆ ದೇಶದಲ್ಲಿ "ಹರಳಿನ ಗಿಡ' ವನ್ನೇ ಮಹಾವೃಕ್ಷವೆಂದು ತಿಳಿಯುತ್ತಾರೆ. ಹಾಗೆಯೇ ಯೂರೋಪ್‌ ಖಂಡದಲ್ಲಿ 
ಸಂಸ್ಕೃತ ವಿದ್ಯೆ ಪ್ರಚಾರವಿಲ್ಲದಿರುವುದರಿಂದ, ಜರ್ಮನ್‌ ಜನರು ಮತ್ತು ಮ್ಯಾಕ್ಸ್‌ ಮುಲ್ಲರ್‌ ಸಾಹೇಬರು ಸ್ವಲ್ಪ ಓದಿಕೊಂಡರು; ಅದೇ 
ಆ ದೇಶಕ್ಕೆ ಮಹದ್ದಿಷಯವಾಗಿದೆ. ಆದರೆ, ಆರ್ಯಾವರ್ತ ದೇಶದ ಕಡೆ ನೋಡಿದರೆ, ಅವರ ಗಣನೆ ಅತ್ಮಲ್ಪವಾಗಿದೆ. ಏಕೆಂದರೆ, 
ಜರ್ಮನ್‌ ದೇಶನಿವಾಸಿಯಾದ ಪ್ರಧಾನಾಧಿಕಾರಿಯೊಬ್ಬರ ಪತ್ರದಿಂದ, ಜರ್ಮನೀ ದೇಶದಲ್ಲಿ ಸಂಸ್ಕೃತ ಪತ್ರದ ಅರ್ಥವನ್ನು ಹೇಳುವವರೂ 
ಕೂಡ ಬಹಳ ಕಡಿಮೆಯಾಗಿದ್ದಾರೆಂದು ನಾನು ತಿಳಿದುಕೊಂಡಿದ್ದೇನೆ. ಮತ್ತು ಮ್ಯಾಕ್ಸ್‌ ಮುಲ್ಲರ್‌ ಸಾಹೇಬರ ಸಂಸ್ಕೃತ ಸಾಹಿತ್ಯವನ್ನೂ 
ಮತ್ತು ಅಲ್ಪ ಸ್ವಲ್ಪ ವೇದ-ಭಾಷ್ಯವನ್ನೂ ನೋಡಿ. ಮ್ಯಾಕ್ಸ್‌ ಮುಲ್ಲರ್‌ ಸಾಹೇಬರು ಅಲ್ಲಿ-ಇಲ್ಲಿ ಅರ್ಯಾವರ್ಶೀಯ ಜನರು ಮಾಡಿರುವ 
ಟೀಕೆಯನ್ನು ನೋಡಿಕೊಂಡು ಅಲ್ಪ ಸ್ವಲ್ಪ ಹೇಗೋ ಹಾಗೆ ಬರೆದಿದ್ದಾರೆ - ಎಂದು ನನಗೆ ವಿದಿತವಾಗುತ್ತದೆ. ಉದಾಹರಣೆಗೆ, 
“ಯುಂಜಂತಿ ಬ್ರದ್ದ ಮರುಷಂ ಚರಂತಂ ಪರಿ ತಸ್ಕಸು ರೋಚಂತೇ ರೋಚನಾ ದಿವಿ”! (ಯಗ್ಗೇದ- ೧.೬.೧) ಈ 
ಮಂತ್ರದ ಬ್ರದ್ಮಮೌನ ಅರ್ಥವನ್ನು 'ಕುದುರೆ'ಗೆ ಅನ್ವಯಿಸಿದ್ದಾರೆ. ಸಾಯಣಾಚಾರ್ಯರು "ಸೂರ್ಯ' ಎಂಬ ಯಾವ ಅರ್ಥವನ್ನು 
ಮಾಡಿದ್ದಾರೋ, ಅದು ಇದಕ್ಕಿಂತ ಎಷ್ಟೋ ಚೆನ್ನಾಗಿದೆ. ಆದರೆ, ಇದರ ಸರಿಯಾದ ಅರ್ಥ "ಪರಮಾತ್ಮನ್ಯು' ಎಂದಾಗಿದೆ. ಅದನ್ನು ನಾನು 
ರಚಿಸಿರುವ "ಬುಗ್ಡೇದಾದಿ ಭಾಷ್ಯ ಭೂಮಿಕೆ'ಯಲ್ಲಿ ನೋಡಿಕೊಳ್ಳಿರಿ. ಅದರಲ್ಲಿ ಈ ಮಂತ್ರದ ಯಥಾರ್ಥವಾದ ಅರ್ಥವನ್ನು ಮಾಡಿದ್ದೇನೆ. 
ಇಷ್ಟಂಿಂದ, ಜರ್ಮನೀ ದೇಶದಲ್ಲಿ ಮತ್ತು ಮ್ಯಾಕ್ಸ್‌ ಮುಲ್ಲರ್‌ ಸಾಹೇಬರಲ್ಲಿ ಸಂಸ್ಕೃತ ವಿದ್ಯೆಯ ಪಾಂಡಿತವಶ್ಟಿದೆ - ಎಂದು ತಿಳಿದುಕೊಳ್ಳಿಲಿ. 

ಎಷ್ಟು ವಿದ್ಯೆ ಹಾಗೂ ಮತಗಳು ಭೂಮಂಡಲದಲ್ಲಿ ಹರಡಿವೆಯೋ, ಅವೆಲ್ಲವೂ ಆರ್ಕಾವರ್ತ ದೇಶದಿಂದಲೇ 
ಪ್ರಚಾರಿತವಾಗಿವೆ-ಎಂಬುದು ನಿಶ್ಚಯವಾಗಿದೆ. ನೋಡಿರಿ, ಪ್ಯಾರಿಸ್‌ ನಗರದ, ಎಂದರೆ ಫ್ರಾನ್ಸ್‌ ದೇಶದ ನಿವಾಸಿಯಾದ "ಗೋಲ್ಡ್‌ 
ಸ್ಟಕರ್‌' ಎಂಬ ಸಜ್ಜನರೊಬ್ಬರು, ತಮ್ಮ “ಬೈಬಲ್‌ ಇನ್‌ ಇಂಡಿಯಾ” (ಲಾ ಬೈಬಲ್‌ ಡನ್ಸ್‌ ಲಾ ಇಂಡೇ - ಎಂದು ಪ್ರೆಂಚ್‌ 
ಮೂಲಗ್ರಂಥ) ಎಂಬ ಕೃತಿಯಲ್ಲಿ- “ಸಮಸ್ತ ವಿದ್ಯೆಗಳ ಮತ್ತು ಒಳಿತುಗಳ ಭಂಡಾರವಾಗಿದೆ ಈ ಆರ್ಯಾವರ್ತ ದೇಶ. ಮತ್ತು ಸಕಲ 
ವಿದ್ಯೆಗಳೂ ಮತ್ತು ಮತಗಳೂ ಈ ದೇಶದಿಂದಲೇ ಹರಡಿವೆ. ಮತ್ತು ಪರಮಾತ್ಮನ್ನಲ್ಲಿ-ಓ ಪರಮೇಶ್ವರ! ಪೂರ್ವಕಾಲದಲ್ಲಿ ಆರ್ಯಾವರ್ತದ 
ಆ ಗ್ರಂಥದಲ್ಲಿ ನೋಡಿಕೊಳ್ಳಿರಿ. ಮತ್ತು "ದಾರಾಶಿಕೋಹ್‌' ಮೊಗಲ್‌ ರಾಜಪುತ್ರನೂ ಕೂಡ- ಪೂರ್ಣ ವಿದ್ಯೆ ಹೇಗೆ ಸಂಸ್ಕೃತದಲ್ಲಿಯೋ 
ಹಾಗೆ ಬೇರೆ ಯಾವ ಭಾಷೆಯಲ್ಲಿಯೂ ಇಲ್ಲ'.-ಎಂದೇ ನಿಶ್ಚಯಿಸಿದ್ದನು. ಉಪನಿಷತ್ತುಗಳ ಭಾಷಾಂತರದಲ್ಲಿ ಅವನು-“ನಾನು ಅರಬ್ಬೀ 
ಮೊದಲಾದ ಬಹಳ ಭಾಷೆಗಳನ್ನೋದಿದೆ. ಆದರೆ, ಮನಸ್ಸಿನ ಸಂದೇಹ ದೂರವಾಗಿ ಆನಂದ ಉಂಟಾಗಲಿಲ್ಲ. ಯಾವಾಗ ಸಂಸ್ಕೃತವನ್ನು 
ನೋಡಿದೆನೋ ಮತ್ತು ಅಲಿಸಿದೆನೋ, ಆಗ ನಿಸಂದೇಹವಾಗಿ, ನನಗೆ ಮಹದಾನಂದ ಉಂಟಾಗಿದೆ'”.- ಎಂದು ಬರೆಯುತ್ತಾನೆ, 
ಔರಂಗಜೇಬ್‌ ಬಾದಶಾಹನ ಆ ಹಿರಿಯ ಅಣ್ಣ. 


ಯಾವದಕ್ಕೆ ಪೂರ್ಣವಾದ ರಕ್ಷಣೆ ಸಿಕ್ಕದೇ ಹೋದರೂ ಯಾವುದರಿಂದ ಈಗ ಕೂಡ ಖಗೋಳದ ಬಹಳ ವೃತ್ತಾಂತ ವಿದಿತವಾಗುತ್ತದೋ, 
ಕಾಶಿಯ “ಮಾನಮಂದಿರ''ದಲ್ಲಿರುವ ಆ “ಶಿಶುಮಾರ ಚಕ್ರ” ಎಷ್ಟು ಉತ್ತಮವಾಗಿದೆ, ನೋಡಿರಿ. ಸವಾಯೀ ಜಯಪುರಾಧೀಶರು. 
ಅದನ್ನು ರಕ್ಷಿಸಿಕೊಂಡು, ಛಿನ್ನ-ಭಿನ್ನವಾಗಿರುವುದನ್ನು ಪುನಃ ಕಟ್ಟಿಸಿಕೊಂಡು ಹೋದರೆ, ಬಹಳ ಒಳ್ಳೆಯದಾದೀತು. ಆದರೆ, ಇಂತಹ. 
ಶಿರೋಮಣಿ ದೇಶಕ್ಕೆ ಮಹಾಭಾರತ ಯುದ್ಧವು ಎಂತಹ ಆಘಾತವನ್ನುಂಟುಮಾಡಿತೆಂದರೆ, ಈಗಿನವರೆಗೂ ಇದು ತನ್ನ ಪೂರ್ವದ ಸ್ಥಿತಿಗೆ. 
ಬಂದಿಲ್ಲ. ಏಕೆಂದರೆ, ಸೋದರನು ಸೋದರನನ್ನು ಕೊಲ್ಲಹತ್ತಿದರೆ, ನಾಶವಾಗುವುದರಲ್ಲಿ ಸಂದೇಹವೇನು? 





ಏಕಾದಶ ಸಮುಲ್ಲಾಸ ಖಾ 


“ವಿನಾಶಕಾಲೇ ವಪರೀತ ಬುದ್ಧಿ” (ವೃದ್ಯಚಾಣಕ್ಕ- ೧೬.೧೭) 

ಇದು ವೃದ್ಯಚಾಣಕೃನ ವಚನವಾಗಿದೆ. ಯಾವಾಗ ನಾಶವಾಗುವ ಸಮಯ ಹತ್ತಿರಬರುತ್ತದೋ, ಆಗ ಬುದ್ಧಿ ತಲೆಕೆಳಗಾಗಿ , 
ತಲೆಕೆಳಗಾದ ಕಾರ್ಯಗಳನ್ನೇ ಮಾಡುತ್ತಾರೆ. ಯಾರಾದರೂ ಅವರಿಗೆ ಯುಕ್ತವಾದುದನ್ನು ತಿಳಿಸಿದರೆ, ಅದನ್ನು ತಲೆಕೆಳಗಾಗಿಯೇ 
ಅಂಗೀಕರಿಸುತ್ತಾರೆ ಮತ್ತು ತಲೆಕೆಳಗಾದುದನ್ನು ಬೋಧಿಸಿದರೆ, ಅದನ್ನೇ ಯುಕ್ತವಾದುದೆಂದು ಭಾವಿಸುತ್ತಾರೆ. ಯಾವಾಗ ದೊಡ್ಡ ದೊಡ್ಡ 
ಮತ್ತು ಬಹು ಮಂದಿ ಮೃತರಾದರೋ, ಆಗ ವಿದ್ಯೆಯ ಮತ್ತು ವೇದೋಕ್ತ ಧರ್ಮದ ಪ್ರಚಾರ ಧ್ವಸ್ತವಾಗುತ್ತಾ ನಡೆಯಿತು. ಈರ್ಪೈ, 
ದ್ವೇಷ, ಅಭಿಮಾನಗಳನ್ನು ತಮ್ಮ ತಮಲ್ಲೇ ಮಾಡತೊಡಗಿದರು. ಯಾವನು ಬಲಶಾಲಿಯಾಗಿದ್ದನೋ, ಅವನು ದೇಶವನ್ನು ಅದುಮಿ 
ರಾಜನಾಗಿ ಕುಳಿತನು. ಹಾಗೆಯೇ ಆರ್ಯಾವರ್ತ ದೇಶದಲ್ಲಿ ಎಲ್ಲೆಡೆಯೂ ಖಂಡ-ಖಂಡವಾದ ರಾಜ್ಯಗಳು ತರೆಯೆತ್ತಿದುವು. ಇನ್ನು 
ದ್ವೀಪ-ದ್ವೀಪಾಂತರಗಳ ವ್ಯವಸ್ಥೆಯನ್ನು ಮಾಡುವವನಾದರೂ ಯಾವನು? ಯಾವಾಗ ಬ್ರಾಹ್ಮಣರುಗಳೇ ವಿದ್ಯಾಹೀನರಾದರೋ, ಆಗ 
ಕೃತ್ರಿಯರು, ವೈಶ್ಯರು ಮತ್ತು ಶೂದ್ರರು-ಈ ಅವಿದ್ದಾಂಸರ ಕಥೆಯನ್ನು ಹೇಳುವುದಾದರೂ ಏನಿದೆ? ಪರಂಪರೆಯಿಂದ ವೇದಗಳೇ 
ಮೊದಲಾದ ಶಾಸ್ತ್ರಗಳ ಅರ್ಥಸಹಿತ ಅಧ್ಯಾಪನದ ಯಾವ ಪ್ರಚಾರವಿತ್ತೋ, ಅದೂ ಕೂಡ ಕೈಬಿಟ್ಟು ಹೋಯಿತು. ಕೇವಲ ಜೀವನ 
ನಿರ್ವಹಕ್ಕಾಗಿ ಬ್ರಾಹ್ಮರು ಪಾಠವನ್ನು ಮಾತ್ರ ಕಲಿಯುತ್ತಿದ್ದರು. ಆ ಕೇವಲ ಪಾಠವನ್ನೂ ಕೂಡ ಕ್ಷತ್ರಿಯರು ಮೊದಲಾದವರಿಗೆ 
ಕಲಿಸಲಿಲ್ಲ. ಏಕೆಂದರೆ ಯಾವಾಗ ಅವಿದ್ದಾಂಸರಾದವರು ಗುರುಗಳಾದರೋ, ಆಗ ಛಲ, ಕಪಟ, ಅಧರ್ಮವೂ ಕೂಡ ಅವರಲ್ಲಿ 
ಹೆಚ್ಚುತ್ತಾ ಹೋದವು. ಬ್ರಾಹ್ಮಣರು ತಮ್ಮ ಜೀವಿಕಾ-ನಿರ್ವಾಹದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕೆಂದು ಯೋಚಿಸಿದರು. ಪರ್ಯಾಲೋಚನೆ. 
ಮಾಡಿ, ಇದೇ ನಿರ್ಣಯವನ್ನು ಮಾಡಿ, ಕ್ಚತ್ರಿಯರೇ ಮೊದಲಾದವರಿಗೆ -“ನಾವೇ ನಿಮ್ಮ ಪೂಜ್ಯ ದೇವರು. ನಮ್ಮ ಸೇವೆಯನ್ನು 
ಮಾಡದೇ ಹೋದರೆ, ನಿಮಗೆ ಸ್ವರ್ಗ ಅಥವಾ ಮುಕ್ತಿ ಸಿಕ್ಕಲಾರದು. ಅಷ್ಟೇ ಅಲ್ಲ; ನೀವು ನಮ್ಮ ಸೇವೆಯನ್ನು ಮಾಡುವುದಿಲ್ಲವಾದರೆ, 
ಘೋರವಾದ ನರಕದಲ್ಲಿ ಬೀಳುವಿರಿ”.-ಎಂದು ಉಪದೇಶವನ್ನು ಮಾಡಲಾರಂಭಿಸಿದರು. 

ವೇದಗಳಲ್ಲಿ ಮತ್ತು ಯಷಿ-ಮುನಿಗಳ ಶಾಸ್ತ್ರದಲ್ಲಿ ಯಾವ ಯಾವ ಪೂರ್ಣ ವಿದ್ವಾಂಸರಾದ ಧಾರ್ಮಿಕರ ಹೆಸರು ಬ್ರಾಹ್ಮರು, 
ಪೂಜನೀಯರು-ಎಂದು ಬರೆದಿದ್ದಿತೋ, ಅದನ್ನು ಮೂರ್ವರೂ, ವಿಷಯಾಸಕ್ತರೂ, ಕಪಟೆಗಳೂ, ಲಂಪಟರೂ ಆದ ತಮಗೆಯೇ 
ಅಸ್ವಯಿಸಿಕೊಂಡರು. ಎನ್ನುವುದಾದರೂ ಎನು? ಅಪ್ಪ ವಿದ್ವಾಂಸರಾದ ಬ್ರಾಹ್ಮಣಶ್ರೇಷ್ಠರ ಆ ಲಕ್ಷಣಗಳು ಈ ಮೂರರಲ್ಲಿ ಎಂದು 
ತಾನೇ ಅನ್ವಯವಾಗಬಲ್ಲವು? ಆದರೆ, ಯಾವಾಗ ಕ್ವತ್ರಿಯರೇ ಮೊದಲಾದ ಯಜಮಾನರುಗಳು ಸಂಸ್ಕೃತ ವಿದ್ಯೆಯಿಂದ ಪೂರ್ಣತಃ 
ರಹಿತರಾದರೋ, ಆಗ, ಅವರ ಮುಂದೆ ಯಾವ ಯಾವ ಬರಡು ಕತೆಗಳನ್ನು ಬಿತ್ತರಿಸಿದರೋ, ಅವುಗಳನ್ನೆಲ್ಲಾ ಆ ಬಡಪಾಯಿಗಳು 
ಸರಿಯೆಂದು ಒಪ್ಪಿಕೊಂಡರು. ಆಗ ಈ ಹೆಸರಿಗೆ ಮಾತ್ರ ಬ್ರಾಹ್ಮಣರಾದವರ ಯುಕ್ತಿ ಸಫಲವಾಯಿತು. ಎಲ್ಲರನ್ನೂ ತಮ್ಮ ಬಲೆಯಲಿ. 
ಸಿಕ್ಕಿಸಿಕೊಂಡು ವಶೀಭೂತರನ್ನಾಗಿ ಮಾಡಿಕೊಂಡರು ಮತ್ತು “ ಬ್ರಹ್ಮವಾಕ್ಕಂ ಜನಾರ್ದನ!'”- ಎಂದು ಹೇಳಲಾರಂಭಿಸಿದರು. (ಬ್ರಾಹ್ಮವಾಕ್ಕ 
ಭಗವದ್ದಾಕ್ಕ-ಎಂಬ ಪಾಮರೋಬ್ರ 

ಎಂದರೆ, ಬ್ರಾಹ್ಮಣರ ಬಾಯಿನಿಂದ ಯಾವುದೊಂದು ಮಾತು ಹೊರಡುತ್ತದೋ ಅದು ಸಾಕ್ಷಾತ್‌ ಭಗವಂತನ ಮುಖದಿಂದ 
ಹೊರಟುದೇ ಸರಿ-ಎಂದು ತಿಳಿಯಿರಿ. ಯಾವಾಗ ಕೃತ್ರಿಯರೇ ಮೊದಲಾದ ವರ್ಣದವರು ಕಣ್ಣಿದ್ದೂ ಕಾಣದವರೂ, ದುಡ್ಡಿನಿಂದ 
ಬಲಿಷ್ಠರೂ ಆದರೋ, ಎಂದರೆ, ಯಾರ ವಿದ್ಯೆಯ ಆಂತರಿಕ ನೇತ್ರ ಮುಚ್ಚಿ ಹೋಯಿತೋ ಮತ್ತು ಯಾರ ಬಳಿ ಹಣ ಮಾತ್ರ 
ಪುಷ್ಕಳವಾಗಿದ್ದಿಕೋ, ಅಂತಹವರು ಶಿಷ್ಕರಾಗಿ ಸಿಕ್ಕಿದರು. ಮತ್ತೆ ಈ ನಿರರ್ಥಕರಾದ ಬ್ರಾಹ್ಮಣ ನಾಮಧಾರಿಗಳಿಗೆ ವಿಷಯಾನಂದದ 
ಉದ್ಯಾನ ಲಭಿಸಿತು. ಆ ಜನರು, “ಪೃಥಿವಿಯಲ್ಲಿ ಯಾವ ಯಾವ ಉತ್ತಮ ಪದಾರ್ಥಗಳಿವೆಯೋ, ಅವೆಲ್ಲವೂ ಬ್ರಾಹ್ಮಣರಿಗಾಗಿಯೇ 
ಇವೆ?,- ಎಂದೂ ಕೂಡ ಪ್ರಸಿದ್ಧಪಡಿಸಿದರು. ಎಂದರೆ, ಗುಣ-ಕರ್ಮ ಸ್ವಭಾವಗಳಿಂದ ಬ್ರಾಹ್ಮಣ ಮೊದಲಾದ ವರ್ಣಗಳ ಯಾವ. 
ವ್ಯವಸ್ಥೆಯಿದ್ದಿತೋ, ಅದನ್ನು ನಾಶಪಡಿಸಿ, ಹುಟ್ಟಿನ ಮೂಲದ ಅವಲಂಬುವನ್ನ ಸ್ಥಾಪಿಸಿದರು. ಮತ್ತು ವೃತನಾದವನವರೆಗಿನ ದಾನವನ್ನೂ 
ಕೂಡ ಯಜಮಾನರುಗಳಿಂದ ತೆಗೆದುಕೊಳ್ಳಲಾರಂಭಿಸಿದರು. ಹೇಗೆ ತಮಗೆ ಇಚ್ಛಿಯಾಯಿತೋ, ಹಾಗೆ ಮಾಡುತ್ತಾ ಹೋದರು. “ನಾವು 
ಭೂದೇವಮು. ನಮ್ಮಸೇವಯನ್ನು ಮಾಡದೆ, ದೇವರೊಕವು ಯಾವನಿಗೂ ಸಿಕ್ಕರಾರದು”.- ಎನ್ನುವವರೆಗೂ ಮು್ನಡೆದರು. ಇವರನ್ನು - ತಾವ, 
ಯಾವ ಲೋಕಕ್ಕೆ ದಯಮಾಡಿಸುವಿರಿ?-ತಮ್ಮ ಕರ್ಮಗಳಂತೂ ಘೋರನರಕದ ಭೋಗಕ್ಕೆ ತಕ್ಕವಾಗಿವೆ. ಕೃಮಿ, ಕೀಟ, ಪತಂಗ 
ಮೊದಲಾದುವಾಗಿ ಜನಿಸುವಿರೇನೋ?- ಎಂದು ಕೇಳಬೇಕು. ಆಗಲಾದರೋ ಮಹಾ ಕ್ರುದ್ಧರಾಗಿ -“ನಾವು ಶಾಪ ಹಾಕಿದರೆ, ನಿಮ್ಮ 
ನಾಶವಾಗಿ ಹೋಗುವುದು. ಏಕೆಂದರೆ - ಬ್ರಹದ್ರೋಹೀ ವನಶೈತಿ - ಎಂದರೆ, ಯಾವನು ಬ್ರಾಹ್ಮಣರಿಗೆ ದ್ರೋಹ ಮಾಡುತ್ತಾನೋ, 
ಅವನು ನಾಶವಾಗಿ ಹೋಗುತ್ತಾನೆ-ಎಂದು ಬರೆದಿದೆ”.- ಎಂದು ಹೇಳುತ್ತಾರೆ. ಹೌದು; ಯಾವನು ಪೂರ್ಣ ವೇದಗಳನ್ನೂ ಮತ್ತು 
ಪರಮಾತ್ಮನ್ನೂ ತಿಳಿದಿರುವ, ಧರ್ಮಾತ್ಮರೂ, ಸರ್ವಜಗತ್ತಿಗೂ ಉಪಕಾರಿಗಳೂ ಆದ ಪುರುಷರೊಂದಿಗೆ ದ್ವೇಷವನ್ನು ಸಾಧಿಸುವನೋ, 
ಅವನು ಅವಶ್ಕವಾಗಿಯೂ ನಾಶಹೊಂದುವನು. ಆದರೆ ಯಾರು ಬ್ರಾಹ್ಮಣರಲ್ಲವೋ, ಅವರಿಗೆ ಬ್ರಾಹ್ಮಣರೆಂಬ ಹೆಸರೂ ಸಲ್ಲದು; ಅವರ 
ಸೇವೆಯನ್ನು ಮಾಡುವುದೂ ಯೋಗ್ಯವಲ್ಲ. 


ಪ್ರಶ್ನೆ- ಹಾಗಾದರೆ, ನಾವು ಯಾರು? 
ಉತ್ತರ್ಕ ನೀವು ಪೋಪರಾಗಿದ್ದೀರಿ. 
ಪ್ರಶ್ನೆ - ಯಾವನನ್ನು ಪೋಪನೆಂದು ಕರೆಯುತ್ತಾರೆ? 


ಉತ್ಪರ - ಇದರ ಸೂಚನೆ, (ರೋಮನ್‌) ಲ್ಯಾಟಿನ್‌ ಭಾಷೆಯಲ್ಲೇನೋ ಹಿರಿಯನನ್ನು ಹಾಗೂ ತಂದೆಯನ್ನು "ಪೋಪ್‌'- 
ಎನ್ನುತ್ತಾರೆ. ಆದರೆ ಈಗ ಛಲ ಕಪಟಗಳಿಂದ ಅನ್ಕರನ್ನು ವಂಚಿಸಿ, ತನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವವನನ್ನು "ಪೋಪ್‌' ಎನ್ನುತ್ತಾರೆ. 


ಪ್ರಶ್ನೆ ನಾವೇನೋ ಬ್ರಾಹ್ಮಣರು ಸಾಧುಗಳಾಗಿದ್ದೇವೆ. ಏಕೆಂದರೆ, ನಮ್ಮ ತಂದೆ: ಬ್ರಾಹ್ಮಣನಾಗಿದ್ದನು; ನಮ್ಮ ತಾಯಿ. 
ಬ್ರಾಹ್ಯಚಿತಿಯಾಗಿದ್ದಳು. ಮತ್ತು ನಾವು ಇಂತಹ ಸಾಧುವಿನ ಶಿಷ್ಕರಾಗಿದ್ದೇವೆ. 

ಉತ್ತರ :- ಇದು ಸತ್ಯ. ಆದರೆ, ಕೇಳು ಸೋದರನೇ! ತಾಯಿ ತಂದೆಗಳ ಬ್ರಾಹ್ಯಚಿತಿ-ಬ್ರಾಹ್ಮಣರಾಗಿರುವುದರಿಂದ, ಮತ್ತು 
ಯಾವನಾದರೂ ಸಾಧುವಿನ ಶಿಷ್ಕನಾಗಿರುವುದರಿಂದ, ನೀನು ಬ್ರಾಹ್ಮಣ ಹಾಗೂ ಸಾಧುವಾಗಲಾರೆ. ಆದರೆ, ಯಾರು 
ಪರೋಪಕಾರಿಗಳಾಗಿರುತ್ತಾರೋ, ಅವರು, ತಮ್ಮ ಉತ್ತಮವಾದ ಗುಣ-ಕರ್ಮ-ಸ್ವಾಭಾವದಿಂದಲೇ ಬ್ರಾಹ್ಮಣರು ಮತ್ತು ಸಾಧುಗಳು 
ಆಗಿರುತ್ತಾರೆ. 


ರೋಮ್‌ ನಗರದ ಪೋಪ್‌ ಮಹಾಶಯರು ತಮ್ಮ ಶಿಷ್ಕರಿಗೆ -“ನೀವು.ನಿಮ್ಮ ಪಾಪಗಳನ್ನು ನಮ್ಮ ಮುಂದೆ ಹೇಳಿಕೊಳ್ಳುವಿರಾದರೆ, 
ನಾವು ಕ್ಷಮಿಸಿಬಿಡುತ್ತೇವೆ. ನಮ್ಮ ಸೇವೆಯನ್ನು ಮಾಡದೆ, ಮತ್ತು ನಮ್ಮ ಅಪ್ಪಣೆಯಿಲ್ಲದೆ ಯಾವನೂ ಸ್ವರ್ಗಕ್ಕೆ ಹೋಗಲಾರನು. ನೀವು 
ಸ್ಪರ್ಗಕ್ಕೆ ಹೋಗಲು ಬಯಸುವಿರಾದರೆ, ನಮ್ಮ ಬಳಿ ಎಷ್ಟು ರೂಪಾಯಿಗಳನ್ನು ಶೇಖರಿಸಿಡುವಿರೋ, ಅಷ್ಟರದೇ ಸಾಮಗ್ರಿ ನಿಮಗೆ 
ಸ್ವರ್ಗದಲ್ಲಿ ಸಿಕ್ಕುವುದು'-ಎಂದು ಹೇಳುತ್ತಿದ್ದರು. ಇಂತಹ ಮಾತುಗಳನ್ನು ಕೇಳಿ, ಯಾರು ಯಾರೋ, ಕಣ್ಣಿದ್ದರೂ ಕುರುಡರೂ, ಹಣದ 
ಗಂಟಿನ ಧನಿಗಳೂ ಆದ ಜನರು ಸ್ವರ್ಗಕ್ಕೆ ಹೋಗಲು ಬಯಸಿ, ಪೋಪರಿಗೆ ಬೇಕಾದಷ್ಟು ರೂಪಾಯಿಗಳನ್ನು ಕೊಡುತ್ತಿದ್ದರು. ಆಗ ಆ. 
ಪೋಪ್‌ ಮಹಾಶಯರು ಏಸು ಮತ್ತು ಮೇರಿಯ ಪ್ರತಿಮೆಗಳ ಮುಂದೆ ನಿಂತು, “ಓ ಭಗವತ್ಸೇವಕ ಏಸುಪ್ರವಾದಿ! ಈ ಹೆಸಂನ 
ಪುರುಷನ ನಿನ್ನ ಹೆಸರಿನ ಮೇಲೆ ಲಕ್ಷ ರೂಪಾಯಿಗಳನ್ನು ಸ್ವರ್ಗದಲ್ಲಿ ಪ್ರವೇಶಿಸುವುದಕ್ಕಾಗಿ ನಮ್ಮ ಬಳಿ ಮುಡಿಪಾಗಿಟ್ಟಿದ್ದಾನೆ. ಯಾವಾಗ 
ಅವನು ಸ್ವರ್ಗಕ್ಕೆ ಬರುವನೋ, ಆಗ ನೀನು ನಿನ್ನ ತಂದೆಯ ಸ್ವರ್ಗರಾಜ್ಯದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗಳಲ್ಲಿ ತೋಟ-ತುಡಿಕೆ. 
ಹಾಗೂ ಕಟ್ಟಡಗಳನ್ನು ಇಪ್ಪತ್ತೈದು ಸಾವಿರಕ್ಕೆ ವಾಹನಗಳು - ಬೇಟೆಗಾರರು ಮತ್ತು ನೌಕರ-ಚಾಕರರನ್ನೂ ಇಪ್ಪತ್ತೈದು ಸಾವಿರದಲ್ಲಿ 
ಭೋಜನ-ಪಾನ-ಬಟ್ಟೆ-ಬರೆಗಳನ್ನೂ ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಇವನ ಇಷ್ಟದಿತ್ತರು, ಸೋದರ-ನಂಟರು ಮೊದಲಾದವರ 
ಮನೋರಂಜನೆಗಾಗಿ ಕೊಡಿಸಿಬಿಡು''.- ಎಂದು ಕರಾರು ಪತ್ರ ಬರೆದು ಕೊಡುತ್ತಿದ್ದರು. ಮತ್ತೆ ಆ ಕರಾರು ಪತ್ರಕ್ಕೆ ಪೋಪ್‌. 
ಮಹಾಶಯರು ತಮ್ಮ ರುಜು ಹಾಕಿ, ಆ ಕರಾರು ಪತ್ರವನ್ನು ಆ ಪುರುಷನ ಕೈಗೆ ಕೊಟ್ಟು, “ನೀನು ಯಾವಾಗ ಮೃತನಾಗುವೆಯೋ, 
ಆಗ ಕರಾರು ಪತ್ರವನ್ನು ಗೋರಿಯಲ್ಲಿ ನಿನ್ನ ತಲೆದಿಂಬಿನ ಶಶಡೆಗಟ್ಟು ಬಿಡುವಂತೆ ನಿನ್ನ ಕುಟುಂಬಕ್ಕೆ ಹೇಳಿಬಿಟ್ಟರು. ಮತ್ತೆ ನಿನ್ನನ್ನು 
ಕರೆದೊಯ್ಯಲು ದೇವತೆಗಳು ಬರುವರು. ಆಗ ನಿನ್ನನ್ನೂ ಮತ್ತು ನಿನ್ನ ಕರಾರು ಪತ್ರವನ್ನೂ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಿ, ಅದರಲ್ಲಿ 
ನಮೂದಿಸಿರುವಂತೆ ಎಲ್ಲ ಪದಾರ್ಥಗಳನ್ನೂ ನಿನಗೆ ಕೊಡಿಸಿಬಿಡುವರು”- ಎಂದು ಹೇಳುತ್ತಿದ್ದರು - ಎಂದು ಕೇಳಿದ್ದೇವೆ. 

ಈಗ ನೋಡಿರಿ! ಪೋಪ್‌ ಮಹಾಶಯರು ಸ್ವರ್ಗದ ಗುತ್ತಿಗೆಯನ್ನು ತೆಗೆದುಕೊಂಡಂತೆ ಕಾಣುತ್ತದೆ! ಎಂದಿನವರೆಗೆ ಯೂರೋಪ್‌ 
ಖಂಡದಲ್ಲಿ ಮೂರ್ಯತ್ವವಿತ್ತೋ, ಆವರೆಗೆ ಮಾತ್ರ ಪೋಪ್‌ ರವರ ಲೀಲೆ ನಡೆಯುತ್ತಿತ್ತು. ಆದರೆ ಈಗ ವಿದ್ಯೆ ಹರಡಿರುವುದರಿಂದ 
ಪೋಪರ ಸುಳ್ಳು ಲೀಲೆ ಹೆಚ್ಚಾಗಿ ನಡೆಯುವುದಿಲ್ಲ. ಆದರೆ, ನಿರ್ಮೂಲವೂ ಆಗಿಲ್ಲ. 

ಹಾಗೆಯೇ ಆರ್ಯಾವರ್ತ ದೇಶದಲ್ಲಿ ಪೋಪ್‌ ಮಹಾಶಯರು ಲಕ್ಷಾಂತರ ಅವತಾರಗಳನೆತ್ತಿ, ಲೀಲೆಯನ್ನು ಬಿತ್ತರಿಸಿದಂತೆ. 
ಕಾಣುತ್ತದೆ. ಎಂದರೆ, ರಾಜರಿಗೂ ಮತ್ತು ಪ್ರಜೆಗಳಿಗೂ ವಿದ್ಯೆ ಕಲಿಯಲು ಬಿಡದಿರುವುದು, ಸತ್ಪುರುಷರ ಸಂಗಕ್ಕೆ ಅವಕಾಶ ಕೊಡದಿರುವುದು, 
ಹಗಲಿರುಳೂ ದುಷ್ಟೇರಣೆ ಕೊಡುವುದೊಂದನ್ನು ಬಿಟ್ಟು ಮತ್ತೇನನ್ನೂ ಮಾಡದಿರುವುದು-ಇದೇ ಅವರ ಲೀಲೆ! ಆದರೆ, ಛಲ-ಕಪಟ. 
ಮೊದಲಾದ ಕುತ್ಲಿತ ವ್ಯವಹಾರಗಳನ್ನು ಯಾರು ಯಾರು ಮಾಡುತ್ತಾರೋ, ಅವರೇ ಪೋಪರೆನ್ನಸಕೊಳ್ಳುತ್ತಾರೆ. ಅವರಲ್ಲಿಯೂ ಯಾರು 
ಧಾರ್ಮಿಕರೂ, ವಿದ್ವಾಂಸರೂ, ಪರೋಪಕಾರಿಗಳೂ ಆಗಿದ್ದಾರೋ, ಅವರು ನಿಜವಾದ ಬ್ರಾಹ್ಮಣರು ಮತ್ತು ಸಾಧುಗಳು ಆಗಿರ್ತಾರೆ - ಎಂಬ 
ಈ ವಿಷಯವನ್ನು ಗಮನದಲ್ಲಿಡಬೇಕು. 

ಈಗ "ಪೋಷ್‌' ಎಂಬ ಶಬ್ದದಿಂದ ಅದೇ ಛಲಯು್ತರೂ, ಕಪಟಿಗಳೂ, ಸ್ವಾರ್ಥಿಗಳೂ ಆದ ಜನರನ್ನು, ಮಾನವರನ್ನು ವಂಚಿಸಿ. 
ತಮ್ಮ ಸ್ಪಾರ್ಥವನ್ನು ಸಾಧಿಸುವವರನ್ನು ಮಾತ್ರ ಗ್ರಹಿಸಬೇಕು. ಮತ್ತು "ಬ್ರಾಹ್ಮಣರು' ಮತ್ತು "ಸಾಧುಗಳು' ಎಂಬ ಹೆಸರುಗಳಿಂದ 








ಏಕಾದಶ ಸಮುಲ್ಲಾಸ 21 
ಉತ್ತಮರಾದ ಪುರುಷರನ್ನು ಸ್ವೀಕರಿಸುವುದು ಯೋಗ್ಯವಾಗಿರುತ್ತದೆ. ನೋಡಿರಿ, ಯಾರೂ ಉತ್ತಮರಾದ ಬ್ರಾಹ್ಮಣರು ಹಾಗೂ ಸಾಧುಗಳು 
ಇಲ್ಲದೇ ಹೋಗಿದ್ದರೆ, ವೇದಗಳೇ ಮೊದಲಾದ ಸತ್ಯಕಾಸ್ತ್ರಗಳ ಪುಸ್ತಕಗಳ ಸ್ವರಸಹತವಾದ ಪಠನ-ಪಾಠನಗಳ, ಮೂಲಕ ಜೈನ, 
ಮುಸಲ್ಮಾನ ಮತ್ತು ಕ್ರೈಸ್ತ ಮೊದಲಾದವರ ಜಾಲದಿಂದ ಸ್ವತಃ ಅವನ್ನು ರಕ್ಷಿಸಿಕೊಂಡು, ಆರ್ಯರನ್ನು ವೇದಗಳೇ ಮೊದಲಾದ 
ಸತ್ಯಕಾಸ್ತ್ರಗಳಲ್ಲ ಪ್ರೀತಿಯುಕ್ತರನ್ನಾಗಿ ಮಾಡಿ, ವರ್ಣಾಶ್ರಮಗಳಲ್ಲಿ ಸ್ಥತಿರನ್ನಾಗಿಡುವುದು, ಮತ್ತುವನಿಗೆ ಶಕ್ಕವಿತ್ತು? 

“ ಎಿಷಾದಪ್ಪಮೃತಂ ಗ್ರಾಹ್ಮಮ್‌'. (ಮನು:- ೨.೨೩೯) 
ಇದು ವಿಷದಿಂದಲೂ ಕೂಡ ಅಮೃತವನ್ನು ಗ್ರಹಿಸುವ ಹಾಗೆ ಆಯಿತು; ಪೋಪ್‌ ಲೀಲೆಯಿಂದ ದುಷ್ಟೇರಣೆಯಾಗುತ್ತಿದ್ದರೂ, 
ಜೈನ-ಮೊದಲಾದ ಮತಗಳಿಂದ ಆರ್ಯರು ದೂರ ಉಳಿದುಕೊಂಡುದು ವಿಷದಲ್ಲಿಯೂ ಅಮೃತದಂತಹ ಗುಣವೆಂದೇ ತಿಳಿಯಬೇಕು. 


ಯಾವಾಗ ಯಜಮಾನರು ವಿದ್ಯಾಹೀನರಾದರೋ, ಮತ್ತು ತಾವು ಸ್ವಲ್ಪ ಪೂಜಾಪಾಠಗಳನ್ನು ಕಲಿತು ಅಭಿಮಾನದಲ್ಲಿ ಬಿದ್ದರೋ, 
ಆಗ ಎಲ್ಲ ಜನರೂ ಪರಸ್ಪರ ಸಮಾಲೋಜನೆ ನಡೆಯಿಸಿ, ರಾಜರೇ ಮೊದಲಾದವರಿಗೆ-“ಬ್ರಾಹ್ಮಣರು ಮತ್ತು ಸಾಧುಗಳು ದಂಡಾರ್ಹರಲ್ಲ, 
ನೋಡಿರಿ-ಎಂದು ಹೇಳಿದರು; "ಬ್ರಾಹ್ಮಣೋ ನ ಹಂತವ್ನ!'; 'ಸಾಧುರ್ನ ಹಂತವ್ಯ'.- ಮೊದಲಾದ ಯಾವ ವಚನಗಳು 
ನಿಜವಾದ ಬ್ರಾಹ್ಮಣರ ಮತ್ತು ಸಾಧುಗಳ ವಿಷಯದಲ್ಲಿದ್ದುವೋ, ಅವುಗಳನ್ನು ಪೋಪರು ತಮಗೆ ಅನ್ವಯಿಸಿಕೊಂಡರು. ಮತ್ತೂ 
ಸುಳ್ಳು-ಸುಳ್ಳಾದ ವಚನಗಳಿಂದ ಯುಕ್ತವಾದ ಗ್ರಂಥಗಳನ್ನು ರಚಿಸಿ, ಅವುಗಳಲ್ಲಿ ಬುಷಿ-ಮುನಿಗಳ ಹೆಸರುಗಳನ್ನು ಉಲ್ಲೇಖಿಸಿ, ಅವರ 
ಹೆಸರುಗಳಿಂದಲೇ ಶ್ರವಣಮಾಡಿಸುತ್ತಾ ನಡೆದರು. ಆ ಪ್ರತಿಷ್ಠಿತರಾದ ಖಷಿ-ಮಹರ್ಷಿಗಳ ಹೆಸರಿನಿಂದ, ತಮ್ಮ ಮೇಲಿನ ದಂಡದ 
ವ್ಯವಸ್ಥೆಯನ್ನೇ ತೆಗೆಸಿಹಾಕಿದರು. ಮತ್ತು ಇಷ್ಟಬಂದಂತೆ ವರ್ತಿಸತೊಡಗಿದರು. ಎಂದರೆ, ಎಂತಹ ಕಠೋರ ನಿಯಮಗಳನ್ನು ಬಳಕೆಗೆ 
ತಂದರು-ಎಂದರೆ, ಆ ಪೋಪರ ಅನುಮತಿಯಿಲ್ಲದೆ, ನಿದ್ರಿಸುವುದು, ಏಳುವುದು, ಕುಳಿತುಕೊಳ್ಳುವುದು, ಹೋಗುವುದು, ಬರುವುದು, 
ತಿನ್ನುವುದು, ಕಡಿಯುವುದು-ಮೊದಲಾದುದೂ ಕೂಡ ಮಾಡಲಾಗುತ್ತಿರಲಿಲ್ಲ! ರಾಜರುಗಳಿಗೆ “ಪೋಪ್‌ ಎಂಬ ಸಂಜ್ಞೆಯಳ್ಳ ನಾಮಮಾತ್ರದ. 
ಬ್ರಾಹ್ಮಣರು, ಸಾಧುಗಳು ತಮಗೆ ಬೇಕಾದುದನ್ನು ಮಾಡಲಿ; ಅವರಿಗೆ ಎಂದೂ ಶಿಕ್ಷೆ ವಿಧಿಸಲಾಗದು. ಅಂದರೆ, ಮನಸ್ಸಿನಲ್ಲಿಯೂ 
ಅವರಿಗೆ ಶಿಕ್ಷೆಕೊಡಲು ಇಚ್ಛಿಸಬಾರದು'-ಎಂದು ನಿಶ್ಚಯಮಾಡಿಸಿದರು. ಯಾವಾಗ ಇಂತಹ ಮೂರ್ಜತ್ವ ಉಂಟಾಯಿತೋ, ಆಗ 
ಪೋಪರಿಗೆ ಹೇಗೆ ಇಚ್ಛಿಯಾಯಿತೋ, ಹಾಗೆ ಮಾಡತೊಡಗಿದರು. ಎಂದರೆ, ಈ ಕೇಡಿನ ಮೂಲಗಳು ಮಹಾಭಾರತದ 
ಒಂದು ಸಾವಿರ ವರ್ಷ ಪೂರ್ವದಲ್ಲಿ ಪ್ರವೃತ್ತವಾಿದ್ದುವು. ಏಕೆಂದರೆ, ಆ ಸಮಯದಲ್ಲಿ ಭುಷಿ-ಮುನಿಗಳೂ ಕೂಡ ಇದ್ದರು; ಆದರೂ 
ಸ್ವಲ್ಪ ಸ್ವಲ್ಪ ಅಲಸ್ಯ, ಪ್ರಮಾದ, ಈರ್ಪ್ರ- ದ್ವೇಷಗಳ ಮೊಳಕೆಗಳು ಎದ್ದಿದ್ದುವು. ಅವು ವರ್ಧಿಸು್ತಾ ವರ್ಧಿಸುತ್ತಾ ಪ್ರವೃದ್ಧವಾಗಿ 
ಹೋದವು. ಯಾವಾಗ ಸತ್ಯೋಪದೇಶ ಉಳಿಯಲಿಲ್ಲರೋ, ಆಗ ಅರ್ಯಾವರ್ತದಲ್ಲಿ ಅವಿದ್ಯೆ ಹರಡಿಕೊಂಡು, ಜನರು ಪರಸ್ಪರ 
ಹೋರಾಡಲು-ಜಗಳವಾಡಲು ಆರಂಭಿಸಿದರು, ಏಕೆಂದರೆ :- 


ಉಪದೇಶ್ಕೋಪದೇಷ್ಟತ್ಥಾತೃತ್ತಿದ್ಧಿ; 1 ಇತರಥಾಂ*ಧಪರಂಪರಾ 1 (ಗಾಂಬ್ಯ - ೩೭೯.೮೧) 

ಎಂದರೆ, ಯಾವಾಗ ಉತ್ತಮ-ಉತ್ತಮರಾದ ಉಪದೇಶಕರು ಇರುತ್ತಾರೋ, ಆಗ ಒಳ್ಳೆಯ ರೀತಿಯಲ್ಲಿ 

ಆಗ ಅಂಧ ಪರಂಪರೆ ನಡೆಯುತ್ತದೆ. ಆದರೂ, ಯಾವಾಗ ಸತ್ವುರುಷರು ಜನಿಸಿ, ಸತ್ಯೋಪದೇಶ ಮಾಡುತ್ತಾರೋ, ಆಗಲೇ 
ಅಂಧಪರಂಪರೆ ನಾಶವಾಗಿ, ಪ್ರಕಾಶದ ಪರಂಪರೆ ಪ್ರಚಲಿತವಾಗುತ್ತದೆ. 


ಪುನಃ ಆ ಪೋಪರುಗಳು ತಮ್ಮ ಮತ್ತು ತಮ್ಮ ಚರಣಗಳ ಪೂಜೆಯನ್ನು ಮಾಡಿಸಿಕೊಳ್ಳತೊಡಗಿದರು ಮತ್ತು "ಇದರಲ್ಲಿಯೇ 
ನಿಮ್ಮ ಉದ್ದಾರಿದೆ'.- ಎಂದು ಹೇಳತೊಡಗಿದರು. ಯಾವಾಗ ಈ ಜನರು ಇವರ ವಶಕ್ಕೆ ಸಿಕ್ಕಿರೋ, ಆಗ ಪ್ರಮಾದದಲ್ಲಿ ಮತ್ತು 


ಆ ಮೇಲೆ ಅವರಲ್ಲಿಯೇ ಹಲವರು ವಾಮಮಾರ್ಗವನ್ನು ಪ್ರಜಲಿತವಾಗಿ ಮಾಡಿದರು. "ಶಿವ ಉವಾಚ್‌, "ಪಾರ್ವತೀ ಉವಾಚ, 
"ಜೈರವ ಉವಾಚ!'- ಎಂದು ಮೊದಲಾಗಿ ಹೆಸರುಗಳನ್ನು ಬರೆದು, ಆ ಕೃತಿಗಳಿಗೆ "ತಂತ್ರ'ವಂದು ಹೆಸಂಟ್ಟರು. ಅವುಗಳಲ್ಲಿ ಈ ಕೆಳಗೆ 
ಬರೆದಿರುವಂತಹ ವಿಚಿತ್ರ ರೀತಿಯ ಮಾತುಗಳನ್ನು ಬರಿದಿದ್ದಾರೆ:- 

ಮದ್ಮಂ ಮಾಂಸಂ ಚೆ ಮೀನಂ ಚೆ ಮುದ್ರಾ ಮೈಥುನಮೇವ ಚೆ | 
ಏತೇ ಪಂಚೆ ಮಕಾರಾಃ ಸ್ಕುರ್ಮೋಕ್ಸದಾ ಹಿ ಯುಗೇ ಯುಗೇ ॥೧॥ (ಕಾಲೀ ತಂತ್ರ) 


ಜಾ ಸತ್ಯಾರ್ಥಪ್ರಕಾಶ 

ಪ್ರವೃತ್ತೇ ಚೈರವೀ ಚಕ್ರೇ ಸರ್ವೇ ವರ್ಣಾ ದ್ವಿಜಾತಯಃ | 

ನಿವೃತ್ತೇ ಚೈರವೀ ಚಕ್ರೇ ಸರ್ವೇ ವರ್ಣಾಃ ಪೃಥಕ್‌ ಪೃಥಕ್‌ 11೨॥ (ಕುಲಾರ್ಣವ ತಂತ್ರ:- ೮.೯೬) 
ಹೀತ್ವಾ ಪೀತ್ವಾ ಪುನಃ ಪೀತ್ವಾ ಯಾವತ್ಹ ತತಿ ಭೂತಲೇ | 

ಪುನರುತ್ಕಾಯ ವೈ ಪೀತ್ವಾ ಪುನರ್ಜನ್ಮ ನ ವಿದ್ಯತೇ 1೩! (ಕುಲಾರ್ಣವ ತಂತ್ರ ೭.೧೦೦) 
ಮಾತೃಯೋನಿಂ ಪರಿತ್ಮಜ್ಯ ವಿಹರೇತ್ಸರ್ವಯೋನಿಷು 11೪11 

ವೇದಶಾಸ್ತ್ರಪುರಾಣಾನಿ ಸಾಮಾನ್ಯಗಣಿಕಾ ಇವ | 

ಏಕೈವ ಶಾಂಭವೀ ಮುದ್ರಾ ಗುಪ್ತಾ ಕುಲವಧೂರಿವ 11೫ (ಜ್ಞಾನಸಂಕಲನೀ ತಂತ್ರ) 


ಎಂದರೆ, ನೋಡಿರಿ ಈ ವಿಕೃತಿಮತಿಗಳಾದ ಪೋಪರ ಲೀಲೆಯನ್ನು! ವೇದ ವಿರುದ್ಧವಾದ ಯಾವ ಮಹಾನ್‌ ಅಧರ್ಮದ 
ಕರ್ಮಗಳಿವಯೋ, ಅವುಗಳನ್ನೇ ಶ್ರೇಷ್ಠವೆಂದು ವಾಮಮಾರ್ಗಿಗಳು ಅಂಗೀಕರಿಸಿದ್ದಾರೆ. ಮದ್ಯ, ಮಾಂಸ, ಮೀನು, ಮುದ್ರೆ, ಪೂರಿ, 
ಉಶ್ಪಿನ ಕಜ್ಜಾಯ, ವಡೆ ಮತ್ತು ರೊಟ್ಟಿ-ಮೊದಲಾದ ಹಲ್ಲಿನಿಂದ ಅಗಿದು ತಿನ್ನುವ ಖಾದ್ಯಗಳು ಯೋನಿಯಾಕಾರದ ಪಾತ್ರೆ, 
ಮುದ್ರೆಸಂಭೋಗಕ್ಕಾಗಿ ಬಳಸುವ ನಿಲುವುಗಳು) ಮತ್ತು ಐದನೆಯ ಮೈಥುನ-ಅಂದರೆ, ಪುರುಷರೆಲ್ಲರೂ ಶಿವಸಮಾನರು ಮತ್ತು 
ಸ್ಟ್ರೀಯರೆಲ್ಲರೂ ಪಾರ್ವತೀ ಸಮಾನರು - ಎಂದು ಅಂಗೀಕರಿಸಿ - 


ಅಹಂ ಭೈರವಸ್ತ್ರಂ ಚೈರವೀ ಹ್ಯಾವಯೋರಸ್ತು ಸಂಗಮಃ | 


ಯಾವನೇ ಪುರುಷನಾಗಿರಲಿ, ಯಾವಳೇ ಸ್ವ್ರೀಯಾಗಿರಲಿ; ಈ ಸೊಟ್ಟಪಟ್ಟಾದ ವಚನವನ್ನು ಉಜ್ಜರಿಸಿ, ಸಂಭೋಗ ಮಾಡುವುದರಲ್ಲಿ 
ವಾಮಮಾರ್ಗಿಗಳು ದೋಷವನ್ನೆಣಿಸರು, ಎಂದರೆ, ಯಾವ ನೀಚ ನಾರಿಯರನ್ನು ಮುಟ್ಟಬಾರದೋ, ಅವರನ್ನು ಅತಿ ಪವಿತ್ರರೆಂದು 
ಅವರು ತಿಳಿದಿದ್ದಾರೆ. ಉದಾಹರಣೆಗೆ, ಶಾಸ್ತ್ರಗಳಲ್ಲಿ ರಜಸ್ವಲೆಯರು ಮೊದಲಾದ ಸ್ತೀಯರ ಸ್ಪರ್ಶದ ನಿಷೇಧವಿದೆ; ಅವರನ್ನು 
ವಾಮಮಾರ್ಗಿಗಳು ಅತಿ ಪಪಿತ್ರರೆಂದಣಿಸಿ್ದಾರೆ. ಆಲಿಸಿರಿ ಇವರ ಮುಖ-ಮೂತಿಗಳಿಲ್ಲಿದ ಶ್ಲೋಕವನ್ನು- 


ರಜಸ್ಥಲಾ ಪುಷ್ಕರಂ ತೀರ್ಥಂ ಚಾಂಡಾಲೀ ತು .ಸ್ಥಯಂ ಕಾಶೀ ಚರ್ಮಕಾರೀ ಪ್ರಯಾಗ 1 
ಸ್ಕಾದ್ರಜಕೀ ಮಥುರಾ ಮತಾ । ಅಯೋಧ್ಯಾ ಪುಕ್ಕ ಪ್ರೋಕ್ತಾ !! 


ಈ ಮೊದಲಾದುವಿವೆ. “ರಜಸ್ವಲೆಯೊಂದಿಗೆ ಸಮಾಗಮ ಮಾಡಿದರೆ, ಪುಷ್ಕರಸ್ನಾನ ಮಾಡಿದಂತೆ; ಚಾಂಡಾಲಿಯೊಂದಿಗೆ. 
ಸಮಾಗಮ ಮಾಡಿದಲ್ಲಿ ಕಾಶೀಯಾತ್ರೆ ಮಾಡಿದಂತೆ; ಚಮ್ಮಾರಗಿತ್ತಿಯೊಡನೆ ಸಮಾಗಮ ಮಾಡುವುದರಿಂದ ಪ್ರಯಾಗಸ್ಥಾನ ಮಾಡಿದಂತೆ; 
ಅಗಗಗಿತ್ತಿಯೊಂದಿಗೆ ಸಮಾಗಮ ಮಾಡುವುದರಲ್ಲಿ ಮಥುರಾಯಾತ್ರೆ ಮತ್ತು ಪುಕ್ಕಸಿಯೊಂದಿಗೆ ಅದೇ ಲೀಲೆ ಮಾಡುವುದರಿಂದ. 
ಅಯೋಧ್ಯಾಯಾತ್ರೆ ಮಾಡಿಬಂದಂತೆ ಗ್ರಹಿಸರಿ”. ಮದ್ಯಕ್ಕೆ ತೀರ್ಥವೆಂದು ಹೆಸರಿಟ್ಟರು. ಮಾಯಕ್ಕೆ "ಶುದ್ಧಿಯೆಂದೂ, ಪುಷ್ಪವೆಂದೂ 
ಹೆಸಂಟ್ಟರು. ಮೀನಿಗೆ "ತೃತೀಯಾ, ಜಲತುಂಬಿಕಾ', ಎಂದೂ, ಮುದ್ರೆಗೆ "ಚತುರ್ಥೀ' ಎಂದೂ ಮತ್ತು ಮೈಥುನಕ್ಕೆ "ಪಂಚಮೀ' ಎಂದೂ 
ಹೆಸರಿಟ್ಟರು. ಬೇರೆಯವನಿಗೆ ತಿಳಿಯಲಾಗದಿರಲಿ ಎಂದು, ಇಂತಿಂತಹ ಹೆಸರುಗಳನ್ನು ಇಟ್ಟರು. ತಮಗೆ ಕೌಲರು, ಅರ್ಧವೀರರು, 
ಶಾಂಭವರು, ಮತ್ತು ಗಣರುಗಳು-ಮೊದಲಾದ ಹೆಸರುಗಳನ್ನಿಟ್ಟುಕೊಂಡರು. ಮತ್ತು ಯಾರು ವಾಮಮಾರ್ಗದ ಮತದಲ್ಲಿಲ್ಲವೋ, 
ಅವರಿಗೆ "ಕಂಟಕಗಳು, "ವಿಮುಖ'ರು "ಶುಷ್ಕಪಶು'ಗಳು ಎಂದು ಮೊದಲಾದ ಹೆಸರುಗಳನ್ನಿಟ್ಟರು. ಮತ್ತು "ಯಾವಾಗ ಭೈರವೀ. 
ಚಕ್ರದಲ್ಲಿರುವರೋ, ಆಗ ಬ್ರಾಹ್ಮಣರಿಂದ ಹಿಡಿದು ಚಾಂಡಾಲರವರೆಗೆ ಎಲ್ಲರಿಗೂ ದ್ವಿಜರೆಂದು ಹೆಸರಾಗುತ್ತದೆ; ಮತ್ತು ಯಾವಾಗ, 
ಭೈರವೀ ಚಕ್ರದಿಂದ ಬೇರೆಯಾಗುತ್ತಾರೋ, ಆಗ ಎಲ್ಲರೂ ತಮ್ಮ ತಮ್ಮ ವರ್ಣದವರಾಗಿ ಹೋಗುವರು". ಎಂದು ಹೇಳುತ್ತಾರೆ. 


ಬೈರವೀ ಚಕ್ರದಲ್ಲಿ ವಾಮಮಾರ್ಗಿಗಳು ನೆಲದ ಮೇಲೆಯೋ, ಅಥವಾ ಒಂದು ಹಲಗೆಯ ಮೇಲೆಯೂ, ತ್ರಿಕೋಣಾಕಾರವಾಗಿಯೋ, 
ಚತುಷ್ಕೋಣಾಕಾರವಾಗಿಯೋ, ವರ್ತುಲಾಕಾರವಾಗಿಯೋ ಕೇಂದ್ರ ಓಂದನ್ನು ರಚಿಸಿ, ಅದರ ಮೇಲೆ ಮದ್ಯದ ಗಡಿಗೆಯನ್ನಿಟ್ಟು, ಅದರ. 
ಪೂಜೆಯನ್ನು ಮಾಡುತ್ತಾರೆ. ಮತ್ತೆ “ಬ್ರಹ್ಮಶಾಪಂ ವಿಮೋಚೆಥ”. “ಓ ಮದ್ಯ! ನೀನು ಬ್ರಹ್ಮಾಮೊದಲಾದವರ ಶಾಪದಿಂದ 
ರಹಿತವಾಗು”- ಎಂಬ ಶಬ್ದಗಳನ್ನು ಉಚ್ಚರಿಸುತ್ತಾರೆ. ಎಲ್ಲಿ ವಾಮಮಾರ್ಗಿಗಳನ್ನುಳಿದು, ಅನ್ಕರನ್ನು ಹೋಗಗೊಡುವುದಿಲ್ಲವೋ, ಅಲ್ಲಿ, 
ಸ್ತ್ರೀಯರು ಮತ್ತು ಪುರುಷರು ಒಟ್ಟು ಸೇರುತ್ತಾರೆ. ಅಲ್ಲಿ ಒಬ್ಬಳು ಸ್ತ್ರೀಯನ್ನು "ಗ್ಗೆ'ಯನ್ನಾಗಿ ಮಾಡಿ, ಪೂಜಿಸುತ್ತಾರೆ ಮತ್ತು ಸ್ತ್ರೀಯರು 
ಬ್ಬ ಪುರುಷನನ್ನು ನಗ್ಗನನ್ನಾಗಿ ಮಾಡಿ ಪೂಜಿಸುತ್ತಾರೆ. ಆಮೇಲೆ, ಯಾವಳೋ ಯಾವನೊಬ್ಬನ ಪತ್ನಿಯಾಗಿರಬಹುದು. ಯಾವಳೋ 


ಏಕಾದಶ ಸಮುಲ್ಲಾಸ ಚು 
ತನ್ನ ಅಥವಾ ಮತ್ತೊಬ್ಬನ ಮಗಳಾಗಿರಬಹುದು. ಯಾವಳಾದರೂ ಯಾವನೊಬ್ಬನ ಸ್ವಂತ ತಾಯಿಯೋ, ಸೋದರಿಯೋ, ಸೊಸೆಯೋ, 
ಆಗಿರಬಹುದು-ಈ ಮೊದಲಾದವರೆಲ್ಲಾ ಬರುತ್ತಾರೆ. ಆ ಮೇಲೆ. ಒಂದು ಪಾತ್ರೆಯಲ್ಲಿ ಮದ್ಯವನ್ನು ತುಂಬಿಸಿ, ಮಾಂಸ, 
ವಡೆ-ಮೊದಲಾದುವನ್ನು ಒಂದು ತಟ್ಟೆಯಲ್ಲಿಡುತ್ತಾರೆ. ಯಾವನು ಅವರ ಆಚಾರ್ಯವಾಗಿರುತ್ತಾನೋ, ಅವನು ಆ ಮದ್ಯದ ಬಟ್ಟಲನ್ನು. 
ಕೈಯಲ್ಲಿ ತೆಗೆದುಕೊಂಡು, “ ಬೈರವೋ$ಹಂ, ಶಿವೋ8 ಹರ” ನಾನು ಭೈರವ ಅಥವಾ ಶಿವ”- ಎನ್ನುತ್ತಾನೆ; ಹಾಗೆ ಹೇಳಿ ಕುಡಿದುಬಿಡುತ್ತಾನೆ. 
ಮತ್ತೆ ಆ ಎಂಜಲು ಪಾತ್ರೆಯಲ್ಲಿಯ ಎಲ್ಲರೂ ಕುಡಿಯುತ್ತಾರೆ. ಮತ್ತೆ, ಯಾವನಾದರೊಬ್ಬನ ಪತ್ನಿಯನ್ನು, ಅಥವಾ ವೇಶ್ಶೆಯನ್ನು 
ನಗ್ನೆಯನ್ನಾಗಿ ಮಾಡಿ, ಅಥವಾ ಯಾವನಾದರೂ ಪುರುಷನನ್ನು ನಗ್ಗನನ್ನಾಗಿ ಮಾಡಿ, ಕೈಯಲ್ಲಿ ಶಕ್ತಿಯನ್ನು ಕೊಟ್ಟು, ಅವಳ ಹೆಸರು 
'ಬೇವಿ'-ಎಂದೂ, ಮತ್ತು ಪುರುಷನ ಹೆಸರು "ಮಹಾದೇವ' ಎಂದೂ ಇಡುತ್ತಾರೆ. ಮತ್ತು ಅವರ ಉಪಸ್ಥೇಂದ್ರಿಯಗಳ ಪೂಜೆಯನ್ನು 
ಮಾಡುತ್ತಾರೆ. ಆಗ ಆ ದೇವಿಗೆ ಅಥವಾ ಶಿವನಿಗೆ ಬಟ್ಟಲು ಮದ್ಯವನ್ನು ಕುಡಿಸಿ, ಅದೇ ಎಂಜಲು ಪಾತ್ರೆಯಿಂದ ಎಲ್ಲ ಜನರೂ 
ಒಂದೊಂದು ಬಟ್ಟಲು ಕುಡಿಯುತ್ತಾರೆ. ಮತ್ತೆ ಅದೇ ರೀತಿ, ಕ್ರಮದಿಂದ ಕುಡಿದು-ಕುಡಿದು, ಉನ್ನತ್ತರಾಗಿ, ಯಾವಳಾದರೂ 
ಯಾವನೊಬ್ಬನ ಸೋದರೀ, ಮಗಳು ಅಥವಾ ತಾಯಿಯೇ ಆಗಿರಲೊಲ್ಲಳೇಕೆ, ಯಾವನಿಗೆ ಯಾವಳೊಂದಿಗೆ ಇಚ್ಛೆಯಾಗುವುದೋ, 
ಅವಳೊಂದಿಗೆ ದುಷ್ಕರವನ್ನು ಮಾಡುತ್ತಾರೆ. ಒಂದೊದು ಸಾರಿ ಮದ ವಿಪರೀತವಾಗಿ ಏರುವುದರಿಂದ, ಪಾದರಕ್ಷೆಗಳು, ಒದೆತ, 
ಗುದ್ದಾಟ, ಕೂದಲನ್ನು ಪರಸ್ಪರ ಎಳೆದೆಳೆದು ಹೋರಾಡುವುದು-ಈ ಬಗೆಗಳಿಂದ ಜಗಳವಾಡುತ್ತಾರೆ. ಹಲಕೆಲವರಿಗೆ ಅಲ್ಲಿಯೇ 
ವಾಂತಿಯಾಗುತ್ತದೆ. ಅವರಲ್ಲಿ ಯಾವನು ಸಿದ್ಧಿಪ್ರಾಪ್ತ ಅಘೋರಿ, ಎಂದರೆ ಸರ್ವೋತ್ತಮಸಿದ್ಧನೆಂದು ಎಣಿಸಲ್ಪಡುತ್ತಾನೋ, ಅವನು 
ವಾಂತಿಯಾದ ವಸ್ತುವನ್ನೂ ಕೂಡ  ತಿಂದುಬಿಡುತ್ತಾನೆ. ಎಂದರೆ, ಇವರಲ್ಲಿ ಸರ್ವೋಚ್ಚಸಿದ್ಧನ ಲಕ್ಷಣಗಳು ಇವಾಗಿರುತ್ತವೆ- 


ಹಾಲಾಂ ಪಿಬತಿ ದೀಕ್ಷಿತಸ್ಕೆ ಮಂದಿರೇ ಸುಪ್ರೋ ನಿಶಾಯಾಂ ಗಣಿಕಾಗೃಹೇಷು 
ವಿರಾಜತೇ ಕೌಲವ ಚಕ್ರವರ್ತೀ ॥! 


ಯಾವನು ದೀಕ್ಷಿತನ, ಎಂದರೆ ಮದ್ಯವನ್ನಿಳಿಸುವವನ ಮನೆಗೆ ಹೋಗಿ, ಬಾಟಲಿಗಳನ್ನೇರಿಸುವನೋ, ವೇಶ್ಶೆಯರ ಮನೆಗೆ 
ಹೋಗಿ ದುಷ್ಕರ್ಮ ಮಾಡಿ ನಿದ್ರಿಸುವನೋ ಮತ್ತು ಇವೇ ಮೊದಲಾದ ಕುಕರ್ಮಗಳನ್ನು ನಿರ್ಲಜ್ಯನೂ, ನಿ /ಶಂಕನೂ ಆಗಿ ಮಾಡುವನೋ, 
ಅವನೇ ವಾಮಮಾರ್ಗಿಗಳಲ್ಲಿ ಸರ್ವೋನ್ನತನೂ, ಮುಖ್ಯನೂ ಆದ ಚಕ್ರವರ್ತಿ, ರಾಜನಿಗೆ ಸಮಾನನೆಂದು ಅಂಗೀಕರಿಸಲ್ಪಡುತ್ತಾನೆ. 
ಎಂದರೆ, ಯಾವನು ದೊಡ್ಡ ದುಷ್ಕರ್ಮಿಯೋ, ಅವನೇ ಅವರಲ್ಲಿ ದೊಡ್ಡವನು ಮತ್ತು ಯಾವನು ಒಳ್ಳಯ ಕೆಲಸಗಳನ್ನು ಮಾಡುವನೋ 
ಮತ್ತು ಕೆಟ್ಟಕೆಲಸಗಳಿಗೆ ಹೆದರುವನೋ, ಅವನೇ ಚಿಕ್ಕವನು. ಏಕೆಂದರೆ:- 


ಪಾಶಬದ್ಧೋ ಭವೇಜ್ವೀವಃ ಪಾಶಮುಕ್ತಃ ಸದಾಶಿವಃ ॥ (ಜ್ಲಾನಸಂಕಲನೀ ತಂತ್ರ-೪೩) 


ಲೋಕಲಜ್ಜೆ  ಶಾಸ್ತ್ರಲಜ್ಜಿ, ಕುಲಲಜ್ಜೆ , ದೇಶಲಜ್ಜೆ-ಮೊದಲಾದ ಪಾಶಗಳಲ್ಲಿ ಯಾವನು ಬದ್ದನಾಗಿರುತ್ತಾನೋ, ಅವನು ಜೀವನು. 
ಮತ್ತು ಯಾವನು ನಿರ್ಲಜ್ಜನಾಗಿ ಕೆಟ್ಟಕೆಲಸಗಳನ್ನು ಮಾಡುವನೋ, ಅವನೇ ಸದಾಶಿವನಾಗಿರುತ್ತಾನೆ - ಎಂದು ತಂತ್ರದಲ್ಲಿ ಹೇಳುತ್ತಾರೆ. 


ಉಡ್ಡೀಸ ತಂತ್ರ-ಮೊದಲಾದುದರಲ್ಲಿ ಹೀಗೆ ಒಂದು ಪ್ರಯೋಗವನ್ನು ಬರೆದಿದ್ದಾರೆ:- ಒಂದು ಮನೆಯಲ್ಲಿ ನಾಲ್ಕು ಕಡೆಯ 
ಗೋಡೆಗಳಲ್ಲಿಯೂ ಗೂಡುಗಳಿರಬೇಕು. ಅವುಗಳಲ್ಲಿ ಮದ್ಯದ ಶೀಶಿಗಳನ್ನು ತುಂಬಿಸಿ; ಇಟ್ಟುಬಿಡಬೇಕು. ಒಂದು ಗೂಡಿನಿಂದ ಒಂದು 
ಬಾಟಲಿ ಕುಡಿದು, ಎರಡನೆಯ ಗೂಡಿಗೆ ಹೋಗಬೇಕು. ಅದರಿಂದಲೂ ಕುಡಿದು ಮೂರನೆಯದಕ್ಕೂ, ಮತ್ತು ಮೂರನೆಯದರಿಂದ. 
ಕುಡಿದು ನಾಲ್ಕನೆಯ ಗೂಡಿಗೂ ಹೋಗಬೇಕು. ಎಲ್ಲಿಯವರೆಗೆ ಕಟ್ಟಿಗೆಯಂತೆ ನೆಲದ ಮೇಲೆ ಬಿದ್ದುಹೋಗನೋ, ಆವರೆಗೆ ನಿಂತು 
ನಿಂತೇ ಮದ್ಯವನ್ನು ಕುಡಿಯಬೇಕು. ಮತ್ತೆ ಯಾವಾಗ ಮದವಿಳಿಯುವುದೋ, ಆಗ, ಅದೇ ರೀತಿ ಕುಡಿದು ಬೀಳಬೇಕು. ಮತ್ತೆ 
ಮೂರನೆಯ ಸಾರಿ ಇದೇ ರೀತಿ ಕುಡಿದು, ಬಿದ್ದು, ಎದ್ದರೆ, ಅವನಿಗೆ ಪುನರ್ಜನವಿರುವುದಿಲ್ಲ! ಎಂದರೆ, ಇಂತಹವರಿಗೆ ಮಾನವ ಜನ್ಮ 
ಮತ್ತೆ ಸಿಕ್ಕುವುದಿಲ್ಲ; ಲಭಿಸುವುದೇ ಕಠಿಣ-ಎಂಬರ್ಥದಲ್ಲಿಯೇನೋ ಇದು ಸರಿಯೇ; ಆದರೆ ನೀಚ ಯೋನಿಯಲ್ಲಿ ಬಿದ್ದು ಬಹುಕಾಲ 
ಪರ್ಯಂತ ಅವನು ತೊಳಲುತ್ತಾ ಇರುವನು ಎನ್ನುವುದೇನೋ ಸತ್ಯವೇ ಆಗಿದೆ. 


ವಾಮೀಯರ ತಂತ್ರ ಗಂಥಗಳಲ್ಲಿ “ತಾಯಿಯೊಬ್ಬಳನ್ನುಳದು ಬೇರೆ ಯಾವಳೇ ಸ್ತ್ರೀಯನ್ನೂ ಬಿಡಬಾರದು-ಎಂಬ ನಿಯಮವಿದೆ. 
ಅಂದರೆ, ಮಗಳಾಗಿರಲಿ, ಅಥವಾ ಸೋದರಿಯೇ ಮೊದಲಾದ, ಯಾವ ಹತ್ತಿರದ ನೆಂಟಳೇ ಆಗಿರಲೊಲ್ಲಳೇಕೆ, ಎಲ್ಲರೊಂದಿಗೂ 
ಸಂಭೋಗ ಮಾಡಬೇಕು?.- ಎಂದು ಬರೆದಿದೆ. ಈ ವಾಮಮಾರ್ಗಿಯರಲ್ಲಿ ದಶ ಮಹಾವಿದ್ಯೆಗಳು ಪ್ರಸಿದ್ಧವಾಗಿವೆ. ಅವರಲ್ಲಿ ಒಬ್ಬ 
ಮಾತಂಗೀವಿದ್ಯಾಯುಕ್ತನು -" ಮಾತರಪಿ ನ. ತ್ಯಜೇತ್‌” ಎಂದರೆ -“ತಾಯಿಯನ್ನೂ ಕೂಡ ಸಂಭೋಗ ಮಾಡದೇ ಬಿಡಬಾರದು”- 
ಎಂದು ಹೇಳುತ್ತಾನೆ! ಮತ್ತು ಸ್ವೀ-ಪುರುಷರ ಸಮಾಗಮದ ಸಮಯದಲ್ಲಿ -“ನಮಗೆ ಸಿದ್ಧಿ ಪ್ರಾಪ್ತವಾಗಲಿ?”- ಎಂಬ ಮಂತ್ರವನ್ನು 
ಜಪಿಸುತ್ತಾರೆ. ಇಂತಹ ಹುಚ್ಚು ಮಹಾಮೂರ್ಶ ಮಾನವರೂ ಕೂಡ ಜಗತ್ತಿನಲ್ಲಿ ಬಹಳ ಕಡಿಮೆಯೇ ಇದ್ದಾರು! 





24 ಸತ್ಯಾರ್ಥಪ್ರಕಾಶ 
ಯಾವ ಮಾನವನು ಸುಳ್ಳನ್ನು ಪ್ರಚಲಿತವಾಗಿ ಮಾಡಲು ಬಯಸುತ್ತಾನೋ, ಅವನು ಅವಶ್ಯವಾಗಿಯೇ ಸತ್ಯದ 
ನಿಂದೆಯನ್ನು ಮಾಡುತ್ತಾನೆ. ನೋಡಿರಿ, ವಾಮಮಾರ್ಗಿಗಳು ಏನು ಹೇಳುತ್ತಾರೆ! ವೇದಗಳು, ಶಾಸ್ತ್ರ ಮತ್ತು ಪುರಾಣಗಳು - ಇವೆಲ್ಲಾ. 
ಸಾಮಾನ್ಯ ವೇಶ್ಯೆಯರಂತೆ ಇವೆ ಮತ್ತು ಯಾವ ಈ ಶಾಂಭವೀ ವಾಮಮಾರ್ಗಿಯ ಮುದ್ರೆಯಿದೆಯೋ, ಅದು ಗುಪ್ತ ಕುಲದ ಸ್ತ್ರೀಗೆ. 
ಸಮವಾಗಿದೆ). ಇದೇ ಕಾರಣಿದಿಂದ ಈ ಜನರು ಕೇವಲ ವೇದವಿರುದ್ದವಾದ ಮತವನ್ನು ಎತ್ತಿ ನಿಲ್ಲಿಸಿದ್ದಾರೆ. ಆ ಮೇಲೆ ಈ ಜನರ 
ಮತ ಬಹಳ ಪ್ರಚಲಿತವಾಯಿತು. ಆಗ ಧೂರ್ತತನವನ್ನು ಮಾಡಿ, ವೇದಗಳ ಹೆಸರಿನಿಂದಲೂ ಕೂಡ ವಾಮಮಾರ್ಗದ ಲೀಲೆಯನ್ನು 
ಸ್ವಲ್ಪ-ಸ್ವಲ್ಪ ನಡೆಯಿಸಿದರು. ಎಂದರೆ:- 
ಸೌತ್ರಾಮಣ್ಕಾಂ ಸುರಾಂ ಪಿಬೇತ್‌ ॥। (ಶತಪಥ - ೧೨೯೩೭) 
ಪ್ರೋಕ್ಸಿತಂ ಭಕ್ಷಯೇನ್ಯಾಂಸಮ್‌ ॥ (ಮನು :- ೫.೨೭) 
ವೈದಿಕೀ ಹಿಂಸಾ ಹಿಂಸಾ ನ ಭವತಿ ॥ 
ನ ಮಾಂಸಭಕ್ಷಣೇ ದೋಷೋನ ಮದ್ಕೆ ನ ಚೆ ಮೈಥುನೇ । 
ಪ್ರವೃತ್ತಿರೇಷಾ ಭೂತಾನಾಂ ನಿವೃತ್ತಿಸ್ತು ಮಹಾಫಲಾ ॥! (ಮನು -೫.೫೬) 
ಸೌತ್ರಾಮಣೇ(ಇಂದ್ರನಿಗೆ ಸಂಬಂಧಿಸಿದುದು) ಯಜ್ಞದಲ್ಲಿ ಮದ್ಯ ಕುಡಿಯಬೇಕು. ಇದರ ಅರ್ಥ ಸೌತ್ರಾಮಣಿ ಯಜ್ಞದಲ್ಲಿ 
ಸೋಮರಸವನ್ನು, ಎಂದರೆ-ಸೋಮಲತೆಯ ರಸವನ್ನು ಕುಡಿಯಬೇಕು-ಎಂದಾಗಿರುತ್ತದೆ. ಪ್ರೋಕ್ಸಿತವಾದುದನ್ನು, ಎಂದರೆ-ಯಜ್ಞದಲ್ಲಿ 
ಮಾಯವನ್ನು ತಿನ್ನುವುದರಲ್ಲಿ ದೋಷವಿಲ್ಲ-ಎನ್ನುವಂತಹ ಪಾಮರತನದ ಮಾತುಗಳನ್ನೂ ವಾಮಮಾರ್ಗೀಯರು ಪುಚಲಿತಗೊಳಿಸದ್ದಾರೆ. 
ಅವರನ್ನು “ವೈದಿಕೀ ಹಿಂಸೆ ಹಿಂಸೆಯಲ್ಲವಾದರೆ, ನಿನ್ನನ್ನು ಮತ್ತು ನಿನ್ನ ಕುಟುಂಬವನ್ನು ವಧಿಸಿ ಹೋಮ. ಮಾಡಿಬಿಟ್ಟರೆ, ಚಿಂತೆ. 
ಏನು??-ಎಂದು ಕೇಳಬೇಕು. ಮಾಂಸ ಭಕ್ಷಣ' ಮಾಡುವುದರಲ್ಲಿ, ಮದ್ಯ ಕುಡಿಯುವುದರಲ್ಲಿ, ಪರಶ್ವೀಗಮನ: 
ಮಾಂಸ ಪ್ರಾಪ್ಟವಾಗುವುದಿಲ್ಲ; ಮತ್ತು ಅಪರಾಧವಿಲ್ಲದೆ ನೋವನ್ನು ಉಂಟುಮಾಡುವುದು ಧರ್ಮದ ಕಾರ್ಯವಲ್ಲ. ಮದ್ಯಪಾನದ. 
ಬಗೆಗಂತೂ ಸರ್ವಥಾ ನಿಷೇಧವೇ ಇದೆ. ಏಕೆಂದರೆ-ಈ ವರೆಗೆ ವಾಮಮಾರ್ಗಿಗಳ ಹೊರತು, ಯಾವುದೇ ಗ್ರಂಥದಲ್ಲಿಯೂ ಮದ್ಯವು 
ಸೇವನೀಯವೆಂದು ಬರೆದಿಲ್ಲ. ಆದರೆ, ಎಲ್ಲೆಡೆಯೂ ನಿಷೇಧವಿದೆ. ಮತ್ತು ವಿವಾಹವಿಲ್ಲದೆ ಮೈಥುನದಲ್ಲಿಯೂ ದೋಷವಿದೆ. ಇದನ್ನು 
ನಿರ್ದೋಷವೆನ್ನುವವನು ದೋಷಯ್ಕಾಗಿರುತ್ತಾನೆ. ಇಂತಹ ವಚನಗಳನ್ನೂ ಯಷಿಗಳ ಗ್ರಂಥಗಳಲ್ಲಿ ಸೇರಿಸಿ, ಅದೆಷ್ಟೋ ಬಷಿ-ಮುನಿಗಳ: 
ಹೆಸರಿನಿಂದ ಗ್ರಂಥಗಳನ್ನು ರಚಿಸಿ, ಗೋಮೇಧ, ಅಶ್ವಮೇಧವೆಂಬ ಹೆಸರಿನ ಯಜ್ಞಗಳನ್ನೂ ಮಾಡಲು ತೊಡಗಿದ್ದರು. ಎಂದರೆ -“ಈ 
ಪಶುಗಳನ್ನು ಕೊಂದು ಹೋಮ ಮಾಡುವುದರಿಂದ ಯಜಮಾನ್‌ ಮತ್ತು ಪಶುವಿಗೆ ಸ್ವರ್ಗದ ಪ್ರಾಪ್ತಿಯಾಗುತ್ತದೆ”. ಎನ್ನಹತ್ತಿದ್ದರು. 
ಈ ಯಜ್ಞಗಳ ಪ್ರಸಿದ್ಧಿಯ ತಾತ್ಪರವೇನೆಂದರೆ, ಬ್ರಾಹ್ಮಣ ಗ್ರಂಥಗಳಲ್ಲಿ ಯಾವ ಅಶ್ವಮೇಧ, ಗೋಮೇಧ, ನರಮೇಧ-ಮೊದಲಾದ 
ಶಬ್ದಗಳಿವೆಯೋ, ಅವುಗಳ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ. ಏಕೆಂದರೆ, ತಿಳಿದುಕೊಂಡಿದ್ದಲ್ಲಿ, ಇಂತಹ ಅನರ್ಥವನ್ನೇಕೆ 
ಮಾಡುತ್ತಿದ್ದರು? 
ಪ್ರಶ್ನೆ ಅಶಮೇಧ, ಗೋಮೇಧ ಮೊದಲಾದ ಶಬ್ದಗಳ ಅರ್ಥವಾದರೂ ಏನು? 


ಉತ್ತರ:- ಇವುಗಳ ಅರ್ಥವಾದರೋ ಇದಾಗಿದೆ:- 


ರಾಷ್ಟ್ರಂ ವಾ ಅಶ್ವಮೇಧಃ ॥| (ಶತಪಥ- ೧೩.೧೬೩) 
ಅನ್ನಂ ಹಿ ಗೌಃ॥ (ಶತಪಥ-೪.೧.೩.೨೫) 
ಆಗ್ನಿರ್ವಾ ಅಶ್ಯಃ ॥ ಶತಪಥ- ೩.೬.೨೫) 
ಆಜ್ಯಂ ಮೇಧಃ ॥ (ಶತಪಥ- ೧೩೩.೬.೨) 


ಕುದುರೆಗಳು, ಹಸು ಮೊದಲಾದ ಪಶುಗಳನ್ನು ಮತ್ತು ಮನುಷ್ಯರನ್ನು ವಧಿಸಿ ಹೋಮ ಮಾಡುವುದನ್ನು ಎಲ್ಲಿಯೂ ಬರೆದಿಲ್ಲ. 
ಕೇವಲ ವಾಮಮಾರ್ಗಿಗಳ ಗ್ರಂಥಗಳಲ್ಲಿ ಇಂತಹ ಅನರ್ಥವನ್ನು ಬರೆದಿದ್ದಾರೆ. ಆದರೆ, ಈ ವಿಷಯವನ್ನೂ ಕೂಡ ವಾಮಮಾರ್ಗಿಗಳೇ 
ಪ್ರಚಲಿತವಾಗಿ ಮಾಡಿದ್ದಾರೆ. ಮತ್ತು ಎಲ್ಲಿ ಎಲ್ಲಿ ಇಂತಹ ಲೇಖನವಿದೆಯೋ, ಅಲ್ಲಿ-ಅಲ್ಲಿಯೂ ವಾಮಮಾರ್ಗಿಗಳು ಪ್ರಕ್ಷೇಪವನ್ನು 











ಏಕಾದಶ ಸಮುಲ್ಲಾಸ. 25 
ಮಾಡಿದ್ದಾರೆ. (ಎಂದರೆ-ತಮ್ಮ ಕಥನವನ್ನೇ ತಾರಿಸಿದ್ದಾರೆ) ನೋಡಿರಿ, ರಾಜನು ನ್ಯಾಯ-ಧರ್ಮದಿಂದ ಪ್ರಜಾ-ಪಾಲನೆ ಮಾಡುವುದು; 
ಯಜಮಾನನು ವಿದ್ಯೆ-ಮೊದಲಾದುವುಗಳ ದಾನವನ್ನು ಮಾಡುವುದು ಮತ್ತು ಆಗ್ನಿಯಲ್ಲಿಯೂ ಕೂಡ ತುಪ್ಪ ಮೊದಲಾದುದರ ಹೋಮವನ್ನು 
ಮಾಡುವುದು ಅಶ್ವಮೇಧ; ಅನ್ನ, ಇಂದ್ರಿಯಗಳು, ಪೃಥಿವೀ ಮೊದಲಾದುವನ್ನು ಪವಿತ್ರವಾಗಿಡುವುದು ಗೋಮೇಧ; ಯಾವಾಗ 
ಮಾನವನು ಮೃತನಾಗುವನೋ, ಆಗ ವಿಧಿಪೂರ್ವಕವಾಗಿ ಅವನ ಶರೀರದ ದಹನಮಾಡುವುದು ನರಮೇಧ-ಎನಿಸುತ್ತದೆ. 

ಪ್ರಶ್ನೆ - ಯಜ್ಞಮಾಡುವವರು-“ಯಜ್ಞ ಮಾಡುವುದರಿಂದ ಯಜಮಾನನು ಮತ್ತು ಪಶುವು ಸ್ವರ್ಗಗಾಮಿಗಳಾಗುತ್ತಾರೆ. ಮತ್ತು 
ಹೋಮಮಾಡಿ ಮತ್ತೆ ಪಶುವನ್ನು ಜೀವಿತವನ್ನಾಗಿ ಮಾಡುತ್ತಿದ್ದರು”.- ಎಂದು ಹೇಳುತ್ತಾರೆ. ಈ ಮಾತು ಸತ್ಯವೋ, ಅಥವಾ 
ಅಲ್ಲವೋ? 
ಉತ್ತರ - ಸತ್ಯವಲ್ಲ, ಸ್ವರ್ಗಕ್ಕೆ ಹೋಗುವುದಾದರೆ, ಇಂತಹ ಮಾತುಗಳನ್ನಾಡುವವರನ್ನು ವಧಿಸಿ, ಹೋಮಮಾಡಿ, ಸ್ವರ್ಗಕ್ಕೆ 
ಸ್ವರ್ಗಕ್ಕೆ ತಲುಪಿಸುವುದಿಲ್ಲವೇಕೆ? ಅಥವಾ ಮಧ್ಯದಿಂದ ಮರಳಿ ಬದುಕಿಸಿಕೊಳ್ಳುವುದಿಲ್ಲವೇಕೆ? 
ಪ್ರಶ್ನೆ» ಯಾವಾಗ ಯಜ್ಞವನ್ನು ಮಾಡುತ್ತಾರೋ, ಆಗ ವೇದಮಂತ್ರಗಳನ್ನು ಉ್ಚರಿಸುತ್ತಾರೆ. ವೇದಗಳಲ್ಲಿ ಇಲ್ಲದೇ ಇದ್ದಿದ್ದರೆ, 
ಎಲ್ಲಿಂದ ಉಚ್ಛರಿಸುತ್ತಿದ್ದರು? 
ಉತ್ತರ - ಮಂತ್ರವು ಯಾವನನ್ನೂ, ಎಲ್ಲಿಯೇ ಆಗಲಿ, ಉಚ್ಚರಿಸುವುದರಿಂದ ತಡೆಯವುದಿಲ್ಲ. ಏಕೆಂದರೆ-ಅದು ಓಂದು ಶಬ್ದ. 
ಆದರೆ, ಅದರ ಅರ್ಥ ಪಶುವನ್ನು ಕೊಂದು ಹೋಮ ಮಾಡಬೇಕು-ಎಂಬುದಲ್ಲ. ಉದಾಹರಣೆಗಾಗಿ, “ಆಗ್ನಯೇ ಸ್ಥಾಹಾ” 
ಮೊದಲಾದ ಮಂತ್ರಗಳ ಅರ್ಥ, ಅಗ್ನಿಯಲ್ಲಿ ಹವಿಸ್ಸು, ಪುಷ್ಟಿ-ಮೊದಲಾದುವನ್ನು ಕೊಡುವ ತುಪ್ಪ-ಮೊದಲಾದ ಉತ್ತಮ ಪದಾರ್ಥಗಳ 
ಹೋಮ ಮಾಡುವುದರಿಂದ ವಾಯ, ಮಳೆ, ಜಲ ಶುದ್ಧವಾಗಿ ಜಗತ್ತಿಗೆ ಸುಖಕರವಾಗಿರುತ್ತವೆ-ಎಂದಾಗಿದೆ. ಆದರೆ, ಈ ಸತ್ಯವಾದ. 
ಅರ್ಥಗಳನ್ನು ಆ ಮೂಢರು ತಿಳಿದುಕೊಂಡಿರಲಿಲ್ಲ. ಏಕೆಂದರೆ- ಯಾರು ಸ್ಥಾರ್ಥ-ಬುದ್ಧಿಗಳಾಗಿರುತ್ತಾರೋ, ಅವರು ಕೇವಲ 
ತಮ್ಮ ಸ್ಥಾರ್ತಸಾಧಿಸುವುದರ ಹೊರತು, ಬೇರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಒಪ್ಪಿಕೊಳ್ಳುವುದೂ ಇಲ್ಲ. 
ಜನರು ಯಾವಾಗ ಈ ಪೋಪರ ಇಂತಹ ಅನಾಚಾರವನ್ನು ಕುಡರೋ, ವತ್ತು ವೃತನಾದಮಾಗಾಗಿ ತರ್ಪಣ-ಶ್ರಾದ್ಧ ಮೊದಲಾದುವನ್ನು 
ಮಾಡುವುದನ್ನು ನೋಡಿದರೋ, ಆಗ ವೇದಗಳೇ ಮೊದಲಾದ ಶಾಸ್ತ್ರಗಳ ನಿಂದಕವಾದ, ಒಂದು ಮಹಾ ಭಯಂಕರವಾದ, ಬೌದ್ಧ 
ಅಥವಾ ಜೈನ ಮತ ಪ್ರಚಲಿತವಾಯಿತು. ಇದೇ ದೇಶದಲ್ಲಿ ಗೋರಖಪುರದ ರಾಜನೊಬ್ಬನಿದ್ದನು. ಪೋಪರು ಅವನಿಂದ ಯಜ್ಞ 
ಮಾಡಿಸಿದರು. ಅವನ ಪ್ರಿಯೆಯಾದ ರಾಣಿಯ ಸಮಾಗಮವನ್ನು ಕುದುರೆಯೊಂದಿಗೆ ಮಾಡಿಸಿದುದರಿಂದ, ಅವಳು ಮೃತಳಾದ ಮೇಲೆ, 
ರಾಜನು ವೈರಾಗ್ಯವಂತನಾಗಿ, ತನ್ನ ಮಗನಿಗೆ ರಾಜ್ಯವನಿತ್ತು, ಸಾಧುವಾಗಿ ಪೋಪರ ಪೊಳ್ಳನ್ನು ಬಹಿರಂಗಪಡಿಸತೊಡಗಿದನು-ಎಂದು 
ಆಲಿಸಿದ್ದೇವೆ. ಇದರದೇ ಶಾಖೆಗಳ ರೂಪದಲ್ಲಿ ಚಾರವಾಕ ಹಾಗೂ ಅಭಾಣಕ ಮತಗಳೂ ಕೂಡ ಹೊರಟವು. ಅವರು ಈ ರೀತಿಯ 
ಶ್ಲೋಕಗಳನ್ನು ರಚಿಸಿದ್ದಾರೆ.- 
ಪಶುಶೈೇನ್ನಿಹತ: ಸ್ಥರ್ಗಂ ಜ್ಯೋತಿಷ್ಟೋಮೇ ಗಮಿಷ್ಯತಿ | 
ಸ್ಮಷಿತಾ ಯಜಮಾನೇನ ತತ್ರ ಕಥಂ ನ ಹಿಂಸ್ಕತೇ 1೧11 
ಮೃತನಾಮಿಹ ಜಂತೂನಾಂ ಶ್ರಾದ್ಧಂ ಚೀತ್ರಿಕಾರಣಮ್‌ | 
ಗಚ್ಛತಾಮಿಹ ಜಂತೂನಾಂ ವ್ಯರ್ಥಂ ಪಾಥೇಯಕಲ್ಪನಮ್‌ 11೨11 (ಗರ್ವದರ್ಶನ ಸಂಗ್ರಹ) 
ಪಶುವನ್ನು ಕೊಂದು ಅಗ್ನಿಯಲ್ಲಿ ಹೋಮಮಾಡುವುದರಿಂದ ಪಶುವು ಸ್ವರ್ಗಕ್ಕೆ ಹೋಗುತ್ತದೆಯಾದರೆ, ಯಜಮಾನನು ತನ್ನ ತಂದೆ. 
ಮೊದಲಾದವರನ್ನು ಕೊಂದು, ಸ್ವರ್ಗಕ್ಕೆ ಕಳುಹಿಸಿಕೊಡುವುದಿಲ್ಲವೇಕೆ? (೧). 


ಮೃತನಾದ ಮಾನವನ ತೃಪ್ತಿಗಾಗಿ ಶ್ರಾದ್ಧ ಹಾಗೂ ತರ್ಪಣ ಇರುವುದಾದರೆ, ವಿದೇಶಕ್ಕೆ ತೆರಳುವ ಜನರಿಗಾಗಿ 
ಮಾರ್ಗವ್ಯಯ-ಬಾದ್ಯಪೇಯಗಳ ಬುತ್ತಿ ಕಟ್ಟಿಕೊಡುವುದು ವ್ಯರ್ಥವಾಗಿರುತ್ತದೆ. ಏಕೆಂದರೆ - ಮೃತರಾದವನಿಗೆ ಶ್ರಾದ್ಧ- ತರ್ಪಣದಿಂದ 
ಅನ್ನ-ಜಲ ಸಿಕ್ಕುವುದಾದರೆ, ಜೀವಂತರಾಗಿ ಪರದೇಶದಲ್ಲಿರುವವರಿಗಾಗಿ, ಅಥವಾ ಮಾರ್ಗದಲ್ಲಿ ಸಂಚರಿಸುತ್ತಿರುವವರಿಗಾಗಿ, ಮನೆಯಲ್ಲಿ 
ಬೇಯಿಸಿದ ಭೋಜನವನ್ನು ಎಲೆಯ ಮೇಲೆ ಬಡಿಸಿ, ಪಾತ್ರೆಯನ್ನು ತುಂಬಿಸಿ, ಅವರ ಹೆಸರನ್ನು ಹೇಳುವುದರಿಂದ ಅವರಿಗ 
ತಲುಪುವದಿಲ್ಲವೇಕೆ? ಜೀವಂತನಾಗಿದ್ದು ದೂರದಲ್ಲಿ ಅಥವಾ ಹತ್ತು ಮೊಳ ದೂರದಲ್ಲಿ ಕುಳಿತವಾಗೆ ಕೊಟ್ಟುದು ತಲುಪುವುದಿಲ್ಲವಾದರೆ, 


26 ಸತ್ಯಾರ್ಥಪ್ರಕಾಶ 
ಸತ್ತವನ ಹತ್ತಿರಕ್ಕೆ ಯಾವ ರೀತಿಯಲ್ಲಿಯೂ ತಲುಪಲಾರದು . ಜನರು, ಅವರ ಇಂತಹ ಯುಸ್ತಸಿದ್ದವಾದ ಉಪದೇಶಗಳನ್ನು ಒಪ್ಪತೊಡಗಿದರು. 
ಆಗ ಪೋಪರೂ ಕೂಡ ಅವರ ಕಡೆಗೇ ಓಲಿದರು. ಏಕೆಂದರೆ, ಇವರಗೆ ಎಲ್ಲಿ ಭಾರೀ ತುತ್ತು ಚೆನ್ನಾಗಿ ಸಿಕ್ಕುವುದೋ, ಅಲ್ಲಿಗೇ ಹೊರಟು 
ಹೋಗುವರು. ಸರ್ರನೆ ಜೈನರಾಗತೊಡಗಿದರು. ಜೈನ(ಮತ) ದಲ್ಲಿಯೂ ಬೇರೆ ಬಗೆಯ ಪೋಪ ಲೀಲೆ ಬಹಳವಿದೆ. ಅದನ್ನ ಹನ್ನೆರಡನೆಯ 
ಸಮಲ್ಲಾಸದಲ್ಲಿ ಬರೆಯುವೆವು. 

ಬಹುಮಂದಿ ಇವರ ಮತವನ್ನು ಸ್ವೀಕಾರಮಾಡಿದರು. ಆದರೆ, ಪರ್ವತ ಪ್ರದೇಶಗಳು, ಕಾಶೀ, ಕನ್ಮಾಕುಬ್ಬ, ಪಶ್ಚಿಮ ಮತ್ತು ದಕ್ಷಿಣ 
ದೇಶಗಳ ಅದೆಷ್ಟೋ ಮಂದಿ ಜನರು ಜೈನರ ಮತವನ್ನು ಸ್ವೀಕರಿಸಲಿಲ್ಲ. ಆ ಜೈನರು ವೇದಾರ್ಥವನ್ನು ತಿಳಿಯದೆ, ಬಾಹ್ಮ ಫೋಪಲೀಲೆಯನ್ನು 
ಭ್ರಾಂತಿಯಿಂದ ವೇದಾನುಕೂಲವೆಂದು ಅಂಗೀಕರಿಸಿ, ವೇದಗಳನ್ನೂ ಕೂಡ ನಿಂದಿಸಲಾರಂಭಿಸಿದರು. ಅದರ ಪಠನ-ಪಾಠನಗಳನ್ನೂ, 
ಯಜ್ಞೋಪವೀತ-ಹಾಗೂ ಬ್ರಹ್ಮಆರ್ಯ ಮೊದಲಾದ ನಿಯಮಗಳನ್ನೂ ಕೂಡ ನಾಶಮಾಡಿದರು. ವೇದಗಳೇ ಮೊದಲಾದುವುಗಳ ಎಷ್ಟು 
ಪಸ್ತಕಗಳು ಎಲ್ಲಿ ಸಿಕ್ಕಿದುವೋ, ಅಷ್ಟನ್ನೂ ನಾಶಪಡಿಸಿದರು. ಆರ್ಯರ ಮೇಲೆ ಬಹಳ ರಾಜ್ಯಶಾಸನವನ್ನೂ ಕೂಡ ನಡೆಯಿಸಿದರು; 
ದುಃಖವನ್ನು ಕೊಟ್ಟರು. ಯಾವಾಗ ಅವರಿಗೆ ಭಯ ಸಂಶಯ ಉಳಿಯಲಿಲ್ಲವೋ, ಆಗ ತಮ್ಮ ಮತೀಯರಾದ ಸೃಹಸ್ಥರಿಗೆ ಮತ್ತು 
ಸಾಧುಗಳಿಗೆ ಗೌರವವನ್ನೂ, ಮತ್ತು ವೇದಮಾರ್ಗಿಗಳಿಗೆ ಅಪಮಾನವನ್ನೂ ಮತ್ತು ಪಕ್ಷಪಾತದಿಂದ ಶಿಕ್ಷೆಯನ್ನೂ ಕೂಡ ಕೊಡತೊಡಗಿದರು. 
ಮತ್ತು ತಾವು ಸುಖದಲ್ಲಿ , ಆರಾಮದಲ್ಲಿ ಮತ್ತು ಗರ್ವದಲ್ಲಿ ಉದ್ಬಿ ತಿರುಗಹತ್ತಿದರು. ಚುಷಭದೇವನಿಂದ ಹಿಡಿದು ಮಹಾವೀರನವರೆಗಿನ 
ತಮ್ಮ ತೀರ್ಥಂಕರರ ದೊಡ್ಡ ದೊಡ್ಡ ಪ್ರತಿಮೆಗಳನ್ನು ರಚಿಸಿ, ಪೂಜೆ ಮಾಡತೊಡಗಿದರು. ಎಂದರೆ-ಪಾಷಾಣ-ಮೊದಲಾದುದರ 
ವಿಗ್ರಹಗಳ ಪೂಜೆಯ ಮೂಲ ಜೈನರಿಂದ ಪ್ರಚಲಿತವಾಯಿತು. ಪರಮೇಶ್ವರನ ಅಂಗೀಕಾರ ಕಡಿಮೆಯಾಯಿತು; ಶಿಲೆಯೇ ಮೊದಲಾದುವುಗಳ. 
ಮೂರ್ತಿಗಳ ಪೂಜೆಯಲ್ಲಿ ತೊಡಗಿದರು. ಹೀಗೆ ಮುನ್ನೂರು ವರ್ಷಗಳವರೆಗೆ ಆರ್ಯಾವರ್ಶದಲ್ಲಿ ಜೈನರ ರಾಜ್ಯವಿದ್ದಿತು. ಪ್ರಾಯಶಃ 
(ಜನರು) ವೇದಾರ್ಥ ಜ್ಞಾನದಿಂದ ಶೂನ್ಕರಾಗಿ ಹೋಗಿದ್ದರು. ಈ ಘಟನೆಗೆ ಸುಮಾರು ಎರಡೂವರೆ ಸಾವಿರ ವರ್ಷಗಳು ತೀರಿರಬಹುದು. 


೨, ೨೦೦ ವರ್ಷಗಳು ಉರುಳಿವೆ. ಶಂಕರಾಚಾರ್ಯರೆಂಬ ದ್ರವಿಡದೇಶೋತ್ಪನ್ನರಾದ (ಕೇರಳೀಯ) ಬ್ರಾಹ್ಮಣರೊಬ್ಬರು ವ್ಯಾಕರಣ. 
ಮೊದಲಾದ ಸರ್ವಶಾಸ್ತ್ರಗಳನ್ನೂ ಓದಿ, “ಓಹೋ! ಸತ್ಯವೂ, ಆಸ್ತಿಕವೂ ಆದ ವೇದಮತ ಬಿಟ್ಟುಹೋದುದು ಮತ್ತು ಜೈನ ನಾಸ್ತಿಕ 
ಮತದ ಪ್ರಚಲನವಾದುದು ಮಹಾ ಹಾನಿಕರವಾದ ವಿಷಯವಾಗಿದೆ. ಇವರನ್ನು ಹೇಗಾದರೂ ನಿಗ್ರಹಿಸಬೇಕು'".-ಎಂದು 
ಮತ್ತು ಅವರ ಯುಕ್ತಿಯೂ ಕೂಡ ಬಹಳ ಪ್ರಬಲವಾಗಿದ್ದಿತು. ಇವರನ್ನು ಹೇಗೆ ಮೂಲೆಗುಂಪಾಗಿಸಬೇಕು. ಎಂದವರು ಆಲೋಚಿಸಿದರು. 
ಉಪದೇಶ ಮತ್ತು ಶಾಸ್ತ್ರಾರ್ಥಗಳನ್ನು ಮಾಡುವುದರಿಂದ ಈ ಜನರು ದೂರ ಸರಿದುಹೋಗುವರೆಂದು ನಿಶ್ಚಯವಾಯಿತು. ಹೀಗೆ. 
ಆಲೋಚಿಸಿ, ಉಜ್ಜಯಿನೀ ನಗರಿಗೆ ಬಂದರು. ಅಲ್ಲಿ ಆಕಾಲದಲ್ಲಿ ಜೈನರ ಗ್ರಂಥಗಳನ್ನೂ ಮತ್ತು ಸ್ವಲ್ಪ ಸಂಸ್ಕೃತವನ್ನೂ ಕೂಡ ಓದಿದ್ದ. 
ಸುಧನ್ನರು ರಾಜರಾಗಿದ್ದರು. ಅಲ್ಲಿ ಹೋಗಿ, ವೇದೋಪದೇಶ ಮಾಡತೊಡಗಿದರು ಮತ್ತು ರಾಜನನ್ನು ಸಂಧಿಸಿ -“ತಾವು ಸಂಸ್ಕೃತವನ್ನೂ 
ಮತ್ತು ಜೈನರ ಗ್ರಂಥಗಳನ್ನೂ ಕೂಡ ಓದಿದ್ದೀರಿ; ಮತ್ತು ಜೈನಮತವನ್ನು ಅಂಗೀಕರಿಸಿದ್ದೀರಿ. ಅದುದರಿಂದ ನಾನು ತಮಗೆ, ಯಾವನು 
ಸೋಲುವನೋ, ಅವನು ಗೆಲ್ಲುವವನ ಮತವನ್ನು ಸ್ವೀಕರಿಸಬೇಕು - ಎಂಬ ಪ್ರತಿಜ್ಞೆಯ ಮೇಲೆ, ಜೈನರ ಪಂಡಿತರೊಂದಿಗೆ ನನ್ನ 
ಶಾಸ್ತ್ರಾರ್ಜವನ್ನು ಮಾಡಿಸಬೇಕೆಂದು ಕೋರುತ್ತೇನೆ. ಮತ್ತು ತಾವೂ ಕೂಡ ಗೆಲ್ಲುವವನ ಮತವನ್ನು ಸ್ವೀಕರಿಸಿರಿ”.- ಎಂದು ಹೇಳಿದರು. 


ಸುಧಸ್ವರಾಜರು ಜೈನಮತದಲ್ಲಿದ್ದರೂ ಕೂಡ, ಸಂಸ್ಕೃತ ಗ್ರಂಥಗಳನ್ನು ಓದುವುದರಿಂದ, ಅವರ ಬುದ್ಧಿಯಲ್ಲಿ ಸ್ವಲ್ಪ ವಿದ್ಯಾಪ್ರಶವಿದ್ದಿತು. 
ಇದರಿಂದಾಗಿ ಅವರ ಮನಸ್ಸನ್ನು ಅತ್ಯಂತ ಪಶುತ್ವವು ಆವರಿಸಿರಲಿಲ್ಲ. ಏಕೆಂದರೆ, ಯಾವನು ವಿದ್ಧಾಂಸನಾಗಿರುತ್ತಾರೋ, ಅವನು. 
ಸತ್ಯಾಸತ್ಯದ ಪರೀಕ್ಷೆಯನ್ನು ಮಾಡಿ, ಸತ್ಯದ ಸ್ವೀಕಾರವನ್ನೂ ಮತ್ತು ಅಸತ್ಯದ ತ್ಯಾಗವನ್ನೂ ಮಾಡುತ್ತಾನೆ. ಎಂದಿನವರೆಗೆ 
ಸುಧನ್ಮರಾಜರಿಗೆ ದೊಡ್ಡ ವಿದ್ವಾಂಸನಾದ ಉಪದೇಶಕನು ಿಕ್ಕಿರಲಿಲ್ಲವೋ, ಅಲ್ಲಿಯವರೆಗೆ ಇವುಗಳಲ್ಲಿ ಸತ್ಯವಾವುದು ಮತ್ತು 
ಅಸತ್ಯವಾದುದು-ಎಂಬ ಸಂದೇಹದಲ್ಲಿದ್ದರು. ಯಾವಾಗ ಶಂಕರಾಚಾರ್ಯರ ಈ ಮಾತನ್ನು ಕೇಳಿದರೋ, ಆಗ ಬಹಳ ಪ್ರಸನ್ನತೆಯಿಂದ -“ನಾವು. 
ಶಾಸ್ತ್ರಾರ್ಥವನ್ನು ಮಾಡಿಸಿ, ಸತ್ಯಾಸತ್ಯನಿರ್ಣಯವನ್ನು ಅವಶ್ಯವಾಗಿ ಮಾಡಿಸುವೆವು'”-- ಎಂದು ಹೇಳಿದರು. 

ಜೈನರ ಪಂಡಿತರುಗಳನ್ನು ದೂರದೂರದಿಂದ ಕರೆಯಿಸಿ ಸಭೆಯನ್ನು ಮಾಡಿಸಿದರು. ಅದರಲ್ಲಿ ಶಂಕರಾಚಾರ್ಯರದು ವೇದಮತವೂ 
ಮತ್ತು ಜೈನರದು ವೇದವಿರುದ್ಧವಾದ ಮತವೂ ಆದಿ್ದತು. ಎಂದರೆ, ಶಂಕರಾಚಾರ್ಯರ ಪಕ್ಷ ವೇದವತದ ಸ್ಥಾಪನೆಯೂ ಹಾಗೂ ಜೈನರಮತದ) 
ಖಂಡನವು, ಮತ್ತು ಜೈನರ ಪಕ್ಷ ತಮ್ಮಮತದ ಸ್ಥಾಪನೆಯೂ ಹಾಗೂ ವೇದದ ಖಂಡನವೂ ಆಗಿದ್ದಿತು. ಶಾಸ್ತ್ರಾರ್ಥ ಅನೇಕ ದಿನಗಳವರೆಗೆ. 
ಆಯಿತು. ಜೈನರ ಮತವು -“ಸೃಷ್ಟಿಯ ಕರ್ತೃವಾದ ಅನಾದಿ ಈಶ್ವರನು ಯಾವನೂ ಇಲ್ಲ. ಈ ಜಗತ್ತು ಮತ್ತು ಜೀವರು ಅನಾದಿಗಳುಗಿದ್ದಾರೆ. 
ಈ ಎರಡು ತತ್ತ್ವಗಳ ಉತ್ಪತ್ತಿ ಮತ್ತು ನಾಶ ಎಂದಿಗೂ ಆಗುವುದಿಲ್ಲ? ಎಂಬುದಾಗಿದ್ದತು. ಇದಕ್ಕೆ ವಿರುದ್ಧವಾಗಿ ಶಂಕರಾಚಾರ್ಯರ ಮತವು 
“ಅನಾದಿಸಿದ್ದನಾದ ಪರಮಾತ್ಮನ ಜಗತ್ತಿನ ಕರ್ತೃವಾಗಿದ್ದಾನೆ. ಈ ಜಗತ್ತು ಮತ್ತು ಜೀವ ಮಿಥ್ಜೆ. ಏಕೆಂದರೆ, ಆ ಪರಮೇಶ್ವರನು ತನ್ನ 
ಮಾಯೆಯಿಂದ ಜಗತ್ತನ್ನು ರಚಿಸಿದನು. ಅವನೇ ಧಾರಣ ಹಾಗೂ ಪ್ರಳಯವನ್ನು ಮಾಡುತ್ತಾನೆ. ಮತ್ತು ಈ ಜೀವ ಹಾಗೂ ಪ್ರಪಂಚ 








ಏಕಾದಶ ಸಮುಲ್ಲಾಸ ಚಾ 
ಸ್ಪಪ್ನದಂತಿವೆ. ಪರಮೇಶ್ವರನು ತಾನೇ ಸರ್ವರೂಪನಾಗಿ ಲೀಲೆಯನ್ನು ಮಾಡುತ್ತಿದ್ದಾನೆ”- ಎಂಬುದಾಗಿದ್ದಿತು. ಬಹುದಿನಗಳವರೆಗೆ. 
ಶಾಸ್ತ್ರಾರವಾಗುತ್ತಾ ಹೋಯಿತು. ಆದರೆ ಕೊನೆಯಲ್ಲಿ, ಯುಕ್ತಿ ಮತ್ತು ಪ್ರಮಾಣದಿಂದ ಜೈನರಮತವು ಕಡಿದುಹೋಯಿತು ಮತ್ತು 
ಶರಾಜಾರ್ಯರ ಮತವ ಅಖಿಡವಾಗಿ ಉಳು. ಆಸ ಜೈನರ ಪಂಡಿತರೂ ಮತ್ತು ಸಭ್ವರಾಜರೂ ವೇದಮತವನ್ನ್ವೀರಸಿದರು. 
ಜೈನಮತವನ್ನು ಬಿಟ್ಟುಬಿಟ್ಟರು. ಮತ್ತೆ ಬಹಳ ಕೋಲಾಹಲವಾಯಿತು ಮತ್ತು ಸುಧಸ್ವರಾಜರು ತಮ್ಮ ಇಷ್ಟಮಿತ್ರರಾದ ರಾಜರುಗಳಿಗೆ 
ಬರೆದು, ಶಂಕರಾಚಾರ್ಯರಿಂದ ಶಾಸ್ತ್ರಾರ್ಥ ಮಾಡಿಸಿದರು. ಆದರೆ, ಜೈನರ ಪರಾಜಯ ಕಾಲ ಬಂದಿದ್ದುದರಿಂದ, ಪರಾಜಿತರಾಗುತ್ತಾ 
ಹೋದರು. ಆ ಮೇಲೆ,  ಆರ್ಯಾವತೆ ದೇಶದಲ್ಲಿ ಎಲ್ಲೆಡೆಯೂ ಶಂಕರಾಚಾರ್ಯರಿಗೆ ಪರ್ಯಟನ ಮಾಡುವ ವ್ಯವಸ್ಥೆಯನ್ನು ಸುಧಸರೇ 
ಮೊದಲಾದ ರಾಜರುಗಳು ಮಾಡಿಸಿದರು ಮತ್ತು ಅವರ ರಕ್ಷಣೆಗಾಗಿ ಜೊತೆಗೆ ಸೇವಕ - ಪರಿಚಾರಕರನ್ನೂ ಕೂಡ ನೇಮಿಸಿದರು. 


ಆದೇ ಕಾಲದಿಂದ ಎಲ್ಲರಿಗೂ ಯಜ್ಞೋಪವೀತ ಸಂಸ್ಕಾರಗಳು ಆಗತೊಡಗಿದವು. ವೇದಗಳ ಪಠನ-ಪಾಠನವೂ ಆರಂಭವಾಯಿತು. 
ಶಂಕರರು ಹತ್ತು ವರ್ಷಗಳಷ್ಟು ಕಾಲ ಆರ್ಯಾವರ್ತದಲ್ಲಿ ಸುತ್ತಾಡಿ, ಜೈನ(ಮತ)ದ ಖಂಡನವನ್ನೂ ಮತ್ತು ವೇದಗಳ ಮಂಡನವನ್ನೂ 
ಮಾಡಿದರು. ಅಲ್ಲದೆ, ಶಂಕರಾಚಾರ್ಯರ ಕಾಲದಲ್ಲಿ ಜೈನ(ಮತದ್ರ) ವಿದ್ದಂಸವಾಯಿತು. ಅಂದರೆ, ಜೈನರ ಎಷ್ಟು ವಿಗ್ರಹಗಳು ಭೂಗತವಾಗಿ 
ಸಿಕ್ಕತ್ತವೋ, ಅವು ಶಂಕರಾಜಾರ್ಯರ ಕಾಲದಲ್ಲಿ ಭಗ್ಗವಾಗಿದ್ದವು. ಮತ್ತು ಯಾವವು ಭಗ್ನವಾಗದೆಯೇ ನೆಲದಿಂದ ಹೊರಬರುತ್ತವೋ, 
ಅವುಗಳನ್ನು ಜೈನರು ಮುರಿಯಲ್ಪಡದೇ ಇರಲಿ-ಎಂದು ಹೂತಿಟ್ಟಿದ್ದರು. ಅವು ಈ ವರೆಗೂ ಕೂಡ ಎಲ್ಲೆಲ್ಲಿಯೂ ಭೂಮಿಯೊಳಗಿನಿಂದ 
ಹೊರಬರುತ್ತವೆ. ಶಂಕರಾಜಾರ್ಯರಿಗಿಂತ ಮೊದಲು ಶೈವಮತವ ಸಲ್ಪ ಪ್ರಚಲಿತವಾಗಿ್ದಿತು. ಅದನ್ನೂ ಕೂಡ ಖಂಡಿಸಿದರು. ವಾಮಮಾರ್ಗದ. 
ಖಿಂಡನವನ್ನೂ ಮಾಡಿದರು. 

ಆ ಕಾಲದಲ್ಲಿ ದೇಶದಲ್ಲಿ ಐಶ್ವರ್ಯ ಪುಷ್ಕರವಾಗಿದ್ದತು. ಮತ್ತು ಸ್ವದೇಶಭಕ್ತಿಯೂ ಕೂಡಿ ಇದ್ದಿತು. ಜೈನರ ದೇವಾಲಯಗಳನ್ನು 
ಶಂಕರಾಚಾರ್ಯರು ಅಥವಾ ಸುಧನ್ವ ರಾಜರು ಒಡೆಯಿಸರಲಿಲ್ಲ. ಏಕೆಂದರೆ, ಅವುಗಳಲ್ಲಿ ವೇದಗಳೇ ಮೊದಲಾದುದರ ಪಾಠಶಾಲೆಗಳನ್ನು 
ನಡೆಯಿಸುವ ಇಚ್ಛಿಯಿದ್ದಿತು. ಯಾವಾಗ ವೇದಮತದ ಸ್ಥಾಪನೆಯಾಯಿತೋ ಮತ್ತು ವಿದ್ಯಾಪ್ರಚಾರಮಾಡುವ ಆಲೋಚನೆಯನ್ನು 
ಮಾಡುತ್ತಲಿದ್ದರೋ, ಆಗಲೇ, ಅಷ್ಟರಲ್ಲಿಯೇ ಇಬ್ಬರು ಜೈನರು ಹೊರಗೆಮಾತ್ರ ಹೆಸರಿಗೆ ವೇದಮುತೀಯರೂ ಮತ್ತು ಒಳಗಿನಿಂದ 
ಕಟ್ಟುಗ್ರ ಜೈನರೂ-ಅಂದರೆ ಕಪಟಮುನಿಗಳೂ ಆದವರು ಬಳಿಸೇರಿದರು. ಶಂಕರಾಚಾರ್ಯರು ಅವರ 
ಅವರಿಬ್ಬರೂ ಅವಕಾಶ ಸಾಧಿಸಿ ಶಂಕರಾಚಾರ್ಯರಿಗೆ ಹಸಿವೆಯೇ ಮಂದವಾಗಿ ಹೋಗುವಂತಹ 
ತನಿಸಿದರು. ಆಮೇಲೆ ಶರೀರದಲ್ಲಿ ಗುಳ್ಳೆಗಳು ಗಾಯಗಳು ಉದ್ಭವಿಸಿ, ಆರು ತಿಂಗಳುಗಳೊಳಗೆ ಶರೀರವು ಬಿದ್ದುಹೋಯಿತು. ಆಗ 
ಎಲ್ಲರೂ ನಿರುತ್ಸಾಹರಾಗಿಹೋದರು ಮತ್ತು ಯಾವ ವಿದ್ಯಾಪ್ರಚಾರವಾಗಲಿದ್ದಿತೋ, ಅದೂ ಕೂಡ ಆಗದೇ ಹೋಯಿತು. ಅವರು. 
ಶಾರೀರಕ ಭಾಷ್ಕ ಮೊದಲಾದ ಯಾವಯಾವದನ್ನು ರಚಿಸಿದ್ದರೋ, ಅವುಗಳ ಪ್ರಚಾರವನ್ನು ಶಂಕರಾಚಾರ್ಯರ ಶಿಷ್ಕರು ಮಾಡತೊಡಗಿದರು. 
ಎಂದರೆ, ಜೈನರ ಖಂಡನಕ್ಕಾಗಿ ಬ್ರಹ್ಮಸತ್ಯ; ಜಗನ್ಮಿದ್ಯಾ; ಮತ್ತು ಜೀವ-ಬ್ರಹ್ಮ ವಿಕತ್ವದ ಯಾವ ಯಾವ ಕಥನವನ್ನು ಮಾಡಿದ್ದರೋ, 
ಅದರ ಉಪದೇಶವನ್ನು ಮಾಡಲಾರಂಭಿಸಿದರು. 

ದಕ್ಷಿಣದಲ್ಲಿ ಶೃಂಗೇರಿ, ಪೂರ್ವದಲ್ಲಿ ಭೂಗೋರ್ಧನ (ಪುರೀ ಜಗನ್ನಾಥ್ರ. ಉತ್ತರದಲ್ಲಿ ಜೋಷೀ ಮತ್ತು ದ್ವಾರಕೆಯಲ್ಲಿ ಶಾರದಾಮಠಗಳನ್ನು 
ಸ್ಥಾಪಿಸಿ, ಶಂಕರಾಚಾರ್ಯರ ಶಿಷ್ಕರು ಮಹಂತರಾಗಿ, ಮತ್ತು ಐಶ್ವರ್ಯಶಾಲಿಗಳಾಗಿ, ವಿಲಾಸಿಗಳಾಗಿ ಇರತೊಡಗಿದರು. ಏಕೆಂದರೆ, 
ಶಂಕರಾಚಾರ್ಯರ ನಂತರ ಅವರ ಶಿಷ್ಕರಿಗೆ ಬಹಳ ಗೌರವ ಸಿಕ್ಕತೊಡಗಿತು. 


ಈಗ ಈ ಬಗೆಗೆ ಯೋಚಿಸಬೇಕಾದುದು ಹೀಗಿದೆ. ಜೀಮಬ್ರಹ್ಮರ ಪರತ್ವ, ಜಗತ್ತಿನ ಮಿಥ್ಯಾತ್ರ ಶಂಕರಾಚಾರ್ಯರ ಸ್ವಂತ ಮತವಾಗಿದ್ದಲ್ಲಿ, 
ಅದು ಒಳ್ಳೆಯ ಮತವಲ್ಲ. ಜೈನರ (ಮತದ) ಖಂಡನಕ್ಕಾಗಿ ಆ ಮತವನ್ನು ಸ್ವೀಕರಿಸಿದಲ್ಲಿ ಸ್ವಲ್ಪ ಒಳ್ಳೆಯದು. 
ನವೀನ ವೇದಾಂತಿಗಳ ಮತವು ಹೀಗಿದೆ: 


ಪ್ರಶ್ನೆ- ಜಗತ್ತು ಸ್ವಪ್ನದಂತೆ, ಹಗ್ಗದಲ್ಲಿ ಹಾವಿನಂತೆ, ಚಿಪ್ಪಿನಲ್ಲಿ ಬೆಳ್ಳಿಯಂತೆ, ಬಿಸಿಲ್ಲುರರೆಯಲ್ಲಿ ನೀರಿನಂತೆ, ಇಂದ್ರಜಾಲದ ಗಂಧರ್ವ 
ನಗರದಂತೆಯಿದೆ; ಈ ಪ್ರಪಂಚ ಸುಳ್ಳಾಗಿದೆ. ಒಂದು ಬ್ರಹ್ಮಮಾತ್ರ ಸತ್ಯವಾಗಿದೆ. 


ಸಿದ್ಧಾಂತಿ:- ನೀವು ಯಾವುದನ್ನು ಸುಳ್ಳು ಎನ್ನುತ್ತೀರಿ? 

ನವೀರ- ಯಾವ ವಸ್ತು ಇಲ್ಲವೋ, ಮತ್ತು ಪ್ರತೀತವಾಗುತ್ತದೋ, ಅದನ್ನು. 
ಸಿದ್ಧಾಂತಿ:- ಯಾವ ವಸ್ತುವೇ ಇಲ್ಲವೋ, ಅದರ ಪ್ರತೀತಿಯಾಗಬಲ್ಲದೆಂತು? 
ನವೀನ:- ಅಧ್ಯಾರೋಪದಿಂದ. 





28 ಸತ್ಯಾರ್ಥಪ್ರಕಾಶ 

ಸಿದ್ಧಾಂತಿ- ಯಾವುದನ್ನು ಅಧ್ಯಾರೋಪವೆನ್ಸುತ್ತೀರಿ? 

ನವೀನ :- "ಮಸ್ತುನ್ನಮ್ಪ್ವಾ ರೋಪಣಮಧ್ಯಾಸ” “ಅಧ್ಯಾರೋಪಾಪ ವಾದಾಭ್ಯಂ ನಿಷ್ಟಸಂಚಂ ಪ್ರಪಂಚ್ಯತೇ”. ಪದಾರ್ಥವಾವದೋ 
ಒಂದಾಗಿದ್ದು, ಅದರಲ್ಲಿ ಅನ್ಯವಸ್ತುವಿನ ಆರೋಪಣ ಮಾಡುವುದು ಅಧ್ಯಾಸ, ಅಧ್ಯಾರೋಪ ಹಾಗೂ ಅದರ ನಿರಾಕರಣವನ್ನು ಮಾಡುವುದು 
ಅಪವಾದವೆನಿಸುತ್ತದೆ. ಇವೆರಡರಿಂದ ಪ್ರಪಂಚರಹಿತವಾದ ಬ್ರಹ್ಮದಲ್ಲಿ ಪ್ರಪಂಚವೆಂಬ ಜಗತ್ತಿನ ವಿಸ್ತಾರವನ್ನು ಮಾಡುತ್ತಾರೆ. 

ಸಿದ್ಧಾಂತಿ- ನೀವು ಹಗ್ಗವನ್ನು ವಸ್ತು ಮತ್ತು ಸರ್ಪವನ್ನು ಅವಸ್ತುವೆಂದು ಅಂಗೀಕರಿಸಿ, ಈ ಭ್ರಮಜಾಲದಲ್ಲಿ ಬಿದ್ದಿದ್ದೀರಿ. ಸರ್ಪವು 
ವಸ್ತುವಲ್ಲವೇನು? ಹಗ್ಗದಲ್ಲಿಲ್ಲ ಎನ್ನುವಿರಾದರೆ, ಬೇರೆ ಕಡೆ ಇದೆ ಮತ್ತು ಅದರ ಸಂಸ್ಕಾರ ಮಾತ್ರ ಹೃದಯದಲ್ಲಿದೆ. ಮತ್ತೆ ಆ ಸರ್ಪವೂ ಕೂಡ 
ಅವಸ್ತುವಾಗಿ ಉಳಿಯಲಿಲ್ಲ. ಹಾಗೆಯೇ ಕಾಂಡದಲ್ಲಿ ಪುರುಷ, ಚಿಶ್ಚಿನಲ್ಲ ಬೆಳ್ಳಿ - ಮೊದಲಾದುದರ ವ್ಯವಸ್ಥೆಯನ್ನೂ ತಿಳಿದುಕೊಳ್ಳಿ. ಮತ್ತು 
ಸ್ವಸದಲ್ಲಿಯೂ ಯಾವವುಗಳ ಭಾಸವಾಗುತ್ತದೋ, ಅವು ಬೇರೆಡೆಯಲ್ಲಿವೆ; ಅವುಗಳ ಸಂಸ್ಕಾರಗಳು ಆತ್ಮನಲ್ಲಿಯೂ ಕೂಡ ಇರುತ್ತವೆ. 
ಆದುದರಿಂದ, ಆ ಸ್ವಪ್ನವೂ ಕೂಡ ವಸ್ತುವಿನಲ್ಲಿ ಆರೋಪಣಕ್ಕೆ ಸಮಾನವಾಗಿಲ್ಲ. 


ನವೀನ:- ತನ್ನ ತಲೆ ತತ್ತರಿಸಿದೆ ಮತ್ತು ತಾನೇ ಆಳುತ್ತಾನೆ ; ಜಲದ ಧಾರೆ ಮೇಲಕ್ಕೇರಿ ಹೋಗುತ್ತದೆ - ಹೀಗೆ ಯಾವುದನ್ನು 
ಯಾವಾಗಲೂ ನೋಡಲಿಲ್ಲವೋ, ಅಲಿಸಲಿಲ್ಲವೋ, ಯಾವುದು ಎಂದಿಗೂ ಆಗಿಯೇ ಇರಲಿಲ್ಲವೋ, ಆದು ನೋಡಲ್ಪಡುತ್ತದೆ. ಅದು. 
ಹೇಗೆ ತಾನೇ ಸತ್ಯವಾಗಬಲ್ಲದು? 


ಸಿದ್ಧಾಂತಿ: ಈ ದೃಷ್ಟಾಂತವೂ ನಿಮ್ಮ ಪಕ್ಷವನ್ನು ಸಿದ್ಧಪಡಿಸಲಾರದು, ಏಕೆಂದರೆ ನೋಡದೆ - ಕೇಳದೆ ಸಂಸ್ಕಾರ ಮಾಡುವುದಿಲ್ಲ. 
ಸಂಸ್ಕಾರವಿಲ್ಲದೆ ಸ್ಮೃತಿ ಮತ್ತು ಸ್ಮೃತಿಯಿಲ್ಲದೆ ಸಾಕ್ಷಾತ್‌ ಅನುಭವ ಆಗುವುದಿಲ್ಲ. "ಇಂತಹವನ ತಲೆ ಕತ್ತರಿಸಿ ಹೋಯಿತು ಮತ್ತು ಅವನ 
ಸೋದರ ಅಥವಾ ತಂದೆ ಮೊದಲಾದವರುಗಳನ್ನು ಯುದ್ಧರದ್ಲಿ ಪ್ರತ್ಯಕ್ಷವಾಗಿ ಅಳುವಾಗ ನೋಡಿದನು; ಯಾವನಿಂದಲೋ ಆಲಿಸಿದನು; 
ಇಲ್ಲವೇ ನೋಡಿದನು. ಮತ್ತು ಚಿಲುಮೆಯ ನೀರು ಮೇಲೇರುವುದನ್ನು ನೋಡಿದನು. ಇಲ್ಲವೇ ಕೇಳಿದನು. ಅದರ ಸಂಸ್ಕಾರ ಅವನ 
ಆತ್ಮನಲ್ಲಿಯೇ ಮೂಡುತ್ತದೆ. ಯಾವಾಗ ಅವನು ಜಾಗ್ರತ್ತಿನ ಪದಾರ್ಥಗಳಿಂದ ಬೇರೆಯಾಗಿ ನೋಡುತ್ತಾನೋ, ಆಗ ತನ್ನ ಆತ್ಮಸಲ್ಲಿಯಾವುವನ್ನು 
ನೋಡಿರುತ್ತಾನೋ ಅಥವಾ ಅಲಿಸಿರುತ್ತಾನೋ, ಆ ಪದಾರ್ಥಗಳನ್ನೇ ನೋಡುತ್ತಾನೆ. ಯಾವಾಗ ತನ್ನಲ್ಲಿಯೇ ನೋಡುತ್ತಾನೋ, ಆಗ ತನ್ನ 
ತಲೆಯೇ ಕತ್ತಂಸಿತು; ತಾನೇ ಆಳುತ್ತಾನೆ ಮತ್ತು ಜಲಧಾರೆ ಮೇಲಕ್ಕೇರಿ ಹೋಗುತ್ತಿದೆ - ಎನ್ನುವಂತೆ ನೋಡುತ್ತಾನೆ. ಇದೂ ವಸ್ತುವಿನಲ್ಲಿ 
ಆಪಸ್ತಿರಿನ ಆರೋಪಣದಂತೆಯಿಲ್ಲ.ಆದರೆ-ಹೇಗೆ ಚಿತ್ರನಿರ್ಮಾಪಕರು ಮೊದಲು ನೋಡಿದ, ಅಲಿಸಿದ ಅಥವಾ ಮಾಡಿದುದನ್ನು ಆತ್ಮನಲ್ಲಿಂದ 
ಹೊರತೆಗೆದು ಕಾಗದದ ಮೇಲೆ ಬರೆದು ಬಿಡುತ್ತಾರೋ, ಅಥವಾ ಪ್ರತಿಬಿಂಬವನ್ನು ರಚಿಸುವವನು, ಬಿಂಬವನ್ನು ನೋಡಿ, ಆತ್ಮನಲ್ಲಿ 
ಆತೃತಿಯನ್ನಿಳಸಿಕೊಂಡು, ಸರಿಯಾಗಿ ಬರೆದು ಬಿಡುತ್ತಾನೋ, ಹಾಗೆಯೇ ಇದೂ ಕೂಡ. ಅಹುದು. ಹಲಸಾರಿ ಸ್ವಪ್ಪದಲ್ಲಿ ತನ್ನ ಅಧ್ಯಾಪಕನನ್ನು 
ನೋಡುತ್ತಾನೆ; ಅವರ ಸ್ಮರಣಯುಕ್ತವಾದ ಪ್ರತೀತಿಯುಂಟಾಗತ್ತದೆ. ಮತ್ತೆ ಹಲ ಸಾರಿ, ನೋಡಿ ಮತ್ತು ಅಲಿಸಿ ಬಹುಕಾಲವಾದ, ಅತೀತದ 
ಜ್ಞಾನವನ್ನು ಸಾಕ್ಷಾತ್ಮಾರ ಮಾಡಿಕೊಳ್ಳುತ್ತಾನೆ; ಆಗ, ಯಾವುದನ್ನು ನಾಸು ಆ ಸಮಯದಲ್ಲಿ ನೋಡಿದ್ದೆನೋ, ಕೇಳಿದ್ದೆನೋ ಅಥವಾ ಮಾಡಿದ್ದೆನೋ, 
ಅದನ್ನೇ ನೋಡುತ್ತೇನೆ. ಕೇಳುತ್ತೇನೆ ಅಥವಾ ಮಾಡುತ್ತೇನೆ - ಎಂಬ ಸ್ಮರಣವಿರುವುದಿಲ್ಲ; ಇಷ್ಟೇನೋ ಸತ್ಯ. ಹೇಗೆ ಜಾಗ್ರತ್ತನಲ್ಲಿ 
ಸ್ಮರಣಮಾಡುತ್ತಾನೋ, ಹಾಗೆ ಸ್ವಪ್ನದಲ್ಲಿ ಸ್ಮಂಸುವುದಿಲ್ಲ. 

ನೋಡಿರಿ. ಜನ್ಮಾಂಧನಿಗೆ ರೂಪದ ಸ್ಪಷ್ಟ ಬರುವುದಿಲ್ಲ. ಆದುದರಿಂದ ನಿಮ್ಮ ಅಧ್ಯಾಸದ ಮತ್ತು ಅಧ್ಯಾರೋಪದ ಲಕ್ಷ ಸುಳ್ಳಾಿರತ್ತದೆ. 
ಮತ್ತು ವೇದಾಂತಿಗಳು ಯಾವ ವಿವರ್ತವಾದದ, ಎಂದರೆ, ಹಗ್ಗದಲ್ಲಿ ಹಾವಿನ ಭ್ರಮ ಹುಟ್ಟುವುದೇ ಮೊದಲಾದ ದೃಷ್ಟಾಂತಗಳನ್ನು, 
ಬ್ರಹ್ಮದಲ್ಲಿ ಜಗತ್ತಿನ ಪ್ರತೀತಿಯಾಗುವುದರ (ಸಮರ್ಥನೆಗೆ) ಕೊಡುತ್ತಾರೋ, ಅದೂ ಕೂಡ ಸರಿಯಾದುದಲ್ಲ. 

ನವೀನ್ನ- ಅಧಿಷ್ಠಾನವಿಲ್ಲದೆ, ಅಧ್ಯಸ್ತವ ಪ್ರತೀತವಾಗುವುದಿಲ್ಲ. ಉದಾಹರಣೆಗೆ, ಹಗ್ಗವೇ ಇಲ್ಲವಾದರೆ, ಸರ್ಪದ ಪ್ರತೀತಿಯೂ 
ಆಗಲಾರದು. ಹೇಗೆ ಹಗ್ಗದಲ್ಲಿ ಹಾವು ಮೂರು ಕಾಲಗಳಲ್ಲಿಯೂ ಇಲ್ಲವೋ, ಆದರೆ ಕತ್ತಲೆ ಹಾಗೂ ಅಲ್ಪ ಪ್ರಕಾಶದ ಸಂಧಿವೇಳೆಯಲ್ಲಿ 
ಅಕಸ್ಮಾತ್ಯಾಗಿ ಹಗ್ಗವನ್ನು ನೋಡುವುದರಿಂದ, ಹಾವಿನ ಭ್ರಮ ಉಂಟಾಗಿ ಭಯದಿಂದ ಕಂಪಿಸುತ್ತಾನೋ, ಯಾವಾಗ ಅದನ್ನು 
ದೀಪ-ಮೊದಲಾದುದರಿಂದ ನೋಡಿಕೊಳ್ಳುತ್ತಾನೋ, ಆಗಲೇ ಭ್ರಮ ಮತ್ತು ಭಯ ನಿವೃತ್ತವಾಗುತ್ತರೋ, ಹಾಗೆ ಬ್ರಹ್ಮದಲ್ಲಿಯಾವ ಜಗತ್ತಿನ 
ಮಿಥ್ಯಾಪ್ರತೀತಿಯುಂಟಾಗಿದೆಯೋ, ಅದು ಬ್ರಹ್ಮದ ಸಾಕ್ಷಾತ್ಕಾರವಾಗುವಲ್ಲಿ, ಅದರ ನಿವೃತ್ತಿ ಹಾಗೂ ಬ್ರಹ್ಮದ ಪ್ರತೀತಿ, ಸರ್ಪದ ನಿವೃತ್ತಿ. 
ಮತ್ತು ಹಗ್ಗ ಪ್ರತೀತಿಯಾಗುವಂತೆ, ಉಂಟಾಗುತ್ತದೆ. 

ಸಿದ್ಧಾಂತಿ:- ಬ್ರಹ್ಮದಲ್ಲಿ ಜಗತ್ತಿನ ಪ್ರತೀತಿ ಯಾವನಿಗಾಯಿತು? 

ನವೀನ:- ಜೀವನಿಗೆ. 





* ಆರೋಪಿತವಾದ ವಸ್ತು. 





ಏಕಾದಶ ಸಮುಲ್ಲಾಸ 29 
ಸಿದ್ಧಾಂತಿ:- ಜೀವನು ಎಲ್ಲಿಂದ ಆದನು? . 

ನವೀನ:- ಅಜ್ಞಾನದಿಂದ. 

ಸಿದ್ಧಾಂತಿ: ಅಜ್ಜಾನ ಎಲ್ಲಿಂದ ಆಯಿತು? ಮತ್ತು ಎಲ್ಲಿರುತ್ತದೆ? 

ನವೀರ್ನ- ಅಜ್ನಾನ ಅನಾದಿ ಮತ್ತು ಬ್ರಹ್ಮದಲ್ಲರುತ್ತದೆ. 


ಸಿದ್ಧಾಂತಿ: ಬ್ರಹ್ಮದಲ್ಲಿ ಬ್ರಹ್ಮದ (ಬಗೆಗೆ) ಅಜ್ಞಾನ ಉಂಟಾಯಿತೋ ಅಥವಾ ಬೇರೆ ಇನ್ನೊಂದರ ಬಗೆಗೋ? ಆ ಅಜ್ಞಾನ 
ಯಾವನಿಗಾಯಿತು? 


ನವೀನ-- ಚಿದಾಭಾಸನಿಗೆ. 

ಸಿದ್ಧಾಂತಿ- ಚಿದಾಭಾಸನ ಸ್ವರೂಪವೇನು? 

ನವೀನ: ಬ್ರಹ್ಮ ಬ್ರಹ ಬ್ರಹ್ಮದ ಬಗೆಗೆ ಅಜ್ಞಾನ ಉಂಟಾಗುತ್ತದೆ. ಅಂದರೆ, ತನ್ನ ಸ್ವರೂಪವನ್ನು ತಾನೇ ಮರೆತುಬಿಡುತ್ತದೆ. 

ಸಿದ್ಧಾಂತಿ-- ಅದು ಮರೆಯುವುದಕ್ಕೆ ನಿಮಿತ್ತವೇನು? 

ನವೀನ-- ಅವಿದ್ಯೆ. 

ಿದ್ಧಾಂತಿ- ಅವಿದ್ಯೆ ಸರ್ವವ್ಯಾಪಕ-ಸರ್ವಜ್ಞನ ಗುಣವೋ ಅಥವಾ ಅಲ್ಪಜ್ಞನದೋ? 

ನವೀನ-- ಅಲ್ಪಜ್ಞನದು. 

ಸಿದ್ಧಂತಿ- ಹಾಗಾದರೆ, ನಿಮ್ಮಮತದಲ್ಲಿ ಒಬ್ಬ ಅನಂತ ಸರ್ವಜ್ಞ ಚೀತನನಲ್ಲದೆ, ಬೇರೆ ಯಾವನಾದರೋ ಚೇತನನು ಇದ್ದಾನೋ 
ಅಥವಾ ಇಲ್ಲವೋ? ಮತ್ತು ಅಲ್ಪಜ್ಞನು ಎಲ್ಲಿಂದ ಬಂದನು? ಅಹುದು, ಬ್ರಹ್ಮದಿಂದ ಭಿನ್ನನಾದ ಅಲ್ಲಜ್ಞ ಚೀತನನನ್ನು ಒಪ್ಪವಿರಾದರೆ, ಸರಿ, 
ಬ್ರಹಕ್ಥಿ ಒಂದೆಡೆಯಲ್ಲಿ ತನ್ನ ಸ್ವರೂಪದ ಅಜ್ಞಾನವಾಗುವುದಾದರೆ, ಎಲ್ಲೆಡೆಯೂ ಅಜ್ಞಾನ ಪ್ರಸರಸಿಬಿಟ್ಟೇತು. ಹೇಗೆ ಶರೀರದಲ್ಲಿ ಕುರುವಿನ. 
ನೋವು ಸಮಸ್ತ ಶರೀರದ ಅವಯವಗಳನ್ನೂ ನಿರರ್ಥಕವಾಗಿ ಮಾಡಿಬಿಡುತ್ತದೋ, ಅದೇ ರೀತಿ ಬ್ರಹಮೂ ಒಂದು ಎಡೆಯಲ್ಲಿ ಅಜ್ಞಾನಿ 
ಮತ್ತು ಕ್ಷೇಶಯು್ತವಾದಲ್ಲಿ, ಸರ್ವಬ್ರಹ್ಮವೂ ಅಜ್ಞಾನಿ ಮತ್ತು ನೋವಿನ ಅನುಭವದಿಂದ ಕೂಡಿದುದಾಗಿ ಹೋಗುವುದು. 

ನವೀನ :- ಇದೆಲ್ಲಾ ಉಪಾಧಿಯ ಧರ್ಮವಾಗಿದೆ; ಬ್ರಹ್ದಲ್ಲ. 

ಸಿದ್ಧಾಂತಿ- ಉಪಾಧಿ ಜಡವೋ ಅಥವಾ ಚೇತನವೋ? ಮತ್ತು ಸತ್ಯವೋ ಅಥವಾ ಅಸತ್ಯವೋ? 

ನವೀನ ಅನಿರ್ವಜನೀಯವಾಗಿದೆ. ಎಂದರೆ - ಅದನ್ನು ಜಡ ಅಥವಾ ಚೀತನ, ಸತ್ಯ ಅಥವಾ ಅಸತ್ಯ - ಎಂದು ಹೇಳಲಾರೆವು. 


ಸಿದ್ಧಾಂತಿ - ಈ ನಿಮ್ಮ ಹೇಳುವಿಕೆ “ವದತೋ ವ್ಯಾಘಾತಃ” ಎಂದರೆ ಸ್ವಪಕ್ಷ ಖಂಡನಕ್ಕೆ ಸಮವಾದ ದೋಷವಾಗಿದೆ. 
ಏಕೆಂದರೆ-ಅವಿದ್ಯೆಯಿದೆ-ವನ್ನುತ್ತೀರ; ಅದನ್ನು ಜಡ, ಚೇತನ, ಸತ್‌, ಅಸತ್‌- ಹೇಳಲಾರೆವೆನ್ನುತ್ತೀರಿ. ಈ ಮಾತು ಹೀಗಿದೆ: ಚಿನ್ನದಲ್ಲಿ 
ಹಿತ್ತಾಳೆ ಸೇರಿದೆ: ಇದು ಚಿನ್ನವೋ ಅಥವಾ ಹಿತ್ಪಾಳೆಯೋ-ಎಂದು ಸ್ವರ್ಣಕಾರನ ಬಳಿ ಪರೀಕ್ಷೆ ಮಾಡಿಸುತ್ತೀರಿ. ಅ ಮೇಲೆ “ಇದನ್ನು 
ನಾವು ಚಿನ್ನವೆಂದೂ ಹೇಳಲಾರೆವ; ಹಿತ್ತಾಳೆಯೆಂದೂ ಹೇಳಲಾರೆವು. ಆದರೆ, ಎರಡು ಧಾತುಗಳೂ ಸೇರಿವೆ”'-ಎಂದೇ ಹೇಳುವಿರಿ. 
ಅಲ್ಲವೇ? 

ನವೀನ :- ನೋಡಿ, ಘಟಾಕಾಶ, ಮಠಾಕಾಶ, ಮೇಘಾಕಾಶ ಮತ್ತು ಮಹದಾಕಾಶಗಳು ಉಪಾಧಿಗಳ (ಆವರಣಗಳೆ-ಎಂದರೆ ಫಟ, 
ಮನೆ ಹಾಗೂ ಮೇಘದ ಇರುವಿಕೆಯಿಂದ ಹೇಗೆ ಬೇರೆ-ಬೇರೆಯಾಗಿ ತೋರುತ್ತವೋ, ವಸ್ತುತಃ ಮಹದಾಕಾಶ ಒಂದೇ ಇರುತ್ತದೋ, 
ಬೇರೆಯಾಗಿ ತೋರುತ್ತಿದೆ. ವಸ್ತುತಃ ಒಂದೇ ಇದೆ. ನೋಡಿರಿ, ಮುಂದಿನ ಪ್ರಮಾಣದಲ್ಲಿ ಏನು ಹೇಳಿದೆ :- 


ಆಗ್ನಿರ್ಯಸೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋಬಭೂವ | 
ಏಕಸ್ವಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಯ ॥॥ (6ರ-೫.-೯) 


240 ಸತ್ಯಾರ್ಥಪ್ರಕಾಶ 

ಹೇಗೆ ಅಗ್ನಿಯು ಉದ್ದವಾದ, ಅಗಲವಾದ, ಗುಂಡಾದ, ಚಿಕ್ಕದಾದ, ದೊಡ್ಡದಾದ ಎಲ್ಲ ಆತ್ಕತಿಗಳಿಂದ ಕೂಡಿದ ಪದಾರ್ಥಗಳಲ್ಲಿ 
ವ್ಯಾಪಕವಾಗಿ, ಅದೇ ಆಕಾರವುಳ್ಳದಾಗಿ ಕಾಣಿಸುತ್ತದೋ, ಮತ್ತು ಅವುಗಳಿಂದ ಬೇರೆಯಾಗಿದೆಯೋ, ಹಾಗೆ ಸರ್ವವ್ಯಾಪಕನಾದ ಪರಮಾತ್ಮ, 
ಅಂತಸರಣಗಳಲ್ಲಿ ವ್ಯಾಪಕನಾಗಿ, ಅಂತಃಕರಣಕಾರನಾಗಿ ರಾರಾಜಿಸುತ್ತಿದ್ದಾನೆ, ಆದರೆ ಅವುಗಳಿಂದ ಬೇರೆಯಾಗಿದ್ದಾನೆ. 


ಸಿದ್ಧಾಂತಿ:- ಈ ನಿಮ್ಮ ಕಥನವೂ ಕೂಡ ವ್ಯರ್ಥವಾಗಿದೆ. ಏಕೆಂದರೆ, ಹೇಗೆ ಘಟ, ಮಠ, ಮೇಘಗಳನ್ನು ಮತ್ತು ಆಕಾಶವನ್ನು 
ಬೇರೆಯೆಂದು ಅಂಗೀಕರಿಸುತ್ತೀರೋ, ಹಾಗೆ ಕಾರಣ-ಕಾರ್ಯರೂಪವಾದ ಜಗತ್ತನ್ನು ಮತ್ತು ಜೀವನನ್ನು ಬ್ರಹ್ಮದಿಂದ ಮತ್ತು ಬ್ರಹ್ಮವನ್ನು 
ಇವುಗಳಿಂದ ಬೇರೆಯೆಂದು ಒಪ್ಪಿಕೊಳ್ಳಿ. 


ನವೀನ - ಹೇಗೆ ಆಗ್ನಿ ಎಲ್ಲದರಲ್ಲಿ ಪ್ರವಿಷ್ಣವಾಗಿ, ನೋಡುವುದಕ್ಕೆ ಅದೇ ಆಕಾರವಳ್ಳದಾಗಿ ಕಾಣಿಸುತ್ತದೋ, ಇದೇ ರೀತಿ ಪರಮಾತ್ಮನು 
ಜಡದಲ್ಲಿ ಮತ್ತು ಜೀವನಲ್ಲಿ ವ್ಯಾಪಕನಾಗಿ, ಆಸೃತಿಯು್ತಾಗುತ್ತಾಸೆ; ಅಜ್ಜಾನಗಳಗೆಸಾಕಾರನಾಗಿ ಕಾಣಿಸುತ್ತಾನೆ. ವಸ್ತುತಃ ಬ್ರಹ್ಮಜಡವೂ ಅಲ್ಲ 
ಜೀವನೂ ಅಲ್ಲ. ಹೇಗೆ ಸಾವಿರ ಜಲದ ಕುಂಡಗಳು ಇಡಲ್ಪಟ್ಟಲ್ಲಿ, ಅವುಗಳಲ್ಲಿ ಸೂರ್ಯನ ಸಹಸ್ರ ಪ್ರತಿಬಿಂಬಗಳು ಕಾಣಿಸುತ್ತವೋ, ವಸ್ತುತಃ 
ಸೂರ್ಯನು ಒಬ್ಬನೇ ಇದ್ದಾನೋ, ಕುಂಡಗಳು ಒಡೆದು ಹೋಗುವುದರಿಂದ ನೀರು ಹರಿಯುವುದರಿಂದ ಅಥವಾ ಹರಡುವುದರಿಂದ 
ಸೂರ್ಯನು ಹೇಗೆ ಭಗ್ನನಾಗುವುದಿಲ್ಲವೋ, ಚಲಿಸುವುದಿಲ್ಲವೋ ಮತ್ತು ಹರಡುವುದೂ ಇಲ್ಲವೋ, ಹಾಗೆಯೇ ಅಂತಕರಣಗಳಲ್ಲಿ, "ಚಿದಾಭಾಸ' 
ಎನ್ನಿಸಿಕೊಳ್ಳುವ, ಬ್ರಹ್ಮದ ಆಭಾಸ ಬಿದ್ದಿರುತ್ತದೆ. ಎಂದಿನವರೆಗೆ ಅಂತಃಕರಣವಿದೆಯೋ, ಆವರೆಗೆ ಮಾತ್ರ ಜೀವನಿರುತ್ತಾನೆ. ಯಾವಾಗ 
ಅಂತಃಕರಣ ಜ್ಞಾನಿದಿಂದ ನಾಶವಾಗಿ ಹೋಗುತ್ತದೋ, ಆಗ ಜೀವ ಬ್ರಹಸ್ವರೂಪನಾಗುತ್ತಾನೆ. ಈ ಚಿದಾಭಾಸನು ತನ್ನ ಬ್ರಹಸ್ಟರೂಪದ 
ಅಜ್ಞಾನವನ್ನುಂಟುಮಾಡಿಕೊಳ್ಳುವವನೂ, ಭೋಗಶರ್ತೃವಾ, ಸುಖಿಯೂ, ದುಃಿಯಾ, ಪಾಪಿಯೂ, ಪುಣ್ಯಾತ್ಮನೂ ಆಗಿ, ಜನನ-ಮರಣಗಳನ್ನು 
ತನ್ನಲ್ಲಿಯೇ ಆರೋಪಿಸಿಕೊಳ್ಳುತ್ತನೆ. ಆವರೆಗೆ ಸಾಂಸಾರಿಕ ಬಂಧನಗಳಿಂದ ಬಿಡುಗಡೆ ಹೊಂದುವುದಿಲ್ಲ. 

ಸಿದ್ಧಾಂತಿ - ಈ ನಿಮ್ಮದೃಷ್ಟಾಂತ ವ್ಯರ್ಥವಾಗಿದೆ. ಏಕೆಂದರೆ, ಸೂರ್ಯನು ಆಕಾರವಂತನು; ಜಲದ ಕುಂಡಗಳೂ ಸಾಕಾರವಾಗಿವೆ. 
ಸೂರ್ಯನು ಜಲದ ಕುಂಡಗಳಿಂದ ಬೇರೆಯಾಗಿದ್ದಾನೆ. ಮತ್ತು ಸೂರ್ಯನಿಂದ ಜಲಕುಂಡಗಳು ಬೇರೆಯಾಗಿವೆ. ಆಗ ಮಾತ್ರ ಪ್ರತಿಬಿಂಬ 
ಬೀಳುತ್ತದೆ. ನಿರಾಕಾರವಾಗಿದ್ದರೆ, ಅವುಗಳ ಪ್ರತಿಬಿಂಬವೆಂದಿಗೂ ಬೀಳುತ್ತಿರಲಿಲ್ಲ. ಮತ್ತು ಪರಮೇಶ್ವರನು ನಿರಾಕಾರನೂ, ಆಕಾಶದಂತೆ 
ಎಲ್ಲೆಡೆಯೂ ವ್ಯಾಪಕನೂ ಆಗಿರುವುದರಿಂದ, ಬ್ರಹ್ಮನಿಂದ ಯಾವ ಪದಾರ್ಥಗಳೂ ಬೇರೆಯಾಗಿಲ್ಲ; ಅಥವಾ ಪದಾರ್ಥಗಳಿಂದ ಬ್ರಹ 
ಬೇರೆಯಾಗಲಾರದು. ಮತ್ತು ವ್ಯಾಪ್ಯ- ವ್ಯಾಪಕ ಸಂಬಂಧವಿರುವುದರಿಂದ ಒಂದೂ ಆಗಲಾರದು. ಎಂದರೆ, ಅನ್ಹಯ - ವೃತಿರೇಕಭಾವದಿಂದ ” 
ನೋಡುವುದರಿಂದ ವ್ಯಾಪ್ಯ-ವ್ಯಾಪಕರು ಒಂದುಗೂಡಿದವರೂ ಮತ್ತು ಸದಾ ಬೇರೆಯಾಗಿರುವವರೂ ಆಗಿರುತ್ತಾರೆ. ಓಂದೇ ಆಗಿದ್ದಲ್ಲ 
ತನ್ನಲ್ಲಿಯೇ ವ್ಯಾಪ್ಮ-ವ್ಯಾಪಕಭಾವದ ಸಂಬಧ ಎಂದಿಗೂ ಅನ್ನಯಿಸಲಾರದು. ಇದು ಬೃಹದಾರಣ್ಯಕದ ಅಂತರ್ಯಾಮೀ ಬ್ರಾಹ್ಯೂ (೧೩.೭) 
ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮತ್ತು ಬ್ರಹ್ಮದ ಅಭಾಸವೂ ಕೂಡ ಬೀಳಲಾರದು. ಏಕೆಂದರೆ, ಆಕಾರವಿಲ್ಲದೆ ಪ್ರತಿಬಿಂಬ ಮೂಡುವುದು. 
ಅಸಂಭವವಾಗಿದೆ. ಅಂತಃಕರಣದ ಉಪಾಧಿಯಿಂದ ಬ್ರಹ್ಮವನ್ನು ಜೀವನೆಂದು ಅಂಗೀಕರಿಸುವ ನಿಮ್ಮಮಾತೂ ಕೂಡ ಬಾಲಕನದರ ಹಾಗಿದೆ . 
ಅಂತಃಕರಣವು ಚಲಾಯಮಾನವೂ, ಖಂಡ ಖಂಡವೂ ಆಗಿದೆ ಮತ್ತು ಬ್ರಹ್ಮವು ಅಚಲವೂ, ಅಖಂಡವೂ ಆಗಿದೆ. ನೀವು ಬ್ರಹಧವನ್ನು 
ಮತ್ತು ಜೀವನನ್ನು ಬೇರೆ-ಬೇರೆ ಎಂದು ಅಂಗೀಕರಿಸುವುದಿಲ್ಲವಾದರೆ, ಈ ಕೆಳಗಿನದಕ್ಕೆ ಉತ್ತರವನ್ನು ಕೊಡಿರಿ. ಅಂತಶರಣ ಎಲ್ಲಿ.ಎಲ್ಲಿ 
ಹೋಗುವುದೋ ಅಲ್ಲಿ-ಅಲ್ಲಿಯ ಬ್ರಹ್ಮವನ್ನು ಅಜ್ಞಾನಿಯನ್ನಾಗಿಯೂ, ಮತ್ತು ಯಾವ ಯಾವ ಸ್ಥಾನವನ್ನು ಬಿಡುವುದೋ, ಅಲ್ಲಿ-ಅಲ್ಲಿಯ 
ಬ್ರಹ್ಮವನ್ನು ಜ್ಞಾನಿಯನ್ನಾಗಿಯೂ ಮಾಡಿಬಿಡುವುದೋ ಅಥವಾ ಇಲ್ಲವೋ? ಹೇಗೆ ಕೊಡೆ ಬೆಳಕಿನ ನಡುವೆ ಎಲ್ಲಿ ಎಲ್ಲಿ ಹೋಗುತ್ತೋ 
ಅಲ್ಲಿ-ಅಲ್ಲಿಯ ಬೆಳಕನ್ನು ಆವರಣಯಕ್ತವನ್ನಾಗಿಯೂ, ಮತ್ತು ಎಲ್ಲಿ-ಎಲ್ಲಿನಿಂದ ಸರಿದು ಹೋಗುತ್ತದೋ, ಅಲ್ಲಿ-ಅಲ್ಲಿಯ ಪ್ರಕಾಶವನ್ನು 
ಆವರಣ ರಹಿತವಾಗಿಯೂ ಮಾಡುತ್ತದೋ, ಹಾಗೆಯೇ ಅಂತಹರಣ ಬ್ರಹನ್ನು ಕ್ಷಣ-ಕ್ಷಣವೂ ಜ್ಞಾನಿಯನ್ನಾಗಿಯೂ, 
ಮತ್ತು ಮಸ್ತಸನ್ನಾಗಿಯೂ ಮಾಡುತ್ತಾ ಹೋಗುವುದು. ಅಖಂಡವಾದ ಬ್ರಹ್ಮದ ಏಕಸ್ಥಾನದಲ್ಲಿಯ ಆವರಣದ ಪ್ರಭಾವವು 
ಉಂಟಾಗುವುದರಿಂದ ಸಂಪೂರ್ಣ ಬ್ರಹ್ಮಅಜ್ಞಾನಿಯಾಗಿ ಹೋಗುವುದು, ಏಕೆಂದರೆ-ಅದು ಚೀತವವಾಗಿದೆ.? ಮತ್ತು ಮಥುರೆಯಲ್ಲಿ ಯಾವ 
ಅಂತಃಕರಣ ಸ್ಥಿತವಾದ ಬ್ರಹ್ಮವು ಯಾವ ವಸ್ತುವನ್ನು ನೋಡಿತೋ, ಅದರ ಸ್ಮರಣವು ಅದೇ ಅಂತಸರಣ ಸ್ಥಿತವಾದುದಕ್ಕ ಕಾಶಿಯಲ್ಲಿ 
ಉಂಟಾಗಲಾರದು. ಏಕೆಂದರೆ, "ಅನ್ಯದ್ಯಷ್ಟಮನ್ಯೋನ ಸ್ವರತೀತನ್ಯಾಯಾತ್‌'- ಒಬ್ಬನು ನೋಡಿದುದರ ಸ್ಮರಣ ಇನ್ನೊಬ್ಬನಿಗೆ ಆಗಬಾರದು. 
ಯಾವ ಚಿದಾಭಾಸನು ಮಥುರೆಯಲ್ಲಿ ನೋಡಿದನೋ, ಆ ಚಿದಾಭಾಸನು ಕಾಶಿಯಲ್ಲಿರುವುದಿಲ್ಲ. ಆದರೆ, ಮಥುರೆಯಲ್ಲಿನ ಅಂತಹರಣದ 

? ಅತ್ವಯ-ವೃತಿರೇಕಭಾವವದರೆ, ಸಾಧರ್ಮ್ಮ-ವೈಧರ್ಮ್ಮಗಳ,ಸಾಮ್ಯ-ವೈಷಮ್ಯಥಳ ಜಾವ. 

ವಿಶಾಲವಾಗಿ ಹರಡಿದ ಯಾವುದಾದರೂ ಜಡತತ್ತ್ವ, ಉದಾಹರಣೆಗೆ ವಾಯು, ದೇಶ-ದೇಶಗಳ ಸಮುದ್ರಸಾಮೀಷ್ಠ ಸ್ತರದ ಔನತ್ಯ-ಮೊದಲಾದ 
ಕಾರಣ್ಣಳಿಂದ ಹಲವೆಡೆ ತಂಪಾಗಿ, ಹಲವೆಡೆ ಬಿಸಿಯಾಗಿ ಇರಬಹುದು. ಆದರೆ ಅಖಂಡ ಚೀತನನ ಬಗೆಗೆ ಹಾಗೆ್ನಲು ಎಂದಿಗೂ ಸಾಧ್ಯವಿಲ್ಲ. ಅಖಂಡ 
ಚೇತನನ ಪ್ರತಿಯೊಂದು ಗುಣವೂ ಅಖಂಡವೇ ಆಗಿರುವುದು-ವಎನ್ನುತ್ತಿದ್ದಾರೆ ಮಹರ್ಷಿ, 

* ಮಥುರೆಯಲ್ಲಿಯ ಬ್ರಹ್ಮ ಅಂತಹರಣಕ್ಕೆ ಸಿಕ್ಕಕೊಂಡ ನೋಟ, ಕಾಶಿಯಲ್ಲಿಲ್ಲ; ಚಿದಾಭಾಸರು ಬೇರೆ ಬೇರೆ! 











ಏಕಾದಶ ಸಮಲ್ಲಾಸ 241 
ಬ್ರಹ್ಮದ ಪ್ರತಿಬಿಂಬ ಬೇರೆಯಾಗಿದ್ದರೆ "ಪ್ರತ್ಯಭಿಜ್ಞಾ" ಎಂದರೆ ಹಿಂದೆ ನೋಡಿದುದರ, ಕೇಳಿದುದರ ಜ್ಞಾನ ಯಾವನಿಗೂ ಉಂಟಾಗಲಾರದು. 
"ಬ್ರಹ್ಮ ಒಂದು; ಆದಕಾರಣ ಸ್ಮರಣವಾಗುತ್ತದೆ'-- ಎನ್ನುವರಾದರೆ, ಒಂದೆಡೆ ಅಜ್ಞಾನ ಅಥವಾ ದುಃಖ ಉಂಟಾಗುವುದರಿಂದ ಸಮಸ್ತ 
ಬ್ರಹಕ್ಕೂ ಅಜ್ಞಾನ ಅಥವಾ ದುಃಖವಾಗಬೇಕು. ಮತ್ತು ಈ ರೀತಿಯ ದೃಷ್ಟಾಂತಗಳಿಂದ ನಿತೃಶುದ್ಧಬುದ್ಧ ಮುಕ್ತಸ್ವಭಾವವಾದ ಬ್ರಹವನ್ನು 
ನೀವ ಅಶುದ್ಧ ಅಜ್ಜಾನಿ ಮತ್ತು ಬುದ್ಧಮೊದಲಾದ ದೋಷಗಳಿಂದ ಕೂಡಿದುದನ್ನಾಗಿ ಮಾಡಿಬಿಟ್ಟಿದಿ ಮತ್ತು ಆಖಂಡವನ್ನು ಖಂಡ-ಖಂಡವಾಗಿ. 
ಮಾಡಿಬಿಟ್ಟಿರಿ. 

ನವೀನ-- ನಿರಾಕಾರದ ಆಭಾಸವೂ ಆಗುತ್ತದೆ. ಹೇಗೆ ಕನ್ನಡಿಯಲ್ಲಿ ಅಥವಾ ನೀರು ಮೊದಲಾದುದರಲ್ಲಿ ಆಕಾಶದ ಅಭಾಸ: 
ಬೀಳುತ್ತದೋ, ಅದು ನೀಲಿಯಾಗಿ ಅಥವಾ ಬೇರೆ ಯಾವುದಾದರೂ ರೀತಿ ಗಂಭೀರವೂ ಆಳವೂ ಆಗಿ ಠಾಣಿಸುತ್ತದೋ, ಹಾಗೆ, 
ಬ್ರಹ್ಮದ ಆಭಾಸವೂ ಸಮಸ್ತ ಅಂತಃಕರಣಗಳಲ್ಲಿ ಬೀಳುತ್ತದೆ. 

ಸಿದ್ಧಾಂತಿ - ಆಕಾಶಕ್ಕೆ ರೂಪವೇ ಇಲ್ಲದಿರುವಾಗ, ಅದನ್ನು ಯಾವನೂ ಕಣ್ಣಿನಿಂದ ನೋಡಲಾರನು. ಯಾವ ಪದಾರ್ಥ ಕಾಣಿಸುವುದೇ 
ಇಲ್ಲವೋ, ಅದು ಕನ್ನಡಿ ಮತ್ತು ನೀರು ಮೊದಲಾದುದರಲ್ಲಿ ಕಾಣಿಸುತ್ತದೆಂತು? ಗಾಢವಾಗಿ ಅಥವಾ ತೆಳುವಾಗಿ ಸಾಕಾರವಸ್ತು 
ಕಾಣಿಸುತ್ತದೆ; ನಿರಾಕಾರವಾದುದಲ್ಲ. 

ನವೀನ - ಹಾಗಾದರೆ, ಮತ್ತೆ ಮೇಲುಗಡೆ ನೀಲಿಯಾಗಿರುವಂತೆ ಅದೇನೋ ಕಾಣಿಸುತ್ತಿದೆಯಲ್ಲ, ಅದೇ ಕನ್ನಡಿಯಲ್ಲಿ 
ಪ್ರತಿಬಿಂಬಿತವಾಗುತ್ತದೆ. ಅದು ಏನು ಪದಾರ್ಥ? 

ಸಿದ್ಧಾಂತಿ - ಅದು ಪೃಥಿವಿಯಿಂದ ಹಾರಿದ ಜಲದ, ಪೃಥಿವಿಯ ಮತ್ತು ಅಗ್ನಿಯ ತ್ರಸರೇಣುಗಳು. ಎಲ್ಲಿಂದ ಮಳೆಯಾಗುತ್ತದೋ, 
ಅಲ್ಲಿ ನೀರು ಇಲ್ಲದಿದ್ದರೆ, ಮಳೆ ಎಲ್ಲಿಂದ ಆದೀತು? ಆದುದರಿಂದ, ದೂರ ದೂರದಲ್ಲಿ ಯಾವುದು ಗುಡಾರದಂತೆ ಕಾಣಿಸುತ್ತದೋ, 
ಅದು ಜಲದ ಚಕ್ರವಾಗಿದೆ. ಹೇಗೆ ಮಂಜು ದೂರದಿಂದ ಘನವಾದ ಆಕಾರವುಳ್ಳದ್ದಗಿ, ಮತ್ತು ಹತ್ತಿರದಿಂದ ತೆಳುವಾಗಿ ಮತ್ತು 
ಗುಡಾರದ ಹಾಗೆಯೂ ಕೂಡ ಕಾಣಿಸುತ್ತದೋ, ಹಾಗೆ ಆಕಾಶದಲ್ಲಿ ನೀರು ಕಾಣಿಸುತ್ತದೆ. 


ನವೀನ :- ನಮ್ಮ ಹಗ್ಗ, ಹಾವು ಮತ್ತು ಸ್ವಪ್ನ ಮೊದಲಾದ ದೃಷ್ಟಾಂತಗಳು ಮಿಥ್ಸೆಯೇನು? 


ಸಿದ್ಧಾಂತಿ - ಅಲ್ಲ; ನಿಮ್ಮ ತಿಳಿವು ಮಿಥ್ಯೆ. ಅದನ್ನು ನಾವು ಮೊದಲೇ ಬರೆದಿದ್ದೇವೆ. ಒಳ್ಳೆಯದು, ಮೊದಲು ಅಜ್ಞಾನ 
ಯಾವನಿಗಾಗುತ್ತದೆ-ಎಂಬುದನ್ನಾದರೂ ಹೇಳಿರಿ, 


ನವೀನ :- ಬ್ರಹಕ್ಚ್ವ. 
ಸಿದ್ಧಾಂತಿ :- ಬ್ರಹ್ಮ ಅಲ್ಪಜ್ಞವೋ ಅಥವಾ ಸರ್ವಜ್ಞವೋ? 


ನವೀನ : ಸರ್ವಜ್ಞ ಅಲ್ಲ ಮತ್ತು ಆಲ್ಪಜ್ಞವೂ ಅಲ್ಲ. ಏಕೆಂದರೆ, ಸರ್ವಜ್ಞತ್ವ ಮತ್ತು ಅಲ್ಬಜ್ಞತ್ವ ಉಪಾಧಿಯಳ್ಳವನಿಗೆ 
ಉಂಟಾಗುವುದು. 


ಸಿದ್ಧಾಂತಿ - ಉಪಾಧಿಸಹಿತನಾದವನು ಯಾವನು? 

ನವೀನ - ಬ್ರಹ್ಮ 

ಸಿದ್ಧಾಂತಿ :- ಹಾಗಾದರೆ, ಬ್ರಹವೇ ಸರ್ವಜ್ಞನ ಮತ್ತು ಅಲ್ಪಜ್ಞವೂ ಆಯಿತು. ಹಾಗಿದ್ದಲ್ಲಿ ನೀವು ಸರ್ವಜ್ಞ ಮತ್ತು ಅಲ್ಪಜ್ಞ- 
ಎಂಬುದರ ನಿಷೇಧವನ್ನೇಕೆ ಮಾಡಿದ್ದಿರಿ? ಉಪಾಧಿಯು ಕಲ್ಪಿತವಾದುದು, ಎಂದರೆ ಮಿಥೈೆಯಾದುದು.-ವನ್ನುವಿರಾದರೆ, ಕಲ್ಪಕನ್ನ 
ಎಂದರೆ, ಕಲ್ಪನೆ ಮಾಡುವವನು ಯಾವನು? 

ನವೀನ - ಜೀವನು ಬ್ರಹ್ಮೋ, ಅಥವಾ ಬೇರೆಯೋ? 


ಸಿದ್ಧಾಂತಿ - ಬೇರೆಯವನಾಗಿದ್ದಾನೆ. ಏಕೆಂದರೆ, (ಜೀವನು) ಬ್ರಹ್ಮಸ್ಥರೂಪನಾಗಿದ್ದಾನೆಯಾದರೆ, ಯಾವನು ಮಿಥ್ಯಾಕಲ್ಪನೆಯನ್ನು 
ಮಾಡಿದನೋ, ಅವನು ಬ್ರಹವ್ವೇ ಆಗಿರಲಾರನು. ಯಾವನ ಕಲ್ಪನೆಯೇ ಮಿಥೈೆಯೋ, ಅವನು ಸತ್ಯನಾಗಬಲ್ಲನಾದರೂ ಯಾವಾಗ? 


ನವೀನ - ನಾವು ಸತ್ಯವನ್ನು ಮತ್ತು ಅಸತ್ಯವನ್ನು ಸುಳ್ಳೆಂದು ಅಂಗೀಕರಿಸುತ್ತೇವೆ. ಮತ್ತು ವಾಣಿಯಿಂದ ಮಾತನಾಡುವುದೂ ಕೂಡ 
ಮಿಥೈಯೇ ಆಗಿದೆ. 





242 ಸತ್ಯಾರ್ಥಪ್ರಕಾಶ 
ಸಿದ್ಧಾಂತಿ- ನೀವು ಸುಳ್ಳನ್ನು ಹೇಳುವವರು ಮತ್ತು ಒಪ್ಪವವರು ಆಗಿದ್ದೀರಿ-ಎಂದಾಗ ನೀವು ಸುಳ್ಳಲ್ಲವೇತಕ್ಕೆ? 
ನವೀನ:- ಆಗಲಿ, ಸುಳ್ಳು ಮತ್ತು ನಿಜ ನಮ್ಮಲ್ಲಿಯೇ ಕಕಲ್ಪಿತವಾಗಿವೆ. ಮತ್ತು ನಾವು ಎರಡರ ಸಾಕ್ಷಿಗಳಾದ ಅಧಿಷ್ಠಾನ-ಎಂದರೆ 
ಆಶ್ರಯಭೂತರಾಗಿದ್ದೇವೆ. 


ಸಿದ್ಧಾಂತಿ- ನೀವು ಸತ್ಯದ ಮತ್ತು ಸುಳ್ಳಿನ ಆಧಾರವಾದಿರಿ-ಎಂದಾಗ, ನೀವೇ ಸಾಹುಕಾರನಂತೆಯೂ ಮತ್ತು ಕಳ್ಳನಂತೆಯೂ 
ದರಿ. ಈ ಕಾರಣದಿಂದ ನೀವು ಪ್ರಾಮಾಣಿಕರಾಗಿಯೂ ಕೂಡ ಉಳಿಯಲಿಲ್ಲ. ಏಕಿದರೆ, ಯಾವನು ಸರ್ವದಾ ಸತ್ಯವನ್ನಂಗೀಕರಸುತ್ತಾನೋ, 
ಸತ್ಯವನ್ನಾಡುತ್ತಾನೋ, ಸತ್ಯವನ್ನಾಚರಿಸುತ್ತಾನೋ, ಸುಳ್ಳನ್ನು ಒಪ್ಪವುದಿಲ್ಲವೋ, ಸುಳ್ಳನ್ನಾಡುವುದಿಲ್ಲವೋ ಮತ್ತು ಸುಳ್ಳನ್ನು ಎಂದಿಗೂ. 
ವೃವಹರಿಸುವುದಿಲ್ಲವೋ, ಅವನು ಪ್ರಾಮಾಣಿಕಾಗಿುತ್ತಾನೆ. ನೀವು ನಿಮ್ಮ ಮಾತನ್ನು ನೀವೇ ಸುಳ್ಳಾಗಿ ಮಾಡುವುದರಿಂದ, ಸ್ವತಃ 
ನೀವೇ ಮಿಥ್ಯಾವಾದಿಗಳಾಗಿದ್ದೀರಿ. 


ನವೀರ- ಬ್ರಹ್ಮದ ಆಶ್ರಯದಲ್ಲಿರುವ ಮತ್ತು ಬ್ರಹವನ್ನೇ ಆವರಿಸುವ ಅನಾದಿಯಾದ ಮಾಯೆಯನ್ನು ನೀವು ಒಪ್ಪತ್ತೀರೋ 
`` ಅಥವಾ ಇಲ್ಲವೋ? 
ಸಿದ್ಧಾಂತಿ: ಒಪ್ಪವುದಿಲ್ಲ. ಏಕೆಂದರೆ ನೀವು - “ಯಾವ ವಸ್ತು ಇಲ್ಲವೋ, ಆದರೂ ಭಾಸವಾಗುವುದೋ, ಅದು”- ಎಂದು. 
ಮಾಯೆಗೆ ಅರ್ಥ ಹೇಳುತ್ತೀರಿ. ಆದರೆ, ಯಾವನ ಹೃದಯದ ಕಣ್ಣು ಇಂಗಿ ಹೋಗಿದೆಯೋ, ಅವನು ಈ ಮಾತನ್ನು ಒಪ್ಪವನು. 
ಏಕೆಂದರೆ, ಯಾವ ವಸ್ತುವಿಲ್ಲವೋ, ಅದರ ಭಾಸವಾಗುವಿಕೆ ಸರ್ವಥಾ ಅಸಂಭವ. ಉದಾಹರಣೆಗೆ, ಬಂಜೆಯ ಮಗನ ಪ್ರತಿಬಿಂಬ 
ಎಂದಿಗೂ ಬೀಳಬಾರದು. ಮತ್ತು ಇದನ್ನು “ಸನ್ಕೂರಾಃ ಸೋಮ್ಮೇಮಾಃ ಪ್ರಜಾಃ" ಈ ಮೊದಲಾದ ಛಾಂದೋಗ್ಯೋಪನಿಷತ್ತಿನ 
(೬.೮.೪) ವಚನಗಳಿಗೆ ವಿರುದ್ಧವಾಗಿ ಹೇಳುತ್ತೀರಿ. 


ನವೀನ-- ನೀವು ವಸಿಷ್ಠ, ಶಂಕರಾಚಾರ್ಯ ಮೊದಲಾದವರು, ಮತ್ತು ನಿಶ್ಚಲದಾಸನವರೆಗೆ, ನಿಮಗಿಂತ ದೊಡ್ಡ ಪಂಡಿತರೇ 
ಆಗಿದ್ದವರು ಬರೆದಿರುವುದನ್ನು ಖಂಡಿಸುತ್ತೀರೇನು? ನಮಗೇನೋ ವಸಿಷ್ಠ , ಶಂಕರಾಚಾರ್ಯ ಮತ್ತು ನಿಶ್ಚಲದಾಸರು ಮೊದಲಾದವರು. 
ಅಧಿಕರೆಂದು, ಹೆಚ್ಚು ಸ್ವೀಕಾರ ಯೋಗ್ಯರೆಂದು ಕಾಣಿಸುತ್ತಾರೆ. 

ಸಿದ್ಧಾಂತಿ - ನೀವು ವಿದ್ದಾಂಸರೋ ಅಥವಾ ಅವಿದ್ವಾಂಸರೋ? 

ನವೀನ - ನಾವೂ ಸ್ವಲ್ಪ ವಿದ್ವಾಂಸರಾಗಿದ್ದೇವೆ. 

ಸಿದ್ಧಾಂತಿ - ಒಳ್ಳೆಯದು, ವಸಿಷ್ಠ, ಶಂಕರಾಚಾರ್ಯ ಮತ್ತು ನಿಶ್ಚಲದಾಸರ ಪಕ್ಷವನ್ನು ನಮ್ಮ ಮುಂದೆ ಸ್ಥಾಪಿಸಿರಿ; ನಾವು 
ಖಂಡಿಸುತ್ತೇವೆ. ಯಾವನ ಪಕ್ಷ ಸಿದ್ಧವಾಗುವುದೋ, ಅವನೇ ದೊಡ್ಡವನು. ಅವರ ಮತ್ತು ನಿಮ್ಮ ಮಾತು ಅಖಂಡನೀಯವಾಗಿದ್ದಲ್ಲಿ, 
ನೀವು ಅವರ ಯತಿಗಳನ್ನು ಆಧಾರವಾಗಿ ಮಾಡಿಕೊಂಡು, ನಮ್ಮ ಮಾತನ್ನು ಖಂಡಿಸಲಾರಿರೇಕೆ? ಹಾಗೆ ಮಾಡಿದರೆ ಮಾತ್ರ ನಿಮ್ಮ 
ಮತ್ತು ಅವರ ಮಾತು ಮಾನನೀಯವಾದೀತು. ಶಂಕರಾಜಾರ್ಯ-ಮೊದಲಾದವರೇನೋ ಜೈನರ ಮತವನ್ನು ಖಂಡಿಸುವುದಕ್ಕಾಗಿಯೇ 
ಈ ಮತವನ್ನು ಸ್ವೀಕರಿಸಿರಬಹುದು - ಎಂಬ ಊಹೆಯಿದೆ. ಏಕೆಂದರೆ, ದೇಶ-ಕಾಲಗಳಿಗೆ ಅನುಕೂಲವಾಗಿ ತಮ್ಮ ಪಕ್ಷವನ್ನು 
ಸಿದ್ಧಪಡಿಸುವುದಕ್ಕಾಗಿ, ಬಹುಜನ ಚತುರರಾದ ವಿದ್ವಾಂಸರು ತಮ್ಮ ಆತ್ಮನ ಜ್ಞಾಸಕ್ಕೆ ವಿರುದ್ಧವಾಗಿಯೂ ವರ್ಶಿಸು್ತಾರೆ. ಮತ್ತು ಈ 
ಒಪ್ಪತ್ತಿದ್ದರಾದರೆ, ಅವರ ಮಾತು ಸತ್ಯವಾಗಲಾರದು. ಮತ್ತು ನಿಶ್ಚಲದಾಸರ ಪಾಂಡಿತ್ಯವನ್ನು ನೋಡಿರಿ, ಹೀಗಿದೆ-- “ ಜೀವೋ ಬ್ರಹ್ಮಾ 
ಭಿನ್ನಶ್ಯೇತನತ್ವಾತ್‌''. ಅವರು “ವೃತ್ತಿಪ್ರಭಾಕರ''ದಲ್ಲಿ ಜೀವ-ಬ್ರಹ್ಮರ ಏಕತ್ವಕ್ಕೆ ಅನುಮಾನಪ್ರಮಾಣವಾಗಿ “ಚೇತನನಾಗಿರುವುದರಿಂದ. 
ಜೀವನು ಬ್ರಹ್ಮದಿಂದ ಅಿಸ್ನನಾಗಿದ್ದಾನೆ''-ಎಂದು ಬರೆದಿದ್ದಾರೆ. ಇದು ಬಹಳ ಕಡಿಮೆ ತಿಳುವಳಿಕೆಯ ಪುರುಷನ ಮಾತಿಗೆ ಸಮಾನವಾದ 
ವೈಧರ್ಮವು (ವಿರುದ್ಧಗುಣತ್ತವು) ಬೇರ್ಪಡಿಸುವಂತಹದಾಗಿರುತ್ತದೆ. ಉದಾಹರಣೆಗೆ, ಯಾವನಾದರೂ “ಪೃಥಿವಿಯು ಜಲದಿಂದ 
ಅಭಿಸ್ಟವಾಗದೆ'. ಎಂದರೆ, ಹೇಗೆ ಈ ವಾಕ್ಕ ಸಂಗತವಾಗಲಾರದೋ, ಹಾಗೆ ನಿಶ್ಚಲದಾಸರು ಹೇಳಿರುವ ಲಕ್ಷಣವೂ ಕೂಡ ವ್ಯರ್ಥವಾಗಿದೆ. 
ಏಕೆಂದರೆ, ಅಲ್ಪತ್ವ ಅಲ್ಪಜ್ಞ ಮತ್ತು ಭ್ರಾಂತಿಯಕ್ತತ್ವ ಮೊದಲಾದ ಧರ್ಮಗಳು ಜೀವನರಲ್ಲಿದ್ದು ಬ್ರಹಕ್ವ ಮತ್ತು ಸರ್ವಗತತ್ವ, ಸರ್ವಜ್ಞತ್ವ 
ಮತ್ತು ಭ್ರಾಂತಿರಹಿತತ್ವ ಮೊದಲಾದ ವೈಧರ್ಮ್ಮಗಳು ಬ್ರಹ್ಮದಲ್ಲಿದ್ದು ಜೀವನಿಗೆ ವಿರುದ್ಧವಾಗಿವೆ. ಆದುದರಿಂದ ಬ್ರಹ್ಮ ಮತ್ತು ಜೀವರು 
ಜೇರೆ-ಬೇರೆಯಾಗಿದ್ದಾರೆ. ಹೇಗೆ ಗಂಧವತ್ತ್ವ, ಕಠಿನತ್ವ ಮೊದಲಾದುವು ಭೂಮಿಯ ಧರ್ಮಗಳು, ರಸವತ್ತ್ವ, ದ್ರವತ್ವ ಮೊದಲಾದ 
ಜಲದ ಧರ್ಮಕ್ಕೆ ವಿರುದ್ಧವಾಗಿರುವುದರಿಂದ ಪೃಥಿವೀ ಮತ್ತು ಜಲ ಒಂದಲ್ಲ; ಹಾಗೆಯೇ ಜೀವನ ಮತ್ತು ಬ್ರಹ್ಮದ ನಡುವೆ 
ವೈಧರ್ಮವಿರುವುದರಿಂದ, ಜೀವ ಮತ್ತು ಬ್ರಹ್ಮ ಎಂದೂ ಒಂದಾಗಿರಲಿಲ್ಲ ಒಂದಾಗಿಲ್ಲ ಮತ್ತು ಎಂದೂ ಒಂದಾಗುವುದೂ ಇಲ್ಲ. 


ಏಕಾದಶ ಸಮುಲ್ಲಾಸ 20 
ಇಷ್ಟರಿಂದಲೇ ನಿಶ್ಚಲದಾಸರೇ ಮೊದಲಾದವರ ಬಗೆಗೆ ಅವರಲ್ಲಿ ಎಷ್ಟು ಪಾಂಡಿತ್ಕವಿದ್ದಿತೆಂದು ತಿಳಿದುಕೊಳ್ಳಿರಿ. ಮತ್ತು ಯಾವನು 
ಯೋಗವಾಸಿಷ್ಠವನ್ನು ರಚಿಸಿದ್ದಾನೋ, ಅವನು ಯಾವನೋ ಆಧುನಿಕ ವೇದಾಂತಿಯಾಗಿದ್ದನು; ಅದು ವಾಲ್ಮೀಕಿಯ, ವಸಿಷ್ಠರು ಮತ್ತು 
ರಾಮಚಂದ್ರನು ರಚಿಸಿದುದು, ಅಥವಾ ಹೇಳಿದುದು-ಕೇಳಿದುದಲ್ಲ. ಏಕೆಂದರೆ-ಅವರೆಲ್ಲರೂ ವೇದಾನುಯಾಯಿಗಳಾಗಿದ್ದರು; ವೇದಕ್ಕೆ. 
ವಿರುದ್ಧವಾಗಿ ರಚಿಸುವುದೂ, ಹೇಳುವುದೂ ಮತ್ತು ಕೇಳುವುದೂ ಶಕ್ಕವಾಗಿರಲಿಲ್ಲ. 


ವ್ಯಾಸರು ಯಾವ ಶಾರೀರಿಕ ಸೂತ್ರಗಳನ್ನು ರಚಿಸಿದ್ದಾರೋ, ಅವುಗಳಲ್ಲಿಯೂ ಕೂಡ ಜೀವ-ಬ್ರಹ್ಮರ ಏಕತ್ವ ಕಂಡುಬರುತ್ತದೆ, 
ನೋಡಿರಿ 


ಸಂಪದ್ಯಾವಿರ್ಭಾವಃ ಸ್ನೇನಶಬ್ಬಾತ್‌ 11೧11 (ಬೇದಾಂತ- ೪.೪.೧) 
ಬ್ರಾಹ್ಮೇಣ ಜೈಮಿನಿರುಪನ್ಶಾಸಾದಿಭ್ಯ ॥ ೨ (ವೇದಾಂತ:- ೪.೪.೨) 
ಚಿತಿತನ್ಯಾತ್ರೇಣ ತದಾತತ್ವಾದಿತ್ಕೌಡುಲೋಮಿಃ 11 ೩॥ (ವೇದಾಂತಾ:- ೪.೪.೩). 
ಏವಮಪ್ಪುಪನ್ಮಾಸಾತ್‌ ಪೂರ್ವಭಾವಾವಿರೋಧಂ ಬಾದರಾಯಣಃ 11೪11 (ವೇದಾಂತ:-೪.೪.೪). 
ಆತ ಏವ ಚಾನನ್ಯಾಧಿಪತಿಃ ॥1೫॥ (ಜೇದಾಂತ:-೪.೪.೫) 


ಎಂದರೆ ಮೊದಲು ಯಾವನು ಬ್ರಹಸ್ಪರೂಪನಾಗಿದ್ದನೋ, ಆ ಜೀವನು ತನ್ನ ಸ್ವರೂಪವನ್ನು ಪಡೆದುಕೊಂಡು ಪ್ರಕಟನಾಗುತ್ತಾನೆ. 
ಏಕೆಂದರೆ, ಸ್ವ-ಎಂಬ ಶಬ್ದದಿಂದ ತನ್ನ ಬ್ರಹಸ್ಪರೂಪದ ಗ್ರಹಿಕೆಯಾಗುತ್ತದೆ. (೧). 

“ಅಯಮಾತ್ಮಾ ಅಪಹತಪಾಷ್ಶಾ' ಮೊದಲಾದ ಉಪನ್ಯಾಸಗಳಿಂದ, ಐಶ್ವರ್ಯ (ಈಶ್ವರತ್ಟುದ ಪ್ರಾಪ್ತಿಯಾಗುವ ಪರ್ಯಂತ 
ಉಕ್ತವಾಗಿರುವ ಕಾರಣಗಳಿಂದ, ಜೀವನು ಬ್ರಹ್ಮಸ್ವರೂಪದಿಂದ ಸ್ಥಿತನಾಗುತ್ತಾನೆ-ಎಂದು ಜೈಮಿನಿ ಆಚಾರ್ಯರ ಅಭಿಪ್ರಾಯವಿದೆ. (೨) 

ಮತ್ತು ಔಡುಲೋಮಿ ಆಜಾರ್ಯರು, ತದಾತ್ಮಕ್ಕಸ್ಟರೂಪದ ನಿರೂಪಣ ಮೊದಲಾದ, ಬೃಹದಾರಣ್ಯಕದ ಕಾರಣರೂಪವಾದ 
ವಚನಗಳ ಪ್ರಮಾಣದಿಂದ, ಜೀವನು ಮುಕ್ತಿಯಲ್ಲಿ ಚೈತನ್ಯ ಸ್ವರೂಪದಿಂದ ಸ್ಥಿತನಾಿರುತ್ತಾನೆ-ವನ್ನುತ್ತಾರೆ. (೩) 

ವ್ಯಾಸರು ಮೊದಲು ಹೇಳಿರುವ ಈ ಉಪನ್ಯಾಸ ಮೊದಲಾದುದರಿಂದಲೂ, 'ಐಶ್ವರ್ಯ ಪ್ರಾಶ್ರಿಯೆಂಬ ಹೇತುಗಳಿಂದಲೂ. 
ಜೀವನು ಬ್ರಹಸ್ಪರೂಪವಾಗುವುದರಲ್ಲಿ ಅವಿರೋಧವನ್ನು ಅಂಗೀಕರಿಸುತ್ತಾರೆ. (೪) 

ಯೋಗಿಯು ಐಶ್ವರ್ಯಸಹಿತನಾಗಿ (ಈಶ್ವರತ್ವಯುಕ್ತನಾಗಿ) ತನ್ನ ಬ್ರಹಸ್ಪರೂಪವನ್ನು ಪಡೆದುಕೊಂಡು, ಬೇರೆಯ 
ಅಧಿಪತಿಯಿಂದರಹಿತನಾಗಿ, ಎಂದರೆ ಸ್ವತಃ ತಾನೇ ತನ್ನ ಮತ್ತು ಎಲ್ಲರ ಅಧಿಪತಿಯ ರೂಪದಲ್ಲಿ, ಬ್ರಹಸ್ಪರೂಪದಿಂದ ಮುಕ್ತಿಯಲ್ಲಿ 
ಸ್ಥಿತಾಗಿರುತ್ತಾನೆ. (೫). 

ಉತ್ತರ - ಈ ಸೂತ್ರಗಳ ಅರ್ಥ ಈ ರೀತಿಯಲ್ಲಿಲ್ಲ. ಆದರೆ, ಇವುಗಳ ಯಥಾರ್ಥವಾದ ಅರ್ಥ ಹೀಗಿದೆ, ಕೇಳಿರಿ, 
ಎಲ್ಲಿಯವರೆಗೆ ಜೀವನು ತನ್ನ ಸ್ವಕೀಯ ಶುದ್ಧ ಸ್ವರೂಪವನ್ನು ಗಳಿಸಿಕೊಂಡು, ಎಲ್ಲ ಕಶ್ಶಲಗಳಿಂದಲೂ ರಹಿತನಾಗಿ, ಪವಿತ್ರನಾಗುವುದಿಲ್ಲವೋ,. 
ಅಲ್ಲಿಯವರೆಗೆ ಯೋಗದಿಂದ ಐಶ್ವರ್ಯವನ್ನು (ಯೋಗಾಭ್ಯಾಸದಿಂದ ಲಭಿಸುವ, ಇಂದ್ರಿಯಗಳೇ ಮೊದಲಾದುವುಗಳ ಮೇಲಿನ 
ಸ್ವಾಮತ್ರ) ಸಾಧಿಸಿ, ತನ್ನ ಅಂತರ್ಯಾಮೀ ಬ್ರಹವನ್ನು ಪಡೆದುಕೊಂಡು, ಆನಂದದಲ್ಲಿ ಸ್ಥಿತನಾಗಲಾರನು. (೧) 

ಇದೇ ರೀತಿ, ಯೋಗಿಯು ಯಾವಾಗ ಪಾಪ ಮೊದಲಾದುವುಗಳಿಂದ ರಹಿತನಾಗಿ, ಐಶ್ವರ್ಯಯಕ್ತನಾಗುತ್ತಾನೋ, ಆಗ ಮಾತ್ರ 
ಬ್ರಹ್ಮದೊಂದಿಗೆ ಮುಕ್ತಿಯ ಆನಂದವನ್ನು ಅನುಭವಿಸಬಲ್ಲನು-ಈ ರೀತಿ ಜೈಮಿನಿ ಆಜಾರ್ಯರ ಅಭಿಪ್ರಾಯವಿದೆ. (೨). 

ಯಾವಾಗ ಅವಿದ್ಯೆಯೇ ಮೊದಲಾದ ದೋಷಗಳಿಂದ ಬಿಡುಗಡೆ ಹೊಂದಿ, ಶುದ್ಧ ಚೈತನ್ಯ ಮಾತ್ರಸ್ವರೂಪದಿಂದ ಜೀವನು. 
ಸ್ಥಿರನಾಗುತ್ತಾನೋ, ಆಗಮಾತ್ರ “ತದಾತ್ಮಕತ್ವ'ವನ್ನು, ಎಂದರೆ ಬ್ರಹಸ್ಪರೂಪದೊಂದಿಗೆ ಸಂಬಂಧವನ್ನು ಗಳಿಸಿಕೊಳ್ಳತ್ತಾನೆ. (೩) 

ಯಾವಾಗ (ಜೀವನು) ಬ್ರಹ್ಮದೊಂದಿಗೆ ಐಶ್ವರ್ಯವನ್ನೂ (ಆಧ್ಯಾತ್ಮಿಕ ಉತ್ಕೃಷ್ಟ ಭಾವವನ್ನೂ ಮತ್ತು ಪರಿಶುದ್ಧವ್ವ, ವಿವಿಧತತ್ತ್ವ 
ಸಂಬಂಧಿಯೂ ಆದ ವಿಜ್ಞಾನವನ್ನೂ ಗಳಿಸಿಕೊಳ್ಳುತ್ತಾನೋ, ಆಗ ಜೀವಂತನಾಗಿರುವಾಗಲೇ ಜೀವನು]್ಷಾಗುತ್ತಾನೆ. ಆಗ ತನ್ನ ನಿರ್ಮಲವಾದ 
ಮೊದಲ ಸ್ವರೂಪವನ್ನು ಗಳಿಸಿ, ಆನಂದಿತನಾಗುತ್ತಾನೆ. ಎಂದು ವ್ಯಾಸಮುನಿಗಳ ಅಭಿಪ್ರಾಯವಿದೆ. (೪) 

ಯಾವಾಗ ಯೋಗಿಯ ಸಂಕಲ್ಪವು ಸತ್ಯವಾಗುತ್ತದೋ, ಆಗ ಸ್ವತಃ ಪರಮೇಶ್ವರನನ್ನು ಸಾಕ್ಷಾತರಿಸಿಕೊಂಡು, ಮುತ್ತಿ ಸುಖವನ್ನು 





24 ಸತ್ಯ್ಯರ್ಥಪ್ರಕಾಶ 


ಪಡೆಯುತ್ತಾನೆ. ಅಲ್ಲಿ ಸ್ವಾಧೀನನಾಗಿ, ಸ್ವತಂತ್ರವಾಗಿರುತ್ತಾನ. ಹೇಗೆ ಜಗತ್ತಿನಲ್ಲಿ ಒಬ್ಬನು ಮುಖ್ಯ, ಇನ್ನೊಬ್ಬ ಅಮುಖ್ಯನಾಗಿರುತ್ತಾನೋ, 
ಹಾಗೆ ಮುಕ್ತಿಯಲ್ಲಿರುವುದಿಲ್ಲ. ಆದರೆ, ಮುಕ್ತ ಜೀವರೆಲ್ಲರೂ ಒಂದೇ ಸಮನಾಗಿರುತ್ತಾರೆ. (9) ಹೀಗೆ ಅಲ್ಲವಾದರೆ:- 


ನೇತರೋತನುನುಷತ್ತೇಃ 1! ೧॥ (ವೇದಾಂತ :- ೧.೧.೧೬). 
ಭೇದವ್ಯಪದೇಶಾಚ್ಚ 11೨11 (ಬೇದುಂತ - ೧.೧.೧೭) 
ವಿಶೇಷಣಭೇದವೃಪದೇಶಾಭ್ಯಾಂ ಚೆ ನೇತರೌ ॥೩॥ (ಬೇದಾಂತ:-- ೧.೨.೨೨) 
ಅಸ್ತಿನ್ನಸ್ಥ ಚ ತದೋಗ್ಯಂ ಶಾಸ್ತ್ರಿ ॥೪॥ (ಬೇದಾಂತ :-೧.೧.೧೯) 
ಅಂತಸ್ಪದ್ಧರ್ಮೋಪದೇಶಾತ್‌ 1೫ ॥ (ಬೇದಾಂತ - ೧.೧.೨೦). 
ಭೇದವ್ಯಪದೇಶಾಚ್ಛಾನ್ಯ 11೬ ॥| (ಬೇದಾಂತ :- ೧.೧.೨೧) 
ಗುಹಾಂ ಪ್ರವಿಷ್ಟಾವಾತ್ಮೌ ಹಿ ತದ್ವರ್ಶನಾತ್‌ 11೭ 1 (ಜೇದುಂತ - ೧.೨.೧೧) 
ಅನುಪಪತ್ತೇಸ್ತು ನ ಶಾರೀರಃ 11೮! (ವೇದಾಂತ - ೧.೨.೩) 
ಅಂತರ್ಯಾಮೃಭಿದೈವಾದಿಷು ತದ್ಯರ್ಮವ್ಯಪದೇಶಾತ್‌ 1೯11 (ಬೇದುಂತ :- ೧.೨.೧೮) 
ಶಾರೀರಶ್ಟೋಭಯೇಕಪಿ ಹಿ. ಭೇದೇಶೈನಮಧೀಯತೇ 11೧೦॥ (ಬೇದುಂತ- ೧.೨.೨೦) 


ಅರ್ಥ:- ಬ್ರಹ್ಮದಿಂದ ಬೇರೆಯಾದ ಜೀವನು ಸೃಶ್ಟಿಕರ್ಯವಲ್ಲ, ಏಕೆಂದರೆ-ಅಲ್ಬನೂ, (ಅಣುಸ್ವರೂಪನೂ, ಏಕರೇಶೀಯನೂ) ಅಲ್ಪ 
ಸಾಮರ್ಥ್ಯಯುಕ್ತನೂ ಮತ್ತು ಅಲ್ಪಜ್ಜನೂ ಆದ, (ದೇಹದೇಹಾಂತರನಿವಾಸೀ) ಜೀವನಲ್ಲಿ ಸೃಷ್ಟಕರ್ತ್ಯತ್ವ ಸಂಘಟಿಸಲಾರದು. ಆದುದರಿಂದ, 
ಜೀವನು ಬ್ರಹನಲ್ಲ. (೧) 


“ರಸಂ ಹ್ಯೇವಾಯಂ ಲಬ್ಭ್ಯಾತ9ನಂದೀ ಭವತಿ'"- ಇದು ತೈತ್ರಿರೀಯೋಪನಿಷತ್ತಿನ ವಚನವಾಗಿದೆ. ಜೀವ ಮತ್ತು ಬ್ರಹ್ಮ 
ಬೇರೆಯಾಗಿದ್ದಾರೆ. ಏಕೆದರೆ- ಇವರಿಬ್ಬರ ಭೇದವ ಪ್ರತಿಪಾದಿಸಲ್ಪಟ್ಟದೆ. ಹೀಗೆ ಅಲ್ಲವಾಗದ್ದಲ್ಲಿ, ರಸವನ್ನು, ಎಂದರೆ ಆನಂದಸ್ಥರೂಪವಾದ 
ಬ್ರಹ್ಮವನ್ನು ಪಡೆದು, ಜೀವನು ಆನಂದಸ್ಥರೂಪನಾಗುತ್ತಾನೆ-ಎಂಬ, ಸಾಕ್ಷಾತ್ಮಂಿೊಳ್ಳಬೇಕಾದ ಬ್ರಹ್ಮ ಮತ್ತು ಪ್ರಾಪ್ತಿಗಾಗಿ ಸಾಧನೆ 
ಮಾಡುವ ಜೀವರ ನಿರೂಪಣ ಅನ್ವಯಿಸಲಾರದು. ಆದುದರಿಂದ ಜೀವ ಮತ್ತು ಬ್ರಹ್ಮ ಒಂದಲ್ಲ. (೨) 


ದಿವ್ಕೋ ಹೃಮೂರ್ತಃ ಪುರುಷ ಸ. ಬಾಹ್ಮಾಚ್ಸಂತರೋ ಹೃಜಃ | 

ಅಪ್ರಾಜೋ ಹೃಮನಾಃ ಶುಭ್ರೋಂಕ್ಸರಾತ್ಮರತಃ ಪರಃ ॥! (ಮುಂಡಕೋಪನಿಷತ್ತು- ೨.೨.೨) 

ದಿವ್ಯನು, ಶುದ್ಧನು, ಅಕಾರರಹಿತನು, ಸರ್ವದರಲ್ಲಿಯೂ ಪೂರ್ಣನು, ಹೊರಗೆ-ಒಳಗೆ ನಿರಂತರವಾಗಿ ವ್ಯಾಪಕನು, ಅಜನು, 
ಜನನ- ಮರಣ -ಶರೀರಧಾರಣ-ಮೊದಲಾದುವುಗಳಿಂದ ರಹಿತನು, ಶ್ವಾಸ-ಪ್ರಶ್ವಾಸಗಳ ಶರೀರ - ಮನಸ್ಸುಗಳ ಸಂಬಂಧದಿಂದ ರಹಿತನು, 
ಪ್ರಕಾಶ ರೂಪನು - ಈ ಮೊದಲಾದ ವಿಶೇಷಣಗಳು ಪರವಾತ್ರನಿಗೆ ಹೇಳಲ್ಪಟ್ಟಿವೆ. ಮತ್ತು ಅಕ್ಷರವೂ, ನಾಶರಹಿತವೂ ಆದ ಪ್ರಕೃತಿಗಿಂತ. 
ಶ್ರೇಷ್ಠನಾದವನು, ಎಂದರೆ ಸೂಕ್ಷ್ಮನಾದವನು ಜೀವನ; ಅವನಿಗಿಂತಲೂ ಪರಮಾತೃನ್ನ ಶ್ರೇಷ್ಠನು, ಎಂದರೆ ಬ್ರಹ್ಮನ ಸೂಕ್ಷ್ಮವಾಗಿದೆ. 
ಪ್ರಕೃತಿಯಿಂದ ಮತ್ತು ಜೀವರಿಂದ ಬ್ರಹ್ಮದ ಭೇದದ ಪ್ರತಿಪಾದನಗಳಿಗಿರುವ ಕಾರಣಗಳಿಂದ, ಪ್ರಕೃತಿ ಮತ್ತು ಜೀವರಿಂದ ಬ್ರಹ್ಮ. 
ಬೇರೆಯಾಗಿದೆ. (೩). 


ಇದೇ ಸರ್ವವ್ಯಾಪಕ ಬ್ರಹ್ಮದಲ್ಲಿ ಜೀವನ ಯೋಗವನ್ನು ಅಥವಾ ಜೀವನಲ್ಲಿ ಬ್ರಹ್ಮದ ಯೋಗವನ್ನು ಪ್ರತಿಪಾದಿಸಿರುವುದರಿಂದ 
ಜೀವ ಮತ್ತು ಬ್ರಹ್ಮ ಬೇರೆಯಾಗಿದ್ದಾರೆ. ಏಕೆಂದರೆ, ಯೋಗವು (ಎಂದರೆ ಸೇರುವಿಕೆ ಒಂದಕ್ಕಿಂತ ಹೆಚ್ಚು ವಸ್ತುಗಳದ್ದಾಗ ಮಾತ್ರ) ಬೇರೆ 
ಬೇರೆಯ ಪದಾರ್ಥಗಳದು ಮಾತ್ರ ಆಗುತ್ತದೆ. (೪). 

ಈ ಬ್ರಹ್ಮಕ್ಕೆ ಅಂತರ್ಯಾಮಿತ್ವ ಮೊದಲಾದ ಧರ್ಮಗಳನ್ನು ಹೇಳಿದ್ದಾರೆ ಮತ್ತು ಜೀವನಲ್ಲಿ ವ್ಯಾಪಕವಾಗಿರುವುದರಿಂದ, ವ್ಯಾಪ್ಯನಾದ 
ಜೀವನು ವ್ಯಾಪಕವಾದ ಬ್ರಹ್ಮದ ಬೇರೆಯಾಗಿದಾನ.ಏಕೆಂದೆ, ವ್ಯಾಪ್ಯ-ವ್ಯಾಪಕೆ ಸಂಬಂಧವೂ ಭೇದವಿದ್ದಲ್ಲಿ ಅಸ್ವಯಿಸಬಲ್ಲದು. (೫) 

ಹೇಗೆ ಪರಮಾತ್ಮನು ಜೀವಾಂದ ಬೇರೆಯಾದ ಸ್ವರೂಪದಿಂದ ಯುಕ್ತವಾಗಿದ್ದಾನೋ, ಹಾಗೆ ಇಂದ್ರಿಯಗಳು, ಅಂತಃಕರಣಗಳು, 


ಏಕಾದಶ ಸಮುಲ್ಲಾಸ 245 
ಪೃಥಿವೀ-ಮೊದಲಾದ ಭೂತಗಳು, ದಿಕ್ಕುಗಳು, ಮಯು (ಆಕರ್ಷಣಶಕ್ರಿ) ಸೂರ್ಯ-ಮೊದಲಾದುವು, ದಿವೃಗುಣಗಳ ಭೋಗದಿಂದ 
ದೇವತೆಗಳೆಂದು ನಿರ್ದೆಶಿಸಲ್ಪಡುವ ವಿದ್ದಾಂಸರು ಇವರಿಂದಲೂ ಕೂಡ ಪರಮಾತ್ಮನು ಬೇರೆಯಾಗಿದ್ದಾನೆ. (೬) 


“ಗುಹಾಂ ಪ್ರವಿಷ್ಟೌ ಸುಕೃತಸ್ಥ ಲೋಕೇ”- ಮೊದಲಾದ ಉಪನಿಷತ್ತಿನ (ಕಠ: ೩.೧) ವಚನಗಳಿಂದ ಜೀವ ಮತ್ತು 
ಪರಮಾತ್ಮಸ್ಯ ಬೇರೆಯಾಗಿದ್ದಾರೆ-ಎಂದು ಸ್ಪಷ್ಟವಾಗಿದೆ. ಹಾಗೆಯೇ ಉಪನಿಷತ್ತುಗಳಲ್ಲಿ ಬಹಳ ಕಡೆ ತೋರಿಸಿದ್ದಾರೆ. (೭) 


ಶರೀರೇ ಭವಃ ಶಾರೀರಃ”- ಶರೀರಧಾರೀ ಜೀವನು ಬ್ರಹ್ಮವಲ್ಲ. ಏಕೆಂದರೆ, ಬ್ರಹ್ಮದ ಗುಣ, ಕರ್ಮ, ಸ್ವಭಾವಗಳು 
ಜೀವನಿಗೆ ಅನ್ವಯಿಸುವುದಿಲ್ಲ. (೮). 


ಅಧಿದೇವ) ದಿವ್ಯವಾದ ಮನಸ್ಸು-ಮೊದಲಾದುದರಲ್ಲಿಯಾ, ಜ್ಞಾನೇಂದ್ರಿಯಗಳು-ಮೊದಲಾದ ಸಕಲ ವಸ್ತುಗಳಲ್ಲಿಯೂ, (ಅಧಿಭೂತ 
ಪೃಥಿವೀ-ಮೊದಲಾದ ಭೂತಗಳಲ್ಲಿಯೂ, (ಆಧ್ಯಾತ್ಮ ಸಮಸ್ತ ಜೀವರಲ್ಲಿಯೂ ಪರಮಾತ್ಮನು ಅಂತರ್ಯಾಮಿರೂಪಬಿಂದ ಸ್ಥಿತನಾಗಿ್ದಾನೆ. 
ಏಕೆಂದರೆ, ಅದೇ ಪರಮಾತ್ಮನ ವ್ಯಾಪಕತ್ವ ಮೊದಲಾದ ಧರ್ಮಗಳು ಉಪನಿಷತ್ತುಗಳಲ್ಲಿ ಸರ್ವತ್ರ ವಿವರಿಸಲ್ಪಟ್ಟಿವೆ. (೯) 

ಶರೀರಧಾರಿಯಾದ ಜೀವನು ಬ್ರಹವವಲ್ಲ, ಏಕೆಂದರೆ-ಬ್ರಹ್ಮದಿಂದ ಜೀವನ ಭೇದವು ಸ್ವರೂಪದಿಂದ ಸಿದ್ಧವಾಗಿದೆ. (೧೦). 

ಈ ಮೊದಲಾದ ಶಾರೀರಿಕ ಸೂತ್ರಗಳಿಂದಲೂ ಕೂಡ, ಸ್ವರೂಪದಿಂದ ಬ್ರಹ್ಮಮತ್ತು ಜೀವರ ಭೇದ ಸಿದ್ಧವಾಗಿದೆ. ಹಾಗೆಯೇ 
ವೇದಾಂತಿಗಳ ಉಪಕ್ರಮ ಮತ್ತು ಉಪಸಂಹಾರವೂ ಕೂಡ ಅನ್ವಯಿಸಲಾರದು. ಏಕೆಂದರೆ, "ಉಪಕ್ರಮ'-ಎಂದರೆ ಆರಂಭವೂ 
ಬ್ರಹ್ಮದಿಂದ ಮತ್ತು "ಉಪಸಂಹಾರ' ಎಂದರೆ ಪ್ರಳಯ ಕೂಡ ಬ್ರಹ್ಮದಲ್ಲಿಯೇ (ಆಗುತ್ತವೆ) ಎಂದು ಹೇಳುತ್ತಾರೆ. ಬೇರೆಯ ಯಾವುದೇ 
ವಸ್ತುವನ್ನೂ ನೀವು ಒಪ್ಪದೇ ಇರುವಾಗ, ಉತ್ಪತ್ತಿ ಮತ್ತು ಪ್ರಳಯವೂ ಕೂಡ ಬ್ರಹ್ಮದ ಧರ್ಮಗಳಾಗಿ ಹೋಗುತ್ತವೆ. ಮತ್ತು 
ಉತ್ಪತ್ತಿ-ವಿನಾಶರಸಿತ ಬ್ರಹ್ಮದ ಪ್ರತಿಪಾದನವನ್ನು ವೇದಗಳೇ ಮೊದಲಾದ ಸತ್ಯಕಾಸ್ತ್ರಗಳಲ್ಲಿ ಮಾಡಲಾಗಿದೆ; ಅದು ನವೀನ ವೇದಾಂತಿಗಳ 
ಮೇಲೆ ಕನಲುವುದು. ಏಕೆಂದರೆ-ನರ್ವಿಕಾರ, ಅಪರಿಣಾಮಿ, ಶುದ್ಧ ಸನಾತನ, ನಿರ್ಭ್ರಾಂತ ಮೊದಲಾದ ವಿಶೇಷಗಳಿಂದ ಸೂಚ್ಯವಾಗುವ 
ಬ್ರಹ್ಮದಲ್ಲಿ ವಿಕಾರ, ಉತ್ಪತ್ತಿ ಮತ್ತು ಅಜ್ಞಾನ ಮೊದಲಾದುದರ ಸಂಭವ ಯಾವ ರೀತಿಯಲ್ಲಿಯೂ ಉಂಟಾಗಲಾರದು. ಮತ್ತು 
ಉಪಸಂಹಾರ (ಪ್ರಳಯ) ಆದ ಮೇಲೆಯೂ ಬ್ರಹ್ಮ, ಕಾರಣರೂಪವಾದ ಜಡ ಮತ್ತು ಜೀವರು ನಿಃಸಂದೇಹವಾಗಿ ಇದ್ದೇ ಇರುತ್ತಾರೆ. 
ಆದುದರಿಂದ, ಉಪಕ್ರಮ ಮತ್ತು ಉಪಸಂಹಾರವೂ ಕೂಡ ಈ ವೇದಾಂತಿಗಳ ಸಳ್ಳಾದ ಕಲ್ಪನೆ. ಶಾಸ್ತ್ರಗಳು ಮತ್ತು ಪ್ರತ್ಯಕ್ಷ ಮೊದಲಾದ 
ಪ್ರಮಾಣಗಳಿಗೆ ವಿರುದ್ಧವಾದ ಇಂತಹವೇ ಅಶುದ್ಧವಾದ ಬಹಳ ಮಾತುಗಳೂ ಇವರ. ಬಳಿ ಬೇರಯವಿವೆ. 

ಇದರ ನಂತರ ಸ್ವಲ್ಪ ಸ್ವಲ್ಪ ಜೈನರ ಮತ್ತು ಸ್ವಲ್ಪ ಸ್ವಲ್ಪ ಶಂಕರಾಚಾರ್ಯರ ಅನುಯಾಯಿಗಳ ಉಪದೇಶದ ಸಂಸ್ಕಾರಗಳು 
ಆರ್ಯಾವರ್ತದಲ್ಲಿ ಹರಡಿದ್ದವು. ಮತ್ತು ಪರಸ್ಪರ ಖಂಡನ-ಮಂಡನಗಳೂ ನಡೆಯುತ್ತಿದ್ದವು. ಶಂಕರಾಚಾರ್ಯರ ನಂತರ ಮುನ್ನೂರು 
ವರ್ಷಗಳು ಆದ ಮೇಲೆ ಉಜ್ಜಯಿನೀ ನಗರಿಯಲ್ಲಿ ವಿಕ್ರಮಾದಿತ್ಯನು ಪ್ರತಾಪಶಾಲಿಯಾದ ರಾಜನಾದನು. ಅವನು ಸರ್ವರಾಜರುಗಳ 
ಮಧ್ಯೆ ಪ್ರವೃತ್ತವಾಗಿದ್ದ ಯುದ್ಧವನ್ನು ಕೊನೆಮುಟ್ಟಿಸಿ, ಶಾಂತಿಯನ್ನು ಸ್ಥಾಪಿಸಿದನು. ಅವನ ನಂತರ ರಾಜಾ ಭತಾಹರಿಯು ಕಾವ್ಶ 
ಮೊದಲಾದ ಶಾಸ್ತ್ರಗಳಲ್ಲಿಯೂ, ಅನ್ಕ ವಿಷಯಗಳಲ್ಲಿಯೂ ಸ್ವಲ್ಪ ಸ್ವಲ್ಪ ವಿದ್ವಾಂಸೆನಿಸಿದನು. ಅವನು ವೈರಾಗ್ಯವಂತನಾಗಿ ರಾಜ್ಯವನ್ನು 
ಬಟ್ಟುಬಟ್ಟನು. ವಿಕ್ರಮಾದಿತ್ಯನ ನಂತರ ಐನೂರು ವರ್ಷಗಳಾದ ಮೇಲೆ ರಾಜಾಭೋಜನು ಬಂದನು. ಅವನು ಅಲ್ಲ ಸ್ವಲ್ಪ ವ್ಯಾಕರಣದ 
ಮತ್ತು ಕಾವ್ಯಾಲಂಕಾರ ಮೊದಲಾದುದರ ಎಷ್ಟು ಪ್ರಚಾರವನ್ನು ಮಾಡಿದನೆಂದರೆ, ಅವನ ರಾಜ್ಯದಲ್ಲಿ ಕುರಿ, ಮೇಕೆಗಳನ್ನು ಮೇಯಿಸುವವನಾದ. 
ಕಾಳಿದಾಸನೂ ಕೂಡ 'ರಘುವುಂಶ' ಕಾವ್ಯದ ಕರ್ತೃವಾದನು. ಯಾವನೇ ಆದರೂ ಒಳ್ಳೆಯ ಶ್ಲೋಕವನ್ನು ರಚಿಸಿ, ಭೋಜರಾಜರ ಬಳಿಗೆ 
ತೆಗೆದುಕೊಂಡು ಹೋದರೆ, ಅವನಿಗೆ ಬಹಳ ಧನವನ್ನು ಕೊಡುತ್ತಿದ್ದರು ಮತ್ತು ಗೌರವ ಲಭಿಸುತ್ತಿದ್ದಿತು. ಅ ಮೇಲೆ, ರಾಜರುಗಳೂ, 
ಶ್ರೀಮಂತರೂ ಓದುವುದನ್ನೇ ಬಿಟ್ಟುಬಿಟ್ಟರು. 

ಶಂಕರಾಚಾರ್ಯರಿಗಿಂತ ಮೊದಲು, ವಾಮಮಾರ್ಗಿಗಳ, ನಂತರ ಶೈವಮೊದಲಾದ ಸಂಪ್ರದಾಯಸ್ಥರಾದ ಮತೀಯರೂ ಇದ್ದರೂ 
ಕೂಡ, ಅವರ ಬಲ ಹೆಚ್ಚಾಗಿಲಿಲ್ಲ. ಮಹಾರಾಜಾ ವಿಕ್ರಮಾದಿತ್ಯನಿಂದ ಆರಂಭಿಸಿ, ಶೈವರ ಬಲ ಹೆಚ್ಚುತ್ತಾ ಬಂದಿತು. ಶೈವರಲ್ಲಿ 
ಪಾಶುಪತ ಮೊದಲಾದ ಬಹಳ ಶಾಖೆಗಳು ವಾಮ-ಮಾರ್ಗಿಗಳಲ್ಲಿನ ದಶಮಹಾವಿದ್ಯೆ ಮೊದಲಾದ ಶಾಖೆಗಳಂತೆಯೇ ಹೊರಟಿದ್ದವು. 
ಜನರು ಶಂಕರಾಚಾರ್ಯರನ್ನು ಶಿವನ ಅವತಾರವೆಂದು ಪರಿಗಣಿಸಿದರು. ಅವರ ಅನುಯಾಯಿಗಳಾದ ಸಂಸ್ಯಾಸಿಗಳೂ ಕೂಡ ಶೈವ 
ಮತದಲ್ಲಿ ಪ್ರವೃತ್ತರಾದರು ಮತ್ತು ವಾಮಮಾರ್ಗಿಗಳನ್ನೂ ಕೂಡ ಸೇರಿಸಿಕೊಳ್ಳುತ್ತಾ ಹೋದರು. ವಾಮರಾರ್ಗಿಗಳು ಶಿವನ ಪತ್ನಿಯಾದ. 
ದೇವಿಯ ಉಪಾಸಕರೂ ಮತ್ತು ಶೈವರು ಮಹಾದೇವನ ಉಪಾಸಕರೂ ಆದರು. ಈ ಇಬ್ಬರೂ ರುದ್ರಾಕ್ಷ ಮತ್ತು ಭಸ್ಯವನ್ನು ಇಂದಿನವರೆಗೂ 
ಧರಿಸುತ್ತಾರೆ. ಆದರೆ, ವಾಮಮಾರ್ಗಿಗಳು ಎಷ್ಟು ವೇದ ವಿರೋಧಿಗಳಾಗಿದ್ದಾರೋ, ಶೈವರು ಅಷ್ಟು ವಿರೋಧಿಗಳಾಗಿಲ್ಲ. 


ಥಿಕ್‌ ಧಿಕ ಕಪಾಲಂ ಭಸ್ಯರದ್ರಾಕ್ಷವಿಹೀನಮ್‌ ॥ ೧ ॥ 


246 ಸತ್ಯಾರ್ಥಪ್ರಕಾಶ 
ರುದ್ರಾಕ್ಷಾನ್‌ ಕಂಠದೇಶೇ ದಶನಪರಿಮಿತಾನ್‌ ಮಸ್ತಕೇ ವಿಂಶತಿ ದ್ವೇ 
ಷಟ್‌. ಷಟ್‌ ಕರ್ಣಪ್ರದೇಶೇ ಕರಯುಗಲಗತಾನ್‌ ದ್ವಾರಶಾನ್ವ್ಯಾದಶೈವ 1 
ಬಾಹ್ಹೋರಿಂಜೋಃ ಕಲಾಭಿಃ ಪೃಥಗಿತಿ ಗದಿತಮೇಕಮೇವಂ ಶಿಖಾಯಾಂ 
ವಕ್ಷಸೃಪ್ಟಾಧಿಕಂ ಯಃ ಕಲಯತಿ ಶತಕಂ ಸ. ಸ್ಥೆಯಂ ನೀಲಕಂಠಃ 11 


ಈ ಮೊದಲಾದ ಅನೇಕ ವಿಧದ ಶ್ಲೋಕಗಳನ್ನು ಈ ಜನರು ರಚಿಸಿದರು ಮತ್ತು “ಯಾವನ ಕಪಾಲದಲ್ಲಿ ಭಸ್ಮಮತ್ತು ಕಂಠದಲ್ಲಿ 
ರುದ್ರಾಕ್ಷವಿಲ್ಲವೋ, ಅವನಿಗೆ ಧಿಕ್ಕಾರವಿದೆ. “ತಂ. ತ್ಮ ಜೇದಂತ್ಯಜಂ ಯಥಾ"- ಅವನನ್ನು ಚಾಂಡಾಲನಿಗೆ ಸಮನೆಂದು 
ತ್ಯಜಿಸಬೇಕು. (೧). 

ಯಾವನು ಕಂಠದಲ್ಲಿ ಮೂವತ್ತು ತಲೆಯಲ್ಲಿ ನಾಲ್ವತ್ತು, ಕಿವಿಗಳಲ್ಲಿ ಆರು-ಆರು, ಕರಗಳಲ್ಲಿ ಹನ್ನೆರಡು-ಹನ್ನೆರಡು, ಭುಜಗಳಲ್ಲಿ 
ಹದಿನಾರು-ಹದಿನಾರು, ಶಿಖೆಯಲ್ಲಿ ಒಂದು ಮತ್ತು ಹೃದಯದಲ್ಲಿ ನೂರೆಂಟು ರುದ್ರಾಕ್ಷಗಳನ್ನು ಧರಿಸುತ್ತಾನೋ, ಅವನು ಸಾಕ್ಷಾತ್‌ 
ಮಹಾದೇವನಂತೆಯೇ ಇರುತ್ತಾನೆ. (೨) 

ಹೀಗೆಯೇ ಶಾಕ್ತರೂ ಕೂಡ ಒಪ್ಪತ್ತಾರೆ. ಆ ಮೇಲೆ ಈ ವಾಮಮಾರ್ಗಿಗಳೂ ಮತ್ತು ಶೈವರೂ ಸಮೃತರಾಗಿ ಭಗ-ಲಿಂಗದ 
ಸ್ಥಾಪನೆಯನ್ನು ಮಾಡಿದರು; ಅವನ್ನು ಜಲಧಾರೀ ಮತ್ತು ಲಿಂಗವೆನ್ನುತ್ತಾರೆ. ಮತ್ತು ಅದರ ಪೂಜೆಯನ್ನು ಮಾಡತೊಡಗಿದರು. ನಾವು 
ಈ ಪಾಮರತನದ ಕೆಲಸವನ್ನೇತಕ್ಕೆ ಮಾಡುತ್ತೇವೆ-ಎಂದು ಅ ನಿರ್ಲಜ್ಜರಿಗೆ ಸ್ವಲ್ಪವೂ ನಾಚಿಕೆಯಾಗಲಿಲ್ಲ. ಯಾವನೋ ಕವಿ “ಸ್ಥಾರ್ಥೀ 
ದೋಷಂ ನ ಪಶ್ಯತಿ” - ಎಂದಿದ್ದಾನೆ. ಸ್ವಾರ್ಥೀ ಜನರು ತಮ್ಮ ಸ್ವಾರ್ಥ ಸಿದ್ಧಿಮಾಡಿಕೊಳ್ಳುವಲ್ಲಿ ದುಷ್ಟ ಕರ್ಮಗಳನ್ನೂ ಕೂಡ 
ಶ್ರೇಷ್ಠವೆಂದೊಪ್ಪಿಕೊಂಡು, ದೋಷವನ್ನು ನೋಡುವುದಿಲ್ಲ. ಅದೇ ಶಿಲೆ-ಮೊದಲಾದುದರ ಪ್ರತಿಮೆಗಳ ಮತ್ತು ಭಗ-ಲಿಂಗದ ಪೂಜೆಯಲ್ಲಿ 
ಸಮಸ್ತ ಧರ್ಮ, ಅರ್ಥ, ಕಾಮ, ಮೋಕ್ಷ ಮೊದಲಾದ ಸಿದ್ಧಿಗಳನ್ನೂ ತಿಳಿಯತೊಡಗಿದರು. 

ಯಾವಾಗ ಜೈನರು ರಾಜಭೋಜರ ನಂತರ ತಮ್ಮಮಂದಿರಗಳಲ್ಲಿ ಮೂರ್ತಿ ಸ್ಥಾಪನೆ, ದರ್ಶನ ಮತ್ತು ಸ್ವರ್ಶನಕ್ಕಾಗಿ ಬರಲು-ಹೋಗಲು 
ಆರಂಭಿಸಿದರೋ, ಆಗ ಈ ಪೋಪರ ಹಿಂಬಾಲಕರೂ ಕೂಡ ಜೈನಮಂದಿರಕ್ಕೆ ಹೋಗಲೂ, ಬರಲೂ ಹತ್ತಿದರು. ಮತ್ತು ಅತ್ತ 
ಪಶ್ಚಿಮದಲ್ಲಿ ಅನ್ಕರ ಮತಗಳು ಹಲವು ಉದ್ಭವಿಸಿದವು ಮತ್ತು ಯವನರೂ ಕೂಡ ಆರ್ಯಾವರ್ತಕ್ಕೆ ಬರಲು-ಹೋಗಲುತೊಡಗಿದರು. 
ಆಗ ಪೋಪರುಗಳು ಈ ಶ್ಲೋಕವನ್ನು ರಚಿಸಿದರು:- 

ನ. ವದೇದ್ಯಾವನೀಂ ಭಾಷಾಂ ಪ್ರಾಜೈಃ ಕಂಠಗತೈರಪಿ 1 
ಹಸ್ತಿನಾ ತಾಡ್ಮ ಮಾನೋಜಪಿ ನ. ಗಚ್ಛೀಚ್ಛೈನಮಂದಿರಮ್‌ ॥। 

ಎಷ್ಟೇ ದುಃಖ ಬೇಕಾದರೂ ಬರಲಿ, ಮತ್ತು ಪ್ರಾಣವು ಕಂಠಗತವಾಗಿ ಬೇಕಾದರೂ ಇರಲಿ; ಎಂದರೆ, ಸಾವಿನ ಸಮಯವೇ 
ಬಂದಿರಲೊಲ್ಲದೇಕೆ, ಹಾಗಿದ್ದರೂ, ಯಾವನೀ ಭಾಷೆಯನ್ನು ಎಂದರೆ,- ಮ್ಲೇಚ್ಛಭಾಷೆಯನ್ನು ಬಾಯಿನಿಂದಾಡಬಾರದು. ಮತ್ತು ಮದವೇರಿದ. 
ಆನೆ ಕೊಲ್ಲಲು ಅಟ್ಟಿಸಿಕೊಂಡು ಬರುತ್ತಿರಲೊಲ್ಲದೇಕೆ, ಮತ್ತು ಜೈನ ಮಂದಿರ ದೊಳಹೋದರೆ ಪ್ರಾಣ ಉಳಿಯವುದಾದರೂ ಕೂಡ, 
ಜೈನ ಮಂದಿರದಲ್ಲಿ ಪ್ರವೇಶ ಮಾಡಬಾರದು. ಆದರೆ, ಜೈನಮಂದಿರದಲ್ಲಿ ಪ್ರವೇಶ ಮಾಡಿ ಉಳಿಯುವುದಕ್ಕಿಂತ, ಆನೆಯ ಮುಂದೆ. 
ಹೋಗಿ ಸತ್ತು ಹೋಗುವುದು ಒಳ್ಳೆಯದು. ಇಂತಿಂತಹ ಉಪದೇಶಗಳನ್ನು ಶಿಷ್ಕರಿಗೆ ಮಾಡತೊಡಗಿದರು. ಅವರನ್ನು ಯಾವನಾದರೂ 
"ನಿಮ್ಮ ಮತಕ್ಕೆ ಯಾವುದಾದರೂ ಮಾನನೀಯ ಗ್ರಂಥದ ಪ್ರಮಾಣವೂ ಇದೆಯೇ?' ಎಂದು ಪ್ರಮಾಣವನ್ನು ಕೇಳಿದರೆ, "ಹೌದು, 
ಇದೆ'. ಎನ್ನುತ್ತಿದ್ದರು. ಅವರು “ತೋರಿಸಿರಿ'.- ಎಂದು ಹೇಳಿದಾಗ, ಮಾರ್ಕಂಡೇಯಪುರಾಣ-ಮೊದಲಾದುದರ ವಚನಗಳನ್ನು 
ಉದ್ಭರಸತ್ತಿದ್ದರು ಮತ್ತು ದುರ್ಗಾಪಾಠದಲ್ಲಿ ಬರೆದಿರುವಂತೆ ದೇವಿಯ ವರ್ಣನೆಯನ್ನು ಮಾಡುತ್ತಿದ್ದರು. 
ಅದರ ಸಮಾಚಾರವು ಭೋಜರಾಜರಿಗೆ ತಿಳಿದು, ಆ ಪಂಡಿತರಿಗೆ ಕೈಗಳನ್ನು ಕತ್ತರಿಸುವ ಶಿಕ್ಷೆಯನ್ನು ವಿಧಿಸಿದರು ಮತ್ತು 
ಅವರಿಗೆ-“ಯಾವನಾದರೂ ಕಾವ್ಯ ಮೊದಲಾದ ಗ್ರಂಥಗಳನ್ನು ರಚಿಸುವುದಾದರೆ, ಅವನು ತನ್ನ ಹೆಸರಿನಿಂದ ರಚಿಸಬೇಕು; ಯಷಿ-ಮುನಿಗಳ 
ಹೆಸರಿನಿಂದಲ್ಲ''-ಎಂದು ಆಜ್ಞಾಪಿಸಿದರು. 

ಯಾವುದು ಗ್ವಾಲಿಯರ್‌ ರಾಜ್ಯದ 'ಛಿಂಡ್‌' ಎಂಬ ನಗರದ ತಿವಾರೀ ಬ್ರಾಹ್ಮಣರ ಮನೆಯಲ್ಲಿದೆಯೋ, ಯಾವುದನ್ನು 


ಏಕಾದಶ ಸಮುಲ್ಲಾಸ 247 
ಲಖುನಾದರಾವ್‌ ಸಾಹೇಬರು ಮತ್ತು ಅವರ ಗುಮಾಸ್ತೆ ರಾಮದಯಾಳ ಚೌಬೆಯವರು ತಮ್ಮ ಕಣ್ಣಿನಿಂದ ನೋಡಿದ್ದಾರೋ, ಅಂತಹ 
ಭೋಜರಾಜರು ರಬೆಸಿದ “ಸಂಜೀವಿನೀ?- ಎಂಬ"ೆಸರಿನ ಇತಿಹಾಸದಲ್ಲಿ ಈ ಸಂಗತಿಯನ್ನು ಬರೆದಿದ್ದರೆ. ಆದರಲ್ಲಿ ಸ್ಪಷ್ಟವಾಗಿ-“ವ್ಯಾಸರು 
ನಾಲ್ಕುನೂರು ಮತ್ತು ಅವರ ಶಿಷ್ಯರು ಐದುಸಾವಿರದ ಆರುನೂರು ಶ್ಲೋಕಗಳಿಂದ ಕೂಡಿದ, ಎಂದರೆ, ಎಲ್ಲಸೇರಿ ಹತ್ತು ಸಾವಿರ 
ಶ್ಲೋಕಗಳ ಪ್ರಮಾಣದ ಭಾರತವನ್ನು ಬರೆದಿದ್ದರು. ಅದು ಮಹಾರಾಜ ವಿಕ್ರಮಾದಿತ್ಯನ ಕಾಲದಲ್ಲಿ ಇಪ್ಪತ್ತು ಸಾವಿರವಾಯಿತು. 
ಮಹಾರಾಜಾಛೋಜರು “ನನ್ನ ತಂದೆಯವರ ಕಾಲದಲ್ಲಿ ಇಪ್ಪತ್ತೈದು ಸಾವಿರವಾಯಿತು. ಮತ್ತು ಈಗ ನನ್ನ ಮಧ್ಯ ವಯಸ್ಸಿನಲ್ಲಿ 
ಮೂವತ್ತು ಸಾವಿರ ಶ್ಲೋಕಯುಕ್ತವಾದ ಮಹಾಭಾರತದ ಪುಸ್ತ ಸಿಕತದೆ. ಹೀಗೆಯೇ ಬೆಳೆಯತ್ತಾ ಹೋದರೆ, ಮಹಾಭಾರತದ ಪುಸ್ತಕ 
ಒಂದು ಒಂಟೆಯ ಹೊರೆಯಾಗಿ ಹೋಗುವುದು”. - ಎನ್ನುತ್ತಾರೆ. ಮತ್ತು ಖುಷಿ ಮುನಿಗಳ ಹೆಸರಿನಿಂದ ಪುರಾಣಗಳೇ ಮೊದಲಾದ. 
ಗ್ರಂಥಗಳನ್ನು ರಚಿಸುವವರಾದರೆ, ಆರ್ಯಾವರ್ತೀಯರಾದ ಜನರು ಭ್ರಮಜಾಲದಲ್ಲಿ ಬಿದ್ದು, ವೈದಿಕಧರ್ಮಹೀನರಾಗಿ, ಭ್ರಷ್ಟರಾಗಿ 
ಹೋಗುವರು''- ಎಂದು ಸ್ಪಷ್ಟವಾಗಿ ಬರೆದಿದ್ದಾರೆ. ಇದರಿಂದ, ಭೋಜರಾಜರಿಗೆ ಸ್ವಲ್ಪ ಸ್ವಲ್ಪ ವೇದಗಳ ಸಂಸ್ಕಾರವಿದ್ದತೆಂದು. 
ಗೊತ್ತಾಗುತ್ತದೆ. ಇವರು ತಮ್ಮ “ಭೋಜಪ್ರಬಂಧ'ದಲ್ಲಿ ಹೀಗೆ ಬರೆದಿದ್ದಾರೆ: 


ಘಟ್ಟೈಕಯಾ ಕ್ರೋದಕ್ಕೆಕಮತ್ಕಃ ಸುಕೃತ್ತಿಮೋ ಗಚ್ಛತಿ ಚಾರುಗತ್ಕಾ | 
ವಾಯುಂ ದದಾತಿ ವ್ಯಜನಂ ಸುಪುಷ್ಕಲಂ ವಿನಾ ಮನುಷ್ಯೇಣ ಚಲತ್ಕಜಸ್ತಮ್‌ ॥1 


ರಾಜಾಭೋಜರ ರಾಜ್ಯದಲ್ಲಿ ಮತ್ತು ಸಮೀಪದಲ್ಲಿ ಕುದುರೆಯ ಆಕಾರದ, ಯಂತ್ರ ಕಲಾಯುಕ್ತವಾದ, ಒಂದು ಲಘು ಘಟಿಕೆಯಲ್ಲಿ" 
ಹನ್ನೊಂದು ಕ್ರೋಶಗಳಷ್ಟು, ಮತ್ತು ಒಂದು ಘಂಟೆಯಲ್ಲಿ ಇಪ್ಪೇತ್ತೇಳೂವರೆ ಕ್ರೋಶದಷ್ಟು ದೂರ ಹೋಗುವ ಒಂದು ಯಾನವನ್ನು 
ರಚಿಸಿದ್ದಂತಹ ಶಿಲ್ಪಿ ಜನರಿದ್ದರು. ಆ ಯಾನವು ಭೂಮಿಯ ಮೇಲೆಯೂ ಮತ್ತು ಅಂತರಿಕ್ಷದಲ್ಲಿಯೂ ಕೂಡ ನಡೆಯುತ್ತಿದ್ದಿತು. ಮತ್ತು 
ಎರಡನೆಯದಾಗಿ, ಮನುಷ್ಯನು ಸಂಚಾಲನಮಾಡದೆ, ಕರಾಯಂತ್ರದ ಬಲದಿಂದ ನಿರಂತರವೂ ಚಲಿಸುವ ಮತ್ತು ಪುಷ್ಕಳವಾದ ವಾಯವನ್ನು 
ಕೊಡುವ ಬೀಸಣಿಗೆಯನ್ನು ರಚಿಸಿದ್ದರು. ಈ ಎರಡು ಪದಾರ್ಥಗಳೂ ಇಂದಿನವರೆಗೆ ಇರುತ್ತಿದ್ದರೆ, ಐರೋಪ್ಯರು ಅಭಿಮಾನದಿಂದ 
ಇಷ್ಟು ಉಬ್ಬಿ ಹೋಗುತ್ತಿರಲಿಲ್ಲ. 


ಪೋಪರು ತಮ್ಮ ಶಿಷ್ಕರು ಜೈನರ ಬಳಿ ಹೋಗದಂತೆ ತಡೆಯತೊಡಗಿದರೂ ಕೂಡ, ದೂರ ಉಳಿಯಲಾರದೇ ಹೋದರು. 
ಮತ್ತು ಜೈನರ ಕಥೆಗೆ ಕೂಡ ಜನರು ಹೋಗತೊಡಗಿದರು. ಜೈನರ ಪೋಷರು ಈ ಪೌರಾಣಿಕ ಪೋಪರ ಶಿಷ್ಯರುಗಳನ್ನು ದಾರಿ. 
ತಪ್ಪಿಸಹತ್ತಿದರು. ಆಗ ಪೌರಾಣಿಕರು -“ಇದಕ್ಕೇನಾದರೂ ಉಪಾಯಮಾಡಬೇಕು. ಇಲ್ಲವಾದರೆ ನಮ್ಮ ಶಿಷ್ಕರು ಜೈನರಾಗಿ ಹೋಗುವರು”.- 
ಎಂದು ಆಲೋಚಿಸಿದರು. ಆ ಮೇಲೆ ಪೋಪರು -“ಜೈನರಂತೆ ನಮ್ಮ (ದೇವರ) ಅವತಾರಗಳನ್ನೂ, ಮಂದಿರಗಳನ್ನೂ ಮೂರ್ತಿಗಳನ್ನೂ 
ಮತ್ತು ಕಥಾ - ಪುಸ್ತಕಗಳನ್ನೂ ರಚಿಸಬೇಕು”. ಎಂದೇ ಸೂಚಿಸಿದರು. ಈ ಜನರು ಜೈನರ ಇಪ್ಪತ್ತುನಾಲ್ಕು ತೀರ್ಥಂಕರರಿಗೆ ಸಮನಾಗಿ 
ಇಪ್ಪತ್ತುನಾಲ್ಕು ಅವತಾರಗಳನ್ನೂ, ಮಂದಿರಗಳನ್ನೂ ಮತ್ತು ಮೂರ್ತಿಗಳನ್ನೂ ನಿರ್ಮಿಸಿದರು. ಮತ್ತು ಹೇಗೆ ಜೈನರ ಪೂರ್ವ ಮತ್ತು 
ಉತ್ತರ ಪುರಾಣಗಳು-ಮೊದಲಾದುವು ಇವೆಯೋ, ಹಾಗೆ ಹದಿನೆಂಟು ಪುರಾಣಗಳನ್ನು ರಚಿಸತೊಡಗಿದರು 


ಎಂಬ ಕಾರಣದಿಂದ ಅವುಗಳಲ್ಲಿ ತಮ್ಮ ಹೆಸರುಗಳನ್ನು ಸೂಚಿಸಲಿಲ್ಲ. ಆದರೆ ವ್ಯಾಸರೇ ಮೊದಲಾದ ಖುಷಿ-ಮುನಿಗಳ ಹೆಸರುಗಳನ್ನು 
ಕೊಟ್ಟು ಪುರಾಣಗಳನ್ನು ರಚಿಸಿದರು. ಇವುಗಳ ಹೆಸರುಗಳನ್ನೂ ಕೂಡ ವಸ್ತುತಃ “ನವೀನಗಳು”-ಎಂದು ಇಡಬೇಕಾಗಿದ್ದಿತು. ಆದರೆ, 
ಯಾವನಾದರೂ ಬಡವನು ತನ್ನ ಮಗನಿಗೆ ಮಹಾರಾಜಾಧಿರಾಜನೆಂದು ಹೆಸರನ್ನು ಇಡುವಂತೆ, ಯಾರಾದರೂ ಆಧುನಿಕ ವಸ್ತುವಿಗೆ 
ಸನಾತನವೆಂದು ಹೆಸರಿಟ್ಟರೆ, ಆಶ್ಚರ್ಯವೇನು? ಈಗ, ಇವರ ನಡುವೆ ಹೇಗೆ ಪರಸ್ಪರ ವಿವಾದಗಳಿವೆಯೋ, ಹಾಗೆಯೇ ಪುರಾಣಗಳಲ್ಲಿಯೂ 


ನೋಡಿರಿ! ದೇವೀಭಾಗವತದಲ್ಲಿ, ಯಾವಳನ್ನು ಶ್ರೀಪುರದ ಸ್ವಾಮಿನೀ ಎಂದು ಬರೆದಿದ್ದಾರೋ, ಅವಳೇ ಸಮಸ್ತ ಜಗತ್ತನ್ನೂ 
ರಚಿಸಿದಳು ಮತ್ತು ಬ್ರಹ್ಮಾ ವಿಷ್ಣು ಮತ್ತು ಮಹಾದೇವರನ್ನೂ ಅವಳೇ ಸೃಜಿಸಿದ್ದಾರೆ. ಯಾವಾಗ ಆ ದೇವಿಗೆ ಇಚ್ಛಿಯಾಯಿತೋ, ಆಗ 


* ಎರಡೂವರೆ ಘಟಿಕೆಗಳಿಗೆ ಒಂದು ಘಂಟಿ; ಒಂದು ಕ್ರೋಶಮೆದರೆ ಸುಮಾರು ಮೂರು ಮೈಲಿಗಳು. 





248 ಸತ್ಯಾರ್ಥಪ್ರಜಾಶ 
ಅವಳು ತನ್ನ ಕೈಯನ್ನುಜ್ಜಿದಳು. ಅದರಿಂದ ಕೈಯಲ್ಲಿ ಒಂದು ಗಾಯವಾಯಿತು. ಅದರಿಂದ ಬ್ರಹ್ಮನ ಉತ್ಪತ್ತಿಯಾಯಿತು. ದೇವಿಯು 
ಅವನಿಗೆ -“ನೀನು ನನ್ನೊಂದಿಗೆ ವಿವಾಹ ಮಾಡಿಕೋ?.- ಎಂದಳು. ಬ್ರಹ್ಮನು -“ನೀನು ನನ್ನ ತಾಯಿಯಾಗಿರುವೆ. ನಾನು ನಿನ್ನೊಂದಿಗೆ 
ವಿವಾಹ ಮಾಡಿಕೊಳ್ಳಲಾರೆನು””.- ಎಂದನು. ಇದನ್ನು ಕೇಳಿ ಮಾತೆಗೆ ಕೋಪವೇರಿತು. ಮತ್ತು ಮಗನನ್ನು ಭಸ್ಯವಾಗಿ ಮಾಡಿಬಿಟ್ಟಳು. 
ಮತ್ತು ಮರಳಿ ಕೈಗಳನ್ನುಜ್ಜಿ ಅದೇ ರೀತಿ ಎರಡನೆಯ ಮಗನನ್ನು ಸೃಜಿಸಿದಳು. ಅವನಿಗೆ ವಿಷ್ಣುವೆಂದು ಹೆಸರಿಟ್ಟಳು. ಅವನಿಗೂ ಅದೇ 
ರೀತಿ ಹೇಳಿದಳು. ಅವನೂ ಒಪ್ಪಲಿಲ್ಲವಾದುದರಿಂದ ಅವನನ್ನೂ ಭಸ್ಮ ಮಾಡಿಬಿಟ್ಟಳು. ಮತ್ತೆ, ಅದೇ ರೀತಿ ಮೂರನೆಯ ಮಗನನ್ನು 
ಉತ್ಪನ್ನಮಾಡಿದಳು. ಅವನಿಗೆ ಮಹಾದೇವನೆಂದು ಹೆಸರನ್ನಿಟ್ಟಳು. ಮತ್ತು ಅವನಿಗೆ “ನೀನು ನನ್ನೊಂದಿಗೆ ವಿವಾಹ ಮಾಡಿಕೋ"-ಎಂದಳು. 
ಮಹಾದೇವನು-"ಾನು ನಿನ್ನೊಂದಿಗೆ ವಿವಾಹ ಮಾಡಿಕೊಳ್ಳಲಾರೆ. ನೀನು ಬೇರೆ ಸ್ತಿಯ ಶರೀರವನ್ನು ಧರಿಸು'.- ಎಂದನು. ದೇವಿಯು 
ಹಾಗೆಯೇ ಮಾಡಿದಳು. ಆಗ ಮಹಾದೇವನು-“ಈ ಎರಡು ಕಡೆ ಬೂದಿಯಂತೆ ಬಿದ್ದಿರುವುದೇನು”?-ಎಂದು ಕೇಳಿದನು. 
ದೇವಿಯು-“ಇವರಿಬ್ಬರೂ ನಿನ್ನ ಸಹೋದರರು. ಇವರು ನನ್ನ ಆಜ್ಞೆಯನ್ನು ಪಾಲಿಸಲಿಲ್ಲವಾದುದರಿಂದ, ಭಸ್ಮ ಮಾಡಿಬಿಟ್ಟೆನು”.- 
ಎಂದಳು. ಮಹಾದೇವನು-“ನಾನು ಒಂಟಿಯಾಗಿ ಏನನ್ನು ತಾನೇ ಮಾಡಬಲ್ಲೆನು? ಇವರನ್ನು ಜೀವಂತರನ್ನಾಗಿ ಮಾಡು, ಹಾಗೂ 
ಇನ್ನಿಬ್ಬರು ಸ್ತ್ರೀಯರನ್ನು ನಿರ್ಮಿಸು. ಮೂವರ ವಿವಾಹಗಳೂ ಮೂವರೊಂದಿಗೆ ಆಗುವವು'”.- ಎಂದನು. ದೇವಿಯು ಹಾಗೆಯೇ 
ಮಾಡಿದಳು. ಆ ಮೇಲೆ ಮೂವರೊಂದಿಗೆ ಮೂವರ ವಿವಾಹಗಳೂ ಆದವು”.- ಎಂದು ಬರೆದಿದೆ. 

ಭಲೇ। ತಾಯಿಯೊಂದಿಗೆ ಮದುವೆ ಮಾಡಿಕೊಳ್ಳಲಿಲ್ಲ; ತಂಗಿಯೊಂದಿಗೆ ಮಾಡಿಕೊಂಡು ಬಿಟ್ಟನು! ಇದನ್ನು ಉಚಿತವೆಂದು 
ತಿಳಿಯಬೇಕೇ? “ಆ ಮೇಲೆ, ಇಂದ್ರ-ಮೊದಲಾದವರನ್ನು ಸೃಜಿಸಿದಳು. ಬ್ರಹ್ಮ, ವಿಷ್ಣು, ರುದ್ರ ಮತ್ತು ಇಂದ್ರ-ಇವರನ್ನು ಪಲ್ಲಕ್ಕಿ 
ಹೊರುವ ಭೋಯಿಗಳನ್ನಾಗಿ ಮಾಡಿದಳು”.- ಈ ಮೊದಲಾಗಿ ಸುಳ್ಳು ಮಾತುಗಳನ್ನು ಉದ್ದುದ್ದ-ಅಗಲಗಲವಾಗಿ ಮನ ಬಂದಂತೆ 
ಬರೆದಿದ್ದಾರೆ. ಯಾರಾದರೂ ಅವರನ್ನು “ಆ ದೇವಿಯ ಶರೀರವನ್ನು ಮತ್ತು ಶ್ರೀಪುರವನ್ನು ರಚಿಸಿದವನಾವನು? ಯಾರು ದೇವಿಯ 
ಮಾತಾಪಿತ್ಯಗಳಾಗಿದ್ದರು? ದೇವಿಯು ಅನಾದಿ-ವನ್ನುವಿರಾದರೆ, ಯಾವುದು ಸಂಯೋಗದಿಂದ ಉದ್ಭವಿಸುವ ವಸ್ತುವಾಗಿರುತ್ತದೋ, 
ಅದು ಎಂದಿಗೂ ಅನಾದಿಯಾಗಿರಲಾರದು. ಮಾತಾ-ಪುತ್ರರ ವಿವಾಹಕ್ಕೆ ಹೆದರುವುದಾದರೆ, ಸೋದರ-ಸೋದರಿಯರ ವಿವಾಹದಲ್ಲಿ 
ಯಾವ ಶ್ರೇಷ್ಠ ಚಾರಿತ್ರ್ಯವಿದ್ದೀತು? 


ಹೇಗೆ ಈ ದೇವೀಭಾಗವತದಲ್ಲಿ ಮಹಾದೇವ, ವಿಷ್ಣು ಮತ್ತು ಬ್ರಹ್ಮವೊದಲಾದವರ ಕೃದತ್ವವನ್ನೂ ಮತ್ತು ದೇವಿಯ ಮಾಹಾತ್ಮ್ಯವನ್ನೂ 
ಬರೆದಿದ್ದಾರೋ, ಹಾಗೆಯೇ ಶಿವಪುರಾಣದಲ್ಲಿ ದೇವೀ-ಮೊದಲಾದವರ ಅತಿ ಕ್ಷುದ್ರತ್ವವನ್ನೂ ಬರೆದಿದ್ದಾರೆ. ಎಂದರೆ, ಇವರೆಲ್ಲಾ 
ಮಹಾದೇವನ ದಾಸರು ಮತ್ತು ಮಹಾದೇವನು ಎಲ್ಲರಿಗೂ ಈಶ್ವರನು ಎಂದಿದ್ದಾರೆ. ರುದ್ರಾಕ್ಷವನ್ನು, ಎಂದರೆ, ಒಂದು ವೃಕ್ಷದ ಫಲದ 
ಓಟೆಯನ್ನು ಮತ್ತು ಭಸ್ಮವನ್ನು ಧರಿಸುವುದರಿಂದ ಮುಕ್ತಿಯಾಗುವುದೆಂದು ಒಪ್ಪವುದಾದರೆ, ಬೂದಿಯಲ್ಲಿ ಹೊರಳಾಡುವ ಕತ್ತೆಯೇ 
ಮೊದಲಾದ ಪಶುಗಳೂ ಮತ್ತು ಮಣಿಗಳೇ ಮೊದಲಾದುವನ್ನು ಧರಿಸುವ ಭೀಲರು, ಮೇದರು ಮೊದಲಾದವರೂ ಮಕ್ಕೆ ಪಾತ್ರರಾದಾರು! 
ಮತ್ತು ಹಂದಿಗಳು, ನಾಯಿಗಳು, ಹೇಸರ ಶತ್ತೆಗಳು ಮೊದಲಾದ ಬದಿಯಲ್ಲಿ ಹೊರಳಾಡುವ ಪ್ರಾಣಿಗಳಿಗೆ ಮುಕ್ತಿ ಏತಕ್ಕಾಗುವುದಿಲ್ಲ? 


ಪಶ್ನೆ- ಕಾಲಾಗ್ನಿರುದ್ರೋಪನಿಷತ್ತಿನಲ್ಲಿ ಭಸ್ಮಧರಿಸುವ ವಿಧಾನ ಬರೆದಿದೆ. ಅದು ಸುಳ್ಳೇನು? ಮತ್ತು 'ತ್ನಾಯುಷಂ ಜಮದನ್ನೇ!' 
ಯಜುರ್ವೇದದ ಈ ವಚನ (೩,೬೨)-ಮೊದಲಾದ ವೇದ ಮಂತ್ರಗಳಿಂದಲೂ ಭಸ್ಮದಾರಣದ ವಿಧಾನ ಸಿದ್ಧವಾಗುತ್ತದೆ. ಮತ್ತು 
ಪುರಾಣಗಳಲ್ಲಿ “ರುದ್ರನ ಕಣ್ಣಿನ ಅಶ್ರುಪಾತದಿಂದ ಯಾವ ವ್ಯಕ್ತ ಹುಟ್ಟಿತೋ ಅದರ ಹೆಸರು ಮಾತ್ರ ರುದ್ರಾಕ್ಷ: ಈ ಕಾರಣದಿಂದ ಅದರ 
ಧಾರಣದಲ್ಲಿ ಪುಣ್ಯವಿದೆ.* ಕೇವಲ ಒಂದು ರುದ್ರಾಕ್ಷವನ್ನು ಧರಿಸಿದರೂ ಸರ್ವಪಾಪಗಳಿಂದ ಬಿಡುಗಡೆ ಹೊಂದಿ, ಸ್ವರ್ಗಕ್ಕೆ ತೆರಳುವನು. 
ಯಮರಾಜನ ಮತ್ತು ನರಕದ ಭಯವಿರುವುದಿಲ್ಲ'- ಎಂದು ಬರೆದಿದ್ದಾರೆ. 


ಉತ್ತರ :- ಕಾಲಾಗ್ದಿರುದ್ರೋಪನಿಷತ್ತನ್ನು ಯಾವನೋ ಬೂದಿಬಡಕನಾದ ಮಾನವನು, ಎಂದರೆ ಭಸ್ಮವಾರಿಯು ಬರೆದಿದ್ದಾನೆ. 
ಏಕೆಂದರೆ, "ಯಸ್ಮ ಪ್ರಥಮಾ ರೇಖಾ ಸಾ ಭೂರ್ಲೋಕಿ' - ಈ ಮೊದಲಾದ ವಚನಗಳು ಅರ್ಥರಹಿತವಾಗಿವೆ. ಪ್ರತಿ ದಿನವು 
ಕೈಯಿನಿಂದ ರಚಿತವಾಗುವ ಯಾವ ರೇಖೆಯಿದೆಯೋ, ಅದು ಭೂಲೋಕ ಅಥವಾ ಅದರ ಸೂಚಕವಾಗಬಲ್ಲದಾದರೂ ಹೇಗೆ? ಮತ್ತು 
“ತ್ನಾಯುಷಂ ಜಮದಗ್ನೇ!” ಮೊದಲಾದ ಯಾವ ಮಂತ್ರಗಳಿವೆಯೋ, ಅವು ಭಸ್ಮದ ಅಥವಾ ತ್ರಿಪುಂಡ್ರದ ಧಾರಣದ ವಾಚಕಗಳಲ್ಲ. 
ಆದರೆ “ ಚೆ್ಚುವೆಲ್ಭ ಜಮದಸ್ನಿ!'- (ಶತಪಥ-- ೮.೧.೨೩) - “ಓ ಪರಮೇಶ್ವರ! ನನ್ನ ನೇತ್ರದ ಜ್ಯೋತಿ, (ತ್ತಾಯುಷಂ) 
ತ್ರಿಗುಣವಾಗಲಿ, ಎಂದರೆ ಮುನ್ನೂರು ವರ್ಷಗಳವರೆಗಿರಲಿ ಮತ್ತು ನಾನು ಕೂಡ, ಯಾವುದರಿಂದ ದೃಷ್ಟಿನಾಶವಾಗುವುದಿಲ್ಲವೋ, 
ಅಂತಹ ಧರ್ಮಕಾರ್ಯಗಳನ್ನೇ ಮಾಡುತ್ತಿರುವೆ”.- ಎಂದು ಅದರ ಅರ್ಥ. ಭಲೇ। ಇದೆಷ್ಟು ದೊಡ್ಡ ಮೂರ್ಬಿತನದ ಮಾತು? ಕಣ್ಣಿನ. 
ಅಶ್ರುಪಾತದಿಂದಲೂ ವ್ಯಕ್ತ ಉತ್ಪನ್ನವಾಗಬಲ್ಲದೇ? ಪರಮೇಶ್ವರನ ಸೃಷ್ಟಿಕ್ರಮವನ್ನು ಯಾವನಾದರೂ ಬೇರೆ ರೀತಿಯದಾಗಿ ಮಾಡಬಲ್ಲನೇ? 
ಉದಾಹರಣೆಗೆ, ಯಾವ ವೃಕ್ಷದ ಬೀಜವನ್ನು ಪರಮಾತ್ಮನ್ನು ರಚಿಸಿದ್ದಾನೋ, ಅದರಿಂದಲೇ ಆ ವೃಕ್ಷ ಉತ್ಪನ್ನವಾಗಬಲ್ಲದು; ಅನ್ಯಥಾ 
ಆಗದು. ಆದುದರಿಂದ ರುದ್ರಾಕ್ಷ, ಭಶ್ವ ತುಳಸೀ, ಕಮಲಾಕ್ಷ (ತಾವರೆಯ ಬೀಜ) ದರ್ಭೆ, ಚಂದನ-ಮೊದಲಾದುವನ್ನು ಕೊರಳಲ್ಲಿ 





ಏಕಾದಶ ಸಮುಲ್ಲಾಸ. 29 
ಧರಿಸುವ ಎಷ್ಟು ವಿಧಾನಗಳು ಇವೆಯೋ, ಅವೆಲ್ಲವೂ ಅಸಭ್ಯನೂ, ವಿವೇಕಹೀನನೂ ಆದ ಮನುಷ್ಯನ ಕೆಲಸಗಳಾಗಿವೆ. 


ಹೀಗೆ ವಾಮಮಾರ್ಗಿಗಳು ಮತ್ತು ಶೈವರು ಅತ್ಯಂತ ಮಿಥ್ಯಾಚಾರವಂತರೂ, ವಿರೋಧಿಗಳೂ ಮತ್ತು ಮಾಡಬೇಕಾದ ಕರ್ಮಗಳನ್ನು 
ತ್ಯಜಿಸುವವರೂ ಆಗಿರುತ್ತಾರೆ. ಅವರಲ್ಲಿಯೂ ಯಾವನು ಶ್ರೇಷ್ಠ ಪುರುಷನಾಗಿರುತ್ತಾನೋ, ಅವನು ಈ ಮಾತುಗಳನ್ನು ನಂಬದೆ, 
ಉತ್ತಮ ಕರ್ಮಗಳನ್ನು ಮಾಡುತ್ತಾನೆ. ರುದ್ರಾಕ್ಷ, ಭಸ್ಮವಾರಣದಿಂದ ಯಮರಾಜನ ದೂತರು ಹೆದರುವರಾದರೆ, ಪೋಲಿಸ್‌ ಸಿಪಾಯಿಗಳೂ 
ಹೆದರುವರೇನೋ? ರುದ್ರಾಕ್ಷ-ಭಸ್ಮಧಾರಣ ಮಾಡುವವರಿಗೆ ನಾಯಿಗಳು, ಸಿಂಹಗಳು, ಸರ್ಪಗಳು, ಚೇಳುಗಳು, ನೊಣಗಳು ಮತ್ತು 
ಸೊಳ್ಳೆಗಳು ಮೊದಲಾದುವೂ ಕೂಡ ಹೆದರದಿರುವಾಗ, ನ್ಯಾಯಾಧೀಕನಿಗೆ (ನ್ಯಾಯಕಾರಿಯಾದ ಪರಮಾತ್ಮನೇ ಯಮ; ಅವನಿಗೆ 
ಗಣಗಳ ಅವಶ್ಯಕತೆಯೇ ಇಲ್ಲ) ಗಣಗಳು ಹೆದರುತ್ತವೆ-ಎಂಬುದಕ್ಕೆ ಅರ್ಥವೇನು? 

ಪ್ರಶ್ನೆ - ವಾಮಮಾರ್ಗಿಗಳು ಮತ್ತು ಶೈವರೇನೋ ಸನತ್ರೀಯರಲ್ಲ ಆದರೆ, ವೈಷ್ಣವರಾದರೂ ಸತ್ಯಮತದವರೋ? 

ಪ್ರಶ್ನೆ "ನಮಸ್ತೇ ರುದ್ರಮನ್ಯವೇ ' (ಯಜು:- ೧೬.೧) "ವೈಷ್ಣವಮಸಿ' (ಯಜು:-೫.೨೧) "ವಾಮನಾಯ ಚ(ಯಜು:- 
೧೬.೩೦), "ಗಣಾನಾಂ ತ್ವಾಗಣಪತಿಂ ಹನಾಮಹೇ" (ಯಜು- ೨೩.೧೯), " ಭಗವತೀ ಭೂಯಾ!' (ಅಥರ್ವ:-೯.೧೦.೨೦) 
"ಸೂರ್ಯ ಆತ್ಮಾ ಜಗತಸ್ತಸುಷಶೈ' (ಯಜು:-೧೩.೪೬) ಈ ಮೊದಲಾದ ವೇದ ಪ್ರಮಾಣಗಳಿಂದ ಶೈವ-ಮೊದಲಾದ ಮತಗಳು. 
ಸಿದ್ಧವಾಗುತ್ತವೆ. ಮತ್ತೆ ಏತಕ್ಕೆ ಖಂಡಿಸುತ್ತೀರಿ? 

ಉತ್ತರ ಈ ವಚನಗಳಿಂದ ಶೈವ ಮೊದಲಾದ ಸಂಪ್ರದಾಯಗಳು ಸಿದ್ಧವಾಗುವುದಿಲ್ಲ. ಏಕೆಂದರೆ, ರುದ್ರ-ಎಂಬ ಶಬ್ದ ಪರಮೇಶ್ವರ, 
ಪ್ರಾಣ-ವಾಯು, ಜೀವ, ಅಗ್ನಿ-ಮೊದಲಾದವುಗಳ ಹೆಸರಾಗಿದೆ. ಕ್ರೋಧ ಮಾಡಿಕೊಳ್ಳುವ ರುದ್ರನಿಗೆ, ಎಂದರೆ ದುಷ್ಟರನ್ನು ರೋದನ. 
ಮಾಡಿಸುವ ಪರಮಾತ್ಮನಿಗೆ ನಮಸ್ಕಾರ ಮಾಡುವುದು, ಪ್ರಾಣ ಮತ್ತು ಜರಠರಾಗ್ನಗೆ ಅನ್ನವನ್ನು ನೀಡಬೇಕು. (ನಮ ಇತ್ಯನ್ನನಾಮ-ನಿಘಂಟು 
೨.೬) ಯಾವನು ಮಂಗಳಕರನೂ, ಸಮಸ್ತ ಜಗತ್ತಿಗೂ ಅತ್ಯಂತ ಕಲ್ಯಾಣವನ್ನುಂಟು ಮಾಡುವವನೂ ಆಗಿದ್ದಾನೋ, ಆ ಪರಮಾತ್ಮನಿಗೆ 





“ಗಣಪತೇಃ ಸಕಲಜಗತ್ಸ್ವಾಮಿನೋತಿಯಂ ಸೇವಕೋ ಗಾಣಪತ್ಯ”; “ ಭಗವತ್ಕಾ" ವಾಣ್ಮಾ ಅಯಂ ಸೇವಕ 
ಭಾಗವತಃ'/"ಸೂರ್ಯಸ್ಮ ಚರಾಚರಾತ್ಮಸೋ$ಯಂ ಸೇವಕಃ ಸೌರ!'] ರುದ್ರ, ಶಿವ, ವಿಷ್ಣು, ಗಣಪತಿ, ಸೂರ್ಯ ಮೊದಲಾದ. 
ಈ ಎಲ್ಲವೂ ಪರಮೇಶ್ವರನ ಮತ್ತು ಭಗವಶೀ-ಎಂಬುದು ಸತ್ಯಭಾಷಣಯಕ್ತವಾದ ವಾಣಿಯ ಹೆಸರು. ಈ ವಿಷಯದಲ್ಲಿ, ತಿಳಿದುಕೊಳ್ಳದೆ. 
ಈ ಬಗೆಯ ಕಲಹವನ್ನೆಬ್ಬಸಿದ್ದಾರೆ, ಹೇಗೆಂದರೆ:- 


ಯಾವನೋ ಒಬ್ಬ ವೈರಾಗಿಗೆ ಇಬ್ಬರು ಶಿಷ್ಕರಿದ್ದರು. ಅವರು ಪ್ರತಿದಿನವೂ ಗುರುವಿನ ಪಾದಗಳನ್ನು ಒತ್ತುತ್ತಿದ್ದರು. ಒಬ್ಬನು. 
ಬಲಕಾಲಿನ ಮತ್ತು ಇನ್ನೊಬ್ಬನು ಎಡಗಾಲಿನ ಸೇವೆ ಮಾಡುವುದನ್ನು ಹಂಚಿಕೊಂಡಿದ್ದರು. ಒಂದು ದಿನ ಹೀಗಾಯಿತು. ಒಬ್ಬ ಶಿಷ್ಯನು 
ಎಲ್ಲಿಯೋ ಪೇಟೆಗೆ, ಮಾರುಕಟ್ಟೆಗೆ ಹೊರಟುಹೋದನು. ಮತ್ತು ಇನ್ನೊಬ್ಬನು ತನ್ನ ಪಾಲಿನ ಸೇವನೀಯ ಪಾದಕ್ಕೆ ಸೇವೆ ಸಲ್ಲಿಸು್ತಿದ್ದನು. 
ಇಷ್ಟರಲ್ಲಿ ಗುರುವರ್ಯರು ಮಗ್ಗಿಲಿಗೆ ಹೊರಳಿದರು; ಆಗ ಅವನ ಸೇವೀಯ ಪಾದದ ಮೇಲೆ ಇನ್ನೊಬ್ಬ ಸಹಪಾಠಿಯ ಪಾಲಿನ 
ಸೇವ್ಯವಾದ ಪಾದ ಬಿದ್ದಿತು. ಅವನು ಕೋಲನ್ಸೆತ್ತಿ ಪಾದದ ಮೇಲೆ ಅಪ್ಪಳಿಸಿ ಬಿಗಿದನು. ಗುರುವರ್ಯರು -“ಓ ದುಷ್ಟ! ನೀನಿದೇನು. 
ಮಾಡಿದೆ?” ಎಂದು ಕೇಳಿದರು. ಶಿಷ್ಯನು "ನನ್ನ ಪಾಲಿನ ಸೇವನೀಯ ಪಾದದ ಮೇಲೆ ಈ ಪಾದ ಏಕೆ ಬಂದು ಏರಿತು?'-ಎಂದು. 
ಕೇಳಿದನು. ಇಷ್ಟರಲ್ಲಿ ಪೇಟೆಗೆ, ಮಾರುಕಟ್ಟೆಗೆ ಹೋಗಿದ್ದ ಶಿಷ್ಯನು ಹಿಂದಕ್ಕೆ ಬಂದನು. ಅವನೂ ಕೂಡ ತನ್ನ ಭಾಗದ ಸೇವನೀಯ 
ಪಾದದ ಸೇವೆಯನ್ನು ಮಾಡಲಾರಂಭಿಸಿದನು. ನೋಡಿದರೆ, ಪಾದವು ಊದಿಕೊಂಡಿದೆ. “ಗುರುವರ್ಯರೇ! ನನ್ನ ಪಾಲಿನ ಈ 
ಸೇವನೀಯ ಪಾದಕ್ಕೆ ಏನಾಯಿತು?'- ಎಂದು ಕೇಳಿದನು. ಗುರುವರ್ಯರು ಸಮಾಚಾರವನ್ನೆಲ್ಲಾ ಹೇಳಿಬಿಟ್ಟರು. ಮೂರ್ವನೂ ಕೂಡ. 
ತುಟಿಪಿಟಕ್ಕನ್ನಲಿಲ್ಲ. ಸುಮ್ನೇ, ಕೋಲನ್ನೆತ್ತಿ ತುಂಬ ಬಲಪ್ರಯೋಗಿಸಿ ಗುರುವರ್ಯರ ಇನ್ನೊಂದು ಪಾದಕ್ಕೆ ಬಾರಿಸಿಯೇ ಬಿಟ್ಟನು. ಆಗ. 
ಗುರುವರ್ಯರು ಉಚ್ಚ ಸ್ವರದಿಂದ ಕೂಗಾಡಿದರು. ಆಗಲಂತೂ ಇಬ್ಬರೂ ಶಿಷ್ಕರೂ ಕೋಲನ್ನೆತ್ತಿ ಧುಮುಕಿದರು ಮತ್ತು ಗುರುವರ್ಯರ 
ಪಾದಗಳಿಗೆ ಬಡಿಯತೊಡಗಿದರು. ಆಗ ಭಾರೀ ಕೋಲಾಹಲವದ್ದಿತು ಮತ್ತು ಅದನ್ನು ಕೇಳಿ ಜನರು ಬಂದರು. “ಸಾಧುಪ್ರವರರೇ! 
ಇದೇನಾಯಿತು?” ಎಂದು ಕೇಳಲಾರಂಭಿಸಿದರು. ಅವರಲ್ಲಿ ಯಾವನೋ ಒಬ್ಬ ಬುದ್ಧಿಶಾಲಿಯಾದ ಮಾನವನು ಸಾಧುವನ್ನು ಬಿಡಿಸಿ, 
ಆ ಮೇಲೆ ಆ ಮೂರ್ಷಿ ಶಿಷ್ಕರಿಗೆ-“ನೋಡಿರಿ, ಈ ಎರಡು ಪಾದಗಳೂ ನಿಮ್ಮ ಗುರುವರ್ಯರವು. ಅವೆರಡರ ಸೇವೆಯನ್ನೂ 

" * ಪ್ರಥಮ ಸಮುಲ್ಲಾಸದಲ್ಲಿ ಮಹರ್ಷಿ ಸ್ವ್ರೀಲಿಂಗವಾಚಕ ಶಬ್ದಗಳೂ ಭಗವಂತನನ್ನು ನಿರ್ದೆಶಿಸುತ್ತವೆ-ಎಂದಿದ್ದಾರೆ. ಆದುದರಿಂದ "ಭಗವತೀ" 
ಎಂಬುದು ಪರಮೇಶ್ವರ ವಾಚಕವೂ ಆಗಬಹುದು -ಅನು. 





200 ಸತ್ಯಾರ್ಥಪ್ರಕಾಶ 
ಎಂದು ಉಪದೇಶ ಮಾಡಿದನು. 

ಹೇಗೆ ಒಬ್ಬನೇ ಗುರುವಿನ ಸೇವೆಯಲ್ಲಿ ಶಿಷ್ಕರ ಲೀಲೆಯಾಯಿತೋ, ಹಾಗೆಯೇ ಏಕಮಾತ್ರ ಅಖಂಡ ಸಚ್ಛಿದಾನಂದಸ್ವರೂಪನಾದ 
ಪರಮಾತ್ಮನ ಯಾವ ವಿಷ್ಣು ರುದ್ರ ಮೊದಲಾದ ಹೆಸರುಗಳಿವೆಯೋ, ಆ ಹೆಸರುಗಳ ಸತ್ಯವಾದ ಅರ್ಥವನ್ನು ಪ್ರಥಮ ಸಮಲ್ಲಾಸದಲ್ಲಿ 
ನಾವು ಪ್ರಕಾಶಗೊಳಿಸಿರುವಂತೆ ತಿಳಿಯದೆ, ಶೈವರು, ಶಾಕ್ತರು, ವೈಷ್ಣವರು ಮೊದಲಾದ ಸಾಂಪ್ರದಾಯಿಕ ಜನರು ಪರಸ್ಪರ ಒಬ್ಬರು. 
ಇನ್ನೊಬ್ಬರ ಹೆಸರನ್ನು ನಿಂದಿಸುತ್ತಾರೆ. ಮಂದವತಿಗಳು ಸ್ವಲ್ಪವೂ ತಮ್ಮ ಬುದ್ಧಿಯನ್ನು ಅರಳಿಸಿ, ವಿಷ್ಣು, ರುದ್ರ, ಶಿವ ಮೊದಲಾದ ಈ 
ಎಲ್ಲ ಹೆಸರುಗಳೂ ಏಕಮಾತ್ರ ಅದ್ದಿತೀಯನೂ, ಸರ್ವ ನಿಯಾಮಕನೂ, ಸರ್ವಾಂತರ್ಯಾಮಿಯೂ ಆದ ಜಗದೀಶ್ವರನು ಅನೇಕ 
ಗುಣ-ಕರ್ಮ-ಸ್ವಭಾವಯಕ್ತನಾಗಿರುವುದರಿಂದ ಅವನ ವಾಚಕಗಳೇ ಆಗಿರುತ್ತವೆ-ಎಂದು ಆರೋಚಿಸುವುದಿಲ್ಲ, ಆಯಿತು. ಇಂತಹ 
ಮೂರ್ವರ ಮೇಲೆ ಈಶ್ವರನ ಕೋಪ" ತಾಗದೇ ಹೋದೀತೇನು? 


ಈಗ ನೋಡಿರಿ ಚಕ್ರಾಂಕಿತ ವೈಷ್ಣವರ ಅದ್ಭುತ ಮಾಯೆಯನ್ನು- 
ತಾಪಃ। ಪುಂಡ್ರಂಿ ತಥಾ ನಾಮ ಮಾಲಾ ಮಂತ್ರಸ್ತಕೈವ ಚೆ 1 
ಅಮೀ ಹಿ. ಪಂಚೆ ಸಂಸ್ಕಾರಾಃ ಪರಮೈಕಾಂತಹೇತವಃ ॥1 ೧ ॥ 
ಅತಪ್ರತನೂರ್ನ ತದಾಮೋ ಅಕ್ಮುತೇ-ಇತಿಶ್ತುತೇ। ॥! (ಉಾಮಾನುಜಪಟಲಪದ್ಧತ 


ಎಂದರೆ, (ತಾಪ) ಶಂಖ, ಚಕ್ರ, ಗದೆ ಮತ್ತು ಪದ್ಮದ ಮುದ್ರೆಗಳನ್ನು ಅಗ್ನಿಯಲ್ಲಿ ಕಾಯಿಸಿ, ಭುಜದ ಮೂಲದಲ್ಲಿ ಒತ್ತಿ, ಆ 
ಮೇಲೆ ಹಾಲಿನಿಂದ ಕೂಡಿದ ಪಾತ್ರೆಯಲ್ಲಿ ತಣಿಸುತ್ತಾರೆ. ಮತ್ತು ಕೆಲವರು ಆ ಹಾಲನ್ನು ಕುಡಿದೂ ಬಿಡುತ್ತಾರೆ. ಈಗ ನೋಡಿರಿ, 
ಪ್ರತ್ಯಕ್ಷವಾಗಿಯೇ ಮನುಷ್ಯನ ಮಾಂಸದ ರುಚಿಯೂ ಕೂಡ ಅದರಲ್ಲಿ ಬರಬಹುದು! ಇಂತಹ ಕರ್ಮಗಳಿಂದ ಪರಮೇಶ್ವರನನ್ನು 
ಸಾಕ್ಷತ್ಯರಸಿಕೊಳ್ಳುವ ನಿರೀಕ್ಷಣೆಯನ್ನಿಟ್ಟುಕೊಳ್ಳುತ್ತಾರೆ ಮತ್ತು ಶಂಖ-ಚಕ್ರ-ಮೊದಲಾದುದರಿಂದ ಶರೀರವನ್ನು ಕಾಯಿಸಿಕೊಳ್ಳದೆ ಜೀವನು. 
ಪರಮೇಶ್ವರನನ್ನು ಪಡೆದುಕೊಳ್ಳಲಾರನು. ಏಕೆಂದರೆ, ಅವನು (ಅಮ) ಹಸಿ-ಎಂದರೆ ಅಪಕ್ಕನಾಗಿರುತ್ತಾನೆ. ಮತ್ತು ಹೇಗೆ ರಾಜ್ಯದ 
ಡವಾಲಿ-ಮೊದಲಾದ ಚಿಹ್ನೆಗಳಿರುವುದರಿಂದ ರಾಜಪುರುಷನೆದು ತಿಳಿದು ಅವನಿಗೆ ಎಲ್ಲ ಜನರೂ ಹೆದರಿಕೊಳ್ಳುತ್ತಾರೋ, ಹಾಗೆಯೇ 
ವಿಷ್ಣುವಿನ ಶಂಖ-ಚಿಕ್ರ ಮೊದಲಾದ ಆಯುಧಗಳ ಚಿಹ್ನೆಗಳನ್ನು ಕಂಡು ಯಮರಾಜನು ಮತ್ತು ಅವನ ಗಣಗಳು ಹೆದರುತ್ತಾರೆ-ಎಂದು 
ಹೇಳುತ್ತಾರೆ. ಮತ್ತೂ ಹೀಗೆ ಹೇಳುತ್ತಾರೆ. 


ದೋಹಾ:- ಬಾನಾ ಬಡಾ ದಯಾಲಕಾ, ತಿಲಕ ಛಾಪ ಔರ್‌ ಮಾಲ್‌ | 
ಯಮ ಡರಸೈ ಕಾಲೂಕಹೇ, ಭಯಮಾನೇ ಭೂಪಾಲ್‌ ॥ 
ಎಂದರೆ, ಭಗವಂತನ ಸಮಚಹ್ನೆಗಳಾದ ತಿಲಕ, ಮುದ್ರೆ, ಮತ್ತು ಮಾಲೆ ಬಹುದೊಡ್ಡವು. ಅದರಿಂದ ಯಮರಾಜನೂ ಮತ್ತು 
ರಾಜನೂ ಕೂಡ ಹೆದರುತ್ತಾರೆ. (ಪುಂಡ್ರಂ) ತ್ರಿಶೂಲದಂತೆ ಹಣೆಯಲ್ಲಿ ನಾಮಗಳನ್ನು ತಿದ್ದುವುದು, (ನಾಮ) ನಾರಾಯಣದಾಸ, 
ವಿಷ್ಠದಾಸ-ಎಂಬಂತೆ "ದಾಸ ಶಬ್ದದಿಂದ ಕೊನೆಯಾಗುವ ಹೆಸರುಗಳನ್ನಿಡುವುದು (ಮಾಲೆ) ಕಮಲ ಬೀಜದ ಕೆ ಹಾರವನ್ನು ಧರಿಸುವುದು. 
ಮತ್ತು ಐದನೆಯದಾಗಿ (ಮಂತ್ರು ಉದಾಹರಣಾರ್ಥವಾಗಿ-- 
ಓಂ ನಮೋ ನಾರಾಯಣಾಯ ॥1 ೧ |! ಇದನ್ನು ಇವರು ಸಾಧಾರಣ ಜನರಿಗಾಗಿ "ಮಂತ್ರ'ವೆಂದು ಮಾಡಿತ್ಟಿದ್ದಾರೆ. ಮತ್ತು- 
ಶ್ರೀಮನ್ನಾರಾಯಣಚರಣಂ ಶರಣಂ ಪ್ರಪದ್ಯೇ ॥ ೨11 
ಶ್ರೀಮತೇ ನಾರಾಯಣಾಯ ನಮಃ 1 ೩॥ 
ಶ್ರೀಮತೇ ರಾಮಾನುಜಾಯ ನಮಃ ॥೪॥! 


ಈ ಮೊದಲಾದ ಮಂತ್ರಗಳನ್ನು ಧನಾಡ್ಯರಿಗಾಗಿ ಮತ್ತು ಮಾನನೀಯರಿಗಾಗಿ ರಚಿಸಿದ್ದಾರೆ. ನೋಡಿರಿ, ಇದೂ ಒಂದು ಅಂಗಡಿಯೇ 
ಆಗಿ ಹೋಯಿತು. ಎಂತಹ ಮುಖವೋ, ಅಂತಹ ನಾಮ! ಈ ಐದು ಸಂಸ್ಕಾರಗಳನ್ನು ಚಕ್ರಾಂಕಿತರು ಮುಕ್ತಿಗೆ ಸಾಧನಗಳಿಂದು ಅಂಗೀಕುಸತ್ತಾರೆ. 
ಈ ಮಂತ್ರಗಳ ಅರ್ಥ-- “ನಾನು ನಾರಾಯಣನಿಗೆ ನಮಸ್ಕಾರ ಮಾಡುತ್ತೇನೆ”. (೧) 

* ಈಶ್ವರನ ಕೋಪ ಮಾನವನ ಕೋಪದಂತೆ ಉದ್ರೇಕವಲ್ಲ; ಆನಂದಮಯ ಅಉದ್ರಿಕ್ರವಾದನು. ದುಷ್ಟ ದಂಡದ ತತ ಶ್ರ, ವ್ಯವ 
ಕ್ರಹಿಸಬೇಕು.. "ದಕ್ಷಿಣದಲ್ಲಿ ತುಳಸೀ ಮಾಲೆ ಪ್ರಚಲಿತವಾಗಿದೆ. 








ಏಕಾದಶ ಸಮುಲ್ಲಾಸ. 21 
ಮತ್ತು , “ನಾನು ಲಕ್ಷ್ಮೀಸಮೇತನಾದ ನಾರಾಯಣನ ಚರಣಾರವಿಂದದ ಆಶ್ರಯವನ್ನು ಗಳಿಸುತ್ತೇನೆ”. (೨) 
ಮತ್ತು , “ಶ್ರೀಮನ್ನಾರಾಯಣನಿಗೆ ನಮಸ್ಕಾರ ಮಾಡುತ್ತೇನೆ”. ಎಂದರೆ, “ಯಾವ ಶೋಭಾಯುಕ್ತವಾದ ನಾರಾಯಣನಿದ್ದಾನೋ, 
ಅವನಿಗೆ ನನ್ನ ನಮಸ್ಕಾರವಿರಲಿ”. (೩) 
“ಶ್ರೀಮದ್ರಾಮಾನುಜರಿಗೆ ನಮಸ್ಕಾರ''. (೪) 
ಹೇಗೆ ಪಂಚಮಕಾರಗಳನ್ನು ವಾಮಮಾರ್ಗಿಗಳು ಅಂಗೀಕರಿಸುತ್ತಾರೋ, ಹಾಗೆ ಚಕ್ರಾಂಕಿತರು ಪಂಚಂಸ್ಕಾರಗಳನ್ನು ಅಂಗಿಕರಿಸುತ್ತಾರೆ 
ಮತ್ತು ತಮ್ಮ ಶಂಖ-ಚಕ್ರದಿಂದ ಮುದ್ರೆಯೊತ್ತುವುದಕ್ಕೆ ಯಾವ ವೇದಮಂತ್ರದ ಪ್ರಮಾಣವನ್ನು ಕೊಟ್ಟಿದ್ದಾರೋ, ಅದರ ಪಾಠ ಮತ್ತು 
ಅರ್ಥಗಳು ಹೀಗಿವೆ:- 
ವಿಕ್ರಂ ತೇ ಏಿಸಿತು ಬ್ರಹಣಸತೇ ಪ್ರಭುರ್ಗಾತ್ರಾಣಿ ಪರ್ಯೀಷಿ ವಿಶ್ವತಃ | 
ಅತಿಸ್ಪತನೂರ್ನ ತದಾಮೋ ಶಿಶ್ನುತೇ ಶೃತಾಸ ಇದ್ದಹಂತಸ್ತತ್ತಮಾಶತ 11೧. (ಯಗ್ಗೇದ :-೯.೮೩.೧) 
ತಥೋಷ್ಠವತ್ರಂ ವಿತಸಿಂ ದಿವಸ್ಟರೇ ॥1 ೨ (ಯಗ್ವೇದ :- ೯.೮೩.೨) 
ಓ ಬ್ರಹ್ಮಾಂಡದ ಮತ್ತು ವೇದಗಳ ಪಾಲನ ಮಾಡುವ ಪ್ರಭೋ! ಸರ್ವಸಾಮರ್ಥ್ಯ ಯಕ್ತ ಸರ್ವಶಕ್ತಿಮಾನ್‌ ! ನೀನ ನಿನ್ನ ವ್ಯಾಪಕತ್ವದಿಂದ 
ಜಗತ್ತಿನ ಸಮಸ್ತ ಅವಯವಗಳನ್ನೂ ವ್ಯಾಪ್ತವಾಗಿ ಮಾಡಿದ್ದೀಯೆ. ಅ ನಿನ್ನ ಯಾವ ವ್ಯಾಪಕವಾದ ಪವಿತ್ರ ಸ್ವರೂಪವಿದೆಯೋ, ಅದನ್ನು 
ಬ್ರಹ್ಮಚರ್ಯ, ಸತ್ಯಭಾಷಣ, ಶಮ, ದಮ, ಯೋಗಾಭ್ಯಾಸ, ಜಿತೇಂದ್ರಿಯತ್ವ, ಸತ್ಸಂಗ-ಮೊದಾಲಾದ ತಪೋಠಿನುಷ್ಠಾನದಿಂದ ರಹಿತನಾದ 
ಯಾವನು, ಅಪರಿಪಕ್ಚನಾದ ಆತ್ಮನಿಂದ ಹಾಗೂ ಅಂತಃಕರಣದಿಂದ ಕೂಡಿದವನಾಗಿರುತ್ತಾನೋ, ಅವನು ಆ ನಿನ್ನ ಸ್ವರೂಪವನ್ನು 
ಸಾಕ್ಷಾತ್ಯರಿಸಿಕೊಳ್ಳಲಾರನು ಮತ್ತು ಯಾರು ಮೇಲೆ ಹೇಳಿದ ತಪಪ್ಸಿನಿಂದ ಶುದ್ಧರಾಗುತ್ತಾರೋ, ಅವರು ಮಾತ್ರ ಈ ತಪೋಳಿನುಷ್ಠಾನವನ್ನು 
ಮಾಡುತ್ತಾ, ಆ ನಿನ್ನ ಶುದ್ಧಕ್ತರೂಪವನ್ನು ಒಳ್ಳೆಯ ರೀತಿಯಲ್ಲಿ ಪ್ರಾಪ್ತಮಾಡಿಕೊಳ್ಳುತ್ತಾರೆ. (೧). 
ಯಾರು ಪ್ರಕಾಶಸ್ವರೂಪನಾದ ಪರಮೇಶ್ವರನ ಸೃಷ್ಟಿಯಲ್ಲಿ ವಿಸ್ತೃತವಾದ ಪವಿತ್ರಾಚರಣವೆಂಬ ತಪ್ಪನ್ನು ಮಾಡುತ್ತಾರೋ, ಅವರೇ 
ಪರಮಾತ್ಮನನ್ನು ಪ್ರಾಪ್ತಮಾಡಿಕೊಳ್ಳಲು ಯೋಗ್ಯರಾಗಿರುತ್ತಾರೆ. (೨) 
ಈಗ, ರಾಮಾನುಜೀಯವೇ, ಮೊದಲಾದ ಜನರು ಈ ಮಂತ್ತದಿಂದ “ಚತ್ರಾಂತೆ'ರಾಗವಿಕೆನ್ನು ಹೇಗೆ ತಾನೇ ಸಿದಸಡಿಸಬಲ್ಲರೆಂದು 
ಆಲೋಚಿಸಿರಿ. ಒಳ್ಳೆಯದು, ಅವರು ವಿದ್ವಾಂಸರಾಗಿದ್ದರೋ, ಅಥವಾ ಅವಿದ್ದಾಂಸರಾಗಿದ್ದರೋ- ಎಂಬದನ್ನಾದರೂ ಹೇಳಿರಿ. 
ವಿದ್ದಾಂಸರಾಗಿದ್ದರು-ವಎನ್ನುವಿರಾದರೆ, ಇಂತಹ ಅಸಂಭವವಾದ ಅರ್ಥವನ್ನು ಈ ಮಂತ್ರಕ್ಕೆ ಮಾಡುತ್ತಿದ್ದರು? ಏಕೆಂದರೆ, ಈ ಮಂತ್ರದಲ್ಲಿ 
'ಅತಪ್ಪತನೊಃ' (ತಪ್ಪವಾಗದ ದೇಹವನ್ನುಳ್ಳವನು) ಎಂಬ ಶಬ್ದವಿದೆಯೇ ಹೊರತು “ಅತಪ್ಪಭುಚೈಕದೇಶಃ' (ತಪ್ಪವಾಗದ 
ಭುಜಪ್ರದೇಶವನ್ನುಳ್ಳವನು) - ಎಂದಿಲ್ಲ. ಮತ್ತೆ, “ಅತಪ್ರತನೂಃ” - ಎಂಬುದು ನಖ-ಶಿಖಾಗ್ರಪರ್ಯಂತ ಸಮಸ್ತ ದೇಹದ ವಾಚಕವಾಗಿರುತ್ತದೆ. 
ಈ ಪ್ರಮಾಣವನ್ನೊಪ್ಪಿ, ಅಗ್ನಿಯಿಂದಲೇ ಸುಡಿಸಿಕೊಳ್ಳುವುದನ್ನು ಚಕ್ರಾಂಕಿತರು ಸ್ವೀಕರಿಸುವುದಾದರೆ, ತಮ್ಮತಮ್ಮಶರೀರಗಳನ್ನು ಭಟ್ಟಿಯಲ್ಲಿ 
ಕೆಡಿ, ಸಮಸ್ತ ಶರೀರವನ್ನೂ ಸುಟ್ಟುಕೊಂಡರೂ ಕೂಡ, ಈ ಮಂತ್ರಾರ್ಥಕ್ಕೆ ವಿರುದ್ಧವಾಗುತ್ತದೆ. ಏಕೆಂದರೆ, ಈ ಮಂತ್ರದಲ್ಲಿ ಸತ್ಯಭಾಷಣ 
ಮೊದಲಾದ ಪವಿತ್ರ ಕರ್ಮಗಳ ಆಚರಣವನ್ನೇ ತಪ_್ಸೆಂದು ಗ್ರಹಿಸಲಾಗಿದೆ. 
ತಂ ತಪಃ ಸತ್ಯಂ ತಪಃ ಶ್ರುತಂ ತಪಃ ಶಾಂತಂ ತಪೋ ದಮಸ್ತಪಃ ಸ್ವಾಧ್ಯಾಯಸ್ತಪಃ ॥|.. (ಕೈತ್ರಿರೀಯ:- ೧೦.೮) 


ಈ ಮೊದಲಾದುವು ತಪ್ಸೆನಿಸುತ್ತವೆ. ಎಂದರೆ, (ಯತಂ ತಪಃ) ಯಥಾರ್ಥವಾದ ಶುದ್ಧಭಾವ, ಸತ್ಯವನ್ನು ಅಂಗೀಕರಿಸುವುದು, 
ಸತ್ಯವನ್ನು ಮಾತನಾಡುವುದು, ಸತ್ಯವನ್ನಾಚರಿಸುವುದು, ಮನಸ್ಸನ್ನು ಆಧರ್ಮಕ್ಕೆ ಹೋಗಗೊಡದಿರುವುದು, ಹೊರಗಣ ಇಂದ್ರಿಯಗಳನ್ನು 
ಅನ್ಯಾಯದ ಆಚರಣೆಗಳಲ್ಲಿ ತೊಡಗದಂತೆ ತಡೆಯುವುದು ಅಂದರೆ ಶರೀರ, ಇಂದ್ರಿಯಗಳು ಮತ್ತು ಮನಸ್ಸಿನಿಂದ ಶುಭಕರ್ಮಗಳನ್ನು 
ಆಚರಿಸುವುದು, ವೇದಗಳೇ ಮೊದಲಾದ ಸತ್ಯವಿದೈೆಗಳನ್ನು ಓದುವುದು-ಓದಿಸುವುದು, ವೇದಾನುಸಾರವಾಗಿ ಆಚರಣೆ ಮಾಡುವುದು-ಮೊದಲಾದ 
ಉತ್ತಮವಾದ ಧರ್ಮಯಕ್ತ ಕರ್ಮಗಳಿಗೆ ತಪಸ್ಸೆಂದು ಹೆಸರು. ಧಾತುವನ್ನು ಕಾಯಿಸಿ ಚರ್ಮವನ್ನು ಸುಟ್ಟುಕೊಳ್ಳುವುದು ತಪಸ್ಲೆನಿಸಿಕೊಳ್ಳುವುದಲ್ಲ. 

ನೋಡಿರಿ. ಚಕ್ರಾಂಕತರು ತಮ್ಮನ್ನು ಮಹಾನ್‌ ವೈಷ್ಣವರೆಂದು ತಿಳಿದುಕೊಳ್ಳುತ್ತಾರೆ. ಆದರೆ, ತಮ್ಮ ಪರಂಪರೆಯನ್ನು ಮತ್ತು ಕುಕರ್ಮವನ್ನು 
ಗಮನಿಸುವುದಿಲ್ಲ. ಯಾರ ಬಗೆಗೆ ಸ್ವತಃ ಚಕ್ರಾಂಕಿತರ ಗ್ರಂಥಗಳಲ್ಲಿ ಮತ್ತು ನಾಭಾಡೂಮನಿಂದ ರಚಿತವಾದ "ಭಕ್ತಮಾಲ' ಎಂಬ ಗ್ರಂಥದಲ್ಲಿ. 
ಈ ಕೆಳಗೆ ಹೇಳಿದಂತೆ ಬರೆದಿದೆಯೋ, ಆ ಶಠಗೋಪರು ಇವರ ಪ್ರಥಮ ಮೂಲಪುರುಷರಾಗಿದ್ದರು:- 

ವಿಕ್ರೀಯ ಶೂರ್ಪಂ ವಿಚೆಚಾರ ಯೋಗೀ ॥ 


23 ಸತ್ಯಾರ್ಥಪ್ರಜಶ. 

ಈ ಮೊದಲಾದ ವಚನಗಳನ್ನು, ಚಕ್ರಾಂಕಿತರ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಶತಗೋಪ ಯೋಗಿಗಳು ಮೊರಗಳನ್ನು ಹೆಣೆದು, 
ಮಾರಿಕೊಂಡು ಸಂಚರಿಸುತ್ತಿದ್ದರು; ಎಂದರೆ ಮೇದರ ಜಾತಿಯಲ್ಲಿ ಜನ್ಮತಾಳಿದ್ದರು. ಅವರು ಬ್ರಾಹ್ಮಣರಿಂದ ಓದಲು ಅಥವಾ ಕೇಳಲು 
ಯಾವಾಗ ಬಯಸಿರಬಹುದೋ, ಆಗ ಬ್ರಾಹ್ಮಣರು ತಿರಸ್ಕರಿಸಬಹುದು. ಬ್ರಾಹ್ಮಣರಿಗೆ ವಿರುದ್ಧವಾದ, ಸಂಪ್ರದಾಯವಾಗಿ ನಾಮಗಳು, 
ಚಕ್ರ-ಮುದ್ರಾಧಾರಣ ಮೊದಲಾದ ಶಾಸ್ತ್ರವಿರುದ್ಧವಾದ, ಮನಸ್ಸಿಗೆ ತೋರಿದಂತಹ ರೂಢಿಗಳನ್ನು ಪ್ರವರ್ತಿತರಾಗಿ ಮಾಡಿರಬಹುದು. ಚಾಂಡಾಲ 
ಕುಲದಲ್ಲಿ ಉದ್ಭವಿಸಿದ ಮುನಿವಾಹನರು ಅವರ ಶಿಷ್ಕರಾದರು. ಯಾರು ಯವನ ಕುಲೋತ್ಪನ್ನರಾಗಿದ್ದಾರೋ, ಯಾರ ಹೆಸರನ್ನು ಪರಿರರ್ಶಿಸಿ 
ಹಲಕೆಲವರು 'ಯಾಮುನಾಚಾರ್ಯ' ಎಂದೂ ಹೇಳುತ್ತಾರೋ, ಆ ಯಾಮುನಾಚಾರ್ಯರು ಅವರ ಶಿಷ್ಕರಾಗಿದ್ದರು. ಅವರ ನಂತರ 
ರಾಮಾನುಜರು ಬ್ರಾಹ್ಮಣ ಕುಲೋತ್ಪನ್ನರಾಗಿದ್ದು,ಚಕ್ರಾಂಕಿತರಾದರು. ಅದಕ್ಕೆ ಮೊದಲು ಕೆಲವು ಭಾಷಾಗ್ರಂಥಗಳನ್ನು ರಚಿಸಿದ್ದರು. ರಾಮಾನುಜರು 
ಸ್ವಲ್ಪ ಸಂಸ್ಕೃತವನ್ನೋದಿ, ಸಂಸ್ಕೃತದಲ್ಲಿ ಶ್ಲೋಕಬದ್ಧವಾದ ಗ್ರಂಥಗಳನ್ನೂ ಮತ್ತು ಶಂಕರಾಚಾರ್ಯರ ಟೀಕೆಗೆ ವಿರುದ್ಧವಾಗಿ, ಶಾರೀರಿಕ 
ಸೂತ್ರಗಳ ಪತ್ತು ಉಪನಿಷತ್ತುಗಳ ಮೇಲೆ ಟೀಕೆಯನ್ನು ರಚಿಸಿದರು ಮತ್ತು ಶಂಕರಾಜಾರ್ಯರನ್ನು ಬಹುವಾಗಿ ನಿಂದಿಸಿದರು. ಶಂಕರಾಚಾರ್ಯರ 
ಮತವು ಅದ್ವೈತ - ಎಂದರೆ “ಜೀವ ಮತ್ತು ಬ್ರಹ್ಮ ಒಂದೇ; ಎರಡನೆಯ ಯಾವ ವಸ್ತುವೂ ವಾಸ್ತವಿಕವಲ್ಲ ಜಗತ್ತು-ಪ್ರಪಂಚ ಎಲ್ಲವೂ ಮಿಥ್ಯ: 
ಮಾಯಾರೂಪವಾದ ಅನಿತ್ಯ ವಸ್ತುವಾಗಿದೆ'.- ಎಂದಾಗಿದ್ದತು. ಇದಕ್ಕೆ ವಿರುದ್ಧವಾಗಿ ರಾಮಾನುಜರ ಮತ ಜೀವ, ಬ್ರಹ್ಮ ಮತ್ತು ಮಾಯ 
ಮೂರೂ ನಿತ್ಯವೆಂಬುದಾಗಿದೆ. 


ಈ ಸ್ಥಳದಲ್ಲಿ ಬ್ರಹ್ಮದಿಂದ ಅತಿರಿಕ್ತನಾದ ಜೀವನನ್ನು ಮತ್ತು ಕಾರಣವಸ್ತುವನ್ನು (ಪ್ರಕೃತಿ) ಒಪ್ಪದಿರುವ ಶಂಕರಾಚಾರ್ಯರ ಮತ 
ಯಕ್ತವಲ್ಲ ಮತ್ತು ಈ ಅಂಶದಲ್ಲಿ, ಜೀವ ಮತ್ತು ಮಾಯೆಯೊಂದಿಗೆ ಪರಮೇಶ್ವರನು ಒಬ್ಬನೇ-ಎಂದು ಈ ಮೂರನ್ನೂ ಅಂಗೀಕರಿಸಿದ. 
ಮೇಲೆಯೂ, "ಅದ್ವೈತ' ಎಂಬ ಪದವನ್ನು ಬಳಸುವ ರಾಮಾನುಜರ “ವಿಶಿಷ್ಟಾದ್ವೈತ''ವು ಸರ್ವಥಾ ನಿರರ್ಥಕವಾಗಿದೆ; ಹಾಗೂ ಜೀವನು 
ಸರ್ವಥಾ ಈಶ್ವರಾಧೀನನು, ಪರತಂತ್ರನು ಎಂದು ಒಪ್ಪಿಕೊಳ್ಳುವುದು, ಕೊರಳಿನ ಅಡ್ಡಿಕೆ, ನಾಮ,ಹಾರ, ವಿಗ್ರಹಾರಾಧನೆ-ಮೊದಲಾದ 
ಪಾಖಂಡ ಮತವನ್ನು ಪ್ರಚಲಿತವಾಗಿ ಮಾಡುವುದು - ಮೊದಲಾದ ತಪ್ಪ ಗ್ರಹಿಕೆಗಳು ಚಕ್ರಾಂಕಿತರೇ ಮೊದಲಾದವರಲ್ಲಿವೆ. ಚಕ್ರಾಂಕಿತರು. 
ಮೊದಲಾದವರು ಎಷ್ಟು ವೇದವಿರೋಧಿಗಳಾಗಿದ್ದಾರೋ, ಶಂಕರಾಚಾರ್ಯರ ಮತದವರು ಅಷ್ಟು ವೇದವಿರೋಧಿಗಳಾಗಿಲ್ಲ. 
(ಶಾಂಕರಸಂಪ್ರದಾಯದಲ್ಲಿ ವೈಷ್ಣವಸಂಪ್ರದಾಯಗಳಲ್ಲಿರುವಷ್ಟು ಭೇದಗಳಿಲ್ಲವೆಂದು ತಾತ್ಪರ್ಯ). 

ಪ್ರಶ್ನೆ ಪ್ರತಿಮಾಪೂಜನವೆಲ್ಲಿಂದ ಹೊರಟಿತು? 

ಉತ್ತರ ೯ ಜೈನರಿಂದ , 

ಪ್ರಕ್ನೆ- ಜೈನರು ಎಲ್ಲಿಂದ ಪ್ರಚಲಿತವಾಗಿ ಮಾಡಿದರು? 

ಉತ್ತರ - ತಮ್ಮತಪ್ಪಗ್ರಹಿಕೆಯಿಂದ . 

ಪ್ರ್ನೆ- ಶಾಂತವಾಗಿ, ಧ್ಯಾನಾವಸ್ಥಿತವಾಗಿ ಕುಳಿತಿರುವ ಪ್ರತಿಮೆಯನ್ನು ನೋಡಿ, ತನ್ನ ಜೀವನಿಗೂ ಕೂಡ ಅದೇ ರೀತಿ. 
ಶುಭಪರಿಣಾಮವಾಗುವುದೆಂದು ಜೈನರು ಹೇಳುತ್ತಾರೆ. 


ಉತ್ತರ- ಜೀವನು ಚೇತನ ಮತ್ತು ಪ್ರತಿಮೆ ಜಡ. ಪ್ರತಿಮೆಯ ಹಾಗೆ ಜೀವನೂ ಕೂಡ ಜಡನಾಗಿ ಹೋಗುವನೇ? ಈ ವಿಗ್ರಹಾರಾಧನೆ 
ಕೇವಲ ಪಾಖಿಂಡ ಮತ. ಜೈನರು ಪ್ರಚಲಿತವಾಗಿ ಮಾಡಿದ್ದಾರೆ. ಆದುದರಿಂದ, ಇವರ (ಮತದ) ಖಂಡನವನ್ನು ಹನ್ನೆರಡನೆಯ ಸಮಲ್ಲಾಂದಲ್ಲಿ 
ಮಾಡುವವು. 


ಪಕ್ಕೆ: ಶಾಕ್ತರೇ ಮೊದಲಾದವರು ಪ್ರತಿಮೆಯ (ವಿಷಯದ್ದಲ್ಲಿ ಜೈನರ ಅನುಕರುವನ್ನುವಾಡಿಲ್ಲ. ಏಕಿದೆ, ವೈಷ್ಣವರೇ ಮೊದಲಾದವರ 
ಪ್ರತಿಮೆಗಳ ಹಾಗೆ ಇಲ್ಲ. 


ಉತ್ತರ- ಹೌದು, ಇದು ಸರ. ಜೈನರ ಹಾಗೆ ರಚಿಸಿದ್ದಲ್ಲಿ, ಜೈನ ಮತದಲ್ಲಿ ಸೇರಿಹೋಗುತ್ತಿದ್ದರು. ಈ ಕಾರಣದಿಂದ, ಜೈನರ 
ಪ್ರತಿಮೆಗಳಿಗೆ ವಿರುದ್ಧವಾಗಿ ರಚಿಸಿದ್ದಾರೆ. ಏಕಂದರೆ, ಜೈನರನ್ನು ವಿರೋಧಿಸುವುದು ಇವರ ಉದ್ದೇಶ್ವವಾಗಿ್ದಿತು ಮತ್ತು ಇವರನ್ನು ವಿರೋಧಿಸುವುದು. 
ಜೈನರ ಮುಖ್ಯವಾದ ಕಾರ್ಯವಾಗಿದ್ದಿತ. ಜೈನರು ಪ್ರತಿಮೆಗಳನ್ನು ಬೆತ್ತಲೆಯೂ, ಧ್ಯಾನಾವಸ್ಥಿತವೂ ಮತ್ತು ವೈರಾಗ್ಯಶಾಲೀ ಮನುಷ್ಯನಿಗೆ 
ಸಮಾನವಾಗಿಯೂ ನಿರ್ಮಿಸಿದ್ದಾರೆ; ಅದಕ್ಕ ವಿರುದ್ಧವಾಗಿ ವೈಷ್ಯವರೇ ಮೊದಲಾದವರು ಯಥೇಷ್ಟವಾಗಿ ಸಿಂಗರಿಸಲ್ಪಟ್ಟ ಸ್ತ್ರೀಯಳೊಂದಿಗೆ. 
ಬಣ್ಣ, ಅನುರಾಗ, ಭೋಗ ಹಾಗೂ ವಿಷಯಾಸಕ್ತಿ ಸಹಿತವಾದ ಆಕಾರಗಳನ್ನುಳ್ಳ, ನಿಂತ ಮತ್ತು ಕುಳಿತ ಪ್ರತಿಮೆಗಳನ್ನು ರಚಿಸಿದ್ದಾರೆ. ಜೈನರು 
ವಿಶೇಷವಾಗಿ ಶಂಖ-ಘಂಟೆ, ಜಾಗಟೆ ಮೊದಲಾದುವನ್ನು ಬಾರಿಸುವುದಿಲ್ಲ. ಈ ಜನರು ಬಹಳ ಕೋಲಾಹಲವನ್ನೆಬ್ಬಿಸುತ್ತಾರೆ. ಆಗಲಂತೂ 
ಇಂತಹ ಲೀಲೆಗಳನ್ನು ರಚಿಸಿದುದರಿಂದ ವೈಷ್ಯವ-ಮೊದಲಾದ ಸಾಂಪ್ರದಾಯಿಕ ಪೋಪರ ಶಿಷ್ಕರು, ಜೈನರ ಲೀಲೆಗಳಿಂದ ದೂರವಾಗಿ, 








ಏಕಾದಶ ಸಮುಲ್ಲಾಸ 23 
ಇವರ ಲೀಲೆಯಲ್ಲಿ ಸಿಕ್ಕಿಕೊಂಡರು ಮತ್ತು ವ್ಯಾಸರೇ-ಮೊದಲಾದ ಮಹರ್ಷಿಗಳ ಹೆಸರಿನಲ್ಲಿ ಮನಬಂದಂತೆ, ಅತ್ಯಂತ ಅಸಂಭವವಾದ 
ಕಟ್ಟುಕತೆಗಳಿಂದ ಕೂಡಿದ ಗ್ರಂಥಗಳನ್ನು ರಚಿಸಿದ್ದಾರೆ. ಅವಕ್ಕೆ "ಪ್ರರಾಣ'ವೆಂದು ಹೆಸರಿಟ್ಟು, ಕಥೆಯನ್ನೂ ಕೂಡ ಶ್ರವಣ ಮಾಡಿಸತೊಡಗಿದರು. 
ಮತ್ತು ಶಿಲಾಪ್ರತಿಮೆಗಳನ್ನು ರಚಿಸಿ, ಗುಪ್ತವಾಗಿ ಎಲ್ಲಿಯಾದರೂ ಪರ್ವತದ ಮೇಲೆ ಅಥವಾ ಕಾಡು-ಮೊದಲಾದ ಕಡೆ ಇಟ್ಟು ಬಂದರು. 
ಅಥವಾ ಭೂಮಿಯಲ್ಲಿ ಹೂತಿಟ್ಟರು. ಆ ಮೇಲೆ, ತಮ್ಮಶಿಷ್ಕರ ನಡುವೆ “ನನಗೆ ರಾತ್ರಿ ಸ್ವಪ್ನದಲ್ಲಿ ಮಹಾದೇವ, ಪಾರ್ವತೀ, ರಾಧಾ, ಕೃಷ್ಣ, 
ಸೀತಾ, ರಾಮ ಅಥವಾ ಲಕ್ಷ್ಮೀನಾರಾಯಣ, ಮತ್ತು ಭೈರವ, ಹನುಮಾನ್‌” ಮೊದಲಾದವರು ಪ್ರತ್ಯಕ್ಷರಾಗಿ “ನಾವ ಇಂತಿಂತಹ ಕಡೆಯಿದ್ದೇವೆ. 
ನಮ್ಮನ್ನು ಅಲ್ಲಿಂದ ತಂದು, ಮಂದಿರದಲ್ಲಿ ಸ್ಥಾಪಿಸು; ಮತ್ತು ನೀನೇ ನಮ್ಮ ಪೂಜಾರಿಯಾಗುವೆಯಾದರೆ, ನಾವು ಮನೋವಾಂಛಿತವಾದ. 
ಫಲಗಳನ್ನು ಕೊಡುವೆವು.- ಎಂದು ಹೇಳಿದ್ದಾರೆ''- ಎಂದು ಪ್ರಸಿದ್ಧ ಪಡಿಸಿದರು. ಈ ರೀತಿಯ ವಿಚಿತ್ರವಾದ ಮಾಯೆಯನ್ನು ಬಿತ್ತರಿಸ 
ಹತ್ತಿದರು. 

ಯಾವಾಗ ಕಣ್ಣಿದ್ದೂ ಕಾಣಲಾರದ, ಹಣದಿಂದ ಉಬ್ಬಿದ ಜನರು ಪೋಪರ ಲೀಲೆಯನ್ನು ಅಲಿಸಿದರೋ, ಆಗಲಂತೂ ಅದನ್ನು 
ಸತ್ಯವೆಂದೇ ಒಪ್ಪಿಕೊಂಡುಬಿಟ್ಟರು. ಮತ್ತು ಅವರನ್ನು "ಇಂತಹ ಆ ಪ್ರತಿಮೆ ಎಲ್ಲಿದೆ?' ಎಂದು ಕೇಳಿದರು. ಆಗ ಪೋಪರು "ಇಂತಹ 
ಪರ್ವತದ ಮೇಲೆ ಅಥವಾ ಕಾಡಿನಲ್ಲಿದೆ. ನಮ್ಮೊಂದಿಗೆ ನಡೆ. ತೋರಿಸಿ ಬಿಡುವೆವು'.- ಎಂದರವರು. ಆಗ ಮತ್ತೇನು ಆ ಕುರುಡರು ಆ 
ಧೂರ್ತರೊಂದಿಗೆ ಹೊರಟು, ಅಲ್ಲಿ ಹೋಗಿ ನೋಡಿದರು. ಆಶ್ಚರ್ಯ ಉಂಟಾಗಿ, ಆ ಪೋಪರ ಪಾದಕ್ಕೆರಗಿ -“ತಮ್ಮ ಮೇಲೆ ಈ 
ದೇವತಾನುಗ್ರಹ ಬಹಳವಾಗಿದೆ. ಈಗ ತಾವು ಅದನ್ನು ತೆಗೆದುಕೊಂಡು ನಡೆಯಿರಿ. ನಾವು ದೇವಾಲಯವನ್ನು ಕಟ್ಟಿಸಿಬಿಡುತ್ತೇವೆ, ಅದರಲ್ಲಿ 
ಈ ದೇವತೆಯನ್ನು ಪ್ರತಿಷ್ಠಾಪಿಸಿ, ತಾವೇ ಪೂಜಿಸಿರಿ, ಮತ್ತು ನಾವುಗಳೂ ಕೂಡ ಈ ಪ್ರತಾಪಶಾಲೀ ದೇವತೆಯ ದರ್ಶನ-ಸ್ಪರ್ಶನಗಳನ್ನು 
ಮಾಡಿ, ಮನೋವಾಂಛಿತ ಫಲಗಳ್ನು ಪಡೆದುಕೊಳ್ಳುವೆವು''.-ಎಂದರು. ಇದೇ ರೀತಿ ಯಾವಾಗ ಒಬ್ಬನು ಲೀಲೆ ಮಾಡಿದನೋ, ಆಗ. 
ಅವನನ್ನು ನೋಡಿ, ಪೋಪರುಗಳನ್ನೆಲ್ಲಾ ತಮ್ಮಹೊಟ್ಟೆಯ ಪಾಡಿಗಾಗಿ ಛಲ-ಕಪಟಗಳಿಂದ ಪ್ರತಿಮೆಗಳನ್ನು ಸ್ಥಾಪಿಸಿದರು. 


ಹಸ್ನೆ- ಪರಮೇಶ್ವರನು ನಿರಾಕಾರನಾಗಿದ್ದಾನೆ. ಅವನು ಧ್ಯಾನದಲ್ಲಿ ಬರಲಾರನು. ಆದುದರಿಂದ ಪ್ರತಿಮೆ ಅವಶ್ಯವಾಗಿಯೂ ಇರಬೇಒ. 
ಆಗಲಿ, ಮತ್ತೇನನ್ನೂ ಮಾಡದಿದ್ದರೂ, ಪ್ರತಿಮೆಯ ಮುಂದೆ ಹೋಗಿ, ಕೈಜೋಡಿಸಿ, ಪರಮೇಶ್ವರನ ಸ್ಮನಣೆಯನ್ನಾದರೂ ಮಾಡುತ್ತಾರೆ 
ಮತ್ತು ಹೆಸರನ್ನಾದರೂ ಹೇಳುತ್ತಾರೆ. ಇದರಲ್ಲಿ ಹಾನಿ ಏನಿದೆ? 


ಉತ್ತರ- ಯಾವಾಗ ಪರಮೇಶ್ವರನು ನಿರಾಕಾರನೂ, ಸರ್ವವ್ಯಾಪಕನೂ ಆಗಿದ್ದಾನೋ, ಆಗ ಅವನ ಪ್ರತಿಮೆಯೇ ನಿರ್ಮಿತವಾಗಲಾರದು. 
ಮತ್ತು ಪ್ರತಿಮೆಯ ದರ್ಶನ ಮಾತ್ರದಿಂದ ಪರಮೇಶ್ವರನ ಸ್ಮರಣವಾಗುವುದಾದರೆ, ಪರಮೇಶ್ವರನು ರಚಿಸಿದ ಪೃಥಿವೀ, ಜಲ, ಅಗ್ನಿ, ನಾಯ' 
ಮತ್ತು ವನಸ್ಪತಿಗಳನ್ನು ಮತ್ತು ಯಾವವುಗಳಿಂದ ಈಶ್ವರನು ಅದ್ಭುತವಾದ ರಚನೆಗಳನ್ನು ಮಾಡಿದ್ದಾನೋ, ಆ ಅನೇಕ ವಸ್ತುಗಳನ್ನು ನೋಡಿ, 
ಯಾವ ಪರ್ವತಗಳು ಮೊದಲಾದುವುಗಳಲ್ಲಿನ ಶಿಲೆಗಳಿಂದ ಮನುಷ್ಯರಚಿತವಾದ ಮೂರ್ತಿಗಳು ರೂಪತಾಳುತ್ತವೋ, ಅಂತಹ ವಿವಿಧ. 
ರಚನಾಕೌಶಲಯುಕ್ತವಾದ ಪರಮಾತ್ಮನಿಂದಲೇ ರಚಿತವಾಗಿರುವ ಮೃತ್ರಿಕಾ-ಪರ್ವತ ಮೊದಲಾದ ಮಹಾಮೂರ್ತಿಗಳನ್ನು ಅವಲೋಕಿಸಿ, 
ಪರಮೇಶ್ವರನ ಸ್ಮರಣೆಯಾಗಲಾರದೇನು? ಪ್ರತಿಮೆಯನ್ನು ನೋಡುವುದರಿಂದ ಪರಮೇಶ್ವರನ ಸ್ಮರಣೆಯಾಗುತ್ತದೆ-ಎಂಬ ತಮ್ಮ ಕಥನ 
ಸರ್ವಥಾ ಸುಳ್ಳಾಗಿದೆ. ಮತ್ತು ಆ ಪ್ರತಿಮೆಯು ಎದುರಿಗೆ ಇಲ್ಲದಿದ್ದರೆ ಪರಮೇಶ್ವರನ ಸ್ಮರಣವಾಗದಿರುವುದರಿಂದ, ಮಾನವನು ಏಕಾಂತವನ್ನು 
ಪಡೆದುಕೊಂಡು, ಕಳವು, ವ್ಯಭಿಚಾರ ಮೊದಲಾದ ದುಷ್ಕರ್ಮಗಳನ್ನು ಮಾಡುವುದರಲ್ಲಿ ಪ್ರವೃತ್ತನೂ ಆಗಬಲ್ಲನು. ಏಕೆಂದರೆ, ಅವನು ಈ 
ಸಮಯದಲ್ಲಿ ಇಲ್ಲಿಯಾವನೂ ತನ್ನನ್ನು ನೋಡುವುದಿಲ್ಲವೆಂದು ತಿಳಿಯುತ್ತಾನೆ. ಆದುದರಿಂದ ಅವನು ಅನರ್ಥವನ್ನು ಮಾಡದೇ ಇರುವಗಿಲ್ಲ. 
ಇದೇ ಮೊದಲಾದ ಅನೇಕ ದೋಷಗಳು ಶಿಲೆ ಮೊದಲಾದವುಗಳ ಪ್ರತಿಮೆಗಳ ಪೂಜನ ಮಾಡುವುದರಲ್ಲಿ ತರೆಯೆತ್ತುತ್ತವೆ. 


ಈಗ ನೋಡಿರಿ. ಯಾವನು ಶಿಲೆಯೇ ಮೊದಲಾದ ಪ್ರತಿಮೆಗಳನ್ನು ಒಪ್ಪದೆ, ಸರ್ವದಾ ಸರ್ವವ್ಯಾಪಕನೂ, ಸರ್ವಂತರ್ಯಾಮಿಯೂ, 
ನ್ಯಾಯಕಾರಿಯೂ ಆದ ಪರಮಾತ್ಮನನ್ನು ಸರ್ವತ್ರವೂ ಇದ್ದಾನೆ-ಎಂದು ತಿಳಿಯುತ್ತಾರೋ ಮತ್ತು ಒಪ್ಪಿಕೊಳ್ಳುತ್ತಾನೋ, ಆ ಪುರುಷ 
ಎಲ್ಲೆಡೆಯೂ, ಎಲ್ಲ ಕಾಲಗಳಲ್ಲಿಯೂ ಪರಮೇಶ್ವರನು ಎಲ್ಲರ ಕೆಟ್ಟ ಮತ್ತು ಒಳ್ಳೆಯ ಕರ್ಮಗಳನ್ನೂ ನೋಡುತ್ತಾನೆ-ಎಂದರಿತು, ?.೦ದು 
ಕ್ಷ ಮಾತ್ರಕ್ಕೂ ತಾನು ಪರಮಾತ್ಮನಿಂದ ದೂರವೆಂದು ತಿಳಿದು, ಕಟ್ಟ ಕರ್ಮಮಾಡುವುದಂತೂ ದೂರವೇ ಉಳಿಯಿತು; ಮನಸ್ಸಿನಲ್ಲಿಯೂ 
ದುಷ್ಕರ್ಮವನ್ನು ಯೋಚಿಸಲಾರನು. ಏಕೆಂದರೆ, ಅವನು “ನಾನು ಮನಸ್ಸಿನಿಂದ, ಮಾತಿನಿಂದ ಮತ್ತು ಕ್ರಿಯಾತಕ್ಷವಾಗಿ ಕೂಡ ಏನಾದರೂ 
ಕೆಟ್ಟ ಕೆಲಸ ಮಾಡುವೆನಾದರೆ, ಈ ಅಂತರ್ಯಾಮಿಯ ನ್ಯಾಯಾನುಸಾರ ಶಿಕ್ಷೆ ಹೊಂದದೆ ಎಂದಿಗೂ ಉಳಿಯಲಾರನು.' ಎಂದು 
ತಿಳಿದಿರುತ್ತಾನೆ. ಮತ್ತು ಹೇಗೆ “ಕ್ಕರೆ, ಸಕ್ಕರೆ' ಎನ್ನುವುದರಿಂದ ಬಾಯಿ ಸಿಹಿಯೂ, "ಬೇವು, ಬೇವು'-ಎನ್ನುವುದರಿಂದ ಕಹಓಯೂ. 
ಆಗುವುದಿಲ್ಲವೋ, ಆದರೆ ನಾಲಗೆಯಿಂದ ಸವಿಯುವುದರಿಂದಲೇ ಸಿಹಿತನ ಅಥವಾ ಕಹಿತನ ತಿಳಿಯಲ್ಪಡುತ್ತದೋ, ಹಾಗೆ, 
ನಾಮಸ್ಕರಣಮಾತ್ರದಿಂದ ಯಾವುದೇ ಫಲವೂ ಸಿಕ್ಕುವದಿಲ್ಲ. (ಆದರೆ, ನಾಮಸೂಚಿತ ಗುಣದ ವಿಕಾಸದಿಂದ ಮಾತ್ರ ಫಲ ಲಭಿಸುವುದು) 


ಪ್ರಕ್ನೆ:- ನಾಮೋಚ್ಛಾರಣ ಮಾಡುವುದು ಸರ್ವಥಾ ವ್ಯರ್ಥವೇ? ಎಲ್ಲೆಡೆಯೂ ಪುರಾಣಗಳಲ್ಲಿ ನಾಮಸ್ಕರಣದ ಮಾಹಾತ್ಮ್ಯ, ವನ್ನು 














254 ಸತ್ಯಾರ್ಥಪ್ರಕಾಶ 
ಬಹುವಾಗಿ ಬರೆದಿದ್ದಾರಲ್ಲ! 

ಉತ್ತರ: ನಾಮೋಚ್ಛಾರಣ ಮಾಡುವ ನಿಮ್ಮ ರೀತಿ ಉತ್ತಮವಲ್ಲ. ಯಾವ ರೀತಿ ನೀವು ನಾಮಸ್ಕರಣ ಮಾಡುತ್ತೀರೋ, ಅದು 
ನಿರರ್ಥಕವಾಗಿದೆ. 

ಪ್ರಶ್ನೆ ನಮ್ಮ ರೀತಿ ಹೇಗಿದೆ? 

ಉತ್ಪರ:- ವೇದವಿರುದ್ದವಾಗಿದೆ. 


ಪ್ರಶ್ನೆ- ಆಯಿತು; ಈಗ ತಾವು ನಮಗೆ ವೇದೋಕ್ತವಾದ ನಾಮಸ್ಕರಣದ ರೀತಿಯನ್ನು ತಿಳಿಸಿರಿ. 


ಉತ್ತರ- ನಾಮಸ್ಕರಣವನ್ನು ಈ ರೀತಿ ಮಾಡಬೇಕು-ಉದಾಹರಣೆಗೆ, 'ನ್ಯಾಯಕಾರಿ'- ಎನ್ನುವುದು ಈಶ್ವರನ ಒಂದು ಗುಣವಾಚಕ 
ಶಬ್ದವಾಗಿದೆ. ಇದನ್ನು ಉಚ್ಚರಿಸುವಾಗ, “ಪರಮಾತ್ಮನ ಪಕ್ಷಪಾತರಹಿತನಾಗಿ, ಎಲ್ಲರಿಗೂ ಯಥೋಚಿತವಾದ ನ್ಯಾಯವನ್ನೇ ಮಾಡುತ್ತಾನೆ; 
ಹಾಗೆಯೇ ಅದನ್ನು ಗ್ರಹಿಸಿ, ನ್ಯಾಯಯಕ್ತವಾದ ವ್ಯವಹಾರವನ್ನು ಸದಾ ಮಾಡಬೇಕು ; ಅನ್ಯಾಯವನ್ನೆಂದಿಗೂ ಮಾಡಬಾರದು”. ಎಂಬ 
(ಊೂಚ್ಯವಾದ) ಅರ್ಥವನ್ನು ಗ್ರಹಿಸಬೇಕು. ಈ ರೀತಿ ಒಂದು ಹೆಸರಿನಿಂದಲೂ ಕೂಡ ಮಾನವನ ಕಲ್ಕಾಣವಾಗಬಲ್ಲದು. 

ಶ್ನೆ ಪರಮೇಶ್ವರನು ನಿರಾಕಾರನೆಂದು ನಾವು ಬಲ್ಲೆವು. ಆದರೆ ಅವನು ಶಿವ, ವಿಷ್ಣು, ಗಣೇಶ, ಸೂರ್ಯ, ಮತ್ತು 
ದೇವಿ-ಮೊದಲಾದವರ ಶರೀರಗಳನ್ನು ಧರಿಸಿ, ರಾಮ, ಕೃಷ್ಣ-ಮೊದಲಾದ ಅವತಾರಗಳನ್ನೂ ಎತ್ತಿದನು. ಈ ಕಾರಣದಿಂದ ಅವನ 
ಪ್ರತಿಮೆಯೂ ರಚಿತವಾಗಬಲ್ಲದು. ಈ ಮಾತೂ ಕೂಡ ಅರ್ಥರಹಿತವೇನು? 

ಉತ್ತರ:- ಹೌದು, ಹೌದು; ಏಕೆಂದರೆ, “ಅಜ ಏಕಪಾತ್‌', “ಅಕಾಯಂ”- ಈ ಮೊದಲಾದ ವಿಶೇಷಣಗಳಿಂದ (ಯಗ್ಗೇದ- 
ಓ೩೫.೧೩ ಯಜುರ್ವೇದ್ಧ- ೪೦.೮) ವೇದಗಳಲ್ಲಿ ಪರಮೇಶ್ವರನನ್ನು ಜನ್ಮಮರಣ-ಶರೀರಧಾರಣರಹಿತನೆಂದು ಹೇಳಿದೆ. ಮತ್ತು 
ಅನಂತನೂ ಮತ್ತು ಸುಖ, ದುಃ, ದೃಶ್ಯತ್ವ-ಮೊದಲಾದ ಗುಣಗಳಿಂದ ರಹಿತನೂ ಆಗಿದ್ದಾನೋ, ಅವನು ಹೇಗೆ ಅಲ್ಪ ಪ್ರಮಾಣದ 
ವೀರ್ಯಗಳಲ್ಲಿ ಗರ್ಭಾಶಯದಲ್ಲಿ ಮತ್ತು ಶರೀದಲ್ಲಿ ಪ್ರವೇಶಿಸಬಲ್ಲನು? ಯಾವನು ಏಕದೇಶೀಯನಾಗಿರುತ್ತಾನೋ, ಅವನು. 
ಅವನ ಅವತಾರವನ್ನು (ಕುರಿತು) ಹೇಳುವುದು, ಬಂಜೆಯ ಮಗನಿಗೆ ಮದುವೆಮಾಡಿ, ಅವಳ ಮೊಮ್ಮಗನ ಮುಖದರ್ಶನ ಮಾಡುವ 
ಮಾತಿನ ಹಾಗೆಯೇ ಇದೆ. ಈ ಹೇಳಿಕೆ. 


ಸಕ್ಕ ಪರಮೇಶ್ವರನು ವ್ಯಾಪಕನಾಗಿರುವಾಗ, ಪ್ರತಿಮೆಯಲ್ಲಿಯೂ ಕೂಡ ಇದ್ದಾನೆ. ಎಂದ ಮೇಲೆ, ಯಾವ್ರದೇ ವಸ್ತುವಿನಲ್ಲಿ 
ಆಗಲಿ, ಭಾವನಾಪೂರ್ವಕವಾಗಿ ಪೂಜೆಮಾಡುವುದು. ಒಳ್ಳೆಯದೇತಕ್ಕಲ್ಲ? ನೋಡಿರಿ:- 


ನ ಕಾಸ ವಿದೃತೇ ದೇವೋ ನ ಪಾಷಾಣೇ ನ ಮೃಣ್ಯಯೇ | 
ಭಾವೇ ಹಿ ವಿದ್ಯತೇ ದೇವಸ್ತೆಸಾದ್ಯವೋ ಹಿ ಕಾರಣಮ್‌ ॥ (ಚಾಣಕ್ಕ- ೮.೧೧) 


ಪರಮೇಶ್ವರದೇವನು ಕಟ್ಟಗೆಯಲ್ಲಲ್ಲ, ಕಲ್ಲಲ್ಲ; ಮಣ್ಣಿನಿಂದ ರಚಿಸಲ್ಪಟ್ಟ ಪದಾರ್ಥಗಳಲ್ಲಿಯೂ ಇಲ್ಲ. ಆದರೆ, ಪರಮೇಶ್ವರನಾದರೋ 
"ಾವ'ದಲ್ಲಗುತ್ತಾನೆ. ಎಲ್ಲಿ ಭಾವನೆ ಮಾಡಿಕೊಳ್ಳುತ್ತೇವೋ, ಅಲ್ಲಿಯೇ ಪರಮೇಶ್ವರನು ಸಿದ್ಧನಾಗುತ್ತಾನೆ. 


ಉತ - ಪಂಮ್ವರು ಎಲತಯೊ ವ್ಯಾಪಜಾಗಿರವಾಗ, ಯಾವುದಾರೂ ಒಂದ ವಸ್ತಿ ಪರಮೇಶ್ವರನ ಭಾವನೆಯನ್ನು 


ನೀನಾರು ಸ್ಥಾಸಮಾಡಿಸತ್ತೀ 2? ಆ ಪದರ್ಥಗಳ್ಲಿ್ಣಾ ಂಮಾತ್ಯನು ವ್ಯಾಡಾಗಿದ್ದು ಮತ್ತ ರ 
ಪೂಜಿಸ್ತಿರೋ ಅಥವಾ ವ್ಯಾಸ್ಯವನ್ನೋ? ವ್ಯಾಕನನ್ನ ಪೂಜಿುತ್ತೀರಿಯಾದರ ಶಿಲೆ, ಮರ ಮೊದಲಾದುದರ ಮೇಲೆ ಚಂದನ, ಷ್ಟ 


ಏಕಾದಶ ಸಮುಲ್ಲಾಸ. 255 
ಮೊದಲಾದುವನ್ನು ಏರಿಸುತ್ತೀರಿ ಏಕೆ? ಮತ್ತು ವ್ಯಾಪ್ಯವನ್ನು ಪೂಜಿಸುತ್ತೀರಿಯಾದರೆ, "ನಾವು. ಪರಮೇಶ್ವರನ ಪೂಜೆಯನ್ನು 
ಮಾಡುತ್ತೇವೆ ' -ಎಂದು ಅನ್ನತವನ್ನು ಏಕೆ ಹೇಳುತ್ತೀರಿ? "ನಾವು ಕಲ್ಲು ಮೊದಲಾದುವುಗಳ ಪೂಜಾರಿಗಳಾಗಿದ್ದೇವೆ'- ಎಂದು ಸತ್ಯವನ್ನೇತಕ್ಕ 
ಹೇಳುವುದಿಲ್ಲ? 

"ಭಾವ' ಸತ್ಯವೋ ಅಥವಾ ಅಸತ್ಯವೋ-ಎಂಬುದನ್ನು ಈಗ ಹೇಳಿರಿ. ಸತ್ಯ-ಎನ್ನುವಿರಾದರೆ, ನಿಮ್ಮ ಭಾವಕ್ಕೆ ಅಧೀನನಾಗಿ 
ಪರಮೇಶ್ವರನು ಬದ್ಧನಾಗಿ ಹೋಗುವನು. ಮತ್ತು ನೀವು ಪಣ್ಣಿನ್ಲಿ ಚಿನ್ನ-ಬೆಳ್ಳಿ ಮೊದಲಾದುದರ, ಕಲ್ಲಿನಲ್ಲಿ ವಜ್ರ ಪಚ್ಚೆ ಮೊದಲಾದುದರ, 
ಸಮುದ್ರದ ನೊರೆಯಲ್ಲಿ ಮುತ್ತಿನ, ನೀರಿನಲ್ಲಿ ತುಪ್ಪ, ಹಾಲು, ಮೊಸರು-ಮೊದಲಾದುದರ ಮತ್ತು ಧೂಳಿನಲ್ಲಿ ಹಿಟ್ಟು, ಸಕ್ಕರೆ 
ಮೊದಲಾದುದರ ಭಾವನೆಯನ್ನು ಮಾಡಿಕೊಂಡು, ಅವುಗಳನ್ನು ಹಾಗೆಯೇ ಮಾರ್ಪಡಿಸಿಕೊಳ್ಳುದಿಲ್ಲವೇಕೆ? ನೀವು ದುಃಖದ ಭಾವನೆಯನ್ನು 


ಭಾವನೆಯನ್ನು ಮಾಡಿಕೊಳ್ಳುವುದಿಲ್ಲ. ಸತ್ತು ಹೋಗುತ್ತೀರಿ ಏಕೆ? ಅದುದರಿಂದ ನಿಮ್ಮ ಭಾವನೆ ಸತ್ಯವಾದುದಲ್ಲ. ಏಕೆಂದರೆ, ಯಾವುದು. 
ಹೇಗಿದೆಯೋ, ಅದನ್ನು ಹಾಗೆಯೇ ಗ್ರಹಿಸುವುದನ್ನು ಭಾವನೆಯೆನ್ನುತ್ತಾರೆ. ಉದಾಹರಣೆಗೆ, ಬೆಂಕಿಯಲ್ಲಿ ಬೆಂಕಿಯನ್ನೇ ತಿಳಿಯುವುದು, 
ಜಲದಲ್ಲಿ ಜಲವನ್ನೇ ತಿಳಿಯುವುದು ಭಾವನೆ; ಮತ್ತು ಜಲದಲ್ಲಿ ಅಗ್ನಿಯನ್ನು, ಅಗ್ನಿಯಲ್ಲಿ ಜಲವನ್ನು ತಿಳಿಯುವುದು ಅಭಾವನೆಯಾಗಿರುತ್ತದೆ. 
ಏಕೆಂದರೆ, ಯಾವುದು ಹೇಗಿದೆಯೋ, ಅದನ್ನು ಹಾಗೆಯೇ ತಿಳಿಯುವುದು ಜ್ಞಾನ ಮತ್ತು ಬೇರೆ ವಿಧದಲ್ಲಿ ತಿಳಿಯುವುದು 
ಅಜ್ಞಾನವಾಗಿರುತ್ತದೆ. ಆದುದರಿಂದ ನೀವು ಅಭಾವನೆಯನ್ನು ಭಾವನೆಯೆಂದೂ ಮತ್ತು ಭಾವನೆಯನ್ನು ಅಭಾವನೆಯೆಂದೂ ಹೇಳುತ್ತೀರಿ. 

ಪ್ರಕ್ನೆ- ಮಹಾಶಯರೇ! ಎಲ್ಲಿಯವರೆಗೆ ವೇದಮಂತ್ರಗಳಿಂದ ಆವಾಹನೆ ಮಾಡುವುದಿಲ್ಲವೋ, ಆವರೆಗೆ ದೇವತೆಯು ಬರುವುದಿಲ್ಲ. 
ಮತ್ತು ಆವಾಹನೆ ಮಾಡುವುದರಿಂದ ಕೂಡಲೇ ಬರುತ್ತಾನೆ ಮತ್ತು ವಿಸರ್ಜನೆ ಮಾಡುವುದರಿಂದ ಹೊರಟುಹೋಗುತ್ತಾನೆ. 

ಉತ್ತರಣ ಮಂತ್ರವನ್ನುಚ್ಚರಿಸಿ ಆವಾಹನೆ ಮಾಡುವುದರಿಂದ ದೇವತೆ ಬಂದು ಬಿಡುವುದಾದರೆ, ಪ್ರತಿಮೆ ಚೇತನವಾಗಿ 
ಹೋಗುವುದಿಲ್ಲವೇಕೆ? ಮತ್ತು ವಿಸರ್ಜನೆ ಮಾಡುವುದಿಲ್ಲದರಿಂದ ಹೊರಟುಹೋಗುವುದಿಲ್ಲವೇಕೆ? ಮತ್ತು ಅವನು ಎಲ್ಲಿಂದ ಬರುತ್ತಾನೆ 
ಮತ್ತು ಎಲ್ಲಿಗೆ ಹೋಗುತ್ತಾನೆ? ಅಂಧರೇ! ಆಲಿಸಿರಿ. ಪೂರ್ಣನಾದ ಪರಮಾತ್ಮನ್ನು ಬರುವುದೂ ಇಲ್ಲ; ಮತ್ತು ಹೋಗುವುದೂ ಇಲ್ಲ. 
ನೀವು ಮಂತ್ರಬಲದಿಂದ ಪರಮೇಶ್ವರನನ್ನು ಕರೆಯಿಸಿಕೊಳ್ಳುವಿರಾದರೆ, ಆ ಮಂತ್ರಗಳಿಂದಲೇ ಮೃತನಾದ ತಮ್ಮ ಪುತ್ರನ ಶರೀರದಲ್ಲಿ 
ಜೀವನನ್ನೇತಕ್ಕೆ ಬರಮಾಡಿಕೊಳ್ಳುವುದಿಲ್ಲ? ಮತ್ತು ಶತ್ರುವಿನ ಶರೀರದಲ್ಲಿಂದ ಜೀವಾತ್ಮನನ್ನು ವಿಸರ್ಜನೆಮಾಡಿ ಕೊಲ್ಲಲಾರಿರೇತಕ್ಕೆ? 
ಕೇಳಿರಿ ಸೋದರರೇ! ಮುಗ್ಧ ಜನರೇ! ಈ ಪೋಪರುಗಳು ನಿಮ್ಮನ್ನು ವಂಚಿಸಿ, ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳತ್ತಾರೆ. ವೇದಗಳಲ್ಲಿ 
ಶಿಲೆ-ಮೊದಲಾದುದರ ಪ್ರತಿಮೆಗಳ ಪೂಜೆಯನ್ನೂ ಮತ್ತು ಪರಮೇಶ್ವರನ ಆವಾಹನ-ವಿಸರ್ಜನಮಾಡುವುದನ್ನೂ ಸೂಚಿಸುವ ಒಂದು 
ಅಕ್ಷರವೂ ಕೂಡ ಇಲ್ಲ, 


ಪ್ರಶ್ನೆಣ ಪ್ರಾಣಾ ಇಹಾಗಚ್ಛಂತು ಸುಖಂ ಚರಂ ತಿಪ್ಕಂತು ಸ್ಥಾಹಾ ॥1 
ಆತ್ಮೇಣಾಗಚ್ಛತು. ಸುಖಂ: ಚಿರು ಿಪ್ನತು. ಸ್ವಾಹಾ !! 
ಇಂದ್ರಿಯಾಣೀಹಾಗಚ್ಛಂತು ಸುಖಂ ಚರಂ ತಿಷ್ಯಂತು ಸ್ಥಾಹಾ ॥ 

ಈ ಮೊದಲಾದ ವೇದಮಂತ್ರಗಳಿವೆ. ಇಲ್ಲವೆಂದೇಕೆ ಹೇಳುತ್ತೀರಿ? 


ಉತ್ತರ - ಅಯ್ಯೋ ಸೋದರ! ಸ್ವಲ್ಪವಾದರೂ ಬುದ್ಧಿಯನ್ನು ನಿಮ್ಮ ಹಿತಕ್ಕಾಗಿ ಬಳಸಿಕೊಳ್ಳವುದಿಲ್ಲವೇಕೆ? ಇವೆಲ್ಲವೂ ವಾಮಮಾರ್ಗಿಗಳ 
ಕಪೋಲಕಲ್ಪಿತವಾದ, ವೇದವಿರುದ್ದವಾದ ತಂತ್ರ ಗ್ರಂಥಗಳ ಪೋಪರಚಿತ ಪಂಕ್ಷಿಗಳಾಗಿವೆ; ವೇದವಚನಗಳಲ್ಲ. 

ಪ್ರಶ್ನೆ ತಂತ್ರ ಮಿಠೈೆ ಏನು? 

ಉತ್ತರ ಹೌದು, ಸರ್ವಥಾ ಮಿಥ್ಕೆಯೇ. ಹೇಗೆ ಶಿಲೆ-ಮೊದಲಾದುದರ ಪ್ರತಿಮೆಗಳಿಗೆ ಸಂಬಂಧಿಸಿದ, ಆವಾಹನ, 
ಪ್ರಾಣಪ್ರತಿಷ್ಠೆ-ಮೊದಲಾದುದರ ಬಗೆಗೆ ಒಂದು ಮಂತ್ರವೂ ಕೂಡ ವೇದಗಳಲ್ಲಿಲ್ಲವೋ, ಹಾಗೆ “ಸ್ನಾನಂ ಸಮರ್ಪಯಾಮಿ"-ಈ 
ಮೊದಲಾದ ವಚನಗಳೂ ಕೂಡ ಇಲ್ಲ. ಎಂದರೆ, “ಪಾಷಾಣಾದಿಮೂರ್ತಿಂ ರಚಯಿತ್ವಾ ಮಂದಿರೇಷು ಸಂಸ್ಥಾಪ್ಯ 
ಗಂಧಾದಿಭಿರರ್ಚಯೇತ್‌” ಎಂದರೆ, ಶಿಲಾಪ್ರತಿಮೆ ರಚಿಸಿ, ದೇವಾಲಯಗಳಲ್ಲಿ ಸ್ಥಾಪಿಸಿ, ಚಂದನ-ಅಕ್ಷತೆ ಮೊದಲಾದುವುಗಳಿಂದ 
ಅರ್ಚಿಸಬೇಕು.'-ಎಂದಿಷ್ಟೂ ಕೂಡ ಹೇಳಿಲ್ಲ; ಈ ರೀತಿ ಲೇಶಮಾತ್ರವೂ ಪ್ರಮಾಣವಿಲ್ಲ. 


2೫6 ಸತ್ಯಾರ್ಥಪ್ರಕಾಶ. 
ರ್ಕ ವೇದಗಳಲ್ಲಿ ವಿಧಿಯಿಲ್ಲದಿದ್ದರೆ, ಖಂಡನವೂ ಕೂಡ ಇಲ್ಲ. ಮತ್ತು ಖಂಡನವಿರುದಾದರೆ, “ಪ್ರಾಪ್ಟೌ ಸತ್ಯಾಂ ನಿಷೇಧ!”- 
ಪ್ರತಿಮಾರ್ಚನೆಯಿದ್ದರೆ ಮಾತ್ರ ಆ ವಿಧಾನದ ಖಂಡನ ಸಿದ್ಧಿಸುವುದು. 


ಉತ್ತರ- ವಿಧಿಯಂತೂ ಇಲ್ಲ. ಆದರೆ, ಪರಮೇಶ್ವರನಿಗೆ ಪ್ರತಿಯಾಗಿ, ಬೇರೆ ಯಾವದೇ ಪದಾರ್ಥವನ್ನೂ ಪೂಜನೀಯವಂದು. 
ಒಪ್ಪಬಾರದು-ಎಂದು, ಸರ್ವಥಾ ನಿಷೇಧವೇ ಮಾಡಲ್ಪಟ್ಟಿದೆ. ಆಪ್ಪೂರ್ವವಿಧಿ (ಖಂಡನ ಮಾಡದ ಮಂಡನವಿಧಿ)ಯಿರುವುದಿಲ್ಲವೇನು? 
ಆಲಿಸಿರಿ. ಈ ವಿಧಿಯಿದೆ:- 


ಅಂಥಂ ತಮಃ ಪಪಿಶಂತಿ ಯೇ ಸಭೂತಿಮುವಾಡ | 

ತತೋ ಭೂಡು ಇವ ತೇ ತಮೋ ಯ ಉ ಸಂಭೂತ್ಯಾಗ್‌ಂ ರತಾಃ॥|೧॥ (ಯಜು- ೪೦.೯) 
ನ ತಸ್ಯ ಪ್ರತಿಮಾ ತೆ 1೨ (ಯಜು:- ೩೨.೩) 
ಯದ್ದಾಚಾ ನಾಟ್ಯುದಿತಂ `ಯೇನವಾಗಭ್ಯುದತೇ | 

ತದೇವ ಬ್ರಹ್ಮ ತ್ವಂ ವಿದ್ಧಿ ನೇದಂ ಯದಿದಮುಪಾಸತೇ 11 ೩॥ 

ಯನ್ನನಸಾ ನ. ಮನುತೇ ಯೇನಾಹುರ್ಮನೋ ಮತಮ್‌॥ 

ತದೇವ ಬ್ರಹ್ಮ ತ್ವಂ ವಿದ್ಧಿ ನೇದಂ ಯದಿದಮುಪಾಸತೇ 1101 

ಯಚ್ಛಕ್ಟುಪಾ ನ ಪಶೃತಿ ಯೇನ ಚೆಕ್ಸೊಂಹಿ ಪಶ್ಯಂತಿ। 

ತದೇವ. ಬ್ರಹ್ಮ ತ್ಥಂ ವಿದ್ಧಿ ನೇದಂ ಯದಿದಮುಪಾಸತೇ 11೫॥ 

ಯಚ್ಛ್ರೋತ್ರೇಣ ನ ಶೃಣೋತಿ ಯೇನ ಶ್ರೋತ್ರಮಿದಂ ಶ್ರುತಮ್‌ | 

ತದೇವ ಬ್ರಹ್ಮ ತ್ಯಂ ವಿದ್ಧಿ ನೇದಂ ಯದಿದಮುಪಾಸತೇ | ೬॥॥ 

ಯತ್ಛಾಣೇನ ನ ಪ್ರಾಣಿತಿ ಯೇನ ಪ್ರಾಣಃ ಪ್ರಣೀಯತೇ। 

ತದೇವ ಬ್ರಹ್ಮ ತಂ. ವಿದ್ಧಿ ನೇದಂ ಯದಿರಮುಪಾಸತೇ ॥೭॥ (ಕೇನೋಪನಿಷತ್ತು- ೧.೪-೮) 


ಯಾರು ಅಸಂಭೂತಿಯನ್ನು, ಅಂದರೆ, ಅನುತ್ಪನ್ನವು ಅನಾದಿಯೂ ಆದ, (ಉಪಾದಾನ) ಕಾರಣವಾದ ಪ್ರಕೃತಿಯನ್ನು ಬ್ರಹತ್ಷಿ 
ಪ್ರತಿಯಾಗಿ ಉಪಾಸನೆ. ಮಾಡುತ್ತಾರೋ, ಅವರು ಅಂಧಕಾರದಲ್ಲಿ ಎಂದರೆ ಅಜ್ಞಾನದಲ್ಲಿ ಮತ್ತು, ದುಃಖ ಸಾಗರದಲ್ಲಿ ಮುಳುಗತ್ತಾರೆ. 
ಮತ್ತು, ಯಾವುದು ಕಾರಣದಿಂದ ಉತ್ಪನ್ನವಾದ, ಕಾರ್ಯರೂಪವಾದ ಪೃಥಿವಿಯೇ ಮೊದಲಾದ ಭೂತಗಳಿಂದ ಆದ ಶಿಲೆ ಹಾಗೂ 
ವೃಕ್ತ ಮೊದಲಾದ ಪ್ರಕೃತಿಯ ಅಂಶಗಳಿವೆಯೋ, ಅವುಗಳಿಂದ ರಚಿತವಾದ ಪ್ರತಿಮೆಗಳ ಅಥವಾ ಸ್ಥತಃ ವ್ಯಕ್ತ ಮೊದಲಾದವುಗಳ, ಅದೇ 


ಯಾವನು ಸಮಸ್ತ ಜಗತ್ತಿನಲ್ಲಿಯೂ ವ್ಯಾಪಕನಾಗಿದ್ದಾನೋ, ಆ ನಿರಾಕಾರನಾದ ಪರಮಾತ್ಮನ ಪ್ರತಿಮೆ, ಪರಿಮಾಣ, ಅವನಂತಹ 
ವಸ್ತು ಅಥವಾ ಮೂರ್ತಿಯಿಲ್ಲ. (೨) 

ಯಾವುದು, “ಇದು ನೀರು; ತೆಗೆದುಕೊಳ್ಳಿರಿ'".- ಎನ್ನುವಂತೆ, ವಾಣಿಯ “ಇದಾಗಿರುವಿಕೆ”ಯ ವಿಷಯವಲ್ಲವೋ, (ಎಂದರೆ. 
ಕೇವಲ ಶಬ್ದದಿಂದ ಸೂಚಿತವಾದುದು) ಮತ್ತು ಯಾವುದರ ಧಾರಣದಿಂದ ಮತ್ತು ಇರುವಿಕೆಯಿಂದ ವಾಣಿಯ ಪ್ರವೃತ್ತಿಯಾಗುತ್ತದೋ, 
ಅದನ್ನೇ _ಬ್ರಹ್ಮವೆಂದು ತಿಳಿದುಕೋ ಮತ್ತು ಉಪಾಸನೆಮಾಡು ಮತ್ತು ಅದರಿಂದ ಯಾವುದು ಬೇರೆಯಾಗಿದೆಯೋ,. ಅದು 
ಉಪಾಸನೀಯವಲ್ಲ. (೩) 
ಆದೇ ಬ್ರಹ್ಮವನ್ನು ನೀನು ತಿಳಿದುಕೋ ಮತ್ತು ಅದರ ಉಪಾಸನೆಯನ್ನೇ ಮಾಡು - ಅದರಿಂದ ಬೇರೆಯಾದ ಯಾವ ಜೀವಿದ್ದಾನೋ 


ಏಕಾದಶ ಸಮುಲ್ಲಾಸ 27 

ಮತ್ತು ಅಂತಃಕರಣವಿದೆಯೋ, ಅದರ ಉಪಾಸನೆಯನ್ನು ಬ್ರಹ ಪ್ರತಿಯಾಗಿ ಮಾಡಬೇಡ. (೪) 

ಯಾವುದು ಕಣ್ಣಿಗೆ ಕಾಣಿಸುವುದಿಲ್ಲವೋ ಮತ್ತು ಯಾವುದರಿಂದ ಕಣ್ಣುಗಳೆಲ್ಲವೂ ನೋಡುತ್ತವೋ, ಅದನ್ನೇ ನೀನು ಬ್ರಹ್ಮವಂದು 
ತಿಳಿದುಕೋ ಮತ್ತು ಅದರ ಉಪಾಸನೆಯನ್ನೇ ಮಾಡು ಹಾಗೂ ಆದರಿಂದ ಬೇರೆಯಾದ ಯಾವ ಸೂರ್ಯ, ವಿದ್ಯುತ್ತು ಮತ್ತು ಆಗ್ನಿಯೇ 
ಮೊದಲಾದ ಜಡಪದಾರ್ಥಗಳಿವೆಯೋ, ಅವುಗಳ ಉಪಾಸನೆಯನ್ನು ಮಾಡಬೇಡ. (೫) 

ಯಾವುದು ಕಿವಿಯಿಂದ ಅಲಿಸಲ್ಪಡುವುದಿಲ್ಲವೋ, ಮತ್ತು ಯಾವುದರಿಂದ ಕಿವಿಯ ಅಲಿಸುತ್ತದೋ, ಅದನ್ನೇ ನೀನು ಬ್ರಹ್ಮಂದು 
ತಿಳಿದುಕೋ ಮತ್ತು ಆದರ ಉಪಾಸನೆಯನ್ನೇ ಮಾಡು. ಮತ್ತು ಅದರಿಂದ ಬೇರೆಯಾದ ಶಬ್ಧ-ಮೊದಲಾದುವುಗಳ ಉಪಾಸನೆಯನ್ನು 
ಅದಕ್ಕೆ ಪ್ರತಿಯಾಗಿ ಮಾಡಬೇಡ((೭) 

ಯಾವುದು ಪ್ರಾಣಗಳಿಂದ ಚರಾಯಮಾನವಾಗುವುದಿಲ್ಲವೋ, ಯಾವುದರಿಂದ ಪ್ರಾಣವು ಚಲನೆಯನ್ನು ಹೊಂದುತ್ತರೋ, ಅದೇ 
ಬ್ರಹ್ಮವನ್ನು ನೀನು ತಿಳಿದುಕೋ ಮತ್ತು ಅದರ ಉಪಾಸನೆಯನ್ನೇ ಮಾಡು. ಅದರಿಂದ ಬೇರೆಯಾದ ಈ ಯಾವ ವಾಯುವಿದೆಯೋ, 
ಅದರ ಉಪಾಸನೆಯನ್ನು ಮಾಡಬೇಡ. (೭) 


ಈ ಮೊದಲಾದ ಬಹಳ ನಿಷೇಧಗಳಿವೆ. ಪ್ರಾಪ್ತವಾದುದರ ಮತ್ತು ಅಪ್ರಾಪ್ತವಾದುದರ ನಿಷೇಧವೂ ಕೂಡ ಆಗುತ್ತದೆ. "ಪ್ರಾಪ್ತ' 
ವಾದುದರ ನಿಷೇಧ, ಯಾವನಾದರೂ ಎಲ್ಲಿಯಾದರೂ ಕುಳಿತಿದ್ದರೆ, ಅವನನ್ನು ಅಲ್ಲಿಂದ ಎಬ್ಬಿಸಿಬಿಡುವುದರ ಹಾಗೆ ಆಗುತ್ತದೆ; 
"ಮಗನೇ! ನೀನು ಎಂದಿಗೂ ಕಳ್ಳತನ ಮಾಡಬಾರದು. ಭಾವಿಯಲ್ಲಿ ಬೀಳಬೇಡ; ದುಷ್ಟರ ಸಂಗಮಾಡಬೇಡ, 
ವಿದ್ಯಾಹೀನನಾಗಿರಬೇಡ''.- ಎಂದು ಮೊದಲಾಗಿ, ಅಪ್ರಾಪ್ತವಾದುದರ ನಿಷೇಧವೂ ಆಗಬಲ್ಲದು. ಹೀಗೆ ಮನುಷ್ಯರ ಜ್ಞಾನದಲ್ಲಿ 
ಪ್ರಾಪ್ತವಾದುದರ ನಿಷೇಧವನ್ನು ಮಾಡಲಾಗಿದೆ. ಆದುದರಿಂದ, ಶಿಲೆ-ಮೊದಲಾದುದರ ಪ್ರತಿಮೆಗಳ ಪೂಜನ ಅತ್ಯಂತ ನಿಷಿದ್ಧವಾಗಿದೆ. 

ಪ್ರಶ್ನೆ ಪ್ರತಿಮಾಪೂಜನದಲ್ಲಿ ಪುಣ್ಯವಿಲ್ಲವಾದರೆ, ಪಾಪವೂ ಇಲ್ಲವಲ್ಲವೇ? 

ಉತ್ತರ:- ಎರಡೇ ವಿಧದ ಕರ್ಮಗಳಿರುತ್ತವೆ:- ವಿಹಿತವಾದುವು-ವೇದದಲ್ಲಿ "ಮಾಡಬೇಕಾದುದು' ಎಂದು ಪ್ರತಿಪಾದಿತವಾಗಿರುವ 
ಸತ್ಯಭಾಷಣ-ಮೊದಲಾದುವು. ಎರಡನೆಯದು ನಿಷಿದ್ಧವಾದುವು- ಮಾಡಬಾರದು? -ಎಂದು ವೇದದಲ್ಲಿ ನಿಷೇಧಿತವಾಗಿರುವ ಮಿಥ್ಯಾಭಾಷಣೆ. 
ಮೊದಲಾದುವು. ಹೇಗೆ ವಿಹಿತವಾದುದರ ಅನುಷ್ಠಾನ ಮಾಡುವುದು ಧರ್ಮವೋ, ಅದನ್ನು ಮಾಡದಿರುವುದು ಅಧರ್ಮವೋ ಹಾಗೆಯೇ. 
ನಿಷಿದ್ಧ ಕರ್ಮವನ್ನು ಮಾಡುವುದು ಅಧರ್ಮ ಮತ್ತು ಮಾಡದಿರುವುದು ಧರ್ಮವಾಗಿರುತ್ತದೆ. ವೇದಗಳಿಂದ ನಿಷಿದ್ಧವಾದ 
ಪ್ರತಿಮಾಪೂಜನ-ಮೊದಲಾದ ಕರ್ಮಗಳನ್ನು ನೀವು ಮಾಡುತ್ತಿರುವಾಗ, ವೇದವಿರೋಧೀ ಅನುಚಿತ ಕರ್ಮಕರ್ತೃಗಳಲ್ಲವೇತಕ್ಕೆ?' 


ಪ್ರಶ್ನೆ- ನೋಡಿರಿ, ವೇದಗಳು ಅನಾದಿಯಾಗಿವೆ. ಆ ಕಾಲದಲ್ಲಿ ಮೂರ್ತಿಗಳ ಕಾರ್ಯವಾದರೂ ವನಿದ್ದಿತು? ಏಕೆಂದರೆ, 
ಪೂರ್ವದಲ್ಲಿಯಂತೂ ದೇವತೆಗಳು ಪ್ರತ್ಯಕ್ಷರಗಿದ್ದರು. ಈ ಕ್ರಮವಾದರೋ ಹಿಂದಿನಿಂದ, ತಂತ್ರಗಳಿಂದ ಮತ್ತು ಪುರಾಣಗಳಿಂದ 
ಹೊರಟಿದೆ. ಮಾನವರ ಜ್ಞಾನ ಮತ್ತು ಸಾಮರ್ಥ್ಯ ನ್ಯೂನವಾಗಿ ಹೋದುದರಿಂದ, ಪರಮೇಶ್ವರನನ್ನು ಧ್ಯಾನದಲ್ಲಿ ತರಲಾರದೇ ಹೋದರು. 
ಆದರೆ, ಪ್ರತಿಮೆಯ ಧ್ಯಾನವನ್ನೇನೋ ಮಾಡಬಲ್ಲರು. ಈ ಕಾರಣಗಳಿಂದ, ಅಜ್ಞಾನಿಗಳಿಗಾಗಿ ಪ್ರತಿಮಾಪೂಜನವಿದೆ. ಏಕೆಂದರೆ, 
ಮೆಟ್ಟಲು-ಮೆಟ್ಟಲಾಗಿ ಏರಿದರೆ, ಮಹಡಿಯನ್ನು ಸೇರಬಹುದು. ಮೊದಲನೆಯ ಮೆಟ್ಟಿಲನ್ನು ಬಿಟ್ಟು ಮೇಲಕ್ಕೇರಬಯಸಿದರೆ, ಮಾನವನು 
ಅಲ್ಲಿ ಹೋಗಲಾರನು. ಆದುದರಿಂದ ಪ್ರತಿಮೆ ಮೊದಲನೆಯ ಮೆಟ್ಟಲಾಗಿದೆ. ಇದನ್ನು ಪೂಜಿಸುತ್ತಾ-ಪೂಜಿಸುತ್ತಾ ಯಾವಾಗ ಜ್ಞಾನ 
ಉಂಟಾಗುವುದೋ ಮತ್ತು ಅಂತಃಕರಣ ಪವಿತ್ರವಾಗುವುದೋ, ಆಗ ಪರಮಾತ್ಮನ ಧ್ಯಾನವನ್ನು ಮಾಡಲು ಶಕ್ತನಾಗುವನು. ಹೇಗೆ 
ಲಕ್ಷ್ಮವೇಧವನ್ನು ಮಾಡುವವನು ಸ್ಥೂಲವಾದ ಲಕ್ಷ್ಮದಲ್ಲಿ ಬಾಣವನ್ನು, ಗುಂಡನ್ನು ಅಥವಾ ಕ್ಷಿಪಣಿ ಮೊದಲಾದುವನ್ನು ಪ್ರಯೋಗ 
ಮಾಡುತ್ತಾ-ಮಾಡುತ್ತಾ, ಆಮೇಲೆ ಸೂಕ್ಷ್ಮವಾದುದರಲ್ಲಿಯೂ ಗುರಿಯನ್ನು ಸಾಧಿಸಬಲ್ಲನೋ, ಹಾಗೆ ಸ್ಥೂಲವಾದ ಪ್ರತಿಮೆಯ ಪೂಜೆಯನ್ನು 
ಮಾಡುತ್ತಾ, ಮಾಡುತ್ತಾ, ಮತ್ತೆ ಸೂಕ್ಷ್ಮವಾದ ಬ್ರಹವನ್ನೂ ಕೂಡ ಸಾಕ್ಷಾತ್ಯಂಸಿಕೊಳ್ಳಬಲ್ಲನು. ಎಂದಿನವರೆಗೆ ನಿಜವಾದ ಪತಿಯನ್ನು 
ಪಡೆದುಕೊಳ್ಳುವುದಿಲ್ಲವೋ, ಅಂದಿನವರೆಗೆ ಹುಡುಗಿಯರು ಬೊಂಬೆಗಳೊಂದಿಗೆ ಆಟವಾಡುತ್ತಾರಲ್ಲವೇ? ಈ ಮೊದಲಾದ ದೃಷ್ಟಿಗಳಿಂದ. 
ನೋಡಿದಾಗ ಪ್ರತಿಮಾಪೂಜನ ಮಾಡುವುದು ಕೆಟ್ಟ ಕಾರ್ಯವೆಂದು ತೋರುವುದಿಲ್ಲ. 


ಉತ್ತರ ವೇದವಿಹಿತವಾದ (ಕರ್ಮ)ದಲ್ಲಿ ಧರ್ಮ ಮತ್ತು ವೇದವಿರುದ್ದವಾದ ಆಚರಣದಲ್ಲಿ ಅಧರ್ಮವಿರುವಾಗ, ನಿಮ್ಮ 
ಹೇಳಕೆಯಿಂದಲೂ ಕೂಡ ಪ್ರತಿಮಾಪೂಜನವು ಅಧರ್ಮವೆಂದೇ ನಿರ್ಣಯವಾಯಿತು. ಯಾವ ಗ್ರಂಥಗಳು ವೇದಗಳಿಗೆ ವಿರುದ್ಧವಾಗಿವೆಯೋ, 
ಅವುಗಳನ್ನು ಪ್ರಮಾಣವೆಂದು ಗ್ರಹಿಸುವುದು ನಾಸ್ತಿಕನಾಗುವಂತೆಯೇ ಸರ. ಅಲಿಸಿರಿ:- 


ನಾಸ್ತಿಕೋ ವೇದನಿಂದಕಃ 11 ೧॥! (ಮನು-- ೨.೧೧) 





೫ಕ ಸತ್ಯ್ಯರ್ಥಪ್ರಕಾಶ 
ಯಾ ವೇರಬಾಹ್ಯಾ: ಸ್ಮೈತಯೋ ಯಾಕೈ ಕಾತ್ಮ್ರ ಕುದ್ಧಷ್ಟಯಃ | 
ಸರ್ವಸ್ತಾ ನಿಷ್ಠರಾಃ ಪ್ರೇತ್ಯ ತಮೋನಿಷ್ಠಾ ಹಿ ತಾಃ ಸ್ಮೃತಾಃ 11೨1 
ಉತ್ಪದ್ಧಂತೇ ಚೈವಂತೇ ಚೆ ಯಾನ್ಮತೋಶಿನ್ಯಾನಿ ಕಾನಿಚಿತ್‌ | 
ತಾನ್ಫರ್ವಾಕ್ಕಾಲಿಕತಯಾ ನಿಷ್ಕಲಾನ್ಯನೃತಾನಿ ಚೆ. 11 ೩॥1 (ಮನು-೧೨.೯೫೯೬) 


ಯಾವನು ವೇದಗಳ ನಿಂದೆಯನ್ನು, ಎಂದರೆ ಅಪಮಾನವನ್ನು, ತ್ಯಾಗವನ್ನು, ಅದಕ್ಕೆ ವಿರುದ್ಧಾಚರಣವನ್ನು ಮಾಡುತ್ತಾನೋ, 
ಅವನು ನಾಸ್ತಿಕನನ್ನಸುತ್ತಾನೆ-ಎಂದು ಮನು ಹೇಳುತ್ತಾನೆ. (೧) 


ಯಾವ ಗ್ರಂಥಗಳು ವೇದಬಾಹ್ಯವ್ರ, ಶತ್ಸಿತರಾದ ಪುರುಷರಿಂದ ರಚಿತವಾದುವೂ , ಜಗತ್ತನ್ನ ದುಃಖಸಾಗದದಲ್ಲಿ ಮುಳಿಗಿಸುವಂತಹವು 
ಆಗಿವೆಯೋ, ಅವೆಲ್ಲವೂ, ನಿಷ್ಠಲವೂ, ಅಸತ್ಯವೂ, ಅಂಧಕಾರರೂಪವೂ, ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ದುಃಖವನ್ನು 
ಕೊಡುವಂತಹುವೂ ಆಗಿರುತ್ತವೆ. (೨) 

ಯಾವ ಈ ವೇದಗಳಿಗೆ ವಿರುದ್ಧವಾದ ಗ್ರಂಥಗಳು ಉತ್ಪನ್ನವಾಗುತ್ತವೋ, ಅವು ಆದುನಿಕವಾಗಿರುವ ಕಾರಣ ಶೀಘ್ರವೇ ನಾಶವಾಗಿ 
ಹೋಗುತ್ತವೆ. ಅವುಗಳನ್ನು ಅಂಗೀಕರಿಸುವುದು ನಿಷ್ಕಲ ಮತ್ತು ವೇದವಿರುದ್ದವಾಗಿುತ್ತದೆ. (ಬ). 


ಪ್ರತಿಮಾಘೂಜನ ಸ್ಫೂಲವಾದ ಅಕ್ಷ್ಮದಂತಿಲ್ಲ; ಆದರೆ ಧಾರ್ಮಿಕ ವಿದ್ವಾಂಸರ ಸಂಗವೂ ವತ್ತ ಸಚಿ ವಿದ್ಯೆಯೂ (ಲ ಅಕ್ಷದ) 
ಇರುತ್ತವೆ. ಸತ್ಸಂಗ-ಸೃ್ಟಿ ವಿಜ್ಞಾನಗಳನ್ನು ಹೆಚ್ಚಿಸಿಕೊಳ್ಳುತ್ತಾ - ಹೆಚ್ಚಿಸಿಕೊಳ್ಳುತ್ತಾ ಬ್ರಹ್ಮವನ್ನೂ ಕೂಡ ಸಾಕ್ಷಾತ್ಮಿಸಿಕೊಳ್ಳುತ್ತರೆ. ಮತ್ತು 
ಪ್ರತಿಮೆ ಬೊಂಬೆಯ ಆಟದಂತಿಲ್ಲ; ಆದರೆ, ಮೊದಲಿನ ಆಕ್ಷರಾಭ್ಯಾಸದ ಹಾಗೂ ಸುಶಿಕ್ಷಣದ ಸುವೃವಸ್ಥೆಯು ಬೊಂಬೆಗಳ ಆಟದ 
ಹಾಗೆ, ಆಕರ್ಷಕವಾದ ಬ್ರಹಸ್ರಾಪ್ತಿಯ ಸಾಧನವಾಗಿರುತ್ತದೆ. ಕೇಳಿರಿ, ಯಾವಾಗ ಒಳ್ಳೆಯ ಶಿಕ್ಷಣ ಮತ್ತು ವಿದೆ ಪ್ರಾಪ್ತದಾಗುವುದೋ, 
ಆಗ ಮಾನವನು ನಿಜವಾದ ಸ್ವಾಮಿಯಾದ ಪರಮಾತ್ಮನ್ನನ್ನೂ ಕೂಡ ಸಾಕ್ವಾತ್ಮರಿಸಿಕೊಳ್ಳುವನು. 

ಪಕ್ಕೆ:- ಸಾಕಾರದಲ್ಲಿ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ನಿರಾಕಾರದಲ್ಲ ಸ್ಥಿರವಾಗುವುದು ಕಠಿಣವಾಗಿರುತ್ತದೆ. ಆದುದರಿಂದ 
ಪ್ರತಿಮೆಯ ಪೂಜನವಿರಬೇಕು. 

ಉತ್ತರ:- ಸಾಕಾರದಲ್ಲಿ ಮನಸ್ಸು ಎಂದಿಗೂ ಸ್ಥಿರವಾಗಲಾರದು. ಏಕೆಂದರೆ, ಮನಸ್ಸು ಅದನ್ನು ಕ್ಷಿಪ್ರವಾಗಿ ಗ್ರಹಿಸಿ, ಅದರ 
ಒಂದೊಂದು ಅವಯವದಲ್ಲಿಯೂ ತಿರುಗುತ್ತಾ, ಮತ್ತು ಎರಡನೆಯದರತ್ತ ಓಡಿಹೋಗತ್ತದೆ. ಮತ್ತು ನಿರಾಕಾರನಾದ ಪರಮಾತ್ಮನ 


ಪ್ರಾಪ್ತಿಯಲ್ಲಿ ಸಾಮರ್ಥ್ಯವಿರುವಷ್ಟೂ ಮನಸ್ಸು ಅತ್ಯಂತವಾಗಿ ಓಡಿದರೂ, ಕೊನೆಯನ್ನು ಕಂಡುಕೊಳ್ಳುವುದಿಲ್ಲ. ಈಶ್ವರನು 





ಏಕಾದಶ ಸಮುಲ್ಲಾಸ ಚಾ 
ಆನಂದದಲ್ಲಿ ಮಗ್ನನಾಗಿ, ಸ್ಥಿರವಾಗಿ ಹೋಗುತ್ತದೆ. ಮತ್ತು ಸಾಕಾರದಲ್ಲಿ ಸ್ಥಿರವಾಗುವಣಿದ್ದರೆ, ಸರ್ವಜಗತ್ತಿನ ಮನಸ್ಸೂ ಸ್ಥಿರವಾಗಿ. 
ಹೋಗುತ್ತದ್ದತು. ಏಕೆಂದರೆ, ಜಗತ್ತಿನಲ್ಲಿ ಮಾನವನು ಸ್ವೀ, ಪತ್ರರು, ಧನ, ಮಿತ್ರರು-ಮೊದಲಾದ ಸಾಕಾರದಲ್ಲಿ ಸಿಕ್ಕಿಕೊಂಡೇ ಇರುತ್ತಾನೆ. 
ಆದರೆ, ಯಾವತ್ತಿನವರಗೆ ನಿರಾಕಾರದಲ್ಲ ನಲ್ಲಿಸುವುದಿಲ್ಲವೋ, ಆವರೆಗೆ ಯಾವನ ಮನಸ್ಸೂ ಸ್ಥಿರವಾಗುವುದಲ್ಲ. ಏಕೆಂದರೆ, (ಪರಮಾತ್ಮನು) 
ಅವಯವರಹಿತನಾಗಿರುವುದರಿಂದ, ಅವನಲ್ಲಿ ಸ್ಥಿರವಾಗಿ ಹೋಗುತ್ತದೆ. ಆದುದರಿಂದ ಪ್ರತಿಮಾಪೂಜನವನ್ನು ಮಾಡುವುದು 
ಅಧರ್ಮವಾಗಿರುತ್ತದೆ. 


ಎರಡನೆಯದಾಗಿ, ಅದಕ್ಕಾಗಿ, ದೇವಾಲಯಗಳಲ್ಲಿ ಕೋಟ್ಯಂತರ ರೂಪಾಯಿಗಳ ವ್ಯಯವನ್ನು ಮಾಡಿ, ದರಿದ್ರರಾಗುತ್ತಾರೆ ಮತ್ತು 
ಅದರಲ್ಲಿ ಪ್ರಮಾದ ಉಂಟಾಗುತ್ತದೆ. ಮೂರನೆಯದಾಗಿ, ದೇವಾಲಯಗಳಲ್ಲಿ ಶ್ವೀ-ಪುರುಷರ ಕೂಟವಾಗುವುದರಿಂದ ವ್ಯಭಿಚಾರ, 
ಹೋರಾಟ-ಕಲಹಗಳು ಮತ್ತು ರೋಗಗಳೇ ಮೊದಲಾದುವು ಉದ್ಭವಿಸುತ್ತವೆ. ನಾಲ್ಕನೆಯದಾಗಿ, ಅದನ್ನೇ ಧರ್ಮ, ಅರ್ಥ, ಕಾಮ 
ಮತ್ತು ಮೋಕ್ಷದ ಸಾಧನವೆಂದು ಅಂಗೀಕರಿಸಿ, ಮಾನವನು ಪುರುಷಾರ್ಥರಹಿತನಾಗಿ ಮಾನವ-ಜನ್ನವನ್ನು ವ್ಯರ್ಥವಾಗಿ ಕಳೆದುಕೊಳ್ಳುತ್ತಾನೆ. 
ಐದನೆಯದಾಗಿ, ನಾನಾ ಪ್ರಕಾರದ ವಿರುದ್ಧ ಸ್ವರೂಪಗಳನ್ನೂ, ಹೆಸರುಗಳನ್ನೂ, ಚರಿತ್ರವನ್ನೂ, ಹೊಂದಿರುವ ಪ್ರತಿಮೆಗಳ ಪೂಜಕರ 
ಐಕಮತ್ಕವು ನಾಶವಾಗಿ, ವಿರುದ್ಧವಾದ ಮತದಲ್ಲಿ ಪ್ರವರ್ತಿತರಾಗಿ, ಪರಸ್ಪರ ಒಡಕನ್ನು ಹೆಚ್ಚಿಸಿ, ದೇಶದ ನಾಶವನ್ನು ಮಾಡುತ್ತಾರೆ. 
ಆರನೆಯದಾಗಿ, ಅದರ ಭರವಸೆಯಲ್ಲಿ, ಶತ್ರುವಿಗೆ ಸೋಲು ವತ್ತು ತವಗೆ ಗೆಲುವು-ಎಂದು ಅಂಗೀಕರಿಸಿ, ನಿಷ್ಠ ಯರಾಗಿ ಕುಳಿತಿರುತ್ತಾರೆ. 
ಅವರಿಗೆ ಪರಾಜಯವಾಗಿ ರಾಜ್ಯ ಸ್ವಾತಂತ್ರ್ಯ ಮತ್ತು ಧನದ ಸುಖ ಅವರ ಶತ್ರುಗಳಿಗೆ ವಶವಾಗಿ ಹೋಗುತ್ತವೆ ಮತ್ತು ತಾವು 
ಪರಾಧೀನರಾಗಿ, ಧರ್ಮಭತ್ರದ ಪಾರುಪತ್ತೇದಾರನ ದುರ್ಬಲವಾದ ಕುದುರೆಯ ಮತ್ತು ಕುಂಬಾರನ ಕತ್ತೆಯ ಹಾಗೆ, ಶತ್ರುಗಳಿಗೆ. 
ವಶೀಭೂತರಾಗಿ ಅನೇಕ ವಿಧದ ದುಃಖಗಳನ್ನು ಹೊಂದುತ್ತಾರೆ. ಏಳನೆಯದಾಗಿ, ಯಾವನಾದರೂ ಯಾವನೇ ಒಬ್ಬನಿಗೆ-“ನಾವು ನೀನು. 
ಕುಳಿತುಕೊಳ್ಳುವ ಸ್ಥಳದಲ್ಲಿ ಅಥವಾ ಹೆಸರಿನಲ್ಲಿ ಕಲ್ಲನ್ನು ಹಾಕುತ್ತೇವೆ'.-ಎಂದು ಹೇಳಿದರೆ, ಹೇಗೆ ಅವನು ಆ ರೀತಿ ಹೇಳುವವರನ್ನು 
ಕೋಪದಿಂದ ಹೊಡೆಯುತ್ತಾರೋ, ಅಥವಾ ಬೈಯತತ್ವಾನೋ, ಹಾಗೆಯೇ ಪರಮೇಶ್ವರನ ಉಪಾಸನಾಸ್ಥಾನವಾದ ಹೃದಯಕ್ಕೆ ಬದಲಾಗಿ, 
ಮತ್ತು ಅವನ ಹೆಸರಿನ ಮೇಲೆ ಶಿಲೆಯೇ ಮೊದಲಾದುವುಗಳ ಪ್ರತಿಮೆಗಳನ್ನಿರಿಸಿದರೆ, ಆ ದುಷ್ಟ ಬುದ್ಧಿಗಳ ಬುದ್ಧಿಹೀಸಕೃತಿಗಾಗಿ, 
ಪರಮೇಶ್ವರನು ಶಿಕ್ಷೆವಿಧಿಸದೆ ಇರುವನಾದರೂ ಏತಕ್ಕೆ? ಎಂಟನೆಯದಾಗಿ, ಭ್ರಾಂತರಾಗಿ ದೇವಾಲಯದಿಂದ ದೇವಾಲಯಕ್ಕೆ 
ದೇಶದೇಶಾಂತರಗಳಲ್ಲಿ ತಿರುಗಾಡುತ್ತಾ-ತಿರುಗಾಡುತ್ತಾ ದುಃಖಗಳನ್ನು ಅನುಭವಿಸುತ್ತಾರೆ; ಧರ್ಮ, ಜಗತ್ತು ಮತ್ತು ಪರಮಾರ್ಥದ 
ಕೆಲಸಗಳನ್ನು ಹಾಳುಮಾಡಿಕೊಳ್ಳುತ್ತಾರೆ; ಕಳ್ಳರೇ ಮೊದಲಾದವರಿಂದ ಪೀಡಿತರಾಗುತ್ತಾರೆ ಹಾಗೂ ವಂಚಕರಿಂದ ವಂಚಿಸಲ್ಪಡುತ್ತಾ 
ಇರುತ್ತಾರೆ. ಒಂಬತ್ತನೆಯದಾಗಿ, ದುಷ್ಪರಾದ ಪೂಜಾರಿಗಳಿಗೆ ನವನ್ನು ಕೊಡುತ್ತಾರೆ. ಅವರು ಆ ಧನವನ್ನು ವೇಶ್ಯಾಸಕ್ತ, ಪರಶ್ತೀಗಮನ, 
ಮದ್ಯಪಾನ, ಮಾಂಸಾಹಾರ, ಕಿತ್ತಾಟ-ಹೋರಾಟಗಳಲ್ಲಿ ಅಪವ್ಯಯ ಮಾಡುತ್ತಾರೆ. ಅದರಿಂದ, ದಾತೃವಿನ ಸುಖದ ಮೂಲವೇ ಹಾಳಾಗಿ, 
ದುಃಖ ಉದ್ಭವಿಸುತ್ತದೆ. 

ಹತ್ತನೆಯದಾಗಿ ಮಾತಾಷಿತೃಗಳೇ ಮೊದಲಾದ ಮಾನೋೀಯರಿಗೆ ಅಪಮಾನ ಮಾಡಿ, ಪ್ರತಿಮೆಗಳಿಗೆ ಮಾನವ್ದಿತ್ತು. ಕೃತಪ್ಪರಾಗುತ್ತಾರೆ. 
ಹನ್ನೊಂದನೆಯದಾಗಿ, ಆ ಪ್ರತಿಮೆಗಳನ್ನು ಯಾವನಾದರೂ ಒಡೆದುಹಾಕಿದರೆ, ಅಥವಾ ಕಳ್ಳನು ಕದ್ದುಕೊಂಡು ಹೋದರೆ, ಆಗ. 
ಹಾಹಾಕಾರಮಾಡುತ್ತಾರೆ ಮತ್ತು ಅಳುತ್ತಾ ಇರುತ್ತಾರೆ. ಹನ್ನೆರಡನೆಯದಾಗಿ, ಪೂಜಾರಿಗಳು ಪರಸ್ತ್ರೀಯರ ಸಂಗದಿಂದ ಮತ್ತು ಪೂಜಾರಿಣಿಯರು 
ಹದಿಮೂರನೆಯದಾಗಿ, ಸ್ವಾಮಿ-ಸೇವಕರ ಆಜ್ಞಾಪ್ರದಾನ-ಆಜ್ನಾಪಾಲನ ಯಥಾವತ್ತಾಗಿ ನಡೆಯದಿರುವುದರಿಂದ ಪರಸ್ಪರ ವಿರುದ್ಧಭಾವನೆ. 
ಉದಿಸಿ, ನಷ್ಟಬ್ಛಷ್ಟರಾಗಿ ಹೋಗುತ್ತಾರೆ. ಹದಿನಾಲ್ಕನೆಯದಾಗಿ, ಜಡದ ಧ್ಯಾನಮಾಡುವವನ ಆತ್ಮನೂ ಕೂಡ ಜಡವಾದ. 
ಆಗಿಹೋಗುತ್ತಾನೆ, ಏಕೆಂದರೆ, ಧ್ಯೇಯದ ಜಡತ್ವವೆಂಬ ಧರ್ಮವು ಅಂತಃಕರಣದ ಮೂಲಕ ಆತ್ಮನಲ್ಲಿ ಅವಶ್ಯವಾಗಿ ಮೂಡುತ್ತದೆ. 


ಹದಿಸೈದನೆಯದಾಗಿ ಪರಮೇಶ್ವರನು ಸುಗಂಧಿಯುಕ್ತವಾದ ಪುಷ್ಟ - ಮೊದಲಾದ ಪದಾರ್ಥಗಳನ್ನು ವಾಯು-ಜಲಗಳ ದುರ್ಗಂಧದ 
ನಿವಾರಣಕ್ಕಾಗಿ ಮತ್ತು ಆರೋಗ್ಯದ ಸಲುವಾಗಿ ರಚಿಸಿದ್ದಾನೆ. ಆ ಪುಷ್ಪಗಳ ಸುಗಂಧವು ಆಕಾಶಕ್ಕೇರಿ ಅದೆಷ್ಟು ದಿನಗಳವರೆಗೆ 
ವಾಯು-ಜಲಗಳನ್ನು ಶುದ್ಧಗೊಳಿಸುತ್ತಿದ್ದಿತೋ ಏನೋ; ಸುಗಂಧಿ ಪೂರ್ಣವಾಗುವ ಸಮಯದವರೆಗೆ ಅದರ ಪರಿಮಳವಿರುತಿದ್ದತು; 
ಪೂಜಾರೀ ಮಹಾಶಯರು ಅವುಗಳನ್ನು ಕಿತ್ತು-ಮುರಿದು ಮಧ್ಯದಲ್ಲಿಯೇ ಅವುಗಳನ್ನು ನಾಶಮಾಡಿಬಿಡುತ್ತಾರೆ. ಆ ಹೂವೇ ಮೊದಲಾದುವು 
ಕೊಳಚೆಯಲ್ಲಿ ಬೆರೆತು, ಕೊಳೆತು, ಪ್ರತಿಯಾಗಿ ದುರ್ಗಂಧವನ್ನುಂಟು ಮಾಡುತ್ತವೆ. ಪರಮಾತ್ಮನ್ಮು ಕಲ್ಲಿನ 'ಮೇಲೇರಿಸುವುದಕ್ಕಾಗಿ ಪುಷ್ಪ 
ಮೊದಲಾದ ಸುಗಂಧಯಕ್ತವಾದ ಪದಾರ್ಥಗಳನ್ನು ನಿರ್ಮಿಸಿದ್ದಾಸೇನು? ಹದಿನಾರನೆಯದಾಗಿ, ಕಲ್ಲಿನ ಮೇಲೇರಿದ ಪುಷ್ಪಗಳು, ಚಂದನ 
ಮತ್ತು ಅಕ್ಷತೆ-ಮೊದಲಾದುದೆಲ್ಲದರ ನೀರು ಮತ್ತು ಮಣ್ಣಿನ ಸಂಯೋಗ ಉಂಟಾಗುವುದರಿಂದ, ಮೋರಿಯಲ್ಲಿ ಅಥವಾ ಕುಂಡದಲ್ಲಿ 
ಬಂದು ಕೊಳೆತು, ಮಾನವನ ಮಲದಿಂದ ಎಷ್ಟು ಏರಬಹುದೋ, ಅಷ್ಟು ದುರ್ಗಂಧ ಅದರಿಂದ ಆಕಾಶಕ್ಕೇರುತ್ತದೆ. ಮತ್ತೆ ಅದರಲ್ಲಿ 
ಸಾವಿರಾರು ಜೀವಗಳು ಬೀಳುತ್ತವೆ; ಅದರಲ್ಲಿಯೇ ಸಾಯುತ್ತವೆ ಮತ್ತು ಕೊಳೆಯುತ್ತವೆ. 


240. ಸತ್ಕಾರ್ಥಪ್ರಕಾಶ 
ಇಂತಹ ಅನೇಕ ದೋಷಗಳು ಪ್ರತಿಮಾಪೂಜನ ಮಾಡುವುದರಲ್ಲಿ ಉದ್ಭವಿಸುತ್ತವೆ. ಆದುದರಿಂದ ಪ್ರತಿಮಾಪೂಜನವು ಸತ್ಟುರುಷರಿಂದ 
ಸರ್ವಥಾ ತ್ಯಾಗಯೋಗ್ಯವಾಗಿದೆ. ಮತ್ತು ಯಾರು ಶಿಲಾಮಯ ಪ್ರತಿಮೆಯ ಪೂಜೆಯನ್ನು ಮಾಡಿದ್ದಾರೋ, ಮಾಡುತ್ತಾರೋ, ಮತ್ತು 
ಮಾಡುವರೋ, ಅವರು ಮೇಲೆ ಹೇಳಿರುವ ದೋಷಗಳಿಂದ ಬಿಡುಗಡೆ ಹೊಂದಿಲ್ಲ; ಹೊಂದುವದದಲ್ಲ ಮತ್ತು ಮುಂದಕ್ಕೂ ಹೊಂದುವಡಿಲ್ಲ. 
ಶೆ ಯಾವುದೇ ಬಗೆಯ ಪ್ರತಿಮಾಪೂಜನವನ್ನೂ ಮಾಡಬಾರದು, ಮಾಡಿಸಲೂಬಾರದು-ಎನ್ನುತ್ತೀರಿ! ಮತ್ತೆ ನಮ್ಮ 
ಆರ್ಯಾವರ್ತದಲ್ಲಿ ಪಂಚ - ದೇವಪೂಜೆ - ಎಂಬ ಶಬ್ದ ಪ್ರಾಚೀನಪರಂಪರೆಯಿಂದ ನಡೆದುಬುದಿದೆ. ಶಿವ, ವಿಷ್ಣು , ಅಂಬಿಕೆ, ಗಣೇಶ. 
ಮತ್ತು ಸೂರ್ಯ- ಇವರ ಪ್ರತಿಮೆಗಳನ್ನು ರಚಿಸಿ, ಪಂಚಾಯತನಪೂಜೆ - ಎಂಬ ಆರಾಧನೆ ನಡೆಯುತ್ತಾ ಬಂದಿದೆ. ಇದು ಪಂಚಾಯತನ 
ಪೂಜೆಯಹುದೋ ಅಥವಾ ಅಲ್ಲವೋ? 


ಉತ್ತರಣ ಯಾವುದೇ ವಿಧದ ಪ್ರತಿಮಾಪೂಜನವನ್ನೂ ಮಾಡಬಾರದು. ಅದರೆ, ಕೆಳಗೆ ಯಾರ ಬಗೆಗೆ ಹೇಳುತ್ತೇವೋ, ಆ 
ಮೂರ್ತಿಮಂತರ (ಆಕಾರವನ್ನುಳ್ಳವರೆ) ಪೂಜನವನ್ನು ಎಂದರೆ ಸತ್ಯಾರವನ್ನು ಮಾಡಬೇಕು. ಆ ಪಂಚದೇವಪೂಜೆ, ಪಂಚಾಯತನ ಪೂಜೆ 
ಎಂಬ ಶಬ್ದ ಅತ್ಯುತ್ತಮವಾದ ಅರ್ಥದಿಂದ ಕೂಡಿದೆ. ಆದರೆ, ವಿದ್ಯಾಹೀನರಾದ ಮೂಢರು ಅದರ ಉತ್ತಮವಾದ ಅರ್ಥವನ್ನು ಬಿಟ್ಟು, 
ನಿಕೃಷ್ಟವಾದ ಅರ್ಥವನ್ನು ಗ್ರಹಿಸಿಕೊಂಡಿದ್ದಾರೆ. ಶಿವನೇ ಮೊದಲಾದ ಐವರ ಪ್ರತಿಮೆಗಳನ್ನು ರಚಿಸಿ, ಯಾವ ಪೂಜೆಯನ್ನು ಈ 
ದಿನಗಳಲ್ಲಿ ಮಾಡುತ್ತಾರೋ, ಅದರ ಖಂಡನವನ್ನಂತೂ ಈಗಾಗಲೇ ಮಾಡಿದ್ದೇವೆ. ಆದರೆ, ವೇದೋಕ್ತವಾದ ಯಾವ ಸತ್ಯ 
ಪಂಚಾಯತನಪೂಜೆಯಿದೆಯೋ, ಮತ್ತು ವೇದಾನುಕೂಲವಾಗಿ ಹೇಳಲ್ಪಟ್ಟ ಯಾವ ದೇವಪೂಜೆ ಮತ್ತು ಪ್ರತಿಮಾಪೂಜನವಿದೆಯೋ, 
ಅವುಗಳ ಸ್ವರೂಪವನ್ನಾಲಿಸಿರಿ. 


ಮಾ ನೋ ವಧೀಃ ಪಿತರಂ ಮೋತ ಮಾತರಂ ॥೧॥ (ಯಜುರ್ವೇದ -- ೧೬.೧೫) 
ಆಚಾರ್ಯೋ ಬ್ರಹ್ಮ!ರ್ಟೀಣ ಬ್ರಹ್ಮಾರಿನಿಮಿಚ್ಛತೇ ॥1೨॥ (ಅಥರ್ವವೇದ -- ೧೧.೫೧೬) 
ಅಕಥಿರ್ಗಹಾನಾಗಶ್ಡೀತ್‌ 0೩॥ (ಅಥರ್ವವೇದ :- ೧೫.೧೩.೧೧) 
ಅರ್ಥಿತ ಪಾರ್ಥಿತ ಪಿಯುಮೇಧಾಸೋ ಅರ್ಜಿತ ॥೪॥ (ಯಗ್ಗೇದ -- ೮.೬೯೮) 
ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಠಾಮಿ 11 ೫! (ಕೈತ್ತಿರೀಯೋಪನಿಷತ್ತು :- ೧.೧.) 
ಕತಮ ಏಕೋ ದೇವ ಇತಿ ಸ. ಬ್ರಹ್ಮ ತ್ಕ ದಿತ್ಕಾ ಚಕ್ಷತೇ ॥೬॥ (ಕತಪಥ :- ೧೪೬೯.೧೦) 
ಮಾತೃದೇವೋ ಭವ। ಪಿತ್ಯದೇವೋ ಭವ । ಆಚಾರ್ಯದೇವೋಭವ | 

ಅತಿಥಿದೇವೋ ಭವ ॥೭ಟ (ತೈತ್ತಿರೀಯ :- ೧.೧೧) 
ಿತ್ಕಭಿರ್ಭಾತಭಿತ್ಸೈತಾಃ ಪತಿಭರ್ದೇವರೈಸ್ತಥಾ | 

ಪೂಜ್ಶಾ ಭೂಷಯಿತವ್ಯಸ್ಮ ಬಹುಕಲ್ಯಾಣಮೀಪ್ಪು ಭಿಃ 1೮ (ಮನು- ೩.೫೫) 
ಪೂಜ್ಯೋ ದೇವವತ್ಪತಿಃ 11೯1 (ಮನು-೫.೧೫೪) 


ಮೊದಲಾಗಿ ಮಾತೆಯು ಮೂರ್ತಿವಂತಳೂ, ಪೂಜನೀಯಳೂ ಆದ ದೇವತೆಯಾಗಿದ್ದಾಳೆ. ಎಂದರೆ-ಸಂತತಿಯು 
ತನು-ಮನ-ಧನಗಳಿಂದ ಸೇವೆಸಲ್ಲಿಸಿ ಮಾತೆಯನ್ನು ಪ್ರಸಸ್ಥಳನ್ನಾಗಟ್ಟುಕೊಳ್ಳಬೇಕ; ಹಿಂಸೆಯನ್ನು, ಎಂದರೆ ಪ್ರಹಾರವನ್ನು ಎಂದಿಗೂ 
ಮಾಡಬಾರದು. ನೋಯಿಸಬಾರದು. ಎರಡನೆಯದಾಗಿ ಸತ್ಯರಣೇಯ ದೇವನ ಪಿತೃವು. ಅವನಿಗೂ ಕೂಡ ಮಾತೆಗೆ ಮಾಡುವಂತೆ 
ಸೇವೆಯನ್ನು ಮಾಡಬೇಕು. (೧) 

ಮೂರನೆಯವನಾಗಿ, ಯಾವನು ವಿದ್ಯಾದಾನ ಮಾಡುವವನಾಗಿದ್ದಾನೋ ಆ ಆಚಾರ್ಯನು ಇದ್ದಾನೆ. ಅವನಿಗೂ ತನು-ಮನ, 
ಧನಗಳಿಂದ ಸೇವೆ ಮಾಡಬೇಕು. (೨) 
ಜಗತ್ತಿನಲ್ಲಿ ಸಂಚರಿಸುತ್ತಾ ಸತ್ಕೋಪದೇಶದಿಂದ ಸರ್ವರನ್ನೂ ಸುಖಿಗಳನ್ನಾಗಿ ಮಾಡುತ್ತಾನೋ, ಆ ಅತಿಥಿಯಿದ್ದಾನೆ; ಅವನ ಸೇವೆಯನ್ನೂ 


ಮಾಡಬೇಕು. (೩) 








ಏಕಾದಶ ಸಮುಲ್ಲಾಸ 261 
ಐದನೆಯದಾಗಿ, ಶ್ವೀಯಳಿಗೆ ಪತಿಯೂ, ಮತ್ತು ಪುರುಷನಿಗೆ ತನ್ನ ಪತ್ನಿಯೂ ಪೂಜನೀಯರಾಗಿದು್ತಾರೆ. (೪). 


ಯಾರ ಸಂಗದಿಂದ ಮಾನವನ ದೇಹದ ಉತ್ಪತ್ತಿಯೂ, ಪಾಲನವು, ಸತ್ಯಶಿಕ್ಷಣವೂ, ವಿದ್ಯೆಯೂ ಮತ್ತು ಸತ್ಯೋಪದೇಶವೂ 
ಪ್ರಾಪ್ತವಾಗುತ್ತವೋ, ಆ ಐವರು ಮೂರ್ತಿಮಂತ ದೇವತೆಗಳು ಇವರೇ ಆಗಿದ್ದಾರೆ. ಇವರೇ ಪರಮೇಶ್ವರನನ್ನು ಪ್ರಾಪ್ತ ಮಾಡಿಕೊಳ್ಳಲು 
ಮೆಟ್ಟಲುಗಳಾಗಿದ್ದಾರೆ. ಯಾರು ಇವರ ಸೇವೆಯನ್ನು ಮಾಡದೆ, ಶಿಲೆ-ಮೊದಲಾದುವುಗಳ ಪ್ರತಿಮೆಗಳನ್ನು ಪೂಜಿಸುತ್ತಾರೋ, ಅವರು. 
ಅತ್ಯಂತ ಅಜ್ಞಾನಿಗಳೂ, ಮಹಾದುಃಖವನ್ನು ಹೊಂದುವವರೂ ಆಗಿರುತ್ತಾರೆ. 
ಪ್ರಶ್ನೆ- ಮಾತಾಪಿತೃಗಳೇ ಮೊದಲಾದವರ ಸೇವೆಯನ್ನೂ ಮಾಡೋಣ; ಮತ್ತು ಪ್ರತಿಮಾಪೂಜನವನ್ನೂ ಮಾಡೋಣ; 
ಆಗಲಾದರೂ ಯಾವ ದೋಷವೂ ಇಲ್ಲವಷ್ಟೆ? 
ಉತ್ತರ೯- ಶಿಲೆ-ಮೊದಲಾದವರ ಪ್ರತಿಮೆಗಳ ಪೂಜನವನ್ನು ಸರ್ವಥಾ ಬಿಡುವುದರಲ್ಲ ಮತ್ತು ಮಾತೆ-ಮೊದಲಾದವರ ಸೇವೆಯನ್ನು 
ಮಾಡುವುದರಲ್ಲಿಯೇ ಕಲ್ಕಾಣವಿದೆ. ಸಾಕ್ಷಾತ್‌ ಮಾತೆಯೇ ಮೊದಲಾದ ಪ್ರತ್ಯಕ್ಷವಾಗಿ ಸುಖಕೊಡುವ ದೇವತೆಗಳನ್ನು ಬಿಟ್ಟು , ದೇವತೆಯಲ್ಲರ. 
ಶಿಲೆ-ಮೊದಲಾದವವಕ್ಕೆ ತಲೆ ಚ್ಚಕೊಳ್ಳವದನ್ನು ಅಂಗೀಕರಿಸಿದುದು ದೊಡ್ಡ ಅನರ್ಥದ ವಿಷಯವಾಗಿದೆ. ಮೂಢ ಜನರು “ಮಾತಾಪಿತ್ಯಗಳೇ 
ಮೊದಲಾದವರ ಮುಂದೆ ನೈವೇದ್ಯವನ್ನು ಅಥವಾ ಕಾಣಕ-ಕಪ್ಪಗಳನಿಟ್ಟರೆ, ಅವರು ಸ್ವತಃ ತಿಂದುಬಿಡುವರು ಮತ್ತು ನೈವೇದ್ಯ-ಸತ್ಯಾರಗಳನ್ನು 
ತೆಗೆದುಕೊಂಡುಬಿಡುವರು. ಹೀಗಾದಲ್ಲಿ ನಮ್ಮ ಬಾಯಿಗೆ ಮತ್ತು ಕೈಗೆ. ಏನೂ ಬೀಳುವುದಿಲ್ಲ''.- ಎಂಬ ಕಾರಣದಿಂದಲೇ ಈ 
ಮಾರ್ಗವನ್ನು ಅಂಗೀಕರಿಸಿದ್ದಾರೆ! ಆದುದರಿಂದ, ಶಿಲೆ-ಮೊದಲಾದುದರ ಪ್ರತಿಮೆಯನ್ನು ರಚಿಸಿ, ಅದರ ಮುಂದೆ ಸೈವೇದ್ಯವನ್ನಿಟ್ಟು, 


ಓನಪು-ವೈಯಾರಗಳಿಂದ, ಹೊಳಪು-ರುಳಪುಗಳಿಂದ ಬೆರಗುಗೊಳಿಸಿ, ಪ್ರತಿಮೆಗಳನ್ನು ಸಿಂಗರಸಿ-ಅಲಂಕರಿಸಿ, ಸ್ವತ। ತಾವು ಅಕ್ಕರಾಗಿ, 
ಕೊರೆದು-ಮೆರೆದು ಬಡಪಾಯಿಗಳಾದ ಬುದ್ಧಿಹೀನ ಅನಾಥರ ಸಿರಿಯನ್ನು ಕಸಿದು ಉಲಿಯುತ್ತಾರೆ. ಯಾವನಾದರೂ ಧಾರ್ಮಿಕನಾದ. 
ರಾಜಸಿದ್ದರೆ, ಈ ಶಿಲಾಪ್ರಿಯರನ್ನ ಕಲ್ಲನ್ನು ಒಡೆಯ, ಕುಟ್ಟುವ ಮತ್ತು ಮನೆಗಳನ್ನು ನಿರ್ಮಿಸುವ ಕೆಲಸಗಳಿಗೆ ನೇದಿಸಿ, ತಿನ್ನಲು-ಕುಡಿಯಲು 
ಕೊಡುತ್ತಿದ್ದನು; ಜೀವನನಿರ್ವಾಹಕ್ಕೆ ವ್ಯವಸ್ಥೆ ಮಾಡುತ್ತಿದ್ದನು. 

ಹ್ಕೈ-ಹೇಗೆ ಸ್ವೀಯರೇ ಮೊದಲಾದವರ ಶಿಲೆ-ಮೊದಲಾದ ಪ್ರತಿಮೆಗಳನ್ನು ನೋಡುವುದರಿಂದ ಕಾಮೋತ್ರೇಜನವಾಗುತ್ತದೋ, 
ಹಾಗೆ ವೀತರಾಗನೂ, ಶಾಂತನೂ ಆದವನ ಪ್ರತಿಮೆಯನ್ನು ನೋಡುವುದರಿಂದ ವೈರಾಗ್ಯದ ಮತ್ತು ಶಾಂತಿಯ ಪ್ರಾಪ್ತಿಯಾಗಲೊಲ್ಲದೇಕೆ? 


ಉತ್ತರ: ಆಗಲಾರದು. ಏಕೆಂದರೆ, ಆ ಮೂರ್ತಿಯ ಜಡತ್ವವೆಂಬ ಧರ್ಮ ಆತ್ಮನಲ್ಲಿಳಿಯುವುದರಿಂದ, ಆರೋಚುಶಕ್ತಿ ಕುಗ್ಗಿ 
ಹೋಗುತ್ತದೆ. ವಿವೇಕವಿಲ್ಲದೆ, ವೈರಾಗ್ಯಬಾರದು; ಮತ್ತು ವೈರಾಗವಿಲ್ಲದೆ ವಿಜ್ಞಾನವು, ವಿಜ್ಞಾನವಿಲ್ಲದೆ ಶಾಂತಿಯೂ ಉಂಟಾಗದು. 


ಹಕೆ:- ನೋಡಿರಿ, ಹುರಿಯಲ್ಲಿ ಔರಂಗಜೇಬ್‌ ಸಾಮ್ರಾಟನಿಗೆ 'ಲಾಟ ಬೈರವ' ಮೊದಲಾದವರು ದೊಡ್ಡ ದೊಡ್ಡ ಚಮತ್ಯಾರಗಳನ್ನು. 
ತೋರಿಸಿದ್ದರು. ಯಾವಾಗ ಮುಸಲ್ಮಾನರು ಆವುಗಳನ್ನು ಒಡೆದು ಹಾಕಲು ಹೋದರೋ ಮತ್ತು ಯಾವಾಗ ಅವರು ಅವುಗಳ ಮೇಲೆ. 
ತೋಪು-ಗುಂಡು ಮೊದಲಾದುವನ್ನು ಹೊಡೆದರೋ, ಆಗೆ ದೊಡ್ಡ ದೊಡ್ಡ ಜೇನುನೊಣಗಳು ಹೊರಬಂದು ಸೈನ್ಯವ್ನೆಲ್ಲಾ ವ್ಯಾಶಲಲವಾಗಿ 
ಮಾಡಿ ಓಡಿಸಿಬಿಟ್ಟವು. 


ಉತ್ತರ- ಇದು ಶಿಲೆಯ ಚಮತ್ಥಾರವಲ್ಲ. ಆದರೆ, ಅಲ್ಲಿ ಜೇನುನೊಣಗಳ ಗೂಡುಗಳು ಇದ್ದಿರಬಹುದು. ಅವುಗಳ 
ಸ್ವಭಾವವೇ ಕ್ರೂರ, ಯಾವನಾದರೂ ಅವನ್ನು ಕೆಣಕಿದರೆ, ಅವು ಕುಟುಕಲು ಓಡಿಬರುತ್ತವೆ. ಮತ್ತು ಹಾಲಿನ ಧಾರೆಯ ಯಾವ 


262 ಸತ್ಯಾರ್ಥಪ್ರಕಾಶ 
ಚಮತ್ಕಾರ ನಡೆಯುತ್ತಿದ್ದಿತೋ, ಅದು ಪೂಜಾರೀ ಮಹಾಶಯರ ಲೀಲೆಯಾಗಿದ್ದಿತು, ಅಷ್ಟೇ. 

ಪ್ರ್ನೆ- ನೋಡಿರಿ, ಮಹಾದೇವನು ಮ್ಲೇಚ್ಛನಿಗೆ ದರ್ಶನ ಕೊಡಬಾರದೆಂದು ಜಾವಿಯಲ್ಲಿಯೂ, ಮತ್ತು ವೇಣೀಮಾಧವನು ಒಬ್ಬ 
ಬ್ರಾಹ್ಮಣನ ಮನೆಯಲ್ಲಿಯೂ ಹೋಗಿ ಬಚ್ಚಿಟ್ಟುಕೊಂಡರು. ಇದೂ. ಕೂಡ ಚಮತ್ಕಾರವಲ್ಲವೇನು? 

ಉತ್ತರ-- ಭಲೇ। ಯಾವನ ಕೋಟೆಯ ಪಾಲಕರಾಗಿ ಕಾಲಭೈರವ, ಲಾಟಬೈರವ ಮೊದಲಾದವರೂ, ಭೂತಪ್ರೇತಗಳೂ ಮತ್ತು 
ಗರುಡನೇ ಮೊದಲಾದ ಗಣಗಳೂ ಇದ್ದಾರೋ, ಅವರು ಯದ್ಧಮಾಡಿ, ಮುಸಲ್ಮಾನರನ್ನು ದೂರಸರಿಸಲಿಲ್ಲವೇಕೆ? ಮಹಾದೇವ ಮತ್ತು 
ವಿಷ್ಣುವಿನ ಬಗೆಗೆ, ಪುರಾಣಗಳಲ್ಲಿ. “ತ್ರಿಪುರಾಸುರನೇ ಮೊದಲಾದ ದೊಡ್ಡ ದೊಡ್ಡ ಭಯಂಕರ ದುಷ್ಟರನ್ನು ಭಸ್ಮಮಾಡಿಬಿಟ್ಟರು-ಎಂದು 
ಕಥೆಯಿದೆ. ಹಾಗಾದರೆ ಮುಸಲ್ಯಾನರನ್ನು ಏತಕ್ಕೆ ಭಸ್ಮಮಾಡಲಿಲ್ಲ? ಬಡಪಾಯಿಗಳಾದ ಕಲ್ಲುಗಳು ಯುದ್ಧ ಮಾಡುವುದು-ಮಾಡಿಸುವುದಾದರೂ 
ಏನಿತ್ತು-ಎಂಬುದು ಇದರಿಂದ ಸಿದ್ಧವಾಗುತ್ತದೆ. ಮುಸಲ್ಮಾನರು ದೇವಾಲಯಗಳನ್ನೂ, ಪ್ರತಿಮೆಗಳನ್ನೂ ಒಡೆಯುತ್ತಾ-ಮುರಿಯುತ್ತಾ 
ಕಾಶಿಯ ಬಳಿ ಬಂದಾಗ, ಪೂಜಾರಿಗಳು ಆ ಶಿಲಾ ಲಿಂಗವನ್ನು ಬಾವಿಯಲ್ಲಿ ಹಾಕಿದರು. ಮತ್ತು ವೇಣೀಮಾಧವನನ್ನು ಬ್ರಾಹ್ಮಣನ 
ಮನೆಯಲ್ಲಿ ಬಚ್ಚಿಟ್ಟರು. ಕಾಶಿಯಲ್ಲಿ ಕಾಲ ಭೈರವನ ಭಯದಿಂದಾಗಿ ಯಮದೂತರೂ ಹೋಗುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿಯೂ 
ಕೂಡ ಕಾಶಿಯನ್ನು ನಾಶವಾಗಲು ಬಿಡುವುದಿಲ್ಲವೆಂದಾಗ, ಮ್ಲೇಚ್ಛರ ದೂತರನ್ನೇಕೆ ಹೆದರಿಸಲಿಲ್ಲ? ತನ್ನ ರಾಜನ ಮಂದಿರವನ್ನು 
ನಾಶವಾಗಲು ಬಿಟ್ಟನೇಕೆ? ಇದೆಲ್ಲಾ ಪೋಪಮಾಯಿಯಾಗಿದೆ. 


ಪ್ರಶ್ನೆ- ಗಯಾದಲ್ಲಿ ಶ್ರಾದ್ಧ ಮಾಡುವುದರಿಂದ ಪಿತೃಗಳ ಪಾಪ ಕಳಚಿಹೋಗಿ, ಅಲ್ಲಿನ ಶ್ರಾದ್ಧದ ಪುಣ್ಯ-ಪ್ರಭಾವದಿಂದ ಸ್ವರ್ಗಕ್ಕೆ. 
ತೆರಳುತ್ತಾರೆ ಮತ್ತು ಪಿತೃಗಳು ತಮ್ಮ ಕೈಗಳನ್ನು ಜಾಚಿ ಪಿಂಡವನ್ನು ತೆಗೆದುಕೊಳ್ಳುತ್ತಾರೆ. ಈ ಮಾತೂ ಕೂಡ ಸುಳ್ಳೇನು? 

ಉತ್ತರ`- ಸರ್ವಥಾ ಸುಳ್ಳು, ಲ್ಲಿ ಪಿಂಡದಾನಮಾಡುವುದರ ಪ್ರಭಾವ ಇದೇ ಆಗಿದ್ದಲ್ಲಿ, ಯಾವ ಭಟ್ಟರುಗಳಗೆ ಪಿತ್ಯಗಳ 
ಸುಖಕ್ಕಾಗಿ ಲಕ್ಷಾಂತರ ರೂಪಾಯಿಗಳನ್ನು ಕೊಡುತ್ತಾರೋ, ಅದನ್ನು ಗಯಾದವರು ವೇಶ್ಯಾಗವನ ಮೊದಲಾದ ಪಾಪದಲ್ಲಿ ವ್ಯಯಿಸುತ್ತಾರೆ. 
ಆ ಪಾಪ ಬಿಟ್ಟು ಹೋಗುವುದಿಲ್ಲವೇಕೆ? ಮತ್ತು, ಭಟ್ಟರುಗಳ ಕೈಗಳನ್ನು ಬಿಟ್ಟರೆ, ಬೇರೆ ಯಾರೂ ಕೈಚಾಚುವುದು ಈ ದಿನಗಳಲ್ಲಿ 
ಎಲ್ಲಿಯೂ ಕಾಣಿಸುವುದಿಲ್ಲ. ಯಾವಾಗಲೋ ಯಾವನೋ ಒಬ್ಬ ಧೂರ್ತನು ನೆಲದಲ್ಲಿ ಗುಂಡಿತೋಡಿ, ಅದರಲ್ಲಿ ಒಬ್ಬ ಮನುಷ್ಯನನ್ನು 
ಕುಳ್ಳಿಸಿರಬಹುದು. ಆ ಮೇಲೆ ಅದರ ದ್ವಾರದ ಮೇಲೆ ಹುಲ್ಲನ್ನು ಹರಡಿ, ಪಿಂಡವನ್ನಿಟ್ಟಿರಬಹುದು. ಮತ್ತೆ ಆ ಕಪಟಿಯು ಅದನ್ನು 
ಎತ್ತಿಕೊಂಡಿರಬಹುದು. ಯಾವನಾದರೂ ಒಬ್ಬ ಕಣ್ಣಿದ್ದರೂ ಕುರುಡನಾದ, ಹಣದ ಗಂಟಿನ ಭಂಟನೊಬ್ಬನ್ನನ್ನು ಹೀಗೆ ವಂಚಿಸಿದ್ದರೆ, 
ಆಶ್ಚರ್ಯವಿಲ್ಲ. ಹಾಗೆಯೇ ವೈಜನಾಥನನ್ನು ರಾವಣನು ತಂದಿದ್ದನು- ಎನ್ನುವುದೂ ಸುಳ್ಳುಮಾತೇ ಆಗಿರುತ್ತದೆ. 

ಪ್ರಶ್ನೆ - ನೋಡಿರಿ! ಕಲಕತ್ತೆಯ ಕಾಳೀ ಮತ್ತು ಕಾಮಾಕ್ಷೀ ಮೊದಲಾದ ದೇವಿಯರನ್ನು ಲಕ್ಷಾಂತರ ಜನರು ಅಂಿಕೆರಸುತ್ತಾರೆ. 
ಇದು ಚಮತ್ಕಾರವಲ್ಲವೇನು? 

ಉತ್ತರ - ಏನೂ ಅಲ್ಲ. ಈ ಅಂಧರಾದ ಮಂದಿಗಳು ಕುರಿಗಳಂತೆ ಒಬ್ಬರ ಹಿಂದೊಬ್ಬರು ನಡೆಯುತ್ತಾರೆ; ಬಾವಿಯಲ್ಲಿ.-ಕಮರಿಯಲ್ಲಿ 
ಬೀಳುತ್ತಾರೆ; ಅತ್ತ ದೂರ ಸರಿಯಲಾರರು. ಅದೇ ರೀತಿ ಒಬ್ಬ ಮೂರ್ಥನ ಹಿಂದೆ ಮತ್ತೊಬ್ಬನು ನಡೆದು ಪ್ರತಿಮಾ ಪೂಜನವೆಂಬ 
ಹಳ್ಳದಲ್ಲಿ ಸಿಕ್ಕಿಹಾಕಿಕೊಂಡು, ದುಃಖವನ್ನು ಹೊಂದುತ್ತಾರೆ. 

ಪ್ರಶ್ನೆ- ಆಯಿತಲ್ಲ! ಇದು ಹೋಗಲಿ, ಬಿಡಿರಿ. ಆದರೆ, ಜಗನ್ನಾಥದಲ್ಲಿಯಂತೂ ಪ್ರತ್ಯಕ್ಷವಾದ ಚಮತ್ಕಾರವಿದೆ. ಒಂದು 
ಶರೀರವನ್ನು ಪರಿವರ್ತಿಸುವ ಕಾಲಕ್ಕೆ, ಚಂದನದ ತೊಲೆ ಸಮುದ್ರದೊಳಗಿನಿಂದ ಸ್ವತಃ ಬರುತ್ತದೆ. ಒಲೆಯ ಮೇಲೆ, ಒಂದರ ಮೇಲೆ. 
ಒಂದರಂತೆ ಏಳು ಹಂಡೆಗಳನ್ನಿಡುವುದರಿಂದ, ಮೇಲೆ-ಮೇಲಿನದರ ಅಕ್ಕಿ ಮೊದಲು ಬೇಯುತ್ತದೆ. ಮತ್ತು ಯಾವನಾದರೂ ಅಲ್ಲಿ 
ಜಗನ್ನಾಥನ ಪ್ರಸಾದವನ್ನು ತಿನ್ನದಿದ್ದರೆ, ಕುಷ್ಠ-ರೋಗಿಯಾಗಿ ಹೋಗುತ್ತಾನೆ. ಮತ್ತು ರಥ ತನ್ನಷ್ಟಕ್ಕೆ ತಾನೇ ಚಲಿಸುತ್ತದೆ. ಪಾಪಿಗೆ 
ದರ್ಶನವಾಗುವುದಿಲ್ಲ. ಇಂದ್ರದಮನನ ರಾಜ್ಯಭಾರದ ಕಾಲದಲ್ಲಿ ದೇವತೆಗಳು ದೇವಾಲಯವನ್ನು ನಿರ್ಮಿಸಿದ್ದಾರೆ. ಶರೀರವನ್ನು ಪಂವರ್ತಿಸುವ 
ಕಾಲದಲ್ಲಿ ಒಬ್ಬ ರಾಜನು, ಒಬ್ಬ ಭಟ್ಟನು ಮತ್ತು ಒಬ್ಬ ಬಡಗಿಯು ಮೃತರಾಗುತ್ತಾರೆ. ಈ ಮೊದಲಾದ ಚಮತ್ಕಾರಗಳನ್ನು ನೀವು 


ಉತ್ತರ: ಯಾವನು ಹನ್ನೆರಡು ವರ್ಷ ಪರ್ಯಂತ ಜಗನ್ನಾಥನ ಪೂಜೆಯನ್ನು ಮಾಡಿದ್ದನೋ, ಅವನು ವಿರಕ್ತನಾಗಿ ಮಥುರೆಗೆ. 
ಬಂದಿದ್ದನು; ನನ್ನನ್ನು ಸಂಧಿಸಿದ್ದನು. ನಾನು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಿದ್ದೆವು. ಅವನು ಈ ಎಲ್ಲ ಮಾತುಗಳೂ ಸುಳ್ಳೆಂದು 
ಹೇಳಿದನು. ಆದರೆ, ವಿವೇಕದಿಂದ-“ಯಾವಾಗ ಶರೀರವನ್ನು ಪರಿವರ್ತಿಸುವ ಕಾಲ ಬರುತ್ತದೋ, ಆಗ, ಹಡಗಿನಲ್ಲಿ ಚಂದನದ 
ಕೊರಡನ್ನು ಒಯ್ದು ಸಮುದ್ರದಲ್ಲಿ ಹಾಕುತ್ತಾರೆ. ಅದು ಸಮುದ್ರದ ಅಲೆಗಳಿಂದ ತೀರಕ್ಕೆ ಬಂದು ಮುಟ್ಟುತ್ತದೆ. ಅದನ್ನು ತೆಗೆದುಕೊಂಡು 
ಬಡಗಿಗಳು ಪ್ರತಿಮೆಗಳನ್ನು ನಿರ್ಮಿಸುತ್ತಾರೆ. ಯಾವಾಗ ಅಡಿಗೆಯಾಗುತ್ತದೋ, ಆಗ ದ್ವಾರವನ್ನು ಮುಚ್ಚಿ, ಬಾಣಸಿಗನೊಬ್ಬನನ್ನು ಬಿಟ್ಟು, 





ಏಕಾದಶ ಸಮುಲ್ಲಾಸ' 263 
ಬೇರೆ ಯಾವನನ್ನೂ ಒಳಹೋಗಲೂ ಬಿಡುವುದಿಲ್ಲ. ನೋಡಲೂ ಬಿಡುವುದಿಲ್ಲ. ನೆಲದ ಮೇಲೆ ಸುತ್ತಲೂ ಆರು ಮಧ್ಯೆ ಒಂದು 
ಚಕ್ರಾಕಾರವಾಗಿ ಒಲೆಗಳು ರಚಿತವಾಗುತ್ತವೆ. ಆ ಹಂಡೆಗಳ ತಳಕ್ಕೆ ತುಪ್ಪ, ಮಣ್ಣು ಮತ್ತು ಬೂದಿಯನ್ನು ಸವರಿ, ಆರು ಒಲೆಗಳ ಮೇಲೆ. 
ಅಕ್ಕಿಯನ್ನು ಬೇಯಿಸಿ, ಅವುಗಳ ತಳವನ್ನುಜ್ಜಿ, ಆ ಮಧ್ಯದ ಹಂಡೆಯಲ್ಲಿ ಆಗಲೇ ಅಕ್ಕಿ ಹಾಕ, ಆರು ಹಂಡೆಗಳ ಬಾಯಿಗಳನ್ನು ಕಬ್ಬಿಣದ. 
ಕಾವಲಿಗಳಿಂದ ಮುಚ್ಚಿ, ಧನಾಢ್ಯರಾಗಿರುವ ದರ್ಶನಾಕಾಂಕ್ಷಿಗಳನ್ನು ಒಳಕ್ಕೆ ಕರೆದು ತೋರಿಸುತ್ತಾರೆ. ಮೇಲಮೇಲಣ ಹಂಡೆಗಳಿಂದ 
ಅನ್ನವನ್ನು ತೆಗೆದು, ಬೆಂದಿರುವ ಅಗಳುಗಳನ್ನು ತೋರಿಸಿ, ಕೆಳಗಿನ ಹಸಿಯ ಅಕ್ಕಿಯನ್ನು ತೆಗೆದು ತೋರಿಸಿ, ಅವರಿಗೆ-"ಹಂಡೆಗಳಿಗಾಗಿ. 
ಏನನ್ನಾದರೂ ಅರ್ಪಿಸಿಬಿಡಿ-ಎನ್ನುತ್ತಾರೆ. ಕಣ್ಣಿದ್ದರೂ ಕುರುಡರಾದ ಆ ಹಣದ ಗಂಟಿನ ಬಂಟರು ರೂಪಾಯಿಗಳನ್ನೂ, ಚಿನ್ನದ 
ವರಹಗಳನ್ನೂ ಅರ್ಪಿಸುತ್ತಾರೆ. ಮತ್ತು ಕೆಲವರು ಮಾಸಿಕ ವಂತಿಕೆಯನ್ನೂ ವ್ಯವಸ್ಥೆಗೊಳಸತ್ತಾರೆ”'- ಎಂಬುದು ನಿಶ್ಚಯವಾಗುತ್ತದೆ. 
ಕೊಳಕರೂ, ನೀಚಜನರೂ ದೇವಾಲಯಕ್ಕೆ ನೈವೇದ್ಯವನ್ನು ತರುತ್ತಾರೆ. ಯಾವಾಗ ನೈವೇದ್ಯ ಸಮರ್ಪಿತವಾಗಿ ತೀರುತ್ತದೋ, ಆಗ ಆ 
ಕೊಳಕರೂ, ನೀಚಜನರೂ ಎಂಜಲು ಮಾಡಿಬಿಡುತ್ತಾರೆ. ಆ ಮೇಲೆ ಯಾವನು ರೂಪಾಯಿಗಳನ್ನು ಕೊಟ್ಟು ಹಂಡೆಯನ್ನು 
ತೆಗೆದುಕೊಳ್ಳುತ್ತಾನೋ, ಅವನ ಮನೆಗೆ ತಲುಪಿಸುತ್ತಾರೆ, ಮತ್ತು ಸಾಧು-ಸಂತರಿಂದ ಹಿಡಿದು ಹುಂಬರ ಮತ್ತು ಹೊಲಸರವರೆಗೆ ಒಂದು 
ಪಂಕ್ತಿಯಲ್ಲಿ ಕುಳಿತು, ಒಬ್ಬರು ಇನ್ನೊಬ್ಬರ ಎಂಜಲನ್ನು ಉಣ್ಣುತ್ತಾರೆ. ಯಾವಾಗ ಈ ಪಂಕ್ತಿ ಏಳುತ್ತದೋ, ಆಗ ಅದೇ ಎಲೆಗಳ ಮೇಲೆ. 
ಬೇರೆಯವರಿಗೆ ಬಡಿಸುತ್ತಾ ಹೋಗುತ್ತಾರೆ, ಮತ್ತು ಬಹಳ ಮಂದಿಗಳು ಅಲ್ಲಿ ಹೋಗಿ, ಅವರ ಎಂಜಲನ್ನು ತಿನ್ನದೆ, ತಮ್ಮ ಕೈಯಿಂದಲೇ 
ಅಡಿಗೆಮಾಡಿ, ಊಟಮಾಡಿ ಹೊರಟುಬರುತ್ತಾರೆ. ಕುಷ್ಠ ಮೊದಲಾದ ಯಾವದೇ ರೋಗಗಳೂ ಬರುವುದಿಲ್ಲ. ಮತ್ತು ಆ 
ಜಗನ್ನಾಥಪುರಿಯಲ್ಲಿಯೂ ಕೂಡ, ಬಹಳ ಮಂದಿ ಪ್ರಸಾದವನ್ನು ತಿನ್ನುವುದಿಲ್ಲ. ಅವರಿಗೂ ಕುಷ್ಠವೇ ಮೊದಲಾದ ರೋಗಗಳು 
ಬರುವುದಿಲ್ಲ. ಮತ್ತು ಜಗನ್ನಾಥಪುರಿಯಲ್ಲಿಯೂ ಬಹಳ ಜನ ಕುಷ್ಠ ರೋಗಿಗಳದ್ದಾರೆ. ಪ್ರತಿನಿತ್ಯವೂ ಎಂಜಲನ್ನು ತಿನ್ನುವುದರಿಂದಲೂ 
ಆ ರೋಗ ತಪ್ಪವುದಿಲ್ಲ, ಮತ್ತು ಜಗನ್ನಾಥದಲ್ಲಿ ವಾಮಮಾರ್ಗಿಗಳು ಈ ಭೈರವೀ ಚಕ್ರವನ್ನು ನಿರ್ಮಿಸಿದ್ದಾರೆ. ಏಕೆಂದರೆ, ಸುಭದ್ರೆಯು 
ಶ್ರೀಕೃಷ್ಣ ಮತ್ತು ಬಲರಾಮರ ಸೋದರಿಯಾಗಿದ್ದಾಳೆ. ಅವಳನ್ನೇ ಇಬ್ಬರು ಸೋದರರ ನಡುವೆ ಸ್ವೀಯ ಅಥವಾ ಮಾತೆಯ ಸ್ಥಾನದಲ್ಲಿ 
ಕೂಡಿಸಿದರೆ. ಭೈರವೀ ಚಕ್ರವಲ್ಲದಿದ್ದಲ್ಲಿ, ಈ ಘಟನೆ ಎಂದಿಗೂ ಆಗುತ್ತಿರಲಿಲ. ಮತ್ತು ರಥದ ಚ್ರೆಗಳೊಂದಿಗೆ ಕೀಲನ್ನ ಹೊಂದಿದ್ದಾರೆ. 
ಅವುಗಳನ್ನು ಯಾವಾಗ ನೇರವಾಗಿ ತಿರುಗಿಸುತ್ತಾರೋ, ಕೀಲೂ ತಿರುಗುತ್ತದೆ. ಆಗ ರಥ ಚಲಿಸುತ್ತದೆ. ಯಾವಾಗ ಜಾತ್ರೆಯ ನಡುವೆ. 
ರಥ ಸೇರುತ್ತದೋ, ಆಗಲೇ ಅದರ ಕೀಲನ್ನು ವಿರುದ್ಧವಾಗಿ ತಿರುಗಿಸುವುದರಿಂದ ರಥವು ನಿಂತುಬಿಡುತ್ತದೆ. ಪೂಜಾರಿಗಳು “ಜಗನ್ನಾಥನು 
ಪ್ರಸನ್ನನಾಗಿ ತನ್ನ ರಥವನ್ನು ನಡೆಯಿಸುವಂತೆ ದಾನ ಕೊಡಿರಿ. ಪುಣ್ಯಗಳಿಸಿರಿ. ನಮ್ಮ ಧರ್ಮ ಉಳಿಯಲಿ”. ಎಂದು ಕರೆಗೊಡುತ್ತಾರೆ. 
ಯಾವವರೆಗೆ ಕಾಣಿಕೆ ಬರುತ್ತಾ ಹೋಗುತ್ತದೋ, ಆ ವರೆಗೆ ಹೀಗೆಯೇ ಕರೆಗೊಡುತ್ತಾ ಹೋಗುತ್ತಾರೆ. ಯಾವಾಗ ಕಾಣಿಕೆ ಬರುವುದ: 
ನಿಲತ್ತದೋ, ಆಗ ಒಬ್ಬ ವ್ರಜವಾಸಿಯು ಒಳ್ಳೆಯ ವಸ್ತ್ರಗಳನ್ನೂ, ಶಾಲನ್ನೂ ಹೊದೆದು, ಮುಂದುಗಡೆ ನಿಂತು, ಕೈಮುಗಿದು 
ಜಗನ್ನಾಥ ಸ್ವಾಮಿ! ನೀನು ದಯೆತೋರಿ, ರಥವನ್ನು ನಡೆಯಿಸು. ನಮ್ಮ ಧರ್ಮವನ್ನುಳಸು', ಎಂದು ಸ್ವುತಿಸತಾನೆ. ಈ ಮೊದಲಾದುವನ್ನು 
ಹೇಳಿ, ಸಾಷ್ಟಾಂಗ ದಂಡಪ್ರಣಾಮ ಮಾಡಿ, ರಥದ ಮೇಲೆ ಹತ್ತುತ್ತಾನೆ. ಅದೇ ಕಾಲಕೆ ಕೀಲನ್ನು ನೇರವಾಗಿ ತಿರುಗಿಸಿ ಬಿಡುತ್ತಾರೆ ಮತ್ತು 
ಜಯಜಯಕಾರವಾಡಿ ಸಾವಿರಾರು ಮಂದಿ ಹಗ್ಗವನ್ನೆಳಯುತ್ತಾರೆ. ರಥ ನಡೆಯುತ್ತದೆ. ಮಂದಿರವು ಹಗರಿನಲ್ಲಿಯೂ ಕೂಡ ಕತ್ತಲೆ 
ಕವಿದಿರುವ್ಟು ದೊಡ್ಡದಾಗಿದೆ. ಯಾವಾಗ ಬಹುಮಂದಿ ದರ್ಶನಕ್ಕೆ ಬರುತ್ತಾರೋ, ಆಗ ದೀಪವನ್ನು ಹಣ್ಜಬೇಕುಗತ್ತದೆ. ಆ ಪ್ರತಿಮೆಗಳ 
ಮಂದೆ ಎಳೆದು ಮರೆಮಾಡುವ ತೆರೆಗಳು ಎರಡು ಪಕ್ಕಗಳಿಗೂ ಇರುತ್ತವೆ. ಭಟ್ಟರು-ಪೂಜಾರಿಗಳು ಒಳಗೆ ನಿಂತಿರುತ್ತಾರೆ. ಯಾವಾಗ 
ಓಂದು ಕಡೆಯವನು ತೆರೆಯನ್ನು ಎಳೆಯುತ್ತಾನೋ, ಆ ಕೂಡಲೇ ಪ್ರತಿಮೆ ಮರೆಯಾಗಿ ಹೋಗುತ್ತದೆ. ಆಗ ಭಟ್ಟರು, ಪೂಜಾರಿಗಳು 
ಎಲ್ಲರೂ-“ನೀವು ಕಾಣಿಕೆ ನೀಡಿರಿ. ನಿಮ್ಮ ಪಾಪಗಳು ಹೊರಟುಹೋಗುವುವು. ಆಗ ದರ್ಶನವಾಗುವುದು. ಬೇಗ ಮಾಡಿರಿ”. ಎಂದು 
ಕರೆಗೊಡುತ್ತಾರೆ. ಆ ಬಡಪಾಯಿ ಮುಗ್ಧ ಜನರು ಧೂರ್ತರುಗಳಿಂದ ಕೊಳ್ಳಿಹೊಡೆಯಲ್ಪಡುತ್ತಾರೆ. ಮತ್ತು ಸರ್ರನೆ ಎರಡನೆಯ ತೆರೆಯನ್ನು 
ಎಳೆದುಬಿಡುತ್ತಾರೆ. ಆಗಲೇ ದರ್ಶನವಾಗುತ್ತದೆ. ಆಗ ಜಯಕಾರವಾಡಿ, ಪ್ರಸನ್ನರಾಗಿ, ತಳ್ಳಸಿಕೊಂಡು, ತಿರಸ್ಕೃತರಾಗಿ ಹೊರಟುಬರುತ್ತಾರೆ. 
ಇಂದ್ರದಮನನ ಕುಲದವರು ಇಂದಿಗೂ ಕಲಕತ್ತೆಯಲ್ಲದ್ದಾರೆ. ಅವನು ಧನಾಢ್ಯನಾದ ರಾಜನೂ, ದೇವಿಯ ಉಪಾಸಕನೂ ಆಗಿದ್ದನು. 
ಈ ರೀತಿಯಿಂದಲಾದರೂ ಆರ್ಯಾವರ್ತದೇಶದ ಭೋಜನದ ಕಲಹವನ್ನು ಬಗೆ ಹರಿಸೋಣವೆಂದು, ಅವನು ಲಕ್ಷಂತರ ರೂಪಾಯಿಗಳನ್ನು 
ವ್ಯಯಮಾಡಿ ದೇವಾಲಯವನ್ನು ಕಟ್ಟಿಸಿದ್ದರು. ಆದರೆ, ಆ ಮೂರ್ಶರು ಯಾವಾಗ ತಾನೇ ಬಿಟ್ಟಾರು? 'ದೇವ'ೆಂದು ಅಂಗೀಕರಸುವಿರಾದರೆ, 
ಯಾವ ಶಿಲ್ಪಿಗಳು ದೇವಾಲಯವನ್ನು ನಿರ್ಮಿಸಿದರೋ, ಆ ಕಾರ್ಯಕುಶಲರನ್ನೇ ಹಾಗೆಂದು ಅಂಗೀಕರಿಸಿರಿ. ರಾಜನೂ, ಭಟ್ಟನೂ ಮತ್ತು 
ಬಡಗಿಯೂ ಆ ಸಮಯದಲ್ಲಿ ಮೃತರಾಗುವುದಿಲ್ಲ; ಆದರೆ, ಮೂವರೂ ಅಲ್ಲಿ ಪ್ರಧಾನರಾಗಿರುತ್ತಾರೆ. ಚಿಕ್ಕವರಿಗೆ ಅವರು 
ದುಃಖವನ್ನುಂಟುಮಾಡುತ್ತಿದ್ದರೋ, ಏನೋ? ಆ ಕಾಲದಲ್ಲಿ, ಎಂದರೆ ಶರೀರವನ್ನು ಪರಿವರ್ತಿಸುವ ಸಮಯದಲ್ಲಿ ಆ ಮೂವರೂ 
ಉಪ್ಪತರಾಗರು್ತಾರೆ. ಅವರು ಪರಸ್ಪರ ಆಲೋಚಿಸಿ, ಪ್ರತಿಮೆಯ ಹೃದಯವನ್ನು ಟೊಳ್ಳಾಗಿ ಮಾಡಿರುತ್ತಾರೆ. ಅದರಲ್ಲಿ ಒಂದು ಚಿನ್ನದ 
ಕರಡಿಗೆಯಲ್ಲಿ, ಸಾಲಿಗ್ರಾಮ ಒಂದನ್ನು ಇಟ್ಟಿರುತ್ತಾರೆ. ಅದನ್ನ ಪ್ರತಿದಿನವೂ ತೊಳೆದು ಚರಣಾಮೃತವನ್ನು ಸಿದ್ಧಪಡಿಸುತ್ತಾರೆ. ಶಯಸೋತ್ಸವದ 
ರಾತ್ರಿಯಲ್ಲಿ, ಆರತಿಯಾಗುವಾಗ, ಆ ಜನರು ಆ ಸಾಲಿಗ್ರಾಮದ ಮೇಲೆ ವಿಷದ ದ್ರಾವಕವನ್ನು ಸವರಿರಬಹುದು. ಅದನ್ನು ತೊಳೆದು, 
ಅದೇ ಮೂವರಿಗೆ ಕುಡಿಸಿರಬಹುದು; ಅದರಿಂದ ಯಾವಾಗಲೋ ಅವರು ಮೃತರಾಗಿ ಹೋಗಿರಬಹುದು. ಅವರು ಸತ್ತುದೇನೋ 





366 ನ ಸತ್ಯಾರ್ಥಪ್ರಕಾಶ: 

ಹೀಗೆಯೇ; ಮತ್ತು ಭೋಜನ ಭಟ್ಟರು - “ಜಗನ್ನಾಥ ದೇವರು ತಮ್ಮ ಶರೀರವನ್ನು ಪರಿವರ್ತಿಸುವ ಕಾಲದಲ್ಲಿ ಮೂವರು ಭಕ್ತರನ್ನೂ 
ಕೂಡ ಸಂಗಡ ಕರೆದೊಯ್ದರು”. ಎಂದು ಪ್ರಸಿದ್ಧ ಪಡಿಸಿರಬಹುದು. ಪರಧನವನ್ನು ಕಸಿದುಕೊಳ್ಳಲು ಇಂತಹ ಕಪಟನಾಟಕಗಳು 
ನಡೆಯುತ್ತಲೇ ಇರುತ್ತವೆ. 


ಪ್ರಶ್ನೆ- ರಾಮೇಶ್ವರದಲ್ಲಿ ಗಂಗೋತ್ರಿಯ ಜಲವನ್ನು ಅಭಿಷೇಕ ಮಾಡುವ ಕಾಲದಲ್ಲಿ ಲಿಂಗವು ದೊಡ್ಡದಾಗುತ್ತದೆ. ಈ ಮಾತೂ 
ಸುಳ್ಳೇನು? 

ಉತ್ತರ:- ಸುಳ್ಳು, ಏಕೆಂದರೆ, ಆ ದೇವಾಲಯದಲ್ಲಿಯೂ ಕೂಡ ಹಗಲಿನಲ್ಲಿಯೂ ಕತ್ತಲಿರುತ್ತದೆ. ದೀಪಗಳು ಹಗಲಿರುಳೂ 
ಉರಿಯುತ್ತಾ ಇರುತ್ತವೆ. ಯಾವಾಗ ಜಲದ ಧಾರೆಯನ್ನು ಬಿಡುತ್ತಾರೋ, ಆಗ ಆ ಜಲದಲ್ಲಿ ಮಿಂಚಿನಂತೆ ದೀಪದ ಪ್ರತಿಬಿಂಬ 
ಹೊಳೆಯುತ್ತದೆ. ಮತ್ತೇನೂ ಇಲ್ಲ. ಶಿಲೆ ಕುಗ್ಗುವುದೂ ಇಲ್ಲ; ಹಿಗ್ಗುವುದೂ ಇಲ್ಲ. ಎಷ್ಟಿರುತ್ತದೋ ಅಷ್ಟೇ ಇರುತ್ತದೆ. ಇಂತಹ 
ಲೀಲೆಮಾಡಿ ಬಡಪಾಯಿಗಳಾದ ಬುದ್ಧಿ ಹೀನರನ್ನು ವಂಚಿಸುತ್ತಾರೆ. 

“ಪಶ್ನೆ ರಾಮೇಶ್ವರವನ್ನು ಶ್ರೀರಾಮಚಂದ್ರನೇ ಸ್ಥಾಪಿಸಿದ್ದಾನೆ. ಪ್ರತಿಮಾ - ಪೂಜನ ವೇದವಿರುದ್ದವಾಿದ್ದಲ್ಲಿ ಶ್ರೀರಾಮಚಂದ್ರನು 
ಪ್ರತಿಮಾಸ್ಥಾಪನೆಯನ್ನು ಏತಕ್ಕೆ ಮಾಡುತ್ತಿದ್ದನು? ಮತ್ತು ರಾಮಾಯಣದಲ್ಲಿ ವಾಲ್ಯೀಕಿಗಳು ಏಕೆ ಬರೆಯುತ್ತಾರೆ? 

ಉತ್ತರ- ಶ್ರೀರಾಮಚಂದ್ರನ ಕಾಲದಲ್ಲಿ ಆ ಲಿಂಗದ, ಅಥವಾ ದೇವಾಲಯದ ಹೆಸರು-ಕುರುಹು ಕೂಡ ಇರಲಿಲ್ಲ. ಆದರೆ, ದಕ್ಷಿಣ 
ದೇಶಸ್ಥನಾದ ರಾಮನೆಂಬ ಹೆಸರನ್ನುಳ್ಳ ರಾಜನು ದೇವಾಲಯವನ್ನು ಕಟ್ಟಿ, ಲಿಂಗಕ್ಕೆ ರಾಮೇಶ್ವರವೆಂದು ಹೆಸರಿಟ್ಟಿದ್ದಾನೆ-ಎಂಬುದು 
ಸರಿಯಾಗಿದೆ. ಯಾವಾಗ ಶ್ರೀರಾಮಚಂದ್ರನು ಸೀತೆಯನ್ನು ಕರೆದುಕೊಂಡು, ಹನುಮಂತ - ಮೊದಲಾದವರೊಂದಿಗೆ ಲಂಕೆಯಿಂದ 
ಆಕಾಶ ಮಾರ್ಗದಲ್ಲಿ ವಿಮಾನದಲ್ಲಿ ಕುಳಿತು ಅಯೋಧ್ಯೆಗೆ ಬರುತ್ತಿದ್ದನೋ, ಆಗ ಸೀತೆಗೆ ಹೀಗೆ ಹೇಳಿದ್ದಾನೆ- 

ಸೇತುಬಂಧ ಇತಿ ಖ್ಯಾತಂ ತೈಲೋಕ್ಕ ಪರಿಪೂಜಿತಮ್‌ । 

ಅತ್ರ ಪೂರ್ವಂ ಮಹಾದೇವ ಪ್ರಸಾದಮಕರೋದ್ಧಿಭುಃ । (ವಾಲ್ಯೀಕಿರಾಮಾಯಣ ಯದ್ಧ- ೧೨೩. ೨೧-೨೨) 


“ಹೇ ಸೀತೆ! ನಿನ್ನ ವಿಯೋಗದಿಂದ ನಾವು ವ್ಯಾಕುಲರಾಗ ತಿರುಗತ್ತದ್ದವು. ಮತ್ತು ಚಾತುರ್ಮಾಸ್ಯವನ್ನು ಮಾಡಿದ್ದೆವು. ಹಾಗೆಯೇ 
ಪರಮೇಶ್ವರನ ಉಪಾಸನಾಧ್ಯಾನಗಳನ್ನೂ ಕೂಡ ಮಾಡುತ್ತಿದ್ದೆವು. ಅದೇ ಯಾವ ಸರ್ವತ್ರವಿಭುವಾದ, ವ್ಯಾಪಕನಾದ, ದೇವತೆಗಳಿಗೆಲ್ಲಾ 
ದೇವನಾದ ಮಹಾದೇವನು, ಪರಮಾತ್ಮನ್ಮು ಇದ್ದಾನೋ, ಅವನ ಕೃಪೆಯಿಂದ, ನವಗೆ ಇಲ್ಲಿ ಸಮಸ್ತ ಸಲಕರಣೆಗಳೂ ಸಿಕ್ಕಿವೆ. ಮತ್ತು. 
ನೋಡು, ನಾವು ಈ ಸೇತುವೆಯನ್ನು ಕಟ್ಟಿ, ಲಂಕೆಗೆ ಹೋಗಿ, ಆ ರಾವಣನನ್ನು ಸಂಹರಿಸಿ, ನಿನ್ನನ್ನು ಕರೆತಂದೆವು', ಇದರ ಹೊರತು 
ಅಲ್ಲಿ ವಾಲ್ಮೀಕಿಯು ಮತ್ತೇನನ್ನೂ ಬರೆಯಲಿಲ್ಲ. 

ಪಶ್ನೆಣ ರಂಗ್‌ ಹೈ ಕಾಲಿಯೂ ಕಾಂತ್‌ ಕೋ! ಜಿಸನೇ ಹುಕ್ಕಾ ಪಿಲಾಯಾ ಸಂತ್‌ ಕೋ! 


ದಕ್ಷಿಣದಲ್ಲಿ ಕಾಲಿಯಾಕಾಂತನ ಒಂದು ಮೂರ್ತಿಯಿದೆ. ಅದು ಈವರೆಗೂ ಕೂಡ ಗುಡುಗುಡಿಯನ್ನು ಸೇದುತ್ತದೆ. ಪ್ರತಿಮಾಪೂಜನ 
ಸುಳ್ಳಗಿದ್ದರೆ, ಈ ಚಮತ್ಕಾರವೂ ಕೂಡ ಸುಳ್ಳಾಗಿ ಹೋದೀತು! 

ಉತ್ತರ: ಸುಳ್ಳು, ಸುಳ್ಳು, ಇದೆಲ್ಲವೂ ಪೋಪಲೀಲೆಯಾಗಿದೆ. ಏಕೆಂದರೆ, ಆ ಪ್ರತಿಮೆಯ ಬಾಯಿ ಟೊಳ್ಳಾಗಿರಬಹುದು. ಅದರ. 
ಛಿದ್ರವನ್ನು, ಬೆನ್ನಿನಿಂದ ಹೊರಹೊರಡಿಸಿ, ಗೋಡೆಯ ಅತ್ತಕಡೆ, ಇನ್ನೊಂದು ಮನೆಯಲ್ಲಿ ಕೊಳವೆ ಹೊಂದಿಕೊಂಡಿರಬಹುದು. 
ಯಾವಾಗ ಪೂಜಾರಿ ಗುಡುಗುಡಿಯನ್ನು ತಂಬಿಸಿ, ತರಯನ್ನಳೆದ, ಪ್ರತಿಮೆಯ ಬಾಯಿಗೆ ಕೊಳವೆಯನ್ನಿಟ್ಟು, ಹೊರಗೆ ಬರುತ್ತಿರಬಹುದೋ, 
ಆಗಲೇ ಹಿಂದಿರುವ ಮಾನವನು ತನ್ನ ಬಾಯಿನಿಂದ ಎನೆಯುತ್ತಿರಬಹುದು. ಆಗ ಗುಡುಗುಡಿ "ಗಡಗಡ' ನಾದವನ್ನು ಮಾಡುತ್ತಿರಬಹುದು. 
ಮತ್ತೊಂದು ರಂಧ್ರವು ಮೂಗು ಮತ್ತು ಬಾಯಿಯೊಂದಿಗೆ ಸಂಬಂಧವನ್ನು ಹೊಂದಿರಬಹುದು. ಹಿಂದೆ ಕುಳಿತು ಯಾವಾಗ ಹಿಂದೆ 
ಉಸಿರೆಳೆದು ಬಿಡುತ್ತಾನೋ, ಆಗ ಮೂಗು-ಬಾಯಿಗಳ ಛಿದ್ರಗಳಿಂದ ಹೊರಡುತ್ತಿರಬಹುದು. ಆಗ ಬಹುಮಂದಿ ಮೂಢರನ್ನು ಧನವೇ 


ಪ್ರಶ್ನೆ - ನೋಡಿರಿ, ಡಾಕೋರದೇವರ ಪ್ರತಿಮೆ ದ್ವಾರಿಕೆಯಿಂದ ಭಕ್ತಸೊಂದಿಗೆ ಹೊರಟುಬಂದಿತು. ಒಂದೂಕಾಲು ಗುಲಗಂಜೀ 
ತೂಕದ ಚಿನ್ನಕ್ಕೆ ಅದೆಷ್ಟೋ ಮಣದ ಪ್ರತಿಮೆ ಸರಿತೂಗಿತು. ಇದೂ ಚಮತ್ಕಾರವಿಲ್ಲವೇ? 


ಉತ್ತರು- ಅಲ್ಪ, ಆ ಭಕ್ತನು ಮೂರ್ತಿಯನ್ನು ಕದ್ದುಕೊಂಡು ಬಂದಿರಬಹುದು. ಮತ್ತು ಒಂದೂಕಾಲು ಗುಲಗುಂಜಿಯ್ಟು ಚಕ್ಕೆ 
ಸರಿತೂಗುವ ಪ್ರತಿಮೆಯ ಬಗೆಗೆ ಯಾವನೋ ಭಂಗೀಕೋರನು ಬುರುಡೆ ಹೊಡೆದಿರಬಹುದು. 


ಏಕಾದಶ ಸಮುಲ್ಲಾಸ 245 


ಪ್ರಶ್ನೆ - ನೋಡಿರಿ! ಸೋಮನಾಥ ದೇವರು ನೆಲದಿಂದ ಮೇಲಕ್ಕೆಯೇ ಇರುತ್ತಿದ್ದರು. ಹಾಗೂ ಭಾರೀ ಚಮತ್ಯಾರವಿತ್ತು. ಇದೂ: 
ಕೂಡ ಸುಳ್ಳು ಮಾತೇನು? 


ಉತ್ತರ-- ಹೌದು, ಸುಳ್ಳು, ಆಲಿಸಿ, ಮೇಲೆ-ಕೆಳಗೆ ಚುಂಬಕ ಶಿಲೆಯನ್ನು ಅಳವಡಿಸಿದ್ದರು. ಅದರ ಆಕರ್ಷಣೆಯಿಂದ ಆ ಪ್ರತಿಮೆ 
ನಡುವೆ ನಿಂತಿದ್ದಿತು. ಯಾವಾಗ ಮಹಮೂದ್‌ ಗಜನವೀ ಬಂದು ಹೋರಾಡಿದನೋ, ಆಗ ನಡೆದ ಚಮತ್ಯಾರವೆಂದರೆ, ಅವರ 
ದೇವಾಲಯ ಒಡೆಯಲ್ಪಟ್ಟಿತು ಮತ್ತು ಪೂಜಾರಿಗಳಿಗೂ, ಭಕ್ತರಿಗೂ ದುರ್ಗತಿಯುಂಟಾಯಿತು. ಮತ್ತು ಲಕ್ಷಾಂತರ ಜನರ ಸೈನ್ಯ ಹತ್ತು 
ಸಾವಿರ ಮಂದಿಯ ಸೇನೆಯ ಮುಂದೆ ಪಲಾಯನಮಾಡಿತು. ಪೋಪಪೂಜಾರಿಗಳು ಪೂಜೆ, ಪುರಕ್ಚರಣ, ಸ್ತುತಿಯನ್ನೂ “ಹೇ 
ಮಹಾದೇವ! ಈ ಮ್ಲೇಚ್ಛನನ್ನು ನೀನು ಸಾಯಿಸಿಬಿಡು. ನಮ್ಮನ್ನು ರಕ್ಷಿಸು”. ಎಂದು ಪ್ರಾರ್ಥನೆಯನ್ನೂ ಮಾಡುತ್ತಿದ್ದರು ಮತ್ತು ತಮ್ಮ 
ಮುಗ್ಧ ಶಿಷ್ಕರಾದ ರಾಜರುಗಳಿಗೆ “ತಾವು ನಿಶ್ಚಿಂತರಾಗಿರಿ. ಮಹಾದೇವ ಭಗವಾನರು ಭೈರವನನ್ನು ಅಥವಾ ವೀರಭದ್ರನನ್ನು 
ಕಳುಹಿಸಿಕೊಡುವರು. ಅವರು ಎಲ್ಲ ಮ್ಲೇಚ್ಛರನ್ನೂ ಸಾಯಿಸಿಬಿಡುವರು ಅಥವಾ ಕುರುಡರನ್ನಾಗಿ ಮಾಡುವರು. ಈಗಲೇ ನಮ್ಮ ದೇವತೇ 
ಪ್ರಸದ್ಧನಾಗತ್ತಾನೆ. ಹನುಮಾನ್‌, ದುರ್ಗಾ ಮತ್ತು ಭೈರವರು-“ನಾವೆಲ್ಲಾ ಕೆಲಸವನ್ನೂ ಮಾಡಿಬಿಡುವೆವ”-ಎಂದು ಸ್ವಪ್ನದಲ್ಲಿ ಹೇಳಿ್ದಾರೆ".- 
ಎಂದು ತಿಳಿಸುತ್ತಾ ಕುಳಿತಿದ್ದರು. ಆ ಬಡಪಾಯಿಗಳಾದ ಮುಗ್ದ ರಾಜರುಗಳು ಮತ್ತು ಕ್ಲತ್ರಿಯರು ಪೋಪರ ದುಷ್ಟೇರಣೆಯಿಂದ 
ನಂಬಿಕೊಂಡು ಕುಳಿತರು. ಎಷ್ಟೋ ಜನ ಜ್ಯೋತಿಷಿ ಪೋಪರು-“ಇನ್ನೂ ನಿನ್ನ ಪ್ರತ್ಯಾಕ್ರಮಣದ ಮುಹೂರ್ತ ಬಂದಿಲ್ಲ'. ಎಂದರು. 
ಒಬ್ಬನು "ಚಂದ್ರ ಎಂಟನೆಯ ಮನೆಯಲ್ಲಿದ್ದಾನೆ'.- ಎಂದನು. ಮತ್ತೊಬ್ಬನು ಯೋಗಿನಿಯನ್ನು ಮುಂದೆಮಾಡಿ ತೋರಿಸಿದನು. ಇದೇ. 
ಮೊದಲಾದ ಭ್ರಷ್ಟ ಪ್ರಥಪ್ರದರ್ಶನಗಳಿಗೆ ಸಿಕ್ಕಿಬಿದ್ದರು. ಯಾವಾಗ ವ್ಲೇಜ್ಛರ ಸೈನ್ಯ ಬಂದು ಮುತ್ತಿಕೊಂಡಿತೋ, ಆಗ ದುರ್ಗತಿಗೀಡಾಗಿ 
ಓಡಿಹೋದರು. ಅದೆಷ್ಟೋ ಜನ ಪೋಪ ಪೂಜಾರಿಗಳೂ ಮತ್ತು ಅವರ ಶಿಷ್ಕರೂ ಹಿಡಿಯಲ್ಪಟ್ಟರು. ಪೂಜಾರಿಗಳು ಕೈಮುಿದು- “ಮೂರು. 
ಕೋಟೆ ರೂಪಾಯಿಗಳನ್ನು ತೆಗೆದುಕೊಳ್ಳಿರಿ. ದೇವಾಲಯವನ್ನು ಮತ್ತು ಪ್ರತಿಮೆಯನ್ನು ಒಡೆಯಬೇಡಿ'”.-ಎಂದೂ ಕೂಡ ಕೇಳಿಕೊಂಡರು. 
ಮುಸಲ್ಫಾನರು-“ನಾವು "ಬುತ್‌ ಪರಸ್ತ್‌'- ಎಂದರೆ ಪ್ರತಿಮಾಪೂಜಕರಲ್ಲ, ಆದರೆ, 'ಬುತ್‌ ಶಿಕನ್‌'-ಎಂದರೆ ಪ್ರತಿಮಾಭಂಜಕರಾಗಿದ್ದೇವೆ'.- 
ಎಂದು ಹೇಳಿದರು; ಶೀಘ್ರವಾಗಿ ತೆರಳಿ ಮಂದಿರವನ್ನು ಒಡೆದು ಹಾಕಿದರು. ಯಾವಾಗ ಮೇಲಿನ ಚಾವಣಿ ಮುರಿದುಬಿದ್ದಿತೋ, ಆಗ 
ಚುಂಬಕಶಿಲೆ ಬೇರೆಯಾದ ಕಾರಣ, ಪ್ರತಿಮೆ ಬಿದ್ದು ಹೋಯಿತು. ಪ್ರತಿಮೆಯನ್ನು ಒಡೆದಾಗ ಹದಿನೆಂಟು ಕೋಟಿ ರೂಪಾಯಿಗಳ. 
ರತ್ನ ಸಿಕ್ಕಿತೆಂದು ಕೇಳಿದ್ದೇವೆ. ಯಾವಾಗ ಪೂಜಾರಿಗಳಿಗೆ ಮತ್ತು ಪೋಪರಿಗೆ ಚಾವಟಿ ಏಟುಗಳು ಬಿದ್ದವೋ, ಆಗ ರೋದಿಸತೊಡಗಿದರು. 
ಆಕ್ರಮಣಕಾರಿಗಳು “ನಿಧಿಯನ್ನು ತೋರಿಸಿ!”.- ಎಂದರು. ಪ್ರಹಾರದ ಕಾರಣದಿಂದ ಪೋಪರುಗಳು ಕೂಡಲೇ ತೋರಿಸಿಬಿಟ್ಟರು. ಆಗ 
ಅವರಿಂದ ಹಿಟ್ಟನ್ನು ಬೀಸಿಸಿದರು, ಹುಲ್ಲನ್ನು ಕತ್ತಿಸಿದರು, ಮಲ-ಮೂತ್ರ ಮೊದಲಾದುವನ್ನು ಎತ್ತಿಸಿದರು ಮತ್ತು ತಿನ್ನಲು ಕಡಲೆಯನ್ನು 
ಕೊಟ್ಟರು. ಅಯ್ಯೋ! ಶಿಲಾಪೂಜನವನ್ನು ಮಾಡಿ, ಸರ್ವನಾಶವನ್ನೇತಕ್ಕೆ ಮಾಡಿಕೊರೆಡರಿ? ಮ್ಲೇಚ್ಛರ ದಂತ ಭಂಗಮಾಡಬಲ್ಲವರಾಗುವಂತೆ. 
ಮತ್ತು ಸ್ವತಃ ವಿಜಯಗಳಿಸುವಂತೆ, ಆ ಪರಮೇಶ್ವರನಲ್ಲಿ ಭಕ್ತಿಯನ್ನೇತಕ್ಕೆ ಇಡದೇ ಹೋದಿರಿ? ನೋಡಿರಿ, ಎಷ್ಟು ಪ್ರತಿಮೆಗಳಿವೆಯೋ, 
ಅಷ್ಟು ಮಂದಿ ಶೂರವೀರರ ಪೂಜೆಯನ್ನೇ ಮಾಡಿದ್ದರೂ ಎಷ್ಟೊಂದು ರಕ್ಷಣೆ ಸಿಕ್ಕುತ್ತಿತ್ತು? ಪೂಜಾರಿಗಳು ಈ ಶಿಲೆಗಳಲ್ಲಿ ಇಷ್ಟು 
ಭಕ್ತಿಯಿಟ್ಟರು. ಆದರೆ ಒಂದು ಪ್ರತಿಮೆಯೂ ಕೂಡ ಆ ಶತ್ರುಗಳ ತಲೆಯ ಮೇಲೆ ಹಾರಿ ಬಡಿಯಲಿಲ್ಲ! ಯಾವನಾದರೂ ಒಬ್ಬ 
ಶೂರ-ವೀರ ಪುರುಷನ ಸೇವೆಯನ್ನು ಪ್ರತಿಮೆಗೆ ಮಾಡಿದ್ದಂತೆ ಮಾಡಿದ್ದರೆ, ಅವನು ತನ್ನ ಸೇವಕರನ್ನು ಯಥಾಶ್ತ ರಕ್ಷಿಸತ್ತಿದ್ದವು ಮತ್ತು. 
ಆ ಶತ್ರುಗಳನ್ನು ಸದೆಬಡೆಯುತ್ತಿದ್ದನು. 

ಪಶ್ನೆ :- ದ್ವಾರಕೆಯ "ರಣಛೋಡ್‌' ದೇವರು ನರಸೀಮೆಹತಾನ ಬಳಿ ಹುಂಡಿಯನ್ನು ಕಳುಹಿಸಿದರು. ಹಾಗೂ ಅವನ ಸಾಲವನ್ನು 
ತೀರಿಸಿಬಿಟ್ಟರು. ಈ ಮೊದಲಾದ ಮಾತುಗಳೂ ಕೂಡ ಸುಳ್ಳೇನು? 

ಉತ್ತರ- ಯಾವನೋ ಸಾಹುಕಾರನು ರೂಪಾಯಿಗಳನ್ನು ಕೊಟ್ಟಿರಬಹುದು. ಯಾವನೋ 'ಶ್ರೀಕೃಷ್ಣನು ಕಳುಹಿಸಿದನು'-ಎಂದು 
ಸುಳ್ಳು ಸುದ್ದಿಯನ್ನು ಹಾರಿಸಿರಬಹುದು. ಯಾವಾಗ ಸಂವತ್‌ ೧೯೧೪ರಲ್ಲಿ ತೋಪುಗಳಿಂದ ಆಂಗ್ಲರು ದೇವಾಲಯ - ಪ್ರತಿಮೆಗಳನ್ನು 
ಹಾರಿಸಿಬಿಟ್ಟಿದ್ದರೋ, ಆಗ ಪ್ರತಿಮೆ ಎಲ್ಲಿಗೆ ಹೋಗಿದ್ದಿತು? ಆ ರೀತಿ ನೋಡಿದರೆ ಬಾಘೇರ ಜನರು ಎಷ್ಟೋ ವೀರತ್ವ ತೋರಿಸಿದರು. 
ಹೋರಾಡಿದರು ಮತ್ತು ಶತ್ರುಗಳನ್ನು ಕೊಂದರು ; ಆದರೆ ಪ್ರತಿಮೆ ಒಂದು ನೊಣದ ಕಾಲನ್ನೂ ಕೂಡ ಮುರಿಯಲು ಸಮರ್ಥವಾಗಲಿಲ್ಲ. 
ಶ್ರೀಕೃಷ್ಣನಂತಹವನು ಯಾವನಾದರೂ ಇದ್ದಿದ್ದರೆ, ಇವರನ್ನು ನುಚ್ಚು ನೂರಾಗಿ ಮಾಡುತ್ತಿದ್ದನು. ಮತ್ತು ಇವರು ಪರದಾಡುತ್ತಿದ್ದರು. 
ಆಯಿತಲ್ಲ! ಯಾವನ ರಕ್ಷಕನ ಪೆಟ್ಟನ್ನು ತಿನ್ನುತ್ತಾನೋ, ಅವನ ಶರಣಾಗತರು ಏಕೆ ಚಚ್ಚಲ್ಪಡುವುದಿಲ್ಲ- ಎಂಬುದನ್ನಾದರೂ ಹೇಳಿರಿ. 

ಪ್ರಶ್ನೆ - ಜ್ಹಾಲಾಮುಖಿಯಂತೂ ಪ್ರತ್ಯಕ್ಷ ದೇವಿಯೇ ಆಗಿದ್ದಾಳೆ. ಎಲ್ಲವನ್ನೂ ತಿಂದುಬಿಡುತ್ತಾಳೆ ಮತ್ತು ಪ್ರಸಾದವನ್ನು ಕೊಟ್ಟರೆ, 
ಅರ್ಧವನ್ನು ತಿಂದು ಬಿಡುತ್ತಾಳೆ ಮತ್ತು ಅರ್ಧವನ್ನು ಬಿಟ್ಟುಬಿಡುತ್ತಾಳೆ. ಮುಸಲಾನ ಬಾದಶಾಹರು ಅವಳ ಮೇಲೆ ನೀರಿನ ಕಾಲುವೆ. 
ಹರಿಸಿದ್ದರು ಮತ್ತು ಕಬ್ಬಿಣದ ಕಾವಲಿಗಳನ್ನು ಮುಚ್ಚಿಸಿದ್ದರು. ಆದರೂ ಜ್ವಾಲೆ ಆರಲಿಲ್ಲ; ಮತ್ತು ನಿಲ್ಲಲೂ ಇಲ್ಲ. ಹಾಗೆಯೇ ಹಿಂಗರಾಜ: 


266 ಸತ್ಯಾರ್ಥಪ್ರಕಾಶ 

ದೇವತೆಯೂ ಕೂಡ ನಡುರಾತ್ರಿ ಸವಾರಿ ಮಾಡುತ್ತಾ ಪರ್ವತದ ಮೇಲೆ ಕಾಣಿಸಿಕೊಳ್ಳತ್ತಾಳೆ; ಪರ್ವತವನ್ನು ಗುಡುಗಿಸುತಾಳೆ. 
ಚಂದ್ರಕೂಪ ಮಾತನಾಡುತ್ತದೆ ಮತ್ತು ಯೋಧಿನಿಯುತ್ತದಿಂದ ನುಸಿದು ಬಂದರೆ ಪುನರ್ಜನ್ಮ ಬರುವುದಿಲ್ಲ. ಹವಳದ 1೮ ಕಟ್ಟಿಕೊಳ್ಳುವುದಂಂದ. 
ಪೂರ್ಣ ಮಹಾಪುರುಷನೆನಿಸುತ್ತಾನೆ. ಎಂದಿನವರೆಗೆ ಹಿಂಗಲಾಜಿಗೆ ಹೋಗಿ ಬರುವುದಿಲ್ಲವೋ, ಅಂದಿನವರೆಗೆ ಅರ್ಧ 
ಮಹಾಪುರುಷನೆನಿಸುತ್ತಾನೆ. ಈ ಮೊದಲಾದ ಮಾತುಗಳೆಲ್ಲಾ ಒಪ್ಪಲರ್ಹವಲ್ಲವೇನು? 


ಉತ್ತರ- ಅಲ್ಲ, ಏಕೆಂದರೆ, ಆ ಜ್ವಾಲಾಮುಖಿ ಪರ್ವತದಿಂದ ಹೊರಡುವ ಬೆಂಕಿ ಮಾತ್ರವಾಗಿದೆ. ಅದರಲ್ಲಿ ಪೂಜಾರಿಗಳ. 
ವಿಚಿತ್ರವಾದ ಲೀಲೆಯಿದೆ. ಹೀಗೆ ಒಗ್ಗರಣೆಯ ತುಪ್ಪದ ಸೌಟಿನಲ್ಲಿ ಉರಿ ಏಳುತ್ತದೋ, ಬೇರೆ ಮಾಡುವುದರಿಂದ, ಅಥವಾ 
ಊದುವುದರಿಂದ ಆರಿ ಹೋಗುತ್ತದೋ, ಸ್ವಲ್ಪ ತುಪ್ಪವನ್ನು ಹೀರಿ, ಉಳಿದುದನ್ನು ಬಿಟ್ಟುಬಿಡುತ್ತದೋ ಹಾಗೆಯೇ ಅಲ್ಲಿಯೂ 
ನಡೆಯತ್ತದೆ. ಒಲೆಯ ಉರಿಯಲ್ಲಿ ಏನು ಹಾಕಲ್ಪಟ್ಟರೂ, ಎಲ್ಲವೂ ಬೂದಿಯಾಗಿ ಹೋಗುವಂತೆ, ಕಾಡಿನಲ್ಲಿ ಅಥವಾ ಮನೆಯಲ್ಲಿ 
(ಛಂ) ಹೊತ್ತಿಕೊಳ್ಳುವುದರಿಂದ ಎಲ್ಲವನ್ನೂ ಕಬಳಿಸುವುದಿಲ್ಲವೇನು? ಇದಕ್ಕಿಂತ ಅಲ್ಲಿ ಏನು ವಿಶೇಷವಿದೆ? ಒಂದು ದೇವಾಲಯ. 
ಕುಂಡ ಮತ್ತು ಅಲ್ಲಿಲ್ಲಿ ನಲ್ಲಿಗಳ ಪ್ರಸರಣವನ್ನುಳಿದು, ಹಿಂಗಲಾಜಿನಲ್ಲಿ ಯಾವ ಸವಾರಿಯೂ ಆಗುವುದಿಲ್ಲ. ಏನೇನು ನಡೆಯುತ್ತದೋ, 
ಅದೆಲ್ಲಾ ಪೋಪಪೂಜಾರಿಗಳ ಲೀಲೆಯಿಂದ; ಮತ್ತೇ ಏನೂ ಇಲ್ಲ, ಒಂದು ನೀರಿನ ಮತ್ತು ಕೆಸರಿನ ಕುಂಡವನ್ನು ನರ್ಮಿಿಟಿದ್ದಾರೆ. 
ಅದರ ಕೆಳಗಿನಿಂದ ನೀರನ ಗಳ್ಳಗಳು ಏಳುತ್ತವೆ. ಮೂಢರು ಅದನ್ನು ಯಾತ್ರಾಸಾಫಲ್ಯವಂದು ತಿಳಿಯುತ್ತಾರೆ. ಯೋನಿಯಂತ್ರವನ್ನು 
ಪೋಪ ಮಹಾಶಯರು ಧನವನ್ನು ಸೆಳೆಯಲು ಮಾಡಿಜ್ಟಿದ್ದಾರೆ ಮತ್ತು ಹವಳದ ಸರಗಳೂ ಕೂಡ ಅದೇ ರೀತಿ ಫೋಪ ಲೀಲೆಯದಾಗಿವೆ. 
ಅದರಿಂದ ಮಹಾಪುರುಷನಾಗವುದಾದರೆ, ಒಂದು ಪಶುವಿನ ಮೇಲೆ ಹವಳದ ಹೊರೆಯನ್ನು ಹೊರೆಸಿದರೆ, ಅದು ಮಠಾ ಪುರುಷನಾಗಿ 
ಹೋಗುತ್ತದೇನು? ಮಹಾ ಪುರುಷನಾಗುವುದಾದರೋ ಅತ್ಯುತ್ತಮವಾದ ಧರ್ಮಯಕ್ತ ಪುರುಷಾರ್ಥದಿಂದ ಮಾತ್ರ. 


ಪರ್ನೆ ಅಮೃತಸರದ ಸರಸ್ಸು ಅಮೃತರೂಪವಾಗಿದೆ. ಒಂದು ಮುರೇಕೀ (ಅಂಟವಾಳಿ) ಫಲ ಅರ್ಧ ಸಿಹಿಯಾಗಿರುತ್ತದೆ. ಮತ್ತು 
ಓಂದು ಗೋಡೆ ಓಲಿದೆ; ಆದರೆ ಬೀಳುವುದಿಲ್ಲ. ರೇವಾಲಸರದಲ್ಲಿ ದೋಣಿಗಳು ತೇಲುತ್ತವೆ. ಅಮರನಾಥದಲ್ಲಿ ತನ್ನಷ್ಟಕ್ಕೆ ತಾವೇ 
ಲಂಗಗಳು ಉದ್ಭವಿಸುತ್ತದೆ. ಹಿಮಾಲಯದಿಂದ ಪಾರಿವಾಳಗಳ ಜೋಡಿಯೊಂದು ಬಂದು, ಎಲ್ಲರಿಗೂ ದರ್ಶನಿತ್ತು ಹೊರಟುಹೋಗಿ್ತದೆ. 
ಇದೂ ಕೂಡ ಒಪ್ಪಲು ಯೋಗ್ಯವಾದುದಲ್ಲವೇ? 


ಉತ್ತರ ಅಲ್ಲ, ಆ ಕೊಳದ ಹೆಸರು ಮಾತ್ರ ಅಮೃತಸರವಾಗಿದೆ. ಯಾವಾಗಲೋ ಕಾಡಿನಲ್ಲಿ ಅದು ಇದ್ದಾಗ, ಅದರ ನೀರು. 
ಸ್ವಚ್ಛವಗಿ್ದಿರಬಹುದು. ಈ ಕಾರಣದಿಂದ ಅದಕ್ಕೆ ಅಮೃತಸರವೆಂು ಹೆಸರಿಟ್ಟಿರಬಹುದು. ಅಮೃತವಾಗಿದ್ದರೆ, ಪೌರಾಣಕರ ಗ್ರಹಿಕೆ, 
ಯಾವಾನಾದರೂ ಸಾಯುತ್ತಾನೆ ಏತಕ್ಕೆ? ಗೋಡೆಯ ರಚನೆಯೇ ಓಲಿರುವಂತೆ, ಆದರೂ ಬೀಳದಂತೆ ಆಗಿರಬಹುದು. ಅಂಟವಾಳದ 
ಹಣ್ಣುಗಳು ಅರ್ಧ ಸಿಹಿಯಾಗಿರುವುದು ಕಸಿಮಾಡಿರುವುದರ ಪರಿಣಾಮವಾಗಿರಬಹುದು ; ಇಲ್ಲವೇ ಬುರುಡೆಯಾಗಿರಬಹುದು. 
ರೇವಾಲಸರದಲ್ಲಿ ದೋಣಿಗಳ ತೇಲುವಿಕೆಯಲ್ಲಿ ಏನಾದರೂ ಶಿಲ್ಪವಿರಬಹುದು. ಅಮರನಾಥದಲ್ಲಿ ಮಂಜಸಗೆಡ್ಡೆಯ ಪರ್ವತಗಳೇ 
ರೂಪುಗೊಳ್ಳುವಾಗ, ಜಲವು ಘನೀಭೂತವಾಗಿ ಚಿಕ್ಕ ಲಿಂಗವಾಗುವುದು ಯಾವ ಆಶ್ಚರ್ಯ? ಪಾರಿವಾಳಗಳ ಜೋಡಿ 
ಪಾಲಿಸಲ್ಪಟ್ಟುದಿರಬಹುದು. ಪರ್ವತದ ಮರೆಯಿಂದ ಪೋಪ ಮಹಾಶಯರು ಹಾರಿಸಿಬಿಡುತ್ತಿರಬಹುದು. ತೋರಿಸಿ ದುಡ್ಡು 


ಸರ್ಪ ಹರದ್ದಾರ ಸ್ವರ್ಗದ ದ್ವಾರವಾಗಿದೆ. ಹರನ ಸೋಪಾನದಲ್ಲಿ ಮಿಂದರೆ, ಪಾಪಗಳು ತೊಲಗಿ ಹೋಗುತ್ತವೆ. ಮತ್ತು 
ತಪೋವನದಲ್ಲಿರುವುದರಿಂದ (ಮಾನವನು) ತಪಸ್ವಿಯಾಗುತ್ತಾನೆ. ದೇವಪ್ರಯೋಗ, ಗಂಗೋತ್ರಿಯಲ್ಲಿ ಗೋಮುಖ, ಉತ್ತರ ಕಾಶಿಯಲ್ಲಿ 
ಗುಪ್ತಣಶಿ, ತ್ರಿಯುಗೀನಾರಾಯಣ-ಎಲ್ಲೆಡೆಯೂ ದರ್ಶನವಾಗುತ್ತದೆ. ಕೇದಾರ ಮತ್ತು ಬದರೀನಾರಾಯಣನ ಪೂಜೆಯನ್ನು ಆರು 
ತಿಂಗಳುಗಳವರೆಗೆ ಮಾನವರೂ ಮತ್ತು ಆರು ತಿಂಗಳುಗಳವರೆಗೆ ದೇವತೆಗಳೂ ಮಾಡುತ್ತಾರೆ. ಮಹಾದೇವನ ಮುಖವು ನೇಪಾಳದಲ್ಲಿ 
ಪಶುಪತಿ (ನಾಥಮಂದಿರ) ದಲ್ಲಿಯೂ, ಪೃಷ್ಠಗಳು ಕೇದಾರದಲ್ಲಿಯೂ, ಮೊಣಕಾಲುಗಳು ತುಂಗನಾಥದಲ್ಲಿಯೂ ಮತ್ತು ಪಾದಗಳು 
ಅಮರನಾಥದಲ್ಲಿಯೂ ಇವೆ. ಇವುಗಳ ದರ್ಶನ, ಸ್ವರ್ಶನ ಮತ್ತು ಸ್ನಾನ ಮಾಡುವುದರಿಂದ ಮತ್ತಿ ಪ್ರಾಪ್ತವಾಗುತ್ತದೆ. ಅಲ್ಲಿ ಕೇದಾರ 
ಮತ್ತು ಬದರಿಯಿಂದ ಸ್ವರ್ಗಕ್ಕೆ ಹೋಗಲಿಚ್ಛಸಿದರೆ, ಹೋಗಬಹುದು. ಈ ಮೊದಲಾದ ಮಾತುಗಳು ಹೇಗಿವೆ? 


ಉತ್ಪರ- ಹರದ್ವಾರವು ಉತ್ತರದಿಂದ ಪರ್ವತಗಳಿಗೆ ಹೋಗುವ ಒಂದು ಮಾರ್ಗದ ಪ್ರಾರಂಭವಾಗಿದೆ. ಹರನ ಸೋಪಾನಗಳು. 
ಸ್ಥಾನದ ಸಲುವಾಗಿ ನಿರ್ಮಿಸಿರುವ, ಒಂದು ಕುಂಡದ ಮೆಟ್ಟಲುಗಳಾಗಿವೆ. ನಿಜವಾಗಿ ಹೇಳುವರಾದರೆ, "ಹ್ಯಾಡ್‌ ಪೈಡೀ, (ಮೂಳೆಯ 
ಪಾಪಗಳು ಎಂದಿಗೂ, ಎಲ್ಲಿಯೂ ತೀರಲಾರವು ಅಥವಾ ಕಳೆದು ಹೋಗುವುದಿಲ್ಲ. ತಪೋವನ” ಯಾವಾಗ ಆಗಿದ್ದಿಕೋ, ಆಗ 
ಆಗಿದ್ದಿರಬಹುದು. ಈಗಲಂತೂ ಆದು "ಿಜ್ಜಕವನೆ'ಾಗದೆ. ತಪೋವನಕ್ಕೆ ಹೋಗುವುದುಂದ, ಅಲ್ಲಿ ಇರುವುದರಿಂದ ತಪಸ್ಪಾಗುವದಿಲ್ಲ. 


ಏಕಾದಶ ಸಮಲ್ಲಾಸ 247 
ಏಕೆಂದರೆ, ತಪಸ್ಸಂತೂ ಅನುಷ್ಠಾನದಿಂದ ಆಗುತ್ತದೆ, ಏಕೆಂದರೆ, ಅಲ್ಲಿ ಸುಳ್ಳನ್ನಾಡುವ ವ್ಯಾಪಾರಿಗಳೂ ಬಹುಮೆಂದಿಗಳಿ್ದಾರೆ. “ಹಿಮವು 
ಪ್ರಭವತಿ ಗಂಗಾ”, ಪರ್ವತದ ಮೇಲಿನಿಂದ ನೀರು ಬೀಳುತ್ತದೆ. ಗೋಮುಖದ ಆಕಾರವನ್ನು ದುಡ್ಡನ್ನು ಸೆಳೆಯುವವರು ನಿರ್ಮಿಸಿರಬಹುದು. 
ಮತ್ತು ಆ ಪರ್ವತವೇ ಪೋಪರ ಸ್ಪರ್ಗವಾಗಿದೆ. ಅಲ್ಲಿ ಉತ್ತರಕಾಶೀ-ಮೊದಲಾದ ಸ್ಥಾನಗಳು ಧ್ಯಾನ ಮಾಡುವವರಿಗೆ ಒಳ್ಳೆಯವಾಗಿವೆ. 
ಆದರೆ, ಅಂಗಡಿಕಾರತನವೇ ಇದೆ. ದೇವಪ್ರಯಾಗ ಪುರಾಣದ ಬುರುಡೆಗಳ ಲೀಲೆಯಾಗಿದೆ. ಎಂದರೆ, “ಎಲ್ಲಿ ಅಲಖನಂದೆ ಮತ್ತು 
ಗಂಗೆ ಒಂದಾಗುತ್ತವೋ, ಅಲ್ಲಿ, ಆದೇ ಕಾರಣದಿಂದ ದೇವತೆಗಳು ವಾಸಿಸುತ್ತಾರೆ!'ಎಂದು ಇಂತಹ ಬುರುಡೆಗಳನ್ನು ಹೊಡೆಯದಿದ್ದರೆ, 
ಅಲ್ಲಿ ಹೋಗುವವನಾವನು? ಮತ್ತು ದುಡ್ಡನ್ನು ಕೊಡಬೇಕು ಯಾವನು? ಗುಪ್ತಣಶಿಯಂತೂ ಅಲ್ಲ; ಅದು ಪ್ರಸಿದ್ಧಣಾಶಿಯೇ ಆಗಿದೆ. 
ಮೂರು ಯುಗಗಳ ಯಜ್ಞಾಗ್ನಿಯೇನೋ ಕಾಣಿಸುವುದಿಲ್ಲ. ಆದರೆ, ಖಾಖಿಗಳ ಉರಿಯವ ಕೊಳ್ಳಿ ಮತ್ತು ಪಾರ್ಸಿಗಳ "ಆಗ್ಮಾಂ' 
ಸರ್ವದಾ ಉರಿಯುತ್ತಿರುವಂತೆ, ಪೋಷರುಗಳ ಹತ್ತು-ಇಪ್ಪತ್ತು ಪೀಳಿಗೆಗಳದಿರಬಹುದು. ಪರ್ವತಗಳ ಒಳಗೆ ಊಷ್ಮಾಎಂದರೆ ಕಾವು 
ಇರುತ್ತದೆ. ಅದರಲ್ಲಿ ಕಾದು ನೀರು ಬರುತ್ತದೆ. ತಪ್ಪಬುಂಡವೂ ಇದೇ, ಅದರ ಬಳಿ, ಇನ್ನೊಂದು ಕುಂಡದಲ್ಲಿ ಮೇಲಣ ನೀರು ಅಥವಾ 
ಎಲ್ಲಿ ಕಾವಿಲ್ಲವೋ, ಅಲ್ಲಿನದು ಬರುತ್ತದೆ. ಈ ಕಾರಣದಿಂದ ಅದು ತಣ್ಣಗಿರುತ್ತದೆ. ಕೇದಾರದ ಸ್ಥಳ, ಆ ಭೂಮಿ ಬಹಳ ಉತ್ತಮವಾಗಿದೆ. 
ಆದರೆ, ಅಲ್ಲಿಯೂ ಕೂಡ, ಗಟ್ಟಿಯಾಗಿರುವ ಒಂದು ಕಲ್ಲಿನ ಮೇಲೆ ಪೂಜಾರಿಗಳು ಅಥವಾ ಅವರ ಶಿಷ್ಕರು ದೇವಾಲಯವನ್ನು 
ನಿರ್ಮಿಸಿದ್ದಾರೆ. ಅಲ್ಲಿ ಮಹಂತರೂ, ಪೂಜಾರಿಗಳೂ, ಭಟ್ಟರುಗಳೂ ಕಣ್ಣಿದ್ದೂ ಕುರುಡರೂ ಹಣದ ಗಂಟಿನ ಬಂಟರೂ ಆದವರಿಂದ. 
ಪದಾರ್ಥಗಳನ್ನು ಕಸಿದು ವಿಷಯಸುಖವನ್ನು ಸವಿಯುತ್ತಾರೆ. ಹಾಗೆಯೇ ಬದರೀನಾರಾಯಣದಲ್ಲಿ ಕಕ್ಕೆ ವಿದ್ಯೆಯವರು ಬಹುಮಂದಿ 
ಕಳತಿ್ದರೆ "ರಾವಲ್‌ ಜೀ' ಅಲ್ಲಿನ ಪ್ರಮುಖರಾಗರುತಾರೆ. ಒಬ್ಬಳು ಸ್ವೀಯನ್ನುಳದು ಅನೇಕ ಸ್ವೀಯರನ್ನು ಗಂಟು ಹಾಕಿಕೊಂಡಿದ್ದಾರೆ. 
ಒಂದು ದೇವಾಲಯದಲ್ಲಿನ ಐದು ಮುಖಗಳ ಒಂದು ಪ್ರತಿಮೆಗೆ ಪಶುಪತಿ-ಎಂದು ಹೆಸರಿಟ್ಟಿದ್ದಾರೆ. ಯಾವಾಗ ಯಾವನೂ 
ಕೇಳುವುದಿಲ್ಲವೋ, ಆಗಲೇ ಇಂತಹ ಲೀಲೆ ಪ್ರಬಲವಾಗುತ್ತದೆ. ಆದರೆ, ತೀರ್ಥದ ಧೂರ್ತ ಜನರಂತೆ, ಪಾರ್ವತ್ಯ ಜನರು 
ಧನಾಪಹಾರಿಗಳಾಗಿರುವುದಿಲ್ಲ. ಅಹುದು ಅಲ್ಲಿನ ಭೂಮಿ ಬಹಳ ರಮ್ಮ ಮತ್ತು ಪವಿತ್ರವಾಗಿರುತ್ತದೆ. 

ಪಶ್ನೆ- ವಿಂಧ್ಯಾಚಲದಲ್ಲಿ ವಿಂಧ್ಯೇಶ್ವರೀ. ಅಷ್ಟಭ್ಯುಜಾ ಕಾಳಿಯ ಪ್ರತ್ಯಕ್ಷ ಸತ್ಯವಾಗಿದ್ದಾಳೆ. ವಿಂಧ್ಯೇಶ್ವರೀ ಮೂರು ಕಾಲಗಳಲ್ಲಿ 
ಮೂರು ರೂಪಗಳನ್ನು ಪರಿವರ್ಶಿಸುತ್ತಾಳೆ. ಮತ್ತು ಅವಳ ಅಂಗಳದಲ್ಲಿ ಒಂದೇ ಒಂದು ನೊಣವೂ ಕೂಡ ಇರುವುದಿಲ್ಲ. ಪ್ರಯಾಗವ. 
ತೀರ್ಥರಾಜ; ಅಲ್ಲಿ ತಲೆಬೋಳಿಸಿಕೊಂಡರೆ ಸಿದ್ಧಿಯಾಗುತ್ತದೆ. ಗಂಗಾ ಯಮುನಾ ಸಂಗಮದಲ್ಲಿ ಸ್ಥಾನ ಮಾಡುವುದರಿಂದ ಇಷ್ಟ 
ಸಿದ್ಧಿಯಾಗುತ್ತದೆ. ಹಾಗೆಯೇ ಅಯೋಧ್ಯ, ಅನೇಕ ಸಾರಿ ಹಾರಿ, ಸಮಸ್ತ ವಸತಿಯೊಂದಿಗೆ ಸ್ವರ್ಗಕ್ಕೆ ಹೋಗಿ ಬಂದಿದೆ. ಮಥುರೆ ಎಲ್ಲ 
ತೀರ್ಥಗಳಿಗಿಂತ ಹೆಚ್ಚು; ಬೃಂದಾವನ ಲೀಲಾಸ್ಯಾನ; ಮತ್ತು ಗೋವರ್ಧನ ವ್ರಜಯಾತ್ರೆ ಮಹಾಭಾಗ್ಯದಿಂದ ಲಭಿಸುತ್ತದೆ. ಸೂರ್ಯಗ್ರಹಣ” 
ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಲಕ್ಷಾಂತರ ಮಾನವರ ಜಾತ್ರೆ ಸೇರುತ್ತದೆ. ಈ ಎಲ್ಲ ಮಾತುಗಳು ಸುಳ್ಳೇನು? 

ಉತ್ಪರ:- ಪ್ರತ್ಯಕ್ಷವಾಗಿ ಕಾಣುವುದೆಂದರೆ, ಕಣ್ಣಿನ ಮುಂದೆ ಶಿಲೆಯ ಮೂರು ವಿಗ್ರಹಗಳಿವೆ-ಎಂಬುದೇ; ಮೂರು ಪ್ರತಿಮೆಗಳು 
ಕಾಣಿಸುತ್ತವೆ, ಮತ್ತು ಮೂರು ಕಾಲಗಳಲ್ಲಿ ಮೂರು ಬಗೆಯ ರೂಪಗಳಾಗಲು, ಪೂಜಾರೀ ಮಹಾಶಯರು ವಸ್ತ್ರ-ವಡವೆಗಳನ್ನು 


ಮಹಾತ್ಮ್ಮವನ್ನು ತಾನೇ ಬರೆದಿರಬಹುದು. ಇಲ್ಲವೇ ಬರೆಯಿಸಿರಬಹುದು. ಪ್ರಯಾಗದಲ್ಲಿ ಮಿಂದು ಸ್ವರ್ಗಕ್ಕೆ ಹೋಗುತ್ತಿದ್ದಲ್ಲಿ, ಮನೆಗೆ 
ಹಿಂದಿರುಗಿ ಬರುವವನಾವನೂ ಕಾಣಿಸುತ್ತಿರಲಿಲ್ಲ. ಆದರೆ, ಎಲ್ಲರೂ ಮನೆಗೆ ವನೆಗೆ ಹಿಂದಿರುಗುವುದೇ ಕಾಣಿಸುತ್ತದೆ. ಅಥವಾ, 
ಯಾವನಾದರೂ ಅಲ್ಲಿ ಮುಳುಗಿ ಸಾಯವುದಾದರೆ, ಅವನ ಜೀವನ ಕೂಡ ಆಕಾಶದಲ್ಲಿ ವಾಯುವಿನೊಂದಿಗೆ ತಿರುಗಾಡಿ, 
ಜನ್ನವತ್ತತ್ತಿರಬಹುದು. ದುಡ್ಡು ಕಸಿಯುವ ಜನರೇ "ತೀರ್ಥರಾಜ'ನೆಂದು ಹೆಗರಟ್ಟಿ್ದಾರೆ. ಜಡದಲ್ಲಿ ರಾಜ-ಪ್ರಜಾ-ಭಾವನೆ ಎಂದಿಗೂ 
ಸಲ್ಲಲಾರದು. ಅಯೋಧ್ಯಾನಗರೀ- ನಿವಾಸಿಗಳೊಂದಿಗೆ, ನಾಯಿಗಳು, ಕತ್ತೆಗಳು, ಜಲಗಾರರು-ಚಮ್ಮಾರರು, ಚರಂಡಿಗಳು-ಎಲ್ಲರೊಂದಿಗೆ 
ಅಲ್ಲಿಯೇ ಇದೆ. ಆದರೆ ಪೋಪ ಮಹಾಶಯರ ಬಾಯಿನ ಬುರುಡೆಗಳಲ್ಲಿ ಅಯೋಧ್ಯೆ ಸ್ವರ್ಗಕ್ಕೆ ಹಾರಿ ಹೋಯಿತು! ಈ ಬುರುಡೆ. 
ಶಬ್ದರೂಪದಲ್ಲಿ ಹಾರತ್ತಾ-ಅಲೆಯುತ್ತಾ ಇರುತ್ತದೆ. ನೈಮಿಷಾರಣ್ಯವೇ ಮೊದಲಾದದರ ಪೋಪ-ಲೀಲೆಯನ್ನು ಹೀಗೆಯೇ - ಎಂದು. 
ತಿಳಿಯಬೇಕು. ಮಥುರೆ ಮೂರು ಲೋಕಗಳಲ್ಲಿ "ಅನುಪಮ' ವೇನೋ ಅಲ್ಲ; ಆದರೆ ಯಾರ ಕಾಟದಿಂದ ಜಲ, ನೆಲ ಮತ್ತು 
ಆಗಸದಲ್ಲಿ ಯಾವನಿಗಾದರೂ ಸುಖ ಸಿಕ್ಕುವುದು ಕಠಿಣವಾಗಿದೆಯೋ, ಅಂತಹ ಮೂರು ಪ್ರಾಣಿಗಳು ಅಲ್ಲಿ ಬಹು ಲೀಲಾಧಾರಿಗಳಾಗಿವೆ. 
ಒಂದನೆಯದಾಗಿ, ಯಾವನಾದರೂ ಸ್ಥಾನ ಮಾಡಲು ಹೋದರೆ, ತಮ್ಮ *ಉಂಕೆ' ಸುಲಿದುಕೊಳ್ಳಲು ನಿಂತಿರುವ, “ಬನ್ನ ಯಜಮಾನರೇ। 
ಭಂಗೀರಸ, ಖಾರ, ಉಂಡೆ-ತಿನ್ನೋಣ-ಕುಡಿಯೋಣ. ಯಜಮಾನರಿಗೆ ಜಯಘೋಷ ಹಾಕೋಣ'”- ಎಂದು ಅರಚುತ್ತಿರುವ ಚೌಬೇಗಳು. 
ಎರಡನೆಯದಾಗಿ, ಯಾವವುಗಳ ದೆಸೆಯಿಂದ ಘಟ್ಟದಲ್ಲಿ ಸ್ನಾನ ಮಾಡುವುದೂ ಕೂಡ ಕಷ್ಟವಾಗುತ್ತದೋ, ಆ ಆಮೆಗಳು ನೀರಿನಲ್ಲಿ 





268 ಸತ್ಕಾರ್ಥಪ್ರಕಾಶ. 
ಕಚ್ಚ ತಿಂದೇ ತಿನ್ನುತ್ತವೆ. ಮೂರನೆಯದಾಗಿ, ಆಕಾಶದಲ್ಲಿ ಕೆಂಪು ಮೂತಿಯ ಕೋತಿಗಳು ಪೇಟ, ಟೋಪಿ, ಒಡವೆ ಮತ್ತು ಪಾದರಕ್ಷಿಗಳನ್ನೂ 
ಕೂಡ ಬಿಡುವುದಿಲ್ಲ; ಕದಿಯುತ್ತವೆ; ತಳ್ಳಿ, ಕೆಡಹಿ, ಸಾಯಿಸುತ್ತವೆ! ಮತ್ತು ಈ ಮೂರೂ, ಪೋಪರಿಗೂ ಹಾಗೂ ಪೋಪರುಗಳ 
ಶಿಷ್ಯರಿಗೂ ಪೂಜನೀಯವಾಗಿವೆ. ಮಣಗಟ್ಟಲೆ ಕಡಲೆ-ಮೊದಲಾದ ಖಾದ್ಯಗಳನ್ನು ಆಮೆಗಳಿಗೂ, ಮತ್ತು ಕಡಲೆ-ಬೆಲ್ಲ ಮೊದಲಾದುವನ್ನು 
ಮಂಗಗಳಿಗೂ ಮತ್ತು ಚೌಬೆಗಳಿಗೆ ದಕ್ಷಿಣೆ ಮತ್ತು ಉಂಡೆಗಳನ್ನೂ ಅರ್ಪಿಸಿ, ಅವರ ಸೇವಕರು ಸೇವೆ ಮಾಡುತ್ತಾರೆ. ಮತ್ತು ಅದು. 
ಯಾವಾಗ ಬೃಂದಾವನವಾಗಿದ್ದಿತೋ, ಆಗಿದ್ದಿತು; ಈಗ ವೇಶ್ಕೋದ್ಯಾನದಂತೆ ಪ್ರಣಯ-ಪ್ರಣಯಿನಿಯರ ಮತ್ತು ಗುರು-ಶಿಷ್ಯೆಯರ 
ಲೀಲೆಯನ್ನು ಪ್ರಸರಿಸುತ್ತಿದೆ. ಹಾಗೆಯೇ ದೀಪಮಾಲಿಕೆಯ ಜಾತ್ರೆ, ಗೋವರ್ಧನ ಮತ್ತು ವ್ರಜ ಯಾತ್ರೆಯಲ್ಲಿಯೂ ಕೂಡ ಪೋಷರುಗಳಿಗೇ 
ಇಷ್ಟ ಸಿದ್ಧಿಯಾಗುತ್ತದೆ. ಕುರುಕ್ಷೇತ್ರದಲ್ಲಿಯೂ ಇರುವುದು ಇದೇ ಹೊಟ್ಟೆಪಾಡಿನ ಲೀಲೆಯೆಂದು ತಿಳಿಯಿರಿ. ಅದರಲ್ಲಿಯೂ ಯಾವನು. 
ಭಾರ್ಮಿಕ ಪರೋಪಕಾರೀ ಪುರುಷನಾಗಿರುತ್ತಾನೋ, ಅವನು ಈ ಪೋಪ ಲೀಲೆಯಿಂದ ದೂರವಾಗಿ ಹೋಗುತ್ತಾನೆ. 

ಪಶ್ನೆ ಈ ಪ್ರತಿಮಾಪೂಜನ ಮತ್ತು ತೀರ್ಥಯಾತ್ರೆ ಸನಾತನ ಕಾಲದಿಂದ ನಡೆದುಬರುತ್ತಿವೆ. ಹೇಗೆ ತಾನೇ ಸುಳ್ಳಾಗಬಲ್ಲವು? 

ಉತ್ತರ-- ನೀವು ಯಾವುದನ್ನು ಸನಾತನವನ್ನುತ್ತೀರಿ? 

ಪ್ರಶ್ನೆ- ಯಾವುದು ಸದಾಕಾಲದಿಂದ ನಡೆದುಬರುತ್ತದೋ, ಅದನ್ನು. 


ಉತ್ತರ ಇವು ಸದಾಕಾಲದಿಂದ ನಡೆದುಬರುತ್ತಿರುವುದಾದರೆ, ವೇದಗಳಲ್ಲಿ ಮತ್ತು ಖುಷಿ-ಮನಿಕೃತ ಬ್ರಾಹ್ಮಣಗಳೇ ಮೊದಲಾದ 
ಗ್ರಂಥಗಳಲ್ಲಿ ಇವುಗಳ ಹೆಸರೇತಕ್ಕೆ ಬರುವುದಿಲ್ಲ? ಈ ಪ್ರತಿಮಾಪೂಜನ ಎರಡೂವರೆ-ಮೂರು ಸಾವಿರ ವರ್ಷಗಳ ಇತ್ತೀಚಿನದಾಗಿದ್ದು, 
ವಾಮಮಾರ್ಗಿಗಳಿಂದ ಮತ್ತು ಜೈನರಿಂದ ಪ್ರಚಲಿತವಾಗಿದೆ. ಮೊದಲು ಅರ್ಯಾವರ್ತದಲ್ಲಿರಲಿಲ್ಲ. ಮತ್ತು ತೀರ್ಥಗಳೂ ಇರಲಿಲ್ಲ. 
ಯಾವಾಗ ಜೈನರು ಗಿರನಾರ, ಪಾಲಿಟಾನಾ, ಶಿಖರ, ಶತ್ರುಂಜಯ ಮತ್ತು ಅಬೂ ಮೊದಲಾದ ತೀರ್ಥಗಳನ್ನು ನಿರ್ಮಿಸಿದರೋ, ಆಗ, 
ಅದಕ್ಕೆ ಸರಿಯಾಗಿ ಈ ಜನರೂ ಕೂಡ ನಿರ್ಮಿಸಿಕೊಂಡರು. ಯಾರಾದರೂ ಇವುಗಳ ಆರಂಭವನ್ನು ಪರೀಕ್ಷಿಸಲು ಬಯಸಿದರೆ, ಅವರು. 
ಭಟ್ಟರುಗಳ ಪುರಾತನವಾದುದಕ್ಕಿಂತ ಪುರಾತನವಾದ ದಾಖಲೆಗಳನ್ನೂ ಮತ್ತು ತಾಮ್ರ-ಪತ್ರ ಮೊದಲಾದ ಬರೆಹಗಳನ್ನೂ ನೋಡಲಿ. 
ಆಗ ಈ ಎಲ್ಲಾ ತೀರ್ಥಗಳೂ ಐನೂರು ಅಥವಾ ಸಾವಿರ ವರ್ಷಗಳಿಂದ ಈಚಿಗೇ ನಿರ್ಮಿತವಾಗಿವೆ-ಎನ್ನುವುದು ನಿಶ್ಚಯವಾಗಿ 
ಹೋಗುವುದು. ಸಾವಿರ ವರ್ಷಗಳಿಗಿಂತ ಹಿಂದಿನ ಬರೆಹ ಯಾವನ ಬಳಿಯಿಂದಲೂ ಹೊರ ಬರುವುದಿಲ್ಲ. ಆದುದರಿಂದ, 
ಅಧುನಿಕವಾಗಿದೆ. 


ಪ್ರಶ್ನೆ- “ಅನ್ನಕ್ಷೇತ್ರೇ ಕೃತಂ ಪಾಪಂ ಶಾಶೀಕ್ಷೇತ್ರೇ ವಿನಶೃತಿ”. ಎನ್ನುವಂತಹ ಯಾವ ಯಾವ ತೀರ್ಥದ ಅಥವಾ ಹೆಸರಿನ 
ಮಾಹಾತ್ಮ್ಯದ ಮಾತುಗಳಿವೆಯೋ, ಅವು ಸತ್ತ್ಯವಾಗಿವೆಯೋ, ಅಥವಾ ಇಲ್ಲವೋ? 


ಉತ್ತರ- ಇಲ್ಲ. ಏಕೆಂದರೆ, ಪಾಪಗಳು ಬಿಟ್ಟು ಹೋಗುತ್ತಿದ್ದರೆ, ದರಿದ್ರರಿಗೆ ಧನ, ರಾಜ್ಯಾಧಿಕಾರ, ಅಂಧರಿಗೆ ಕಣ್ಣು ಸಿಕ್ಕಿ 
ಬಿಡುತ್ತಿದ್ದವು. ಕುಷ್ಠರೋಗಿಗಳ ಕುಷ್ಠ ಮೊದಲಾದ ರೋಗಗಳು ವಾಸಿಯಾಗುತ್ತಿದ್ದವು. ಹೀಗೆ ಆಗುವುದಿಲ್ಲ. ಆದುದರಿಂದ, ಯಾವನ 
ಪಾಪ-ಪುಣ್ಯವೂ ಹರಿದುಹೋಗುವುದಿಲ್ಲ. (ಫಲಭೋಗಾನಂತರವೇ ಅವುಗಳಿಂದ ಬಿಡುಗಡೆ;-ಎಂದೇ ತಾತ್ಪರ್ಯ, 


ಪಕ್ನೆ- ಗಂಗಾಗಂಗೇತಿ ಯೋ ಬ್ರೂಯ್ಸಾ ದ್ಯೋಜನಾನಾಂ ಶೈೆರಹಿ 1 
ಮುಚ್ಚತೇ ಸರ್ವಪಾಸೇಭ್ಕೋ ವಿಷ್ಣು ಲೋಕಂ ಸಗಚ್ಛತಿ 1೧11 (ಬ್ರಹ್ಮಸರಾಣ-- ೧೭೫.೮೨) 
ಹರಿರ್ಹರತಿ ಪಾಪಾನಿ ಹರಿರಿತಕ್ತರದ್ವಯಮ್‌ ॥೨॥ (ಪದ್ಮಪುರಾಣ:-೨೨.೩೪) 
ಪ್ರಾತಃ ಕಾಲೇ ಶಿವಂ ದೃಷ್ಟ್ಟಾನಿಶಿ ಪಾಪಂ ವಿನಶ್ಯತಿ | 
ಆಜನ್ಯಕೃತಂ ಮಧ್ಯಾಹ್ನೇ ಸಾಂಧ್ಯಾಹ್ನೇ -ಸಪ್ರಜನ್ಮಣಾಮ್‌ 11೩ 


ಈ ಮೊದಲಾದ ಶ್ಲೋಕಗಳು ಪೋಪ ಪುರಾಣದವಾಗಿವೆ. ನೂರಾರು, ಸಾವಿರಾರು ಯೋಜನಗಳಿಂದಲಾದರೂ "ಗಂಗಾ, 
ಗಂಗಾ'- ಎಂದು ಹೇಳಿದರೆ, ಅವನ ಪಾಪಗಳು ನಿವಾರಿತವಾಗಿ, ಅವನು ವಿಷ್ಣುಲೋಕಕ್ಕೆ, ಎಂದರೆ-ವೈಕುಂಕ್ಕೆ ಹೋಗುತ್ತಾನೆ(೧). 


“ಹರಿ' ಎಂಬ ಈ ಎರಡು ಅಕ್ಷರಗಳ ಹೆಸರಿನ ಉಚ್ಚಾರಣೆ ಸರ್ವಪಾಪಗಳನ್ನೂ ನಿವಾರಿಸಿ ಬಿಡುತ್ತದೆ. ಹಾಗೆಯೇ ರಾಮ, ಕೃಷ್ಣ, 
ಶಿವ, ಭಗವತೀಯೇ ಮೊದಲಾದ ನಾಮಗಳಿಗೂ ಮಹಾತ್ಮವಿದೆ (೨) 


ಮತ್ತು ಮಾನವನು ಪ್ರಾತಃಕಾಲದಲ್ಲಿ ಶಿವನ, ಎಂದರೆ ಲಿಂಗದ ಅಥವಾ ಅವನ ಪ್ರತಿಮೆಯ ದರ್ಶನ ಮಾಡುವನಾದರೆ, 


ಏಕುದಶ ಸಮಲ್ಲಾಸ: 209 
ಶಾತ್ರಿಯಲ್ಲಿ ಮಾಡಿದ, ಮಧ್ಯಾಹ್ನದಲ್ಲಿ ದರ್ಶನ ಮಾಡುವುದರಿಂದ ಜನ್ಮಸರ್ತದ, ಸಾಯಂಕಾಲದಲ್ಲಿ ದರ್ಶನ ಮಾಡುವುದರಿಂದ ಏಳು. 
ಜನ್ನಗಳ ಪಾಪ ಬಿಟ್ಟು ಹೋಗುತ್ತದೆ. ಇದು ದರ್ಶನದ ಮಹಾತ್ಮ್ಮವಾಗಿದೆ. (೩) ಇದೆಲ್ಲಾ ಸುಳ್ಳಾಗಿ ಹೋಗುವುದೇನೋ? 

ಉತ್ಪರ--ಸುಳ್ಳಾಗಿರುವುದರಲ್ಲಿ ಸಂದೇಹವೇನು? ಏಕೆಂದರೆ, ಗಂಗಾ - ಗಂಗಾ ಎನ್ನುವುದರಿಂದ, ಅಥವಾ ಹರಿ, ರಾಮ, ಕೃಷ್ಣ, 
ನಾರಾಯಣ, ಶಿವ ಮತ್ತು ಭಗವತಿಯ ನಾಮಸ್ಕರಣದಿಂದ ಪಾಪವೆಂದಿಗೂ ಬಿಟ್ಟುಹೋಗುವುದಿಲ್ಲ. ಬಿಟ್ಟು ಹೋಗುವುದಾದಲ್ಲಿ, 
ಯಾವನೂ ದುಃಖಿತನಾಗಿರಲಾರನು. ಮತ್ತು ಪಾಪ ಮಾಡುವುದಕ್ಕೆ ಯಾವನೂ ಹೆದರುವುದಿಲ್ಲ. ಉದಾಹರಣೆಗೆ, ಈ ದಿನಗಳಲ್ಲಿ 
ಫೋಪ ಲೀಲೆಯಲ್ಲಿ ಪಾಪಗಳು ಹೆಚ್ಚು ಹೆಚ್ಚಾಗಿ ನಡೆಯುತ್ತಿವೆ. ಮೂಢರಿಗೆ, “ನಾವು ಪಾಪಮಾಡಿ ನಾಮಸ್ಮರಣೆಯನ್ನು ಅಥವಾ: 
ತೀರ್ಥಯಾತ್ರೆಯನ್ನು ಮಾಡುವೆವಾದರೆ, ಪಾಪಗಳ ನಿವೃತ್ತಿಯಾಗಿ ಹೋಗುವುದು””.- ಎಂಬ ನಂಬಿಕೆಯಿರುತ್ತದೆ. ಇದೇ ನಂಬಿಕೆಯಿಂದ. 
ಪಾಪಗಳನ್ನು ಮಾಡಿ, ಈ ಲೋಕದ ಮತ್ತು ಪರಲೋಕದ ನಾಶವನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಮಾಡಿದ ಪಾಪವನ್ನು 
ಅನುಭವಿಸಲೇಬೇಕಾಗುತ್ತದೆ. 


ಪ್ರಶ್ನೆ ಹಾಗಾದರೆ, ಯಾವುದಾದರೂ ತೀರ್ಥ, ನಾಮಸ್ಕರಣ ಸತ್ಯವಹುದೋ, ಅಥವಾ ಅಲ್ಲವೋ? 


ಉತ್ತರ- ಸತ್ಯವಾದುದು ಇದೆ. ವೇದಗಳೇ ಮೊದಲಾದ ಸತ್ಯಶಾಸ್ತ್ರಗಳ ಅಧ್ಯಯನ - ಅಧ್ಯಾಪನ, ಧಾರ್ಮಿಕ ವಿದ್ದಾಂಸರ ಸಂಗ, 
ಪರೋಪಕಾರ, ಧರ್ಮಾನುಷ್ಠಾನ, ಯೋಗಾಭ್ಯಾಸ, ನಿರ್ವೈರತ್ವ, ನಿಷ್ಕಪಟತ್ವ , ಸತ್ಯಭಾಷಣ, ಸತ್ಯದ ಅಂಗೀಕಾರ, ಸತ್ಕಾಚರಣ, 
ಸುಶೀಲತ್ವ, ಧರ್ಮಯುಕ್ತವಾದ ಪುರುಷಾರ್ಥ, ಜ್ಞಾನ, ವಿಜ್ಞಾನ-ಮೊದಲಾದ ಶುಭಗುಣಕರ್ಮಗಳು ದುಃಖದಿಂದ 
ಪಾರುಗಾಣಿಸುವವಾಗಿರುವುದರಿಂದ 'ತೀರ್ಥ'ಗಳಾಗಿವೆ. ಮತ್ತು ಯಾವವು ಜಲಮಯ-ಸ್ಥಳಮಯಗಳಾಗಿವೆಯೋ, ಅವು ಎಂದಿಗೂ 
'ತೀರ್ಥ'ವಾಗಲಾರವು. ಏಕೆಂದರೆ, “ಜನಾ ಯೈಸ್ತರಂತಿ ತಾನಿ ತೀರ್ಥಾನಿ". -“ಯಾವುಗಳ ನೆರವಿನಿಂದ ಮಾನವರು ದುಃಖಗಳಿಂದ 
ಪಾರಾಗುವರೋ, ಅವಕ್ಕೇ “ತೀರ್ಥ"ಗಳೆಂಬ ಹೆಸರಿದೆ. ಜಲ-ಸ್ಥಳಗಳು ಕಡೆ ಹಾಯಿಸುವವಲ್ಲ; ಮುಳುಗಿಸಿ ಸಾಯಿಸುವವಾಗಿವೆ. 
ಪ್ರತಿಯಾಗಿ, ಹಡಗು ಮೊದಲಾದುವಕ್ಕೆ ತೀರ್ಥವೆಂಬ ಹೆಸರಿಡಬಹುದು. ಏಕೆಂದರೆ, ಅವುಗಳಿಂದ ಸಮುದ್ರ ಮೊದಲಾದುವನ್ನು 
ದಾಟುತ್ತಾರೆ. 
ಸಮಾನತೀರ್ಥೇ ವಾ ಸೀ ॥೧॥! (ಅಷ್ಟುಧ್ಯಾಯಿ:- ೪.೪.೧೦೮). 


ನಮಸ್ತೀರ್ಥ್ಯಾಯ ಚೆ ॥.೨॥ (ಯಜುರ್ವೇದ 





೧೬.೪೨) 


ಯಾವ ಬ್ರಹ್ಮಚಾರಿಗಳು ಒಬ್ಬ ಆಚಾರ್ಯನ ಬಳಿ, ಒಂದು ಶಾಸ್ತ್ರವನ್ನು ಒಂದಿಗೇ ಓದುತ್ತಾರೋ, ಅವರೆಲ್ಲರೂ ಸತೀರ್ಥರು, 
ಎಂದರೆ ಸಮಾನ ತೀರ್ಥ ಸೇವಿಗಳು ಆಗಿರುತ್ತಾರೆ. (೧). 
ಯಾವನು ವೇದಗಳೇ ಮೊದಲಾದ ಶಾಸ್ತ್ರಗಳು ಮತ್ತು ಸತ್ಯಭಾಷಣ ಮೊದಲಾದ ಧರ್ಮಲಕ್ಷಣಗಳಲ್ಲ ಸ್ಥಿತನಾದ ಸಾಧುವಾಗಿರುವನೋ, 
ಅವನಿಗೆ ಆಹಾರ ಮೊದಲಾದ ಪದಾರ್ಥಗಳನ್ನು ಕೊಡುವುದು ಪತ್ತು ಅಮೆ ವಿದ್ಯೆ ಗಹಿಸುವುದು-ಈ ಮೊದಲಾದುವು ತೀರ್ಥಗಳಿನಿಸುತ್ತವೆ. 
ನಾಮಸ್ಕರಣವೆಂದು ಈ ಕೆಳಗಿನದನ್ನು ಹೇಳತ್ತಾರೆ:- 
ಯಸ್ತ ನಾಮು ಮಹದ್ಯಕಿ। (ಯಜು:- ೩೨.೩) 
ಪರಮೇಶ್ವರನ ನಾಮಸ್ಕರಣದಿಂದ ಮಹಾ ಯಶಸ್ಸು ಪ್ರಾಪ್ತವಾಗುತ್ತದೆ. ಎಂದರೆ, ಅವನು ಧರ್ಮಯುಕ್ತವಾದ ಕರ್ಮಗಳನ್ನು 


ಮಾಡಿ, ಭಗವಂತನಂತೆಯೇ ಮಹಾ ಯಶಸ್ವಿಯಾಗುತ್ತಾನೆ. ಇದೇ ನಿಜವಾದ ನಾಮಸ್ಕರಣ. ಬ್ರಹ್ಮ ಪರಮೇಶ್ವರ, ಈಶ್ವರ, ನ್ಯಾಯಕಾರೀ, 
ದಯಾಳು, ಸರ್ವಶಕ್ತಿಮಾನ್‌ ಮೊದಲಾದ ಹೆಸರುಗಳು ಪರಮೇಶ್ವರನ ಗುಣ-ಕರ್ಮ-ಸ್ವಭಾವಗಳ ದೆಸೆಯಿಂದಲೇ ಆಗಿವೆ. ಹೇಗೆಂದರೆ, 


ಭ್ರಹ್ಮ ಎಲ್ಲು ದೊಡ್ಡವನು, ಪಮೇಶ್ವರ-ಎಂದರೆ. ಕಷ್ಪರರಗ್ಲಾ ತಪ್ಪಂನು, ಈಸ್ವರವಂದರಿ, ಸಾಮರ್ಥ್ಯ ಸಂಸಸ್ಮ, 


ಮಾಡುವವನಾಗಿದ್ದಾನೆ-ಈ ರೀತಿಯಲ್ಲಿ ಗುಣವಾಚಕವಾದ ಹೆಸರುಗಳ ಅರ್ಥಗಳನ್ನು ಗ್ರಹಿಸಿ ಅದಕ್ಕನಕೂಲವಾದ ಗುಣಗಳನ್ನು ಅರಳಿಸಿ, 
ಮಹತ್ಯಾರ್ಯಗಳಿಂದ ದೊಡ್ಡವನಾಗಬೇಕೆ; ಸಮರ್ಥರಲ್ಲಿ ಸಮರ್ಥನಂತಾಗಬೇಕು; ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಬೇಕು; 





2೫ ಸತ್ಯಾರ್ಥಪ್ರಕಶ 

ಅಧರ್ಮವನ್ನೆಂದಿಗೂ ಮಾಡಬಾರದು; ಎಲ್ಲರ ಮೇಲೆಯೂ ದಯಯಿಹಬೇಕು ; ಎಲ್ಲ ಬಗೆಯ ಸಾಧನಗಳನ್ನೂ ಶಕ್ತಿ ಸಂಪನ್ಮವಾಗಿ 
ಮಾಡಬೇಕು; ಶಿಲ್ಪ ವಿದ್ಯೆಯಿಂದ ನಾನಾಪ್ರಕಾರದ ಪದಾರ್ಥಗಳನ್ನು ನಿರ್ಮಿಸಬೇಕು ; ತನ್ನ ಆತ್ಮನಿಗೆ ಸಮನಾಗಿಯೇ ಜಗತ್ತಿನಲ್ಲಿ 
(ಎಲ್ಲರಿಗೂ) ಸುಖ-ದುಃುಗಳಿವೆ-ಎಂದು ತಿಳಿಯಬೇಕು ; ಸರ್ವರನ್ನೂ ಯಥಾಶಕ್ತಿ ರಕ್ಷಿಸಬೇಕು; ವಿದ್ದಾಂಸರಲ್ಲಿ ವಿದ್ವಾಂಸನಾಗಿರಬೇಕು; 
ದುಷ್ಕರ್ಮ ಮಾಡುವವರಿಗೆ ಪ್ರಯತ್ನಪೂರ್ವಕವಾಗಿ ಶಿಕ್ಷೆಯನ್ನೂ ಮತ್ತು ಸಜ್ಜನರಿಗೆ ರಕ್ಷಣೆಯನ್ನು (ರಾಜ್ಯಶಾಸನದ ಮೂಲಕ್ರ ಕೊಡಿಸಬೇಕು. 
ಹೀಗೆ ಪರಮೇಶ್ವರನ ಹೆಸರುಗಳ ಅರ್ಥವನ್ನು ಅರಿತು, ಪರಮೇಶ್ವರನ ಗುಣಕರ್ಮಸ್ವಭಾವಗಳಿಗೆ ಅನುಕೂಲವಾಗಿ ನಡೆದುಕೊಳ್ಳುತ್ತಾ 
ಹೋಗುವುದೇ ಪರಮೇಶ್ವರನ ಯಥಾರ್ಥವಾದ ನಾಮಸ್ಕರಣವಾಗಿದೆ. 


ಪ್ರಶ್ನೆ- ಗುರುರ್ಬ್ರಹ್ಮಾ ಗುರುರ್ನಿಷ್ಟು ಗುರುರ್ದೇವೋ ಮಹೇಶ್ವರ: | 
ಗುರುರೇವ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ 


ಈ ಮೊದಲಾದ ಗುರುಮಾಹಾತ್ಮ್ಯವಾದರೂ ಸತ್ಯವೇನು? ಗುರುವಿನ ಚರಣಗಳನ್ನು ತೊಳೆದು, ಆ ನೀರನ್ನು ಕುಡಿಯುವುದು, 
ಹೇಗೆ ಆಜ್ಞಾಸಿಸುವನೋ, ಹಾಗೆ ವರ್ತಿಸುವುದು, ಗುರುವು ಲೋಭಿಯಾಗಿದ್ದರೆ ವಾಮನನಿಗೆ ಸಮನೆಂದೂ, ಕ್ರೋಧಿಯಾಗಿದ್ದರೆ 
ನರಸಿಂಹನಿಗೆ ಸಮನೆಂದೂ, ಮೋಹಿಯಾಗಿದ್ದರೆ ರಾಮನಿಗೆ ಸಮನೆಂದೂ, ಕಾಮಿಯಾಗಿದ್ದರೆ ಕೃಷ್ಣನಿಗೆ ಸಮನೆಂದೂ, ಗುರುವಿನ ಬಗೆಗೆ 
ತಿಳಿದುಕೊಳ್ಳಬೇಕು. ಗುರುವು ಎಂತಹ ಪಾಪವನ್ನು ಬೇಕಾದರೂ ಮಾಡಲಿ, ಆಗಲೂ ಅಶ್ರದ್ಧೆಯನ್ನು ಮಾಡಬಾರದು. ಸಂತನ ಅಥವಾ 
ಗುರುವಿನ ದರ್ಶನಕ್ಕೆ ಹೋಗುವಲ್ಲಿ ಹೆಜ್ಜೆ ಹೆಜ್ಜೆಗೆ ಅಶ್ವಮೇಧದ ಫಲ ಸಿಕ್ಕುತ್ತದೆ-ಎಂಬುದು ಸರಿಯೋ ಅಥವಾ ಅಲ್ಲವೋ? 

ಉತ್ತರ- ಸರಿಯಲ್ಲ. ಬ್ರಹ್ಮಾ ವಿಷ್ಣು, ಮಹೇಶ್ವರ ಮತ್ತು ಪರಬ್ರಹ್ಮ - ಇವು ಪರಮೇಶ್ವರನ ಹೆಸರುಗಳಾಗಿವೆ. ಗುರುವು ಅವನಿಗೆ 
ಎಂದಿಗೂ ಸಮನಾಗಲಾರನು. ಈ ಗುರುಮಾಹಾತ್ಮ್ಮ, ಗುರುಗೀತೆಯೂ ಕೂಡ ಒಂದು ದೊಡ್ಡ ಪೋಪಲೀಲೆಯಾಗಿದೆ. ಮಾತೆ, ಪಿತೃ, 
ಆಚಾರ್ಯ ಹಾಗೂ ಅತಿಥಿಗಳು ಗುರುಗಳಾಗಿರುತ್ತಾರೆ. ಅವರ ಸೇವೆಯನ್ನು ಮಾಡುವುದು, ಅವರಿಂದ ವಿದ್ಯೆಯನ್ನೂ, ಶಿಕ್ಷಣವನ್ನೂ 
ಗ್ರಹಿಸುವುದು ಹಾಗೂ ಕೊಡುವುದು ಶಿಷ್ಕನ ಮತ್ತು ಗುರುಬಿನ ಕೆಲಸವಾಗಿರುತ್ತದೆ. ಆದರೆ, ಗುರುವು ಲೋಭಿಯೂ, ಕ್ರೋಧಿಯೂ, 
ಮೋಹಿಯೂ, ಮತ್ತು ಕಾಮಿಯೂ ಆಗಿದ್ದರೆ, ಅವನನ್ನು ಸರ್ವಥಾ ವರ್ಜಿಸಿ ಬಿಡಬೇಕು. ಸರಿಯಾದ ಮಾರ್ಗಕ್ಕೆ ಬರುವಂತೆ 
ತಿಳುವಳಿಕೆಯನ್ನು ಗುರುನಾಮಧಾರಿಗೆ, ಹೇಳಬೇಕು. ಅದಕ್ಕೆ ಒಪ್ಪದಿದ್ದರೆ, ಅಂತಹ ಜನವಂಚಕರನ್ನು ರಾಜ್ಯದ ಶಾಸನದ ಕಡೆಯಿಂದ 
ದಂಡಿಸಬೇಕು. ಪ್ರಜಾಹಿತ ಸಾಧನೆಗಾಗಿ. ಅಂತಹ ಗುರುವೇಷಧಾರಿಗಳಿಗೆ 'ಮೃತ್ಯುದಂಡವನ್ನಿತ್ತರೂ ದೋಷವಿಲ್ಲ. ಯಾರಿಗೆ ವಿದೈೆ 
ಮೊದಲಾದ ಸದ್ಯುಗಳಲ್ಲಿ ಹಿರಿತವಿಲ್ಲವೋ, ಯಾರು ಸುಳ್ಳು ಸುಳ್ಳೇ ಮಾಲೆ, ನಾಮು, ವೇದವಿರುದ್ಧವಾದ ಮಂತ್ರೋಪದೇಶಗಳನ್ನು 
ಮಾಡುವವರಾಗಿದ್ದಾರೋ, ಅವರು ಗುರುಗಳೇ ಅಲ್ಲ; ಆದರೆ ಕುರುಬರುತೆ ಇರುತ್ತಾರೆ. ಹೇಗೆ ಕುರುಬರು ತಮ್ಮ ಕುರಿ-ಮೇಕೆಗಳಿಂದ 
ಹಾಲು-ಮೊದಲಾದುವುಗಳಿಂದ ಸ್ವಾರ್ಥವನ್ನು ಸಾಧಿಸಿಕೊಳ್ಳುತ್ತಾರೋ, ಹಾಗೇಯೇ ಶಿಷ್ಕರ, ಅನುಯಾಯಿ-ಅನುಯಾಯಿನಿಯರ ಧನವನ್ನು 
ಕಸಿದು, ತಮ್ಮ ಸ್ಪಾರ್ಥವನ್ನು ಪೂರ್ಣ ಮಾಡಿಕೊಳ್ಳುತ್ತಾರೆ. 

ದೋಹಾ ಗುರು ಲೋಭೀ ಚೇಲಾ ಲಾಲಚೀ ದೋನೋಂ ಖೇಲೇಂ ದಾವ್‌ | 

ಭವಸಾಗರಮೇಂ ಡೂಬತೇ, ಬೈಕ್‌ ಪತರ್‌ ಕೀ ನಾವ್‌ ॥! 


ಗುರುಗಳು “'ಶಿಷ್ಯ-ಶಿಷ್ಠೆಯರು ಏನನ್ನಾದರೂ ಕೊಟ್ಟೇ ಕೊಟ್ಟಾರು!'- ಎಂದು ನಿರೀಕ್ಷಿಸುವರು; ಶಿಷ್ಕರು-“ನಡೆಯಿರಿ. ಗುರುಗಳು 
ಸುಳ್ಳು ಆಣೆಯಿಡುವುದು, ಪಾಪದಿಂದ ಬಿಡಿಸುವುದು-ಮೊದಲಾದ ದುರಾಶೆ ತೋರುವರು”.- ಎಂದು ಎದುರು ನೋಡುವರು. 
ಇಂತಹ ಕಪಟ ಮುನಿಗಳಿಬ್ಬರೂ, ಕಲ್ಲಿನ ಹಡಗಿನಲ್ಲಿ ಕುಳತುಕೊಳ್ಳುವವರು ಹೇಗೆ ಸಮುದ್ರದಲ್ಲಿ ಮುಳುಗಿಸಾಯುವರೋ, ಹಾಗೆ 
ಭವಸಾಗರದ ದುಃಖದಲ್ಲಿ ಮುಳುಗುತ್ತಾರೆ. ಇಂತಹ ಕಪಟೀ ಗುರು-ಶಿಷ್ಠರ ಗುಂಪು ಮಣ್ಣನ್ನು ಮುಕ್ಕಲಿ. ಅವರ ಬಳಿ ಯಾವನೂ. 
ನಿಲ್ಲಲೂಬಾರದು. ಯಾವನು ಬಳಿ ಇರುವನೋ, ಅವನು ದುಃಖಸಾಗರದಲ್ಲಿ ಬೀಳುವನು. ಪೂಜಾರೀ ಪೌರಾಣಿಕರು ಎಂತಹ 
ಪೋಪಲೀಲೆಯನ್ನು ನಡೆಯಿಸಿದ್ದಾರೋ, ಅಂತಹ ಲೀಲೆಯನ್ನು ಈ ಕರುಬ ಗುರುಗಳೂ ಕೂಡ ಮೆರೆಯಿಯಿದ್ದಾರೆ. ಈ ಕೆಲಸವೆಲ್ಲಾ 
ಸ್ಪಾರ್ಥಿಗಳದಾಗಿದೆ. ಯಾರು ಪರಮಾರ್ಥಿಗಳಾದ ಜನರಾಗಿರುತ್ತಾರೋ, ಅವರು ತಾವು ದುಃಖಗಳನ್ನು ಅನುಭವಿಸಿದರೂ 
ಕೂಡ, ಜಗತ್ತಿಗೆ ಉಪಕಾರ ಮಾಡುವುದನ್ನು ಬಿಡುವುದಿಲ್ಲ. ಮತ್ತು ಗುರುಮಾಹಾತ್ಮ್ಯ, ಮತ್ತು ಗುರು-ಗೀತೆ-ಮೊದಲಾದುವನ್ನೂ 
ಕೂಡ ಈ ಲೋಭಿಗಳೂ, ಕುಕರ್ಮಿಗಳೂ ಆದ ಗುರುಜನರು ರಚಿಸಿದ್ದಾರೆ. 


ಪ್ರಶ್ನೆ- ಅಷ್ಟಾದಶಪುರಾಣಾನಾಂ ಕರ್ತಾಸತ್ಯವತೀಸುತಃ - 11 ೧॥ 
ಇತಿಹಾಸಪುರಾಣಾಭ್ಯಾಂ ವೇದಾರ್ಥಮುಪಬ್ಕಂಹಯೇತ್‌ ॥ ೨॥ (ಮಹಭಾರತ) 





ಏಕಾದಶ ಸಮುಲ್ಲಾಸ. 21 


ಪುರಾಣಾನ್ಯಖಿಲಾನಿ ಚ ....... ॥೩॥ (ಮನು--೩.೨೩ ೨) 
ಇತಿಹಾಸಪುರಾಣಃ ಪಂಚಮೋ ವೇದಾನಾಂ ವೇದ: 11 |! (ಛಾಂದೋಗ್ಯ- ೭.೧) 
ದಶಮೇಇಹನಿ ಕಿಂಚಿತ್ತುರಾಣಮಾ ಚಕ್ಷೀತ 11೫11 

ಪುರಾಣವಿದ್ಕಾ ವೇದಃ ॥ ೬ ॥ (ತ್ರ) 


ಹದಿನೆಂಟು ಪುರಾಣಗಳ ಕತ(ವು ವ್ಯಾಸರಾಗಿದ್ದಾರೆ. ವ್ಯಾಸವಚನವನ್ನು ಅವಶ್ಯವಾಗಿ ಪ್ರಮಾಣೀಕೆರಿಸಬೇಕು. (೧). 

ಇತಿಹಾಸ, ಮಹಾಭಾರತ, ಹದಿನೆಂಟು ಪುರಾಣಗಳಿಂದ ಅರ್ಥಗಳನ್ನು ಓದಬೇಕು-ಓದಸಬೇಕು. ಏಕೆಂದರೆ ಇತಿಹಾಸ ಮತ್ತು 
ಪುರಾಣಗಳು ವೇದಗಳ ಅರ್ಥಗಳಿಗೆ ಅನುಕೂಲವಾಗಿವೆ. (೨). 

ಿತೃಕರ್ಮದಲ್ಲಿ ಪುರಾಣಗಳನ್ನು ಮತ್ತು ಹರಿವಂಶದ ಕಥೆಯನ್ನು ಆಲಿಸಬೇಕು. (೩) 

ಇತಿಹಾಸ ಮತ್ತು ಪುರಾಣಗಳು ಐದನೆಯ ವೇದವೆನಿಸುತ್ತವೆ. (೪) 

ವೇದಾರ್ಥವನ್ನು ತಿಳಿಸುವ ಕಾರಣಗಳಿಂದ ಪುರಾಣಗಳು ವೇದಗಳಾರಿದೆ. (೫) 

ಅಶ್ವಮೇಧದ ಸಮಾಪ್ರಿಯಲ್ಲಿ, ಹತ್ತನೆಯ ದಿನ ಸ್ವಲ್ಪ ಪುರಾಣದ ಕಥೆಸೆನನ್ನು ಆಲಿಸಬೇಕು. 1) 


ಈ ಮೊದಲಾದ ಪ್ರಮಾಣಗಳಿಂದ ಪುರಾಣಗಳ ಪ್ರಾಮಾಣ್ಯ ಮತ್ತು ಇವುಗಳ ಪ್ರಮಾಣದಿಂದ ಪ್ರತಿಮಾಘೂಜನ ಮತ್ತು 
ತೀರ್ಥಗಳ ಪ್ರಮಾಣವು ಸಿದ್ಧವಾಗುತ್ತದೆ. ಏಕೆಂದರೆ, ಪುರಾಣಗಳಲ್ಲಿ ಮೂರ್ತಿ ಪೂಜೆಯ ಮತ್ತು ತೀರ್ಥದ ವಿಧಾನವಿದೆ. 

ಉತ್ತರ :- ಹದಿನೆಂಟು ಪುರಾಣಗಳ ಕರ್ತೃಗಳು ವ್ಯಾಸರಾಗಿ್ದರೆ, ಅವುಗಳಲ್ಲಿ ಇಷ್ಟು ಬುರುಡೆಗಳು ಇರುತ್ತಿರಲಿಲ್ಲ. ಏಕೆಂದರೆ, 
ಶಾರೀರಿಕ ಸೂತ್ರಗಳು, ಯೋಗಶಾಸ್ತ್ರದ ಭಾಷ್ಯ ಮೊದಲಾದ ವ್ಯಾಸೋಕ್ತ ಗ್ರಂಥಗಳನ್ನು ನೋಡುವುದರಿಂದ ವ್ಯಾಸರು ಮಹಾವಿದ್ದಾಂಸರೂ, 
ಸತ್ತವಾದಿಗಳೂ, ಧಾರ್ಮಿಕರೂ, ಯೋಗಿಗಳೂ ಆಗಿದ್ದರೆಂದು ವಿದಿತವಾಗುತ್ತದೆ. ಅವರು ಇಂತಹ ಸುಳ್ಳು ಕಥೆಗಳನ್ನು ಎಂದಿಗೂ 
ಬರೆಯುತ್ತಿದ್ದಿಲ್ಲ. ಮತ್ತು ಇವರಿಂದ “ಯಾವ ಸಾಂಪ್ರದಾಯಿಕ ಪರಸ್ಪರ ವಿರೋಧೀ ಜನರು ಭಾಗವತವೇ ಮೊದಲಾದ ನವೀನ 
ಕಪೋಲ ಗ್ರಂಥಗಳನ್ನು ರಚಿಸದ್ದಾರೋ, ಅವರಲ್ಲಿ ವ್ಯಾಸರಲ್ಲದ್ದ ಗುಣಗಳ ಲೇಶಮಾತ್ರಮ ಇರಲಿಲ್ಲ ಮತ್ತು ವೇದಶಾಸ್ತ್ರ 
ವಿರುದ್ಧವಾದ ಅಸತ್ಯವಾದಗಳನ್ನು ಬರೆಯುವುದು ವ್ಯಾಸರಂತಹ ವಿದ್ದಾಂಸರ ಕಾರ್ಯವಲ್ಲ; ಆದರೆ, ಈ ಕೆಲಸ ವಿರೋಧಿಗಳೂ, 
ಸ್ವಾರ್ಥಿಗಳೂ, ಅವಿದ್ವಾಂಸರೂ ಆದ ಜನರದಾಗಿದೆ'-ಎಂಬುದು ಸಿದ್ಧವಾಗುತ್ತದೆ. ಇತಿಹಾಸ ಮತ್ತು ಪುರಾಣ-ಎನ್ನುವುದು 
ಶಿವಪ್ಪರಾಣ-ಮೊದಲಾದುದರ ಹೆಸರಲ್ಲ ಆದರೆ: 

ಬ್ರಾಹ್ಮಣಾನೀತಿಹಾಸಾನ್‌ ಪುರಾಣಾನಿ ಕಲ್ಪಾನ್‌ ಗಾಥಾ ನಾರಾಶಂಸೀರಿತಿ | 

ಇದು ಬ್ರಾಹ್ಮಣ ಮತ್ತು ಸೂತ್ರಗಳ ವಚನವಾಗಿದೆ. ಐತರೇಯ, ಶತಪಥ, ಸಾಮ ಮತ್ತು ಗೋಪಥ ಬ್ರಾಹ್ಮಣ ಗ್ರಂಥಗಳಿಗೇ 
ಇತಿಹಾಸ, ಪುರಾಣ, ಕಲ್ಪ, ಗಾಥಾ, ಮತ್ತು ನಾರಾಶಯೇ- ಈ ಐದು ಹೆಸರುಗಳೂ ಇವೆ. ಉದಾಹರಣೆಗೆ, 

ಇತಿಹಾಸ - ಜನಕ - ಯಾಜ್ಞವಲ್ಪರ ಸಂವಾದ; 

ಪುರಾಣ:- ಜಗದುತ್ಪತ್ತಿ ಮೊದಲಾದುದರ ವರ್ಣನೆ; 

ಕಲ್ಪ ವೇದಶಬ್ದಗಳ ಸಾಮರ್ಥ್ಯದ ವರ್ಣನೆ; ಅರ್ಥ ನಿರೂಪಣೆ ಮಾಡುವುದು; 

ಗಾಥಾ:- ಯಾವನಾದರೊಬ್ಬನ ದೃಷ್ಟಾಂತ ಕೊಟ್ಟು, ಅದಕ್ಕೆ ಅನುರೂಪವಾಗಿ ಕಥಾ-ಪ್ರಸಂಗವನ್ನು ಹೇಳುವುದು, 

ನಾರಾಶಂಸೀ- ಮಾನವರ ಪ್ರಶಂಸನೀಯವಾದ ಅಥವಾ ಅಪ್ರಶಂಸನೀಯವಾದ ಕರ್ಮಗಳ ಕಥನವನ್ನು ಮಾಡುವುದು. 

ಇವುಗಳಿಂದಲೇ ವೇದಾರ್ಥದ ಅರಿವು ಉಂಟಾಗುತ್ತದೆ. ಿತೃಕರ್ಮದಲ್ಲಿ, ಎಂದರೆ (ವೇದವಿರುದ್ದವಾದ ಮೃತಕಶ್ಪಾದ್ಧದಲ್ಲಿ ಅಲ 
ಜ್ಞಾನಿಗಳ ಪ್ರಶಂಸಾ ಪ್ರಕರಣದಲ್ಲಿ, ಅಶ್ವಮೇಧದ ಕೊನೆಯಲ್ಲಿಯೂ ಇವುಗಳನ್ನೇ ಸ್ವಲ್ಪ ಅಲಿಸುವುದು - ಎಂದು. ಬರೆದಿದೆ. 
ಏಕೆಂದರೆ,- ವ್ಯಾಸರಚಿತವಾದ ಯಾವ ಗ್ರಂಥಗಳಿವೆಯೋ, ಅವುಗಳನ್ನು ಕೇಳುವುದು - ಹೇಳುವುದು ವ್ಯಾಸರ ಜನ್ಮದ ಹಾಗೂ ಅವರು 


22 ಸತ್ಯಾರ್ಥಪ್ರಕಾಶ. 
ರಚಿಸಿದ ನಂತರ ಆಗಬಲ್ಲದೇ ಹೊರತು, ಅದಕ್ಕಿಂತ ಮೊದಲಲ್ಲ. ಯಾವಾಗ ವ್ಯಾಸರ ಜನ್ಮವೂ ಕೂಡ ಆಗಿಗಲಿಲ್ಲವೋ, ಆಗಲೂ 
ವೇದಾರ್ಥದ ಅಧ್ಯಯನ-ಅಧ್ಯಾಪನಗಳನ್ನೂ, ಶ್ರವಣ-ಬೋಧನಗಳನ್ನು ಮಾಡುತ್ತಿದ್ದರು. ಆದುದರಿಂದ, ಎಲ್ಲಕ್ಕಿಂತ ಪ್ರಾಚೀನವಾದ 
ಬ್ರಾಹ್ಮಣ ಗ್ರಂಥಗಳಿಗೆ ಮಾತ್ರ ಈ ಎಲ್ಲವೂ ಅನ್ಹಯಿಸಬಲ್ಲದು; ಈ ನವೀನವೂ, ತಾವೇ ಕಲ್ಪಿಸಿಕೊಂಡುದೂ ಆದ ಶ್ರೀಮದ್ಭಾಗವತ, 
ಶಿವಪ್ಪರಾಣ ಮೊದಲಾದ ಸುಳ್ಳಾದ ಅಥವಾ ದೂಷಿತವಾದ ಗ್ರಂಥಗಳಿಗೆ ಅನ್ವಯಿಸಲಾರದು. ವ್ಯಾಸರು ವೇದಗಳನ್ನೋದಿದವರು; ಮತ್ತು 
ಓದಿಸಿ ವೇದಾರ್ಥವನ್ನು ಪ್ರಸರಿಸಿದರು. ಆದುದರಿಂದ ಆವರಿಗೆ "ವೇದವ್ಯಾಸ'ರೆಂದು ಹೆಸರಾಯಿತು. ಏಕೆಂದರೆ (ಯಾವುದೇ ವಸ್ತುವಿನ) 
ನಡುವಿನಿಂದ, ಅತ್ತಿಂದ ಇತ್ತ ಹಾದುಹೋಗುವ ಮಧ್ಯರೇಖೆಯನ್ನು "ವ್ಯಾಸ' ಎನ್ನುತ್ತಾರೆ. ಎಂದರೆ, ಖುಗ್ಡೇದದ ಪ್ರಾರಂಭದಿಂದ. 
ಹಿಡಿದು, ಅಥರ್ವವೇದ ಕೊನೆಯವರಿಗೆ ನಾಲ್ಕು ವೇದಗಳನ್ನೂ ಓದಿದ್ದರು. ಮತ್ತು ಶುಕದೇವ ಹಾಗೂ ಜೈಮಿನಿ ಮೊದಲಾದ. 
ಶಿಷ್ಕರಿಗೆ ಓದಿಸಿಯೂ ಇದ್ದರು. ಹಾಗಲ್ಲದಿದ್ದರೆ, ಅವರ ಜನ್ಮನಾಮ "ಕೃಷ್ಣ ದ್ವೈಪಾಯನ' ಎಂದಿದ್ದಿತು. ವೇದಗಳನ್ನು ವ್ಯಾಸರು 
ಒಂದುಗೂಡಿಸಿದರು-ಎಂದು ಹಲವರು ಹೇಳುವುದೂ ಕೂಡ ಆಯುಕ್ತವಾದ ಮಾತೇ ಸರಿ. ಏಕೆಂದರೆ, ವ್ಯಾಸರ ತಂದೆ, ತಾತ, 
ಮುತ್ತಾತ, ಪರಾಶರ, ಶಕ್ತಿ, ವಸಿಷ್ಠ ಮತ್ತು ಬ್ರಹ್ಮಾ ಮೊದಲಾದವರೂ ಕೂಡ ನಾಲ್ಕು ವೇದಗಳನ್ನೂ ಓದಿದ್ದರು. ಎಂದ ಮೇಲೆ, ಈ 
ಮಾತು ಹೇಗೆ ತಾನೇ ಅನ್ವಯಿಸಬಲ್ಲದು? 

ಪ್ರಶ್ನೆ - ಪುರಾಣಗಳಲ್ಲಿ ಎಲ್ಲ ಮಾತುಗಳೂ ಸುಳ್ಳೇ ಆಗಿವೆಯೋ ಅಥವಾ ಯಾವುದಾದರೂ ಸತ್ಯವಾಗಿಯೂ ಇವೆಯೋ? 


ಉತ್ತರಃ- ಬಹಳ ಮಾತುಗಳು ಸುಳ್ಳಾಗಿವೆ, ಮತ್ತು ಯಾವ ಯಾವದೋ ಒಂದು ಘಣಾಕ್ಷರ ನ್ಯಾಯದಿಂದ (ಸಮುದ್ರದ ತಟದ 
ಮೇಲೆ ಹುಳುವು ಹರಿದಾಗ ಅಕ್ಷರದ ಆಕಾರ ಉದ್ದೇಶ್ಯವಿಲ್ಲದೆಯೇ ಮೂಡುವಂತೆ) ಸತ್ಯವೂ ಆಗಿದೆ. ಯಾವವು ಸತ್ಯವಾಗಿವೆಯೋ 
ಅವು ವೇದಗಳೇ ಮೊದಲಾದ ಸತ್ಯಕಾಸ್ತ್ರಗಳವು ಮತ್ತು ಯಾವವು ಸುಳ್ಳಾಗಿವೆಯೋ, ಅವು ಈ ಪೋಪರುಗಳ ಪುರಾಣಗಳೆಂಬ 
ಮನೆಯವಾಗಿವೆ. ಹೇಗೆ ಶಿವಪುರಾಣದಲ್ಲಿ ಶಿವನನ್ನು ಪರಮೇಶ್ವರನೆಂದು ಅಂಗೀಕರಿಸಿ, ವಿಷ್ಣು, ಬ್ರಹ್ಮಾ ಇಂದ್ರ, ಗಣೇಶ ಮತ್ತು 
ಸೂರ್ಯ ಮೊದಲಾದವರನ್ನು ಅವನ ದಾಸರೆಂದು ನಿರ್ಣಯಿಸಿದ್ದಾರೋ, ಹಾಗೆಯೇ ವೈಷ್ಣವರು ವಿಷ್ಣುಪುರಾಣ ಮೊದಲಾದುದರಲ್ಲಿ 
ವಿಷ್ಣುವಿನ ದಾಸರೆಂದು ನಿರ್ಧರಿಸಿದರು. ದೇವೀ ಭಾಗವತದಲ್ಲಿ ದೇವಿಯನ್ನು ಪರಮೇಶ್ವರಿಯನ್ನಾಗಿ ಮತ್ತು ಶಿವ, ವಿಷ್ಣು-ಮೊದಲಾದವರನ್ನು 
ಅವಳ ಕಿಂಕರರನ್ನಾಗಿ ಮಾಡಿದರು. ಗಣೇಶ ಖಂಡದಲ್ಲಿ ಗಣೇಶನನ್ನು ಈಶ್ವರನನ್ನಾಗಿ, ಉಳಿದ ಸರ್ವರನ್ನೂ ದಾಸರನ್ನಾಗಿ ಮಾಡಿದರು. 
ಭಲೇ! ಈ ಮಾತು ಈ ಸಾಂಪ್ರದಾಯಿಕ ಜನರದಲ್ಲವಾದರೆ ಮತ್ತು ಯಾರದು? ಒಬ್ಬ ಸಾಧಾರಣ ವಿಚಾರಶೀಲ ಮಾನವನ 
ಕೃತಿಯಲ್ಲಿಯೂ ಇಂತಹ ಪರಸ್ಪರ ವಿರುದ್ಧವಾದ ಮಾತುಗಳು ಇರುವುದಿಲ್ಲವೆಂದ ಮೇಲೆ, ವಿದ್ವಾಂಸನ ರಚನೆಯಲ್ಲಿ ಎಂದಿಗೂ 
ಇರಲಾರವು. ಇದರಲ್ಲಿ ಒಂದು ಮಾತನ್ನು ಸತ್ಯವೆಂದು ಒಪ್ಪಿದರೆ ಇನ್ನೊಂದು ಸುಳ್ಳಾಗುತ್ತದೆ. ಮತ್ತು ಎರಡನೆಯದನ್ನು ಸತ್ಯವೆಂದು 
ಒಪ್ಪಿದರೆ, ಮೂರನೆಯದು ಸುಳ್ಳು, ಮೂರನೆಯದನ್ನು ಸತ್ಯವೆಂದು ಒಪ್ಪಿದರೆ, ಬೇರೆ ಎಲ್ಲವೂ ಸುಳ್ಳಾಗುತ್ತವೆ. ಶಿವಪುರಾಣದವರು 
ಶಿವನಿಂದ, ವಿಷ್ಣುಪ್ರರಾಣದವರು ವಿಷ್ಣುವಿನಿಂದ, ದೇವೀಪುರಾಣದವರು ದೇವಿಯಿಂದ, ಗಣೇಶಖಂಡದವರು ಗಣೇಶನಿಂದ, 
ಸೂರ್ಯಪುರಾಣದವರು ಸೂರ್ಯನಿಂದ ಮತ್ತು ವಾಯುಪುರಾಣದವರು ವಾಯುವಿನಿಂದ ಸೃಷ್ಟಿಯ ಉತ್ಪತ್ತಿ, ಪ್ರಳಯಗಳನ್ನು ಬರೆದು, 
ಮತ್ತೆ, ಯಾವ ಒಬ್ಬನಿಂದ ಜಗತ್ತು ಉತ್ಪನ್ನವಾಯಿತೆಂದು ಬರೆದರೋ, ಅವನ ಉತ್ಪತ್ತಿಗೂ ಬೇರೆಯ ಕಾರಣವನ್ನು ಬರೆದಿಟ್ಟರು! 
ಇದೇನು ವಿಚಿತ್ರ? ಯಾವನಾದರೂ ಇವರನ್ನು-ಜಗತ್ತಿನ ಉತ್ಪತ್ತಿ,ಸ್ಥಿತಿ-ಪ್ರಳಯಗಳನ್ನು ಮಾಡುವವನು ಉತ್ಪನ್ನನಾಗುತ್ತಾನೋ? ಮತ್ತು 
ಯಾವನು ಉತ್ಪನ್ನನಾಗುತ್ತಾನೋ, ಅವನು ಸೃಷ್ಟಿಯ ಕಾರಣವೆಂದಾದರೂ ಆಗಬಲ್ಲನೋ, ಅಥವಾ ಇಲ್ಲವೋ?'”-ಎಂದು ಪ್ರಶ್ನಿಸಬೇಕು. 
ಆಗ ಕೇವಲ ಸುಮ್ಮನಿರುವುದರ ಹೊರತು ಮತ್ತೇನನ್ನೂ ಹೇಳಲಾರರು. ಮತ್ತು ಶಿವ ವಿಷ್ಣು ಮೊದಲಾದ ಇವರೆಲ್ಲರ ಶರೀರಗಳ 
ಉತ್ಪತ್ತಿಯೂ ಕೂಡ ಈ ಪ್ರಕೃತಿಯಿಂದ ಆಗಿರಬಹುದು, ಮತ್ತೆ ಅವರು ಸ್ವತಃ ಜಗತ್ತಿನ ರಚಿತ ವಸ್ತುಗಳೂ ಹಾಗೂ ಪರಿಚ್ಛಿನ್ನರೂ 
(ಬಕದೇಶೀಯರೂ) ಆದರು; ಅವರು ಜಗದುತ್ವಾದಕರಾಗಬಲ್ಲರಾದರೂ ಎಂತು? ಮತ್ತು ಉತ್ಪತ್ತಿಯನ್ನೂ ಕೂಡ, ಸರ್ವಥಾ ಅಸಂಭವವಾದ 
ವಿಲಕ್ಷಣ-ವಿಲಕ್ಷಣವಾದ ರೀತಿಯಲ್ಲಿ ಅಂಗೀಕರಿಸಿದ್ದಾರೆ. ಹೇಗೆಂದರೆ:- 


ಶಿವಪುರಾಣಕ್ಕೆ. ಅನುಸಾರವಾಗಿ, ಶಿವನು ನಾನು ಸೃಷ್ಟಿ ಮಾಡುವೆ-ಎಂದು ಇಚ್ಛಿಸಿದನು. ಆಗ ನಾರಾಯಣನನ್ನು ಜಲದಿಂದ 
ಉತ್ಪನ್ನಮಾಡಿದನು. ಅವನ ಹೊಕ್ಕಳಿನಿಂದ ಕಮಲವೂ, ಕಮಲದಿಂದ ಬ್ರಹ್ಮನೂ ಉತ್ಪನ್ನನಾದನು. ಎಲ್ಲವೂ ಜಲಮಯವಾಗಿದೆ-ಎಂಬುದನ್ನು 
ಅವನು ನೋಡಿದನು. ಅಂಜಲಿಯಲ್ಲಿ ಜಲವನ್ನತ್ತಿ, ನೋಡಿ, ಜಲದಲ್ಲಿಯೇ ಸುರಿದುಬಿಟ್ಟನು. ಅದರಿಂದ ಒಂದು ನೀರ್ಗುಳ್ಳಿ. 
ಉದ್ಭವಿಸಿತು, ಮತ್ತು ನೀರ್ಗುಳ್ಳಿಯಿಂದ ಒಬ್ಬ ಪುರುಷನು ಉತ್ಪನ್ನನಾದನು. ಅವನು ಬ್ರಹ್ಮನಿಗೆ - “ ಓ ಮಗನೇ! ಸೃಷ್ಟಿಯನ್ನು 
ಉತ್ಪನ್ನಮಾಡು ? . ಎಂದನು. ಬ್ರಹ್ಮನ ಅವನಿಗೆ - ನಾನು ನಿನ್ನ ಮಗನಲ್ಲ; ಆದರೆ, ನೀನು ನನ್ನ ಮಗನಾಗಿದ್ದೀಯೆ . ಎಂದು 
ಹೇಳಿದನು. ಅವರಲ್ಲಿ ವಿವಾದ ಉಂಟಾಯಿತು ಮತ್ತು ಸಹಸ್ರ ದಿವ್ಯ ವರ್ಷಗಳವರೆಗೆ ಇಬ್ಬರೂ ನೀರಿನ ಮೇಲೆ ಕಾದಾಡುತ್ತಿದ್ದರು. ಆಗ. 
ಮಹಾದೇವನು ಯಾರನ್ನು ನಾನು ಸೃಷ್ಟಿಮಾಡಲು ಕಳುಹಿಸಿದ್ದೆನೋ, ಅವರಿಬ್ಬರೂ ಪರಸ್ಪರ ಹೋರಾಡುತ್ತಾ-ಜಗಳ ಮಾಡುತ್ತಾ 
ಇದ್ದಾರೆ! ಎಂದು ಆಲೋಚಿಸಿದನು. ಆಗ ಅವರಿಬ್ಬರ ನಡುವೆ ಒಂದು ತೇಜೋಮಯವಾದ ಲಿಂಗವು ಉತ್ಪನ್ನವಾಯಿತು. ಮತ್ತು 








ಏಕಾದಶ ಸಮುಲ್ಲಾಸ 23 
ಅದು ಶೀಘ್ರವಾಗಿ ಆಕಾಶಕ್ಕೆ ಏರಿಬಿಟ್ಟಿತು. ಅದನ್ನು ನೋಡಿ ಇಬ್ಬರೂ ಆಶ್ಚರ್ಯಯುಕ್ತರಾದರು. ಇದರ ಆದಿ-ಅಂತಗಳನ್ನು 
ತಿಳಿಯಬೇಕು. ಯಾವನು ಆದಿ - ಅಂತಗಳನ್ನರಿತು ಬೇಗ ಬರುವನೋ, ಅವನು ತಂದೆ ಮತ್ತು ಯಾವನು ಆ ಮೇಲೆ ತಿಳಿದುಕೊಂಡು 
ತಾಳಿ ಕೆಳಕ್ಕೆ ನಡೆದನು ಮತ್ತು ಬ್ರಹ್ಮನು ಹಂಸದ ಶರೀರವನ್ನು ಧರಿಸಿ ಮೇಲಕ್ಕೆ ಹಾರಿದನು. ಇಬ್ಬರೂ ಮನೋವೇಗದಿಂದ ನಡೆದರು. 
ದಿವ್ಯ ಸಹಸ್ತವರ್ಷ ಪರ್ಯಂತ ಇಬ್ಬರೂ ನಡೆಯುತ್ತಲೇ ಇದ್ದರು; ಆದರೂ ಅದರ ಅಂತವನ್ನು ಕಾಣಲಿಲ್ಲ. ಆಗ, ಕೆಳಗಿನಿಂದ. 
ಮೇಲಕ್ಕೆ ವಿಷ್ಣುವೂ, ಮತ್ತು ಮೇಲಿನಿಂದ ಕೆಳಕ್ಕೆ : ಬ್ರಹ್ಮನೂ ನಡೆಯುತ್ತಾ, ಮತ್ತೊಬ್ಬನು ಕೊನೆಯನ್ನು ಕಂಡು ಬಂದಿರುವುದಾದರೆ, 
ನಾನು ಪುತ್ರನಾಗಬೇಕಾದೀತಲ್ಲ ! - ಎಂದು ಆಲೋಚಿಸಿದರು. ಬ್ರಹ್ಮ ಹೀಗೆ ಯೋಚಿಸುತ್ತಿರುವಾಗಲೇ ಒಂದು ಹಸು ಮತ್ತು ಒಂದು 
ಕೇತಕೀವೃಕ್ಷ್ನ ಮೇಲಿನಿಂದ ಇಳಿದುಬಂದುವು. ಅವುಗಳನ್ನು ಬಹ್ಮ - ನೀವು ಎಲ್ಲಿಂದ ಬಂದಿರಿ ? - ಎಂದು ಕೇಳಿದನು. ಅವು: 
- “ನಾವು ಸಹಸ್ರವರ್ಷಗಳಿಂದ ಈ ಲಿಂಗದ ಆಧಾರದಿಂದ ನಡೆದು ಬರುತ್ತಿದ್ದೇವೆ”, ಎಂದವು. ಬ್ರಹ್ಮು - ಈ ಲಿಂಗಕ್ಕೆ. 
ಕೊನೆಯಿದೆಯೋ, ಇಲ್ಲವೋ? ಎಂದು ಕೇಳಿದನು. ಅವು- ಇಲ್ಲ ಎಂದವು. ಬ್ರಹ್ಮನು ಅವಕ್ಕೆ ನೀವು ನಮ್ಮೊಂದಿಗೆ ನಡೆಯಿರಿ; 
ಮತ್ತು ಹಸುವು ನಾನು ಈ ಲಿಂಗದ ಮಸ್ತಕದ ಮೇಲೆ ಹಾಲಿನ ಧಾರೆಯನ್ನು ಕರೆಯುತ್ತಿದ್ದೆನು. ಎಂದೂ, ಹಾಗೂ ವೃಕ್ಷವು ನಾನು 
ಹೂಗಳನ್ನು ಸುರಸುತ್ತದ್ದೆನು - ಎಂದೂ ಸಾಕ್ಷ್ಯವನ್ನು ಕೊಡಿರಿ. ಹೀಗೆ ಸಾಕ್ಷ್ಯಕೊಡುವುದಾದರೆ, ನಾನು ನಿಮ್ಮನ್ನು ನೆಲೆಗೆ ಮುಟ್ಟಿಸುವನು. 
ಎಂದು ಹೇಳಿದನು. ಅವು- “ನಾವು ಸುಳ್ಳು ಸಾಕ್ಷ್ಯವನ್ನು ಕೊಡುವುದಿಲ್ಲ”. ಎಂದವು. ಆಗ ಬ್ರಹಸ್ಮ ಕ್ರುದ್ಧನಾಗಿ - “ನೀವು ಸಾಕ್ಷ್ಯ 
ಕೊಡದಿದ್ದರೆ, ನಾನು ನಿಮ್ಮನ್ನು ಈಗಲೇ ಭಸ್ಮಮಾಡಿ ಬಿಡುತ್ತೇನೆ ” ಎಂದನು. ಆಗ ಎರಡೂ ಹೆದರಿ - “ನಾವು - ನೀವು ಹೇಗೆ. 
ಹೇಳುತ್ತೀರೋ ಹಾಗೆ ಸಾಕ್ಷ್ಯ ಕೊಡುವೆವು - ಎಂದವು. ಆಗ ಮೂವರೂ ಕೆಳಕ್ಕೆ ನಡೆದರು. ವಿಷ್ಣು ಮೊದಲೇ ಬಂದಿದ್ದನು. ಬ್ರಹ್ಮನೂ 
ಆಗ ವಿಷ್ಣುವು- “ನನಗೆ ಇದರ ಅಂತ ಸಿಕ್ಕಲಿಲ್ಲ'. ಎಂದನು. ಬ್ರಹ್ಮನು - “ನಾನು ಕಂಡು ಬಂದಿದ್ದೇನೆ”, - ಎಂದನು. 
ವಿಷ್ಣುವು- “ ಏನಾದರೂ ಸಾಕ್ಷ್ಯವನ್ನು ಕೊಡು ”. ಎಂದನು. ಆಗ ಹಸು ಮತ್ತು ವ್ಯಕ್ಷ- “ನಾವು ಇಬ್ಬರೂ ಲಿಂಗದ ಮಸ್ತಕದ ಮೇಲೆ 
ಇದ್ದೆವು? , ಎಂದು ಸಾಕ್ಷ್ಯವನ್ನು ಕೊಟ್ಟವ. ಆಗ ಲಿಂಗದೊಳಗಿನಿಂದ ಶಬ್ದ ಹೊರಟಿತು ಮತ್ತು ವೃಕ್ಷ - “ನೀನು ಸುಳ್ಳು ಹೇಳಿದೆಯಾದ. 
ಕಾರಣ ನಿನ್ನ ಹೂವು ಬಾಡಿ ಹೋಗುವುದು. ಅಥವಾ ಬೇರಾವ ದೇವತೆಯ ಮೇಲೆಯೂ ಜಗತ್ತಿನಲ್ಲಿ ಏರುವುದಿಲ್ಲ. ಮತ್ತು 
ಯಾವನಾದರೂ ಏರಿಸಿದಲ್ಲಿ, ಅವನಿಗೆ ಸರ್ವನಾಶವಾದೀತು'. - ಎಂದು ಶಾಪಪಿತ್ತಿತು. ಹಸುವಿಗೆ - “ಯಾವ ಬಾಯಿನಿಂದ ನೀನು 
ಸುಳ್ಳಾಡಿದೆಯೋ, ಅದರಿಂದಲೇ ಮಲವನ್ನು ತಿನ್ನುತ್ತಾ ಹೋಗವೆ. ನಿನ್ನ ಮುಖಕ್ಕೆ ಯಾವನೂ ಪೂಜೆ ಮಾಡುವುದಿಲ್ಲ; ಆದರೆ, 
ಬಾಲವನ್ನು ಪೂಜಿಸುವರು” .- ಎಂದು ಶಾಪಕೊಟ್ಟಿತು. ಮತ್ತು ಬ್ರಹ್ಮ - “ನೀನು ಸುಳ್ಳನ್ನು ಹೇಳಿದೆಯಾದುದರಿಂದ ನಿನ್ನ ಪೂಜೆ 
ಜಗತ್ತಿನಲ್ಲಿ ಎಲ್ಲಿಯೂ ನಡೆಯುವುದಿಲ್ಲ''.- ಎಂದು ಶಾಪಪಿತ್ತಿತು. ಮತ್ತು ವಿಷ್ಣುವಿಗೆ - “ನೀನು ಸತ್ಯವನ್ನಾಡಿದುದರಿಂದ ನಿನ್ನ 
ಪೂಜೆಸರ್ವತ್ರ ನಡೆಯುವುದು”. - ಎಂದು ವರವನ್ನು ಕೊಟ್ಟಿತು. ಮತ್ತೆ ಇಬ್ಬರೂ ಲಿಂಗವನ್ನು ಸ್ತುತಿಸಿದರು. ಅದರಿಂದ ಪ್ರಸನ್ನನಾಗಿ 
ಆ ಲಿಂಗದೊಳಗಿನಿಂದ ಜಟಾಜೂಟವಾದ ಮೂರ್ತಿಯೊಂದು ಹೊರಬಂದಿತು, ಮತ್ತು “ನಿಮ್ಮನ್ನು ನಾನು ಸೃಷ್ಟಿಮಾಡುವುದಕ್ಕಾಗಿ 
ಕಳುಹಿಸಿದ್ದೆನು. ಜಗಳದಲ್ಲಿ ಏಕೆ ಸಿಕ್ಕಿಕೊಂಡಿದ್ದಿರಿ? ”- ಎಂದು ಕೇಳಿತು, ಬ್ರಹನು ಮತ್ತು ವಿಷ್ಣುವು - “ಸಾಮಗ್ರಿಯಿಲ್ಲದೆ ನಾವು 
ಸೃಷ್ಟಿಯನ್ನು ಎಲ್ಲಿಂದ ಮಾಡೋಣ?? ಎಂದು ಕೇಳಿದರು. ಆಗ ಮಹಾದೇವನು ತನ್ನ ಜಡೆಯೊಳಗಿನಿಂದ ಭಸ್ಮದ ಗೋಳ ಒಂದನ್ನು 
ತೆಗೆದುಕೊಟ್ಟನು; "ಹೋಗಿ, ಇದರಿಂದ ಸಮಸ್ತ ಸೃಷ್ಟಿಯನ್ನೂ ಮಾಡಿರಿ' .- ಎಂದನು - ಈ ಮೊದಲಾದುವನ್ನು ಬರೆದಿವೆ. ಓಹೋ! 
ಈ ಪುರಾಣಗಳನ್ನು ರಚಿಸುವವರಾದ ಪೋಷರುಗಳನ್ನು- "ಯಾವಾಗ ಸೃಷ್ಟಿ ತತ್ತ್ವಗಳು ಮತ್ತು ಪಂಚ ಮಹಾಭೂತಗಳೂ ಕೂಡ 
ಇರಲಿಲ್ಲವೋ, ಆಗ ಬ್ರಹ್ಮ, ವಿಷ್ಣು, ಮಹಾದೇವ - ಇವರ ಶರೀರಗಳು, ಜಲ, ಕಮಲ, ಲಿಂಗ, ಹಸು ಮತ್ತು ಕೇತಕೀ ವೃಕ್ಷ ಮತ್ತು 
ಭಸ್ಮದ ಗೋಳಿ - ಇವೆಲ್ಲಾ ನಿಮ್ಮ ಅಜ್ಜನ ಮನೆಯಿಂದ ಬಂದು ಬಿದ್ದವೋ ? ಎಂದು ಯಾರಾದರೂ ಕೇಳಬೇಕು. 


ಹಾಗೆಯೇ ಭಾಗವತದಲ್ಲಿ - "ವಿಷ್ಣುವಿನ ನಾಭಿಯಿಂದ ಕಮಲವೂ, ಕಮಲದಿಂದ ಬ್ರಹ್ಮನೂ ಮತ್ತು ಬ್ರಹ್ಮನ ಬಲಗಾಲಿನ 
ಹೆಬ್ಬೆರಳಿನಿಂದ ಸ್ವಾಯಂಭುವನೂ ಮತ್ತು ಎಡ ಹೆಬ್ಬೆರಳಿನಿಂದ ಶತರೂಪಾ ರಾಣಿಯೂ, ಹಣೆಯಿಂದ ರುದ್ರ ಮತ್ತು ಮರೀಚಿ 
ಮೊದಲಾದ ಹತ್ತು ಜನ ಪುತ್ರರೂ, ಅವರಿಂದ ಹತ್ತು ಮಂದಿ ಪ್ರಜಾಪತಿಗಳೂ ಉದ್ಭವಿಸಿದರು. ಅವರ ಹದಿಮೂರು ಮಂದಿ 
ಪುತ್ರಿಯರ ವಿವಾಹ ಕಶ್ಯಪನೊಂದಿಗಾಯಿತು. ಅವರಲ್ಲಿ ದಿತಿಯಿಂದ ದೈತ್ಯರೂ, ದನುವಿನಿಂದ ದಾನವರೂ, ಅದಿತಿಯಿಂದ ಆದಿತ್ಯರೂ, 
ವನಿತೆಯಿಂದ ಪಕ್ಷಿಗಳೂ, ಕದ್ರುವಿನಿಂದ ಸರ್ಪಗಳೂ, ಸರಮೆಯಿಂದ ನಾಯಿಗಳೂ, ನರಿಗಳು-ಮೊದಲಾದುವೂ ಮತ್ತು ಬೇರೆ 
ಸ್ತ್ರೀಯರಿಂದ ಆನೆಗಳು, ಕುದುರೆಗಳು, ಒಂಟೆಗಳು, ಕತ್ತೆ, ಕೋಣ, ಹುಲ್ಲು-ಮೇವು ಮತ್ತು ನೆಗ್ಗಿಲು ಮೊದಲಾದ, ಮುಳ್ಳುಗಳನ್ನುಳ್ಳ. 
ವೃಕ್ಷಗಳೂ ಉತ್ಪನ್ನವಾದುವು' - ಎಂದು ಬರೆದಿದೆ. ಧನ್ಯ! ಧನ್ಯ!! ಭಾಗವತವನ್ನು ನಿರ್ಮಿಸಿದ ಮೊಂಡು ಮಂಡೆಯ ಗುಂಡಪ್ಪ! 
ವನೆನ್ನೋಣ ನಿನಗೆ? ಇಂತಹ ಇಂತಹ ಸುಳ್ಳು ಮಾತುಗಳನ್ನು ಬರೆಯುವಲ್ಲಿ ಎಳ್ಳಿನಷ್ಟಾದರೂ ಲಜ್ಜೆ, ನಾಚಿಕೆ ಬರಲಿಲ್ಲವಲ್ಲ! ಪೂರ್ಣತಃ 
ಕುರುಡನೇ ಆಗಿಹೋದೆ! ಒಳ್ಳೆಯದು ಸ್ತ್ರೀ-ಪುರುಷರ ರಜೋವೀರ್ಯ ಸಂಯೋಗದಿಂದ ಮನುಷ್ಯರಂತೂ ಹುಟ್ಟಿಯೇ ಹುಟ್ಟುತ್ತಾರೆ. 





ಸ ಸ್ಯಾರ್ಶಪ್ರದಕ 
ಆದರೆ ಪರಮೇಶ್ವರನ ಸೃಷ್ಟಿಕ್ರಮಕ್ಕೆ ವಿರುದ್ಧವಾಗಿ ಪಕ್ಕು ಪಕ್ಷಿ , ಸರ್ಪ ಮೊದಲಾದುವು ಎಂದಿಗೂ ಉತ್ಪನ್ನವಾಗಲಾರವು. ಮತ್ತು ಆನೆ, 
ಒಂಟೆ, ಸಿಂಹ, ನಾಯಿ, ಕತ್ತೆ ಮತ್ತು ಮರ-ಮೊದಲಾದುವು ನಾರಿಯ ಗರ್ಭಾಶಯದಲ್ಲಿ ಸ್ಥಿತವಾಗಲು ಅವಕಾಶವಾದರೂ ಎಲ್ಲಿಂದ 
ಉಂಟಾಗಬಲ್ಲದು? ಮತ್ತು ಸಿಂಹ-ಮೊದಲಾದುವು ಉತ್ಪನ್ನವಾಗಿ, ತಮ್ಮ ತಾಯಿತಂದೆಗಳನ್ನೇಕೆ ತಿಂದು ಹಾಕಲಿಲ್ಲ? ಮತ್ತು ಮಾನವ. 
ಶರೀರದಿಂದ ಪಶು, ಪಕ್ಷಿ, ವೃಕ್ಷ ಮೊದಲಾದವುಗಳ ಉತ್ಪಾದನ ಅದೆಂತು ಸಂಭವವಾಗಬಲ್ಲದು? 

ಯಾವುದು ಈವರೆಗೂ ಜಗತ್ತನ್ನು ಭ್ರಾಂತವಾಗಿಟ್ಟಿದೆಯೋ, ಅಂತಹ ಈ ಜನರ ರಚನೆಯಾದ ಮಹಾ ಅಸಂಭವ ಲೀಲೆಗಳ 
ಮೇಲೆ ಶೋಕ ಉಂಟಾಗುತ್ತದೆ. ಇಷ್ಟುದರೂ ಈ ಮಹಾ ಅಸತ್ಯವಾದ ಮಾತುಗಳನ್ನು ಆ ಕುರುಡ ಫೋಪರೂ, ಹಾಗೂ ಒಳಗಣ-ಹೊರಗಣ 
ಕಣ್ಣುಗಳನ್ನು ಕಳೆದುಕೊಂಡಿರುವ ಅವರ ಅನುಯಾಯಿಗಳೂ ಆಲಿಸುತ್ತಾರೆ ಮತ್ತು ಅಂಗೀಕರಿಸುತ್ತಾರೆ. ಇವರು ಮನುಷ್ಯರೋ, ಅಥವಾ 
ಬೇರೆ ಯಾವುದೋ ಜೀವರೋ-ಎಂಬುದು ಮಹದಾಶ್ಚರ್ಯಕರವೇ ಆಔ ವಿಷಯವಾಗಿದೆ. ಈ ಭಾಗವತ ಮೊದಲಾದ ಪುರಾಣಗಳನ್ನು 
ರಚಿಸಿದವರು. ಈ ಜಗತ್ತಿನಲ್ಲಿ ಜನ್ಮವನ್ನೇ ಎತ್ತದೆ ಹೋಗಿದ್ದರೆ ಅಥವಾ ಜನ್ಮವೆತ್ತಿದ ಮೇಲೆ ಇಂತಹ ವಿಕೃತ ಕೃತಿಗಳನ್ನು ರಚಿಸುವ: 
ಯೋಚನೆಯೇ ಬಾರದಿದ್ದರೆ, ಎಷ್ಟೋ ಒಳ್ಳೆಯದಾಗುತ್ತಿದಿತು. ಏಕೆಂದರೆ, ಈ ಪೋಪರುಗಳಿಂದ ದೂರವಿದ್ದಲ್ಲಿ, ಆರ್ಯಾವರ್ಶದೇಶ. 
ದುಃಖಗಳಿಂದ ದೂರವಿರುತ್ತಿದ್ದಿತು. 

ಪ್ರಶ್ನೆ - ಈ ಮಾತುಗಳಿಂದ ವಿರೋಧ ಬರಲಾರದು. ಏಕೆಂದರೆ, "ಯಾವನ ಮದುವೆಯೋ, ಅವನದೇ ಸ್ತುತಿಪಾಠ' , 
ಯಾವಾಗ ವಿಷ್ಣುವಿನ ಸ್ತುತಿ ಮಾಡತೊಡಗಿದರೋ, ಆಗ ವಿಷ್ಣುವನ್ನು ಪರಮೇಶ್ವರನೆಂದೂ, ಅನ್ಕರನ್ನು ದಾಸರೆಂದೂ ಹೇಳಿದರು. 
ಯಾವಾಗ ಶಿವನ ಗುಣವನ್ನು ಹಾಡತೊಡಗಿದರೋ, ಆಗ ಶಿವನನ್ನು ಪರಮಾತ್ಮನನ್ನಾಗಿಯೂ, ಬೇರೆಯವರನ್ನು ಕಿಂಕರರನ್ನಾಗಿಯೂ 
ಮಾಡಿದರು, ಮತ್ತು ಪರಮೇಶ್ವರನ ಮಾಯೆಯಲ್ಲಿ ಎಲ್ಲವೂ ಆಗಬಲ್ಲದು. ಮನುಷ್ಯರಿಂದ ಪಶು - ಮೊದಲಾದವುಗಳ ಮತ್ತು ಪಶುವಿನಿಂದ 
ಮನುಷ್ಯ-ಮೊದಲಾಡವರ ಉತ್ಪತ್ತಿಯನ್ನು ಪರಮೇಶ್ವರನು ಮಾಡಬಲ್ಲನು. ನೋಡಿರಿ, ಕಾರಣವಿಲ್ಲದೆ, ತನ್ನ ಮಾಯೆಯಿಂದ ಸಮಸ್ತ 
ಸೃಷ್ಟಿಯನ್ನೂ ಸೃಜಿಸಿದ್ದಾನೆ. ಅವನಲ್ಲಿ ಸಂಭವಿಸದ ವಿಷಯವಾವುದಿದೆ? ಏನು ಮಾಡಬಯಸುತ್ತಾನೋ, ಅದೆಲ್ಲವನ್ನೂ ಮಾಡಬಲ್ಲನು. 


ಉತ್ತರ ಓ ಮುಗ್ಧ ಮಂದಿಗಳೇ। ವಿವಾಹದಲ್ಲಿ ಯಾವನ ಹಾಡನ್ನು ಹಾಡುತ್ತಾರೋ, ಅವನನ್ನು ಎಲ್ಲರಿಗಿಂತ ದೊಡ್ಡವನನ್ನಾಗಿ 
ಮತ್ತು ಆನರನ್ನು ಚಕ್ಕರೆ, ಇಲ್ಲವೇ ನಿಂದೆಯನ್ನು ಮಾಡುವುದಿಲ್ಲವಲ್ಲ! ಅಥವಾ ಅವನನ್ನು ಎಲ್ಲರ ತಂದೆಯನ್ನಾಗಿ ಮಾಡಿಕೊಡಿಸವರಿಲ್ಲ. 
ಹೇಳಿರಿ, ಪೋಪರೇ। ನೀವು ಸ್ತುತಿ ಪಾಠಕರೂ ಮತ್ತು ಹೊಗಳು ಭಟ್ಟರೂ ಆದ ಚಾರಣರನ್ನೂ ಮೀರಿಸುವ ಹರಟಿಮಲ್ಲರಾಗಿದ್ದೀರೋ 
ಅಥವಾ ಇಲ್ಲವೋ? ಯಾರ ಬೆನ್ನು ಹತ್ತುವಿರೋ, ಅವನನ್ನು ಎಲ್ಲರಿಗಿಂತ ದೊಡ್ಡವನೆನ್ನುಬಿರಿ! ಮತ್ತು ಯಾವನನ್ನು ವಿರೋಧಿಸುವಿರೋ, 
ಅವನನ್ನು ಎಲ್ಲರಿಗಿಂತ ನೀಚನಾಗಿ ಮಾಡಿಕೂಡಿಸುವಿರಿ. ನಿಮಗೆ ಸತ್ಯದಿಂದ ಮತ್ತು ಧರ್ಮದಿಂದ ಪ್ರಯೋಜನವೇನು? ಆದರೆ, 
ನಿಮಗಂತೂ ನಿಮ್ಮ ಸ್ವಾರ್ಥದೊಂದಿಗೆ ಮಾತ್ರ ನಂಟು, ಮಾಯೆ ಮನುಷ್ಯನಲ್ಲಿರಬಹುದು. ಯಾರು ಛಲ - ಕಪಟಯಕ್ತರೋ, ಅವರನ್ನೇ. 
ಮಾಯಾರಿಗೆಳಿನ್ನತ್ತರೆ. ಪರಮೇಶ್ವರನ್ನ್ಲಿ ಛಲ - ಕಪಟ ಮೊದಲಾದ ದೋಷಗಳು ಇಲ್ಲದಿರುವುದರಿಂದ, ಅವನನ್ನು ಮಾಯಾವಿ - ಎನ್ನಲಾ0. 
ಆದಿ ಸೃಷ್ಟಿಯಲ್ಲಿ ಕಶ್ಯಪ ಮತ್ತು ಕಶ್ಯಪನ ಹೆಂಡತಿಯರಿಂದ ಪಶು, ಪಕ್ಷಿ, ಸರ್ಪ, ವೃಕ್ಷ ಮೊದಲಾದುವು ಉತ್ಪನ್ನವಾಗಿದ್ದಿ್ದರೆ, ಇಂದೂ. 
ಕೂಡ ಅಂತಹ ಸಂತತಿಯಾಗುವುದಿಲ್ಲವೇಕೆ? ನಾವು ಮೊದಲೇ ಯಾವ ಸೃಶ್ಟಿಕ್ರಮವನ್ನು ಬರೆದಿದ್ದೇವೋ ಅದೇ ಸರಿಯಾಗಿದೆ. ಮತ್ತು 
ಪೋಪಮಹಾಶಯರು ಆಈ ಕೆಳಗಿನ ವಚನದಿಂದಲೇ ಮೋಸ ಹೋಗಿ, ದಾರಿ ತಪ್ಪಿದ್ದಾರೆಂದು ತೋರುತ್ತದೆ :- 

ತಸ್‌ ಕಾಶ್ಮಾಪ್ಕಾ ಇಮಾಃ ಪ್ರಜಾಃ ॥1 
ಶತಪಥದಲ್ಲಿ ಈ ಸಮಸ್ತ ಸೃಷ್ಟಿಯೂ ಕಶ್ಯಪನಿಂದ ರಚಿತವಾಗಿದೆ - ಎಂದು ಬರೆದಿದೆ. 
ಕಶ್ಯಪ ಕಸ್ಪಾತ್‌ ಪಶ್ಯಕೋ ಭವತೀತಿ 11 (ರಕ್ತ - ೨.೨) 

ಪ್ಮಕ, ಎಂದರೆ, “ ಪಶ್ಯತೀತಿ ಪಶ್ಯ ಪಶ್ಶ ಏವ ಪಶ್ಯಕ" . ಭ್ರಮರಹಿತನಾಗಿ ಚರಾಚರ ಜಗತ್ತನ್ನೂ, ಸರ್ವ ಜೀವರನ್ನೂ 
ಇವರ ಕರ್ಮಗಳನ್ನೂ ಸಕಲ ವಿದೈೆಗಳನ್ನೂ ಯಥಾವತ್ತಾಗಿ ನೋಡುವವನಾದ ಕಾರಣ, ಆ ಸೃಶ್ಟಿಕರ್ತ್ಯವಾದ ಪರಮಾತ್ಮನ ಹೆಸರು ಕಶ್ಯಪ 
ಎಂದಾಗಿರುತ್ತದೆ. ಮತ್ತು.“ ಆದ್ಯಂತ ವಿಷರ್ಯಯಶ್ಚ'” - ಈ ಮಹಾಭಾಷ್ಕದ ವಚನದಂತೆ, ಮೊದಲ ಅಕ್ಷರ ಕೊನೆಗೆ ಮತ್ತು 
ಕೊನೆಯ ವರ್ಣ ಮೊದಲಿಗೆ ಬರುವುದರಿಂದ ಪಶ್ಶಕ. ಎಂಬುದರಿಂದ ಕಶೃಪ - ಎಂದಾಗಿದೆ. ಇದರ ಅರ್ಥವನ್ನು ತಿಳಿಯದೆ, 
ಭಂಗೀರಸದ ಪಾತ್ರೆಯನ್ನೇರಿಸಿ, ತಮ್ಮ ಜನ್ಮವನ್ನು ಸೃಷ್ಟಿವಿರುದ್ಧವಾದ ಕಥನಗಳಲ್ಲಿ ನಾಶಮಾಡಿಕೊಂಡರು. 

ಮಾರ್ಕಂಡೇಯ ಪುರಾಣದ ದುರ್ಗಾಪಾಶದಲ್ಲಿ ಹೀಗೆ ಹೇಳಿದೆ-- ದೇವತೆಗಳ ಶರೀರಗಳಿಂದ ತೇಜಸ್ಸು ಹೊರಬಂದು, ಒಬ್ಬಳು 
ದೇವಿ ಉದ್ಭವಿಸಿದಳು. ಅವಳು ಮಹಿಷಾಸುರನನ್ನು ಸಂಹರಿಸಿದಳು. ರಕ್ತಬೀಜನ ಶರೀರದಿಂದ ಜನತ ತೊಟ್ಟು ರಕ್ತ ನೆಲದ ಮೇಲೆ. 
ಬೀಳುವುದರಿಂದ, ಅವನಂತಹ ರಕ್ತಬೀಜನು ಉತ್ಪನ್ನವಾದುದರಿಂದ ಸಮಸ್ತ ಜಗತ್ತಿನಲ್ಲಿಯೂ ರಕ್ತಿಬೀವಿೆ ತುಂಬಿಹೋಗುವುದು, ರಕ್ತದ 


ಟಿಟಿ. 


ಏಕಾದಶ ಸಮುಲ್ಲಾಸ: 25 
ನದಿ ಉದಿಸಿ ಹರಿಯುವುದು - ಮೊದಲಾದ ಬುರುಡೆಗಳನ್ನು ಬಹಳವಾಗಿ ಬರೆದಿಟ್ಟಿದ್ದಾರೆ. ರಕ್ತಬೀಜರಿಂದ ಸಮಸ್ತ ಜಗತ್ತೂ ತುಂಬಿ 
ಹೋಗಿದ್ದತಾದರೇ, ದೇವಿ ಮತ್ತು ದೇವಿಯ ಸಿಂಹ ಹಾಗೂ ಅವಳ ಸೈನ್ಯ ಎಲ್ಲಿ ಬೀಡುಬಿಟ್ಟದ್ದಿತು? ದೇವಿಯಿಂದ ದೂರ ದೂರಕ್ಕೆ 
ರಕ್ತಬೀಜರಿದ್ದರು- ಎನ್ನುವಿರಾದರೆ, ಜಗತ್ತೆಲ್ಲಾ ರಕ್ತಬೀಜರಿಂದ ತುಂಬಿರಲಿಲ್ಲ. ತುಂಬಿದ್ದ ಪಕ್ಷದಲ್ಲಿ ಪಶುಗಳು, ಪಕ್ಷಿಗಳು, ಮನುಷ್ಯರೇ 
ವನಸ್ಪತಿ-ಮೊದಲಾದ ವೃಕ್ಷಗಳು, ಎಲ್ಲಿರುತ್ತಿದ್ದುವು? ದುರ್ಗಾಪಾಠವನ್ನು ರಚಿಸಿದ ಪೋಪನ ಮನೆಯೊಳಕ್ಕೇ ಓಡಿ ಹೋಗಿ. 
ಸೇರಿಕೊಂಡಿರಬಹುದೆಂದೇ ಇಲ್ಲಿ ನಿಶ್ಚಯಮಾಡಬೇಕಾದೀತು. ಭಂಗಿಯ ಅಮಲಿನ ಅಲೆಯಲ್ಲಿ ತೂರಾಡುತ್ತಾ ಗೊತ್ತು-ಗುರಿಯಿಲ್ಲದ 
ಎಂತಹ ಅಸಂಭವವಾದ ಕಥೆಯ ಬುರುಡೆಯನ್ನು ಹೊಡೆದಿದ್ದಾರೆ, ನೋಡಿರಿ! 


ಯಾವುದನ್ನು ಶ್ರೀಮದ್ಭಾಗವತವೆನ್ನುತ್ತಾರೋ, ಅದರ ಲೀಲೆಯನ್ನು ಈಗ ಕೇಳಿ. ಬ್ರಹಸಿಗೆ ನಾರಾಯಣನು ನಾಲ್ಕು ಶ್ಲೋಕಗಳ. 
ಭಾಗವತದ ಉಪದೇಶವನ್ನು ಕೊಟ್ಟನು:- 


ಜ್ಞಾನಂ ಪರಮಗುಹ್ಮಂ ಮೇ ಯದೃಿಜ್ಞಾನಸಮನ್ಥಿತಮ್‌ 1 
ಸರಹಸ್ಕಂ ತದಂಗಂ ಚೆ ಗೃಹಾಣ ಗದಿತಂ ಮಯಾ ॥ (ಛಾಗವತ-೨.೯.೩೦) 


ಅರ್ಥ- ಹೇ ಬ್ರಹ್ಮದೇವ! ಯಾವುದು ವಿಜ್ಞಾನ ಮತ್ತು ರಹಸ್ಮದಿಂದ ಯುಕ್ತವಾಗಿದೆಯೋ ಮತ್ತು ಧರ್ಮ, ಅರ್ಥ, 
ಕಾಮ, ಮೋಕ್ಷಗಳ ಅಂಗವಾಗಿದೆಯೋ, ನನ್ನ ಆ ಪರಮಗುಹ್ಮವಾದ ಜ್ಞಾನವನ್ನೇ ನನ್ನಿಂದ ಗ್ರಹಿಸು. ವಿಜ್ಞಾನಯುಕ್ತವಾದ 
ಎಂಬ ವಿಶೇಷಣದ ಕಾರಣದಿಂದ "ರಹಸ್ಯ' ಎಂಬುದೂ ಪುನರುಕ್ತವಾಗಿದೆ. ಮೂಲಶ್ಲೋಕವೇ ಅನರ್ಥಕವಾಗಿರುವಾಗ, 
ಬೇರೆಯವು ಅನರ್ಥಕವೇಕಲ್ಲ? ಭಾಗವತದ ಮೂಲವೇ ಸುಳ್ಳಾಗಿರುವಾಗ, ಅದರ ವ್ಯಕ್ತ ಸುಳ್ಳೇತಕ್ಕೆ ಆಗದಿದ್ದೀತು? ಬಹ್ಮದೇವರಿಗೆ 
ಹೀಗೆ ವರವನ್ನು ಕೊಟ್ಟನು:- 
ಭವಾನ್‌ ಕಲ್ಪ ವಿಕಲ್ದೇಷು ನ ವಿಮುಹ್ಯತಿ ಕರ್ಹಿಚಿತ್‌ ॥ (ಭಾಗವತಃ:- ೨.೯.೩೬) 
ನೀನು ಕಲ್ಪ-ಸೃಷ್ಟಿಯಲ್ಲಿ, ಮತ್ತು ವಿಕಲ್ಪ-ಪ್ರಳಯದಲ್ಲಿ ಕೂಡ ಮೋಹವನ್ನು ಎಂದಿಗೂ ಹೊಂದುವುದಿಲ್ಲ-ಹೀಗೆ ಬರೆದು ಮತ್ತೆ 
ದಶಮಸ್ಯಂಧದಲ್ಲಿ ಮೋಹಿತನಾಗಿ ಕರುವನ್ನು ಅಪಶರಿಸಿದನು-ಎಂದೂ ಬರೆದಿದೆ. ಈ ಎರಡರಲ್ಲಿ ಒಂದು ಮಾತು ಸತ್ಯ; ಎರಡನೆಯದು 
ಸುಳ್ಳು. ಹೀಗಾಗಿ, ಎರಡು ಮಾತುಗಳೂ ಸುಳ್ಳಾದವು. ವೈಕುಂಠದಲ್ಲಿ ರಾಗ, ದ್ವೇಷ, ಕ್ರೋಧ, ಈರ್ವ, ದುಃಖ-ಇಲ್ಲವಾದರೆ, 
ಸನಕಾದಿಗಳಿಗೆ ವೈಕುಂಠದ ದ್ವಾರದಲ್ಲಿ ಕ್ರೋಧವೇಕೆ ಉಂಟಾಯಿತು? ಕ್ರೋಧ ಉಂಟಾದರೆ, ಅದು ಸ್ವರ್ಗವೇ ಅಲ್ಲ. ಆಗ ಜಯವಿಜಯರು 
ದ್ವಾರಪಾಲಕರಾಗಿದ್ದರು. ಸ್ವಾಮಿಯ ಆಜ್ಞಾಘಾಲನೆ ಅವಶ್ಯಕವೇ ಆಗಿದ್ದಿತು. ಅವರು ಸನಕಾದಿಗಳನ್ನು ತಡೆದರೆ, ಅಪರಾಧವೇನಾಯಿತು? 
ಇದರ ಮೇಲೆ, ಅಪರಾಧವಿಲ್ಲದೆ. ಶಾಪವೇ ತಗಲಲಾರದು. “ನೀವು ಭೂಮಿಗೆ ಬೀಳಿರಿ”.- ಎಂದು ಶಾಪ ಬಿದ್ದುದರಿಂದ, ಅಲ್ಲಿ 
ಭೂಮಿಯಿರಲಾರದು-ಎಂಬುದು ಸಿದ್ಧವಾಗುತ್ತದೆ. ಆಕಾಶ, ವಾಯ, ಅಗ್ನಿ ಮತ್ತು ಜಲ ಮಾತ್ರ ಇದ್ದಿರಬಹುದು. ಇಂತಹ ದ್ದಾರ. 
ಮಂದಿರ ಮತ್ತು ನೀರು ಯಾವುದರ ಆಧಾರದ ಮೇಲೆ ಇದ್ದುವು? ಮತ್ತೆ ಜಯ - ವಿಜಯರು -“ಮಹಾಸ್ಥಾಮಿಗಳೇ। ಪುನ। ನಾವು 
ವೈರುಂಕಕೆ ಯಾವಾಗ ಬರುವೆವು'?? ಎಂದು ಸನಕಾದಿಗಳನ್ನು ಕೇಳಿಕೊಂಡರು. ಅವರು - “ಪ್ರೇಮದಿಂದ ನಾರಾಯಣನ ಭಕ್ತಿ ಮಾಡುವಿರಾದರೆ. 
ಏಳನೆಯ ಜನ್ಮದಲ್ಲಿ, ಮತ್ತು ವಿರೋಧದಿಂದ ಭಕ್ತಿ ಮಾಡುವಿರಾದರೆ ಮೂರನೆಯ ಜನ್ಮದಲ್ಲಿ ವೈಕುಂಠವನ್ನು ಸೇರುವಿರಿ”'-ಎಂದು. 
ಅವರಿಗೆ ಹೇಳಿದರು. ಇದರಲ್ಲಿ ಆಲೋಚಿಸಬೇಕಾದುದು ಇದು. ಜಯ-ವಿಜಯರು ನಾರಾಯಣನ ಸೇವಕರು. ಅವರ ರಕ್ಷಣೆಯನ್ನೂ 
ಮತ್ತು ಸಹಾಯವನ್ನೂ ಮಾಡುವುದು ನಾರಾಯಣನ ಕರ್ತವ್ಯಕರ್ಮವಾಗಿದ್ದಿತು. ಯಾರು ತನ್ನ ಸೇವಕರಿಗೆ ಆಪರಾಧವಿಲ್ಲದೆಯೇ ದುಃಖ 
ಕೊಡುವರೋ, ಅವರಿಗೆ ಆ ಸೇವಕರ ಒಡೆಯನು ಶಿಕ್ಷೆಕೊಡದಿದ್ದರೆ, ಅವನ ಸೇವಕರಿಗೆ ಎಲ್ಲರೂ ದುರ್ಗತಿಯನ್ನು ಉಂಟುಮಾಡುವರು. 
ಜಯ-ವಿಜಯರ ಸತ್ಯಾರವನ್ನೂ, ಮತ್ತು ಸನಕಾದಿಗಳಿಗೆ ಚೆನ್ನಾಗಿ ಶಿಕ್ಷೆಯನ್ನೂ ಕೊಡುವುದು ನಾರಾಯಣನಿಗೆ 
ಏಕೆಂದರೆ, ಅವರು ಒಳಬರಲು ಹಠವನ್ನೇಕೆ ಮಾಡಿದರು? ಮತ್ತು ಸೇವಕರೊಂದಿಗೆ ಹೋರಾಡಿದರೇಕೆ? ಶಾಪವನ್ನು ಕೊಟ್ಟರೇಕೆ? 
ಅವರಿಗೆ ಪ್ರತಿಯಾಗಿ ಸನಕಾದಿಗಳನ್ನು ಭೂಮಿಗೆ ಕಳುಹಿಸುವುದು ನಾರಾಯಣನಿಗೆ ಯುಕ್ತವಾಗಿತ್ತು. ನಾರಾಯಣನ ಮನೆಯಲ್ಲಿಯೇ 
ಇಂತಹ ಗೊಂದಂವಿದ್ದಲ್ಲಿ, ವೈಷ್ಣವರೆಂದು ಕರೆಯಲ್ಪಡುವ ಅವನ ಸೇವಕರಿಗೆ ಎಷ್ಟು ದುರ್ಗತಿಯಾದರೂ ಅದು ಕಡಿಮೆಯೇ ಸರಿ. 


ಪುನಃ ಅವರು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುಗಳಾಗಿ ಹುಟ್ಟಿದರು. ಅವರಲ್ಲಿ ಹಿರಣ್ಮಾಕ್ಷನನ್ನು ವರಾಹನು ಸಂಹರಿಸಿದನು. ಅವನ. 
ಕಥೆಯನ್ನು ಹೀಗೆ ಬರೆದದ್ದಾರೆ-- ಅವನು ಭೂಮಿಯನ್ನು ಚಾಪೆಯಂತೆ ಸತ್ತ ತಲೆ ಕೆಳಗಿಟ್ಟುಕೊಂಡು ನಿದಿಸಿದನು. ವಿಷ್ಣುವು ವರಾಷನ 
ರೂಪವನ್ನು ಧರಿಸಿ, ಅವನ ತಲೆಯ ಕೆಳಗಿಂದ ಪ್ಯಥಿವಿಯನ್ನು ಬಾಯಿಯಲ್ಲಿಟ್ಟುಕೊಂಡನು. ಅವನು ಎದ್ದನು, ಇಬ್ಬರಿಗೂ ಯದ್ಧಮಯಿತು. 


26 ಸತ್ಯಾರ್ಶಪ್ರಕಾಶ 

ವರಾಹನು ಹಿರಣಾಕ್ಷನನ್ನು ಸಂಹರಿಸಿದನು. ಯಾರಾದರೂ ಇವರನ್ನು-“ಭೂಮಿ ಗುಂಡಾಗಿದೆಯೋ, ಅಥವಾ ಚಾಪೆಯ 
ಹಾಗಿದೆಯೋ”?-ಎಂದು ಕೇಳಬೇಕು. ಆಗ ಏನನ್ನೂ ಹೇಳಲಾರರು. ಏಕೆಂದರೆ, ಪೌರಾಣಿಕರು ಭೂಗೋಳ ವಿದ್ಯೆಯ ಶತ್ರುಗಳಾಗಿದ್ದಾರೆ. 
ಒಳ್ಳತು, ಸುತ್ತಿ ತಲೆಯ ಕೆಳಗೆ ಇಟ್ಟುಕೊಂಡಾಗ, ಹಿರಣ್ಕಾಕ್ಷನು ಏತರ ಮೇಲೆ ಮಲಗಿದನು? ಮತ್ತು ವರಾಹದೇವರು ಯಾವುದರ 
ಮೇಲೆ ಕಾಲಿಟ್ಟು ಓಡಿಬಂದರು? ಪೃಥಿವಿಯನ್ನಂತೂ ವರಾಹದೇವರು ಬಾಯಿಯಲ್ಲಿಟ್ಟುಕೊಂಡರು! ಮತ್ತೆ ಇಬ್ಬರೂ ಯಾವುದರ 
ಮೇಲೆ ನಿಂತು ಕಾದಾಡಿದರು? ಅಲ್ಲಿಯಂತೂ ನಿಲ್ಲಲು ಬೇರೆ ಸ್ಥಳವಾ ಇರಲಿಲ್ಲ. ಆದರೆ, ಭಾಗವತ ಮೊದಲಾದ ಈ ಪುರಾಣಗಳನ್ನು 
ರಚಿಸಿದ ಪೋಪಮಹಾಶಯರ ಎದೆಯ ಮೇಲೆ ನಿಂತು ಕಾದಾಡಿರಬಹುದೋ? ಆದರೆ ಪೋಪಮಹಾಶಯರು ಯಾವುದರ ಮೇಲೆ 
ನಿದ್ರಿಸಿರಬಹುದು? "ಹರಟಿಮಲ್ಲನ ಮನೆಗೆ ಹರಟೆಮಲ್ಲ ಬಂದನು. ಹರಟಿದರು ಹರಟಿಮಲ್ಲರು'.- ಎನ್ನುವ ಹಾಗೆ, ಮಿಥ್ಯಾವಾದಿಗಳ 
ಮನೆಗೆ ಬೇರೆ ಹರಟಿಮಲ್ಲರು ಬರುತ್ತಾರೆ. ಇನ್ನು ಬುರುಡೆ ಹೊಡೆಯುವುದಕ್ಕೆ ಕಡಿಮೆ ಏನು? ಇನ್ನು ಉಳಿದವನು ಹಿರಣ್ಯಕಶಿಪು. 
ಅವನ ಮಗ ಪ್ರಹ್ಲಾದನು ಭಕ್ತಾಗಿದ್ದನು. ಅವನ ತಂದೆ ಓದಿಸುವುದಕ್ಕಾಗಿ ಪಾಠಶಾಲೆಗೆ ಕಳುಹಿಸುತ್ತಿದ್ದರು. ಆಗ ಅವನು ಅಧ್ಯಾಪಕರಿಗೆ-“ನನ್ನ 
ಕರಿಹಲಗೆಯ ಮೇಲೆ ರಾಮ, ರಾಮ - ಎಂದು ಬರೆದುಕೊಡಿರಿ”.- ಎಂದು ಹೇಳುತ್ತಿದ್ದನು. ಅವನ ತಂದೆ ಯಾವಾಗ ಅದನ್ನು 
ಕೇಳಿದನೋ, ಆಗ “ನೀನು ನಮ್ಮ ಶತ್ರುವಿನ ಭಜನೆಯನ್ನೇಕೆ ಮಾಡುತ್ತೀಯೆ”?- ಎಂದು ಪ್ರಶ್ನಿಸಿದನು. ಹುಡುಗನು ಒಪ್ಪಲಿಲ್ಲ. ಆಗ 
ಅವನ ತಂದೆ ಅವನನ್ನು ಬಂಧಿಸಿ, ಪರ್ವತದ ಮೇಲಿನಿಂದ ಕೆಡಹಿಸಿದನು. ಭಾವಿಯಲ್ಲಿ ಹಾಕಿದನು . ಆದರೆ, ಅವನಿಗೇನೂ ಆಗಲಿಲ್ಲ. 
ಆಗ ಅವನು ಕಬ್ಬಿಣದ ಕಂಬ ಒಂದನ್ನು ಬೆಂಕಿಯಲ್ಲಿ ಕಾಯಿಸಿ, ಅವನಿಗೆ -“ನಿನ್ನ ಇಷ್ಟ ದೇವನಾದ ರಾಮನು ಸತ್ಯವಾಗಿರುವುದಾದರೆ, 
ನೀನು ಇದನ್ನು ಹಿಡಿದುಕೊಳ್ಳುವುದರಿಂದ ಸುಟ್ಟುಹೋಗುವುದಿಲ್ಲ'.- ಎಂದು ಹೇಳಿದನು. ಪ್ರಹ್ಲಾರನು ಹಿಡಿಯ ಹೊರಟನು. ಮನ್ನ್ಸಿನಲ್ಲಿ 
ಉಟ್ಟು ಹೋಗುವುದರಿಂದ ದೂರ ಉಳಿದೇನೋ ಅಥವಾ ಇಲ್ಲವೋ'- ಎಂಬ ಸಂಶಯ ಮೂಡಿತು. ನಾರಾಯಣನು ಆ ಕಂಬದ 
ಮೇಲೆ ಸಣ್ಣ ಸಣ್ಣ ಇರುವೆಗಳ ಸಾಲನ್ನು ಹರಿಯಬಿಟ್ಟನು. ಪ್ರಹ್ಲಾದನಿಗೆ ನಂಬಿಕೆ ಹುಟ್ಟಿತು. ಸರ್ರನೆ ಹೋಗಿ ಕಂಭವನ್ನು ಹಿಡಿದನು. 
ಅದು, ಸೀಳಿ ಹೋಯಿತು. ಅದರ ಒಳಗಿನಿಂದ ನರಸಿಂಹನು ಹೊರಬಂದನು ಮತ್ತು ಅವನ ತಂದೆಯನ್ನು ಹಿಡಿದು, ಹೊಟ್ಟೆಯನ್ನು 
ಬಗೆದುಹಾಕಿದನು. ಆ ಮೇಲೆ ಪ್ರಹ್ಲಾದನನ್ನು ಮುದ್ದಿನಿಂದ ನೆಕ್ಕತೊಡಗಿದನು. ಪ್ರಹ್ಲಾದನಿಗೆ-“ವರವನ್ನು ಬೇಡು. ಎಂದನು ಅವನು 
ತನ್ನ ತಂದೆಗೆ ಸದ್ಗತಿಯ ಪ್ರಾಪ್ತಿಯನ್ನು ಕೇಳಿಕೊಂಡನು. ನರಸಿಂಹನು-“2ನ್ನ ಇಪ್ಪತ್ತೊಂದು ಹಿಂದಣ ಪಿಳಿಗೆಗಳವರು ಸದ್ಗತಿ ಹೊಂದಿದರು”.- 
ಎಂದನು. ಈಗ ನೋಡಿರಿ! ಇದೂ ಕೂಡ ಬೇರೆ ಬುರುಡೆಗಳ ಸೋದರನಾದ ಭಾರೀ ಬುರುಡೆಯಾಗಿದೆ. ಯಾವನಾದರೂ ಭಾಗವತ 
ಕೇಳುವವನನ್ನು ಅಥವಾ ಹೇಳುವವನನ್ನು ಹಿಡಿದು, ಪರ್ವತದ ಮೇಲಿನಿಂದ ಬೀಳಿಸುವುದಾದರೆ, ಯಾವನೂ ರಕ್ಷಿಸುವುದಿಲ್ಲ; ಚೂರು 
ಚೂರಾಗಿ ಮೃತನೇ ಆಗಿ ಹೋಗುವನು. ಪ್ರಹ್ಲಾದನನ್ನು ಅವನ ತಂದೆ ಓದುವುದಕ್ಕಾಗಿ ಕಳುಹಿಸುತ್ತಿದ್ದನು. ಕಟ್ಟಕೆಲಸವನ್ನೇನು ಮಾಡಿದ್ದನು? 
ಮತ್ತು ಆ ಪ್ರಜ್ನಾದನೆಂತಹ ಮೂರ್ತಿ? ಓದುವದನ್ನು ಬಿಟ್ಟು, ವೈರಾಗಿಯಾಗಬಯಸುತ್ತಿದ್ದನು. ಉರಿಯುತ್ತಿರುವ ಕಂಭದ ಮೇಲೆ 
ಇರುವೆ. ಏರಲಾರಂಭಿಸಿತು ಮತ್ತು ಸ್ಪರ್ಶಮಾಡುವುದರಿಂದ ಪ್ರಹ್ಲಾದ ಸುಟ್ಟು ಹೋಗಲಿಲ್ಲ.ಎಂಬ ಈ ಮಾತನ್ನು ಸತ್ಯವೆಂದು 
ಒಪ್ಪಿಕೊಳ್ಳುವವನನ್ನೂ ಕೂಡ ಕಂಭಕ್ಕೇ ಕಟ್ಟಿಹಾಕಬೇಕು. ಇವನು ಸುಟ್ಟು ಹೋಗದೇ ಇದ್ದಲ್ಲಿ ಅವನೂ ಸುಟ್ಟು ಹೋಗದಿರಬಹುದೆಂದು 
ಭಾವಿಸಿರಿ. ಮತ್ತು ನರಸಿಂಹನೂ ಸುಟ್ಟು ಹೋಗಲಿಲ್ಲವೇಕೆ? ಮೊದಲು ಮೂರನೆಯ ಜನ್ಮದಲ್ಲಿ ವೈಕುಂಠಕ್ಕೆ ಬರುವಂತಹ ವರ 
ಸನಕಾದಿಗಳಲಗಿದ್ದಿತು. ಅದನ್ನು ನಿಮ್ಮ ನಾರಾಯಣ ಮರೆತನೇನು? ಭಾಗವತ ಕ್ರಮದಿಂದ ಬ್ರಹ್ಮಾ ಪ್ರಜಾಪಿತ, ಕಶ್ಯಪ, ಹಿರಣ್ಮಾಕ್ಟ 
ಮತ್ತು ಹಿರಣ್ಯಕಶಿಪು-ಹೀಗೆ ಕೊನೆಯವಂಿಬ್ಬರು ನಾಲ್ಕನೆಯ ಪೀಳಿಗೆಯವರಾಗುತ್ತಾರೆ. ಪ್ರಹ್ಲಾದನ ಇಪ್ಪತ್ತೊಂದು ಪೀಳಿಗೆ ಆಗಿಯೂ 
ಕೂಡ ಇರಲಿಲ್ಲ. ಮತ್ತು ೨೧ ತಲೆಮಾರಿನ ಪೂರ್ವಜರು ಸದ್ಗತಿ ಪಡೆದರು-ಎನ್ನುವುದು ಎಷ್ಟು ಪ್ರಮಾದ? ಮತ್ತು ಅವರುಗಳೇ 
ಹಿರಣ್ಕಾಕ್ಕ-ಹಿರಣ್ಯಕಶಿಪು, ರಾವಣ-ಕುಂಭಕರ್ಣ, ಪುನಃ ಶಿಶುಪಾಲ-ದಂತವಕ್ತರಾಗಿ ಉತ್ಪನ್ನರಾದರೆ, ನರಸಿಂಹನ ವರ ಎಲ್ಲಿಗೆ ಹಾರಿ. 
ಹೋಯಿತು? (ಪ್ರಹ್ಲಾದನ ಹಿಂದಿನ ಪೀಳಿಗೆಯ ಹಿರಣ್ಯಕಶಿಪು, ಕುಂಭಕರ್ಣ-ದಂತವಕ್ತರಾಗಿ ಹುಟ್ಟಿಬರಬೇಕಾಗಿದ್ದಾಗ “ಸತಿಗೆ ಸಂದ'ನೆಂಬ 
ನರಸಿಂಹನ ವರದಾನಕ್ಕೇನು ಬೆಲೆ?) ಇಂತಹ ಮಾತುಗಳನ್ನು ಪ್ರಮಾದಿಗಳು ಆಡುತ್ತಾರೆ ; ಆಲಿಸುತ್ತಾರೆ ; ಒಪ್ಪತ್ತಾರೆ. ವಿದ್ವಾಂಸರೊಪ್ಪರು. 


ಪೂತನಾ ಮತ್ತು ಅಕ್ರೂರರ ವಿಷಯದಲ್ಲಿ ನೋಡಿರಿ- 
ರಥೇನ ವಾಯುವೇಗೇನ. (ಛಾಗವತ- ೧೦೩೯೩೮) 
ಜಗಾಮ ಗೋಕುಲಂಪುತಿ (ಛಾಗವತ- ೧೦.೩೮.೨೪). 


ಅಕ್ರೂರ ಮಹಾಶಯರು ಕಂಸನು ಕಳುಹಿಸಿದುದರಿಂದ, ವಾಯವೇಗಕ್ಕೆ ಸಮನಾಗಿ ಓಡುವ ಕುದುರೆಗಳ ರಥದಲ್ಲಿ ಕುಳಿತು, 
ಸೂರ್ಯೋದಯ ಕಾಲಕ್ಕೆ ಹೊರಟರು. ಮತ್ತು ನಾಲ್ಕು ಮೈಲಿ ದೂರದ ಗೋಕುಲಕ್ಕೆ ಸೂರ್ಯಾಸ್ತದ ಕಾಲಕ್ಕೆ ಮುಟ್ಟಿದರು. ಒಂದು ವೇಳೆ. 


ಕುದುರೆಗಳು ಭಾಗವತ ಬರೆದವನ ಸುತ್ತ ಪ್ರದಕ್ಷಿಣ ಮಾಡುತ್ತಿದ್ದಿರಬಹುದು. ಅಥವಾ ಮಾರ್ಗವನ್ನು ಮರೆತು, ಕುದುರೆಗಳನ್ನೋಡಿಸುವವರೂ 
ಮತ್ತು ಅಕ್ರೂರ ಮಹಾಶಯರೂ, ಭಾಗವತ ಬರೆದವರ ಮನೆಗೆ ಬಂದು ನಿದ್ರಿಸಿಬಿಟ್ಟಿರಬೇಕೋ, ಏನೋ? 











ಏಕಾದಶ ಸಮುಲ್ಲಾನ 27 
ಪೂತನಾ ಶರೀರ ೧೨ಮೈಲಿ ಅಗಲ ಮತ್ತು ಬಹಳ ಉದ್ದವಿದ್ದಿತೆಂದು ಬರೆದಿದ್ದಾರೆ. ಮಥುರಾ ಹಾಗೂ ಗೋಕುಲದ ನಡುವೆ 

ಶ್ರೀಕೃಷ್ಣದೇವರು ಅವಳನ್ನು ಸಾಯಿಸಿ ಕೆಡಹಿದರು. ಹೀಗೆ ಆಗಿದ್ದಲ್ಲಿ, ಮಥುರೆ ಮತ್ತು ಗೋಕುಲ ಎರಡೂ ನೆಲಸಮವಾಗಿ, ಈ 

ಪೋಪಮಹಾಶಯರ ಮನೆಯೂ ಕೂಡ ಅಪ್ಪಚ್ಚಿಯಾಗಿ ಹೋಗುತ್ತಿತ್ತು. 

ಮತ್ತು ಅಜಾಮಿಳನ ಕಥೆಯನ್ನು ಸಿಕ್ಕಾಪಟ್ಟೆ ಬರೆದಿದ್ದಾರೆ. ಅವನು ನಾರದರು ಹೇಳಿದುದರಿಂದ ತನ್ನ ಮಗನಿಗೆ "ನಾರಾಯಣ'ನೆಂದು 
ಹೆಸರಿಟ್ಟಿದ್ದರು. ಮೃತನಾಗುವ ಸಮಯದಲ್ಲಿ ತನ್ನ ಮಗನನ್ನು ಕರೆದನು. ನಡುವೆ ನಾರಾಯಣದೇವರು ಧುಮುಕಿಬಿಟ್ಟರು! “ಅವನು. 
ನನ್ನನ್ನಲ್ಲ; ತನ್ನ ಮಗನನ್ನು ಕರೆಯುತ್ತಾನೆ”.- ಎಂದು, ಆವನ ಅಂತಃಕರಣದ ಭಾವನೆಯನ್ನು ನಾರಾಯಣದೇವರು ತಿಳಿದಿರಲಿಲ್ಲವೇನು?. 
ನಾಮ-ಮಾಹಾತ್ಮ್ಮ್ಯ ಹೀಗೆಯೇ ಇರುವುದಾದರೆ, ಇಂದೂ ಕೂಡ ನಾರಾಯಣ-ಸ್ಮರಣ ಮಾಡುವವರ ದುಚುಗಳನ್ನು ಪರಿಹರಿಸುವುದಕ್ಕಾಗಿ 
ಅವರು ಏಕೆ ಬರುವುದಿಲ್ಲ? ಈ ಮಾತು ಸತ್ಯವಾಗಿದ್ದರೆ, ಕೈದಿಗಳು “ನಾರಾಯಣ! ನಾರಾಯಣ!-ವನ್ನುತ್ತಾ ಬಿಡುಗಡೆಯನ್ನೇತಕ್ಕೆ 
ಹೊಂದುವುದಿಲ್ಲ? ಇದೇ ರೀತಿ, ಜ್ಯೋತಿಷ ಶಾಸ್ತ್ರಕ್ಕೆ ವಿರುದ್ಧವಾಗಿ ಸುಮೇರು ಪರ್ವತದ ಪರಿಮಾಣವನ್ನು ಬರೆದಿದ್ದಾರೆ. ಮತ್ತು, 
ಪ್ರಿಯವ್ರತರಾಜನ ರಥದ ಚಕ್ರದ ಜಾಡಿನಿಂದ ಸಮುದ್ರಗಳಾದವು ; ಪೃಥಿವೀ ನಾಲ್ವತ್ತೊಂಬತ್ತು ಕೋಟಿ ಯೋಜನೆಯಿದೆ-ಈ ಮೊದಲಾದ. 
ಸುಳ್ಳು ಮಾತುಗಳ ಬುರುಡೆಯನ್ನು ಭಾಗವತದಲ್ಲಿ ಬರೆದಿದ್ದಾರೆ; ಅದಕ್ಕೆ ಏನೂ ತುದಿಮೊದಲಿಲ್ಲ. 

“ಗೀತಗೋವಿಂದ'ವನ್ನು ಬರೆದಿರುವ ಜಯದೇವನ ಸೋದರನಾದ ಬೋಪದೇವನು ಈ ಭಾಗವತವನ್ನು ಬರೆದಿದ್ದಾನೆ. 
ಶ್ರೀಮದ್ಭಾಗವತವನ್ನು ನಾನು ರಚಿಸಿದ್ದೇನೆ?.-ಎಂದು ಅವನು ತನ್ನಿಂದ ರಚಿತವಾದ 'ಹಿಮಾದ್ರಿ' ಎಂಬ ಗ್ರಂಥದಲ್ಲಿ ಈ ಶ್ಲೋಕಗಳನ್ನು 
ಬರೆದಿದ್ದಾನೆ. ಆ ಲೇಖನದ ಮೂರು ಪತ್ರಗಳು ನಮ್ಮ ಹತ್ತಿರವಿದ್ದವು. ಅವುಗಳಲ್ಲಿ ಒಂದು ಪತ್ರ ಕಳೆದು ಹೋಗಿದೆ. ಆ ಪತ್ರದಲ್ಲಿನ. 
ಶ್ಲೋಕಗಳ ಆಶಯವೇನಿದ್ದಿತೋ, ಆ ಆಶಯದ ಎರಡು ಶ್ಲೋಕಗಳನ್ನು ನಾವು ರಚಿಸಿ, ಕೆಳಗೆ ಬರೆದಿದ್ದೇವೆ. ನೋಡಬೇಕೆಂದು 
ಯಾವನಿಗೆ ಬಯಕೆಯುಂಟೋ ಅವನು ಹಿಮಾದ್ರಿ ಗ್ರಂಥದಲ್ಲಿ ನೋಡಿಕೊಳ್ಳಲಿ: 

ಹಿಮಾದ್ರೇಃ ಸಚಿವಸ್ಯಾರ್ಥೇ ಸೂಚನಾಕ್ರಿಯತೇಂಧುನಾ | 
ಸಂಧಾಧ್ಯಾಯಕಥಾನಾಂಚೆ ಯತ್ಚ್ಫ ಮಾಣಂ ಸಮಾಸತಃ 11 ೧॥ 
ಶ್ರೀ ಮದ್ಯಾಗವತಂ , ನಾಮ ಪುರಾಣಂ ಚೆ. ಮಯೇರಿತಮ್‌ | 
ವಿದುಷಾ ಬೋಪದೇವೇನ ಶ್ರೀಕೃಷ್ಣಸ್ಥ ಯಶೋಕನ್ಠಿತಮ್‌ 11೨ 

ಕಳೆದು ಹೋದ ಪತ್ರದಲ್ಲಿ ಇದೇ ಪ್ರಕಾರದ ಶ್ಲೋಕಗಳಿದ್ದವು. ಅಂದರೆ, ರಾಜನ ಸಚಿವನಾದ ಹಿಮಾದ್ರಿಯು ಬೋಪದೇವ 
ಪಂಡಿತನಿಗೆ-“ನನಗೆ ನೀನು ರಚಿಸಿದ ಶ್ರೀಮದ್ಭಾಗವತವನ್ನು ಸಂಪೂರ್ಣವಾಗಿ ಕೇಳಲು ಅವಕಾಶವಿಲ್ಲ. ಆದುದರಿಂದ ಯಾವುದನ್ನು 
ನೋಡಿ ಶ್ರೀಮದ್ಭಾಗವತದ ಕಥೆಯನ್ನು ಸಂಕ್ಷೇಪವಾಗಿ ತಿಳಿಯಲಾಗುವುದೋ, ಅಂತಹ ಸಂಕ್ಷಿಪ್ತವಾದ ಶ್ಲೋಕಬದ್ಧ ಸೂಚೀಪತ್ರವನ್ನು 
ನೀನು ರಚಿಸು''. ಎಂದು ಹೇಳಿದನು. ಹೀಗಾಗಿ ಕೆಳಗೆ ಬರೆದಿರುವ ಸೂಚೀಪತ್ರವನ್ನು ಈ ಬೋಪದೇವನು ರಚಿಸಿದನು. ಅದರಲ್ಲಿ, 


ಆ ಕಳೆದುಹೋದ ಪತ್ತದಲ್ಲಿದ್ದ ಹತ್ತು ಶ್ಲೋಕಗಳು ಕಳೆದು ಹೋಗಿವೆ. ಹನ್ನೊಂದನೆಯ ಶ್ಲೋಕದಿಂದ ಬರೆಯುತ್ತೇವೆ. ಈ ಕೆಳಗೆ ಬರೆದ. 
ಶ್ಲೋಕಗಳೆಲ್ಲವನ್ನೂ ಬೋಪದೇವನೇ ಬರೆದಿದ್ದಾನೆ. ಅವು- 


ಬೋಧಯೆಂತೀತಿ ಹಿ ಪ್ರಾಹುಃ ಶ್ರೀಮದ್ಭಾಗವತಂ ಪುನಃ 1 
ಪಂಚೆಪ್ರಶ್ನಾಃ ಶೌನಕಸ್ಕೆ ಸೂತಸ್ಯಾತ್ರೋತ್ತರಂ ತ್ರಿಷು 11೧೧1 
ಪ್ರಶ್ನಾನತಾರಯೋಕ್ಕೈನ ವ್ಯಾಸಸ್ಕ ನಿರ್ವತಿಃ ಕೃತಾತ್‌ | 
ನಾರದಸ್ಯಾತ್ರ್ರ ಹೇತೋಕ್ತಿ: ಪ್ರತೀತ್ಯರ್ಥಂ ಸ್ವಜನ್ಮ ಚೆ 11೧೨! 
ಸುಪ್ತಪ್ಸಂ ದ್ರೌಣ್ಯಭಭವಸ್ತದ್ರ್ರಾ ತ್ವಾಂಡವಾವನಮ್‌ ॥ 

ಭೀಷ್ಮಸ್ಥ ಸ್ವಹದಪಾಾಸ್ತಿ: ಕೃಷ್ಣಸ್ಥ ದ್ವಾರಿಕಾಗಮಃ 11 ೧೩ 11 
ಶ್ರೋತುಃ ಪರೀಕ್ಷಿತೋಜನ್ಮ ಧೃತರಾಷ್ಟ್ರತ್ಯರ್ಗಮಃ 1 
ಕೃಷ್ಣಮರ್ತ್ಯತ್ಕಾಗಸೂಚಾ ತತಃ ಪಾರ್ಥಮಹಾಪಥಃ 11೧೪ ॥| 


28 ಸತ್ಯಾರ್ಥಪ್ರಕಾಶ 
ಇತ್ಮಪ್ವಾದಶಭಿಃ ಪಾದೈರಧ್ಯಾಯಾರ್ಥಃ ಕ್ರಮಾತ್‌ ಸ್ಮೃತಃ ! 
ಸ್ನಪರಪ್ರತಿಬಂಧೋನಂ ಸ್ಫೀತಂ ರಾಜ್ಯಂ ಜಹೌ ನೃಷಃ 1೧೫ ॥ 
ಇತಿ. ವೈರಾಜ್ಞೋ ದಾರ್ಥೆಕ್ಷೌ ಪ್ರೋಕ್ತಾ ದ್ರೌಜಿ ಜಯಾದಯಃ ॥1೧೬॥! 

ಇತಿ ಪ್ರಥಮಃ ಸ್ಕಂದಃ 


ನೋಡಿರಿ. ಶ್ರೀಕೃಷ್ಣನ ಇತಿಹಾಸ ಮಹಾಭಾರತದಲ್ಲಿ ಅತ್ಯುತ್ತಮವಾಗಿದೆ. ಅವನ ಗುಣ-ಕರ್ಮ-ಸ್ವಭಾವಗಳು ಮತ್ತು ಚಾರಿತ್ರ ಅಪ್ತ 
ಪುರುಷರದರ ಹಾಗೆ ಇವೆ. ಶ್ರೀಕೃಷ್ಣನು ಜನ್ಮದಿಂದ ಹಿಡಿದು ಮರಣ ಪರ್ಯಂತ ಅಧರ್ಮದ ಆಚರಣವನ್ನು ದುಷ್ಕರ್ಮವನ್ನು ಸ್ವಲ್ಪವೂ. 
ಕೂಡ ಮಾಡಿದನು-ಎಂದು ಬರೆದಿಲ್ಲ. ಮತ್ತು ಈ ಭಾಗವತದವನು ಅನುಚಿತವಾದ, ಮಸ್ಸಿಗೆ ಬಂದಂತಹ ದೋಷಗಳನ್ನು 
ಹಾಲು, ಮೊಸರು, ಬೆಣ್ಣೆ -ಮೊದಲಾದುವುಗಳ ಕಳವು ಮತ್ತು ಕುಬ್ಬೆಯೆಂಬ ದಾಸಿಯೊಂದಿಗೆ ಸಮಾಗಮ, ಪರನಾರಿಯರೊಂದಿಗೆ 
ರಾಸ-ಮಂಡಲ, ಕ್ರೀಡೆ-ಮೊದಲಾದ ಮಿಥ್ಯಾ ದೋಷಗಳನ್ನು ಶ್ರೀಕೃಷ್ಣನ ಮೇಲೆ ಆರೋಪಿಸಿದ್ದಾನೆ. ಇದನ್ನು ಓದಿ-ಓದಿಸಿ ಕೇಳಿ 
ಕೇಳಿಸಿ, ಅನ್ಯಮತೀಯರು ಶ್ರೀಕೃಷ್ಣನ ನಿಂದೆಯನ್ನು ಬಹಳವಾಗಿ ಮಾಡುತ್ತಾರೆ. ಈ ಭಾಗವತವಿಲ್ಲದದ್ದರೆ, ಶ್ರೀಕೃಷ್ಣನಂತಹ 
ಮಹಾತ್ಮರುಗಳ ಸುಳ್ಳ ನಿಂದೆ ಆಗತಿದ್ದಿತಾದರೂ ಹೇಗೆ? ಶಿವಪುರಾಣದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ವರ್ಣಿಸಿದ್ದಾರೆ. ಅದರ 
ಕಥೆಯು ಸರ್ವಥಾ ಅಸಂಭವವಾಗಿದೆ. ಹೆಸರೇನೋ ಇಟ್ಟಿದ್ದಾರೆ "ಜ್ಯೋತಿರ್ಲಿಂಗ'ವೆಂದು. ಮತ್ತು ಅವುಗಳಲ್ಲಿ ಪ್ರಕಾಶದ ಲೇಶವೂ 
ಇಲ್ಲ. ರಾತ್ರಿಯಲ್ಲಿ ದೀಪ ಹೊತ್ತಿಸದೆ, ಲಿಂಗಗಳೂ ಕೂಡ ಕತ್ತಲಲ್ಲಿ ಕಾಣಿಸುವುದಿಲ್ಲ. ಈ ಎಲ್ಲ ಲೀಲೆಗಳೂ ಪೋಪಮಹಾಶಯರದು. 


ಪಶ್ನೆ :- ಯಾವಾಗ ವೇದಗಳನ್ನೋದುವ ಸಾಮರ್ಥ್ಯವಿರದಾಯಿತೋ ಆಗ ಸ್ವೃತಿಗಳನ್ನೂ ಯಾವಾಗ ಸ್ಮೃತಿಯನ್ನೋದುವ 
ಆಗ ಶಾಸ್ತ್ರಗಳನ್ನೂ, ಯಾವಾಗ ಶಾಸ್ತ್ರವನ್ನೋದುವ ಸಾಮರ್ಥವಿಲ್ಲದೆ ಹೋಯಿತೋ, ಆಗ ಪುರಾಣಗಳನ್ನೂ 
ರಚಿಸಿದರು. ಕೇವಲ ಸ್ವ್ರೀಯರ ಮತ್ತು ಶೂದ್ರರ ಸಲುವಾಗಿ; ಏಕೆಂದರೆ, ಇವರಿಗೆ ವೇದಗಳನ್ನೋದುವ-ಕೇಳುವ ಅಧಿಕಾರವಿಲ್ಲ. 
ಉತ್ತರಣ- ಇದು ಸುಳ್ಳುಮಾತು. ಏಕೆಂದರೆ, ಅಧಿಕಾರ ಓದುವುದರಿಂದ-ಓದಿಸುವುದರಿಂದಲೇ ಉಂಟಾಗುತ್ತದೆ. ಮತ್ತು ವೇದಗಳನ್ನು 
ಓದುವ-ಕೇಳುವ ಅಧಿಕಾರ ಎಲ್ಲರಿಗೂ ಇದೆ. ನೋಡಿರಿ, ಗಾರ್ಗೀ ಮೊದಲಾದ ಸ್ವೀಯರು ಮತ್ತು ಛಾಂದೋಗ್ಯದಲ್ಲಿ ಹೇಳಿರುವಂತೆ. 
ಜಾನಕ್ರುತಿಯೆಂಬ ಶೂದ್ರನೂ ಕೂಡ ವೇದವನ್ನು ರೈಕ್ಷಮುನಿಯ ಬಳಿ ಓದಿದ್ದರು. ಮತ್ತು ಯಜುರ್ವೇದದ ೨೬ನೆಯ ಅಧ್ಯಾಯದ. 
ಎರಡನೆಯ ಮಂತ್ರದಲ್ಲಿ ಸ್ಪಷ್ಟವಾಗಿ ವೇದಗಳನ್ನು ಓದುವ ಮತ್ತು ಕೇಳುವ ಅಧಿಕಾರ ಮಾನವಮಾತ್ರರಿಗಿದೆ-ಎಂದು ಬರೆದಿದೆ... ಎಂದ 
ಮೇಲೆ ಯಾರು ಈ ಬಗೆಯ ಮಿಥ್ಯಾ ಗ್ರಂಥಗಳನ್ನು ರಚಿಸಿ, ಜನರನ್ನು ಸತ್ಯಗ್ರಂಥಗಳಿಂದ ವಿಮುಖರನ್ನಾಗಿ, ಮಾಡಿ, ಬಲೆಯಲ್ಲಿ 
ಸಿಕಕೊಂಡು, ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳುತ್ತಾರೋ, ಅವರು ಮಹಾ ಪಾಷಿಗಳೇತಕ್ಕಲ್ಲ? 


ನೋಡಿರಿ! ಗ್ರಹಗಳ ಚಕ್ತವನ್ನು, ವಿದ್ಯಾಹೀನ ಮಾನವರನ್ನು ಕಚ್ಚಿ ಹಿಡಿಯುವಂತೆ ಹೇಗೆ ಪ್ರಚಲಿತವಾಗಿ ಮಾಡಿದ್ದಾರೆ! 


ಆ ಕೃಷ್ಣೇನ: ರಹಿಸಾ | (ಯಜು:- ೩೩.೪೨) ಸೂರ್ಯಮಂತ್ರ. 
ಇಮಂ ಶೀರಾ ಅಸಪತ್ತಂ ಸುವದ್ದಮ್‌ ॥1 ಕ (ಯಜ್ಜು-೯.೪0) ಚಂದ್ರಮಂತ್ರ. 
ಅಗ್ನಿರ್ಮೂರ್ಧಾದಿಮಃ ಕರತ ॥ (ಯಜು--೧೫.೨೦) ಮಂಗಳಮಂತ್ರ. 
ಉದುಪ್ನೇ | (ಯಜು--೧೫.೨೪) ಬುಧಮಂತ್ರ. 
ಬೃಹಸ್ಥತೇ 'ಅತಿಯರರ್ಯ। ॥| (ಯಜು--೨೬.೩) ಬೃಹಸ್ವತಿಮಂತ್ರ. 
ಶುಕ್ರಮಂಥಿಸ. 1 (ಯಜು--೧೯.೭೫) ಶುಕ್ರಮಂತ್ರ. 


ಶಕ್ತೋ ದೇವೀರಭಿಷ್ಟಯೇ ॥! (ಯಜು--೩೬.೧೨) ಶನಿಮುತ್ರ 


ಏಕಾದಶ ಸಮುಲ್ಲಾಸ. 29 
ಕಯಾ ನಶ್ಚಿತ್ರ ಆ ಧುವತ್‌ | (ಯಜು-- ೨೭.೩೯) ರಾಹುಮಂತ್ರ 
ಮತ್ತು, ಕೇಡುಂ ಕೃಣ್ಣನೈಕೇತವೇ ॥॥ (ಯಜು-- ೨೯.೩ಬ) 
ಇದನ್ನು ಕೇತುವಿನ ಕಂಿಕೆಯೆನ್ನುತ್ತಾರೆ. 

ಒಂದನೆಯದು. ಸೂರ್ಯ ಮತ್ತು ಭೂಮಿಯ ಆಕರ್ಷಣದ ವಿಷಯಬೋಧಕ. (೧. 
ವಿರಡನೆಯದು ರಾಜಗುಣ ವಿಧಾಯಕವಾದುದು. () 

ಮೂರನೆಯದು ಅಗ್ನಿಯ ವರ್ಣನೆ. ಮಾಡುವಂತಹುದು. (ಬ. 

ನಾಲ್ಕನೆಯದು ಯಜಮಾನ ಸೂಚಕವಾದುದು. (೪) 

ಐದನೆಯದು ವಿದ್ಧಾಂಸ ವಿಷಯವಾದುದು. (೪) 

ಆರನೆಯದು ವೀರ್ಯ, ಅನ್ನ ಸಂಬಂಧವಾದುದು. (ಟಿ) 

ವಿಳನೆಯದು ಜಲ ಪ್ರಾಣ ಮತ್ತು ಪರಮೇಶ್ವರ ವಿಷಯವಾದುದು. (ಬ 
ವಂಟನೆಯದು ಮಿತ್ರ ಸೂಚಕ. (೮) 

ಒಂಬತ್ತನೆಯದು ಜ್ಞಾನ ಸಂಪಾದನದ ವಿಧಾಯಕ ಮಂತ್ರ. (೧ 

ಇವು ಗ್ರಹಗಳ ವಾಚಕವಲ್ಲ. ಅರ್ಥವನ್ನು ತಿಳಿಯದಿರುವುದರಿಂದ. ಭ್ರಮಜಾಲದಲ್ಲಿ ಬಿದ್ದಿದ್ದಾರೆ. 
ಪ್ರಶ್ನೆ- ಗ್ರಹಗಳ ಫಲ ಸಿಕ್ಕುತ್ತದೋ, ಅಥವಾ ಇಲ್ಲವೋ? 


ಉತ್ತರ - ಪೋಷಲೀಲೆಯಲ್ಲಿ ಹೇಳಿರುವಂತಹ ಫಲವೇನೂ ಇಲ್ಲ. ಆದರೆ, ಸೂರ್ಯ ಚಂದ್ರರ ಕಿರಣಗಳ ಮೂಲಕ ಉಷ್ಣತ್ವ, 
ಶೀತತ್ವ ಅಥವಾ ಖುತುವಿಗೆ ಅನುಗುಣವಾದ ಕಾಲ ಚಕ್ರದ ಸಂಬಂಧಮಾತ್ರವಿಂದ ತನ್ನ ಪ್ರಕ್ಕತಿಗೆ ಅನುಕೂಲವಾಗಿ, ಪ್ರತಿಕೂಲವಾಗಿ 
ಸುಖಿ-ದುಃಖಳಿಗೆ ನಿಮಿತ್ತವಾಗುವ ಫಲ ಮಾತ್ರ ಸತ್ಯ. ಆದರೆ ಪೋಸಲೀಲೆಯವರು, “ಕೇಳಿರಿ ಸ್ವಾಮಿಯವರೇ! ಸೇಕರೇ! ಯಜಮಾನರೇ! 
ಇಂದು ನಿಮಗೆ ಚಂದ್ರ, ಸೂರ್ಯ ಮೊದಲಾದವರು ಎಂಟನೆಯವರಿದ್ದು ಕ್ರೂರವಾದ ಮನೆಗೆ ಬಂದಿದ್ದಾರೆ. ಎರಡೂವರೆ ವರ್ಷಗಳ 
ಕಾಲ ಶನಿ ಪಾದಸ್ಥಾನಕ್ಕೆ ಬಂದಿದ್ದಾನೆ. ನಿಮಗೆ ಭಾರೀ ವಿಫ್ನಬಿದೆ. ಮನೆ-ಬಾಗಿಲು ಬಿಡಿಸಿ, ಪರದೇಶದಲ್ಲಿ ಅಲೆದಾಡಿಸುವುದು. ಆದರೆ, 
ನೀವು ಗ್ರಹಗಳ (ಹಾಂತಿಗಾಗಿ) ದಾನವನ್ನೂ, ಜಪವನ್ನೂ, ಪಾಠವನ್ನೂ, ಪೂಜೆಯನ್ನೂ ಮಾಡಿಸುವಿರಾದರೆ, ದುಃಖದಿಂದ ಪಾರಾಗುವಿರ'- 
ಎಂದು ಹೇಳುತ್ತಾರೆ. ಇವರಿಗೆ -“ಪೋಪ ಮಹೋದಯರೇ! ನಿಮಗೆ ಮತ್ತು ಗ್ರಹಗಳಿಗೆ ಸಂಬಂಧವೇನಿದೆ? ಗ್ರಹ ಎಂತಹ 
ಪದಾರ್ಥ” ಎಂದು ಪ್ರಶ್ನೆ ಹಾಕಬೇಕು. 


ಪೋಪರು:- ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಾಶ್ಚದೇವತಾಃ | 
ತೇ. ಮಂತ್ರಾ ಬ್ರಾಹಣ್ಣಾಧೀನಾಸ್ತಸ್ಯದ್ಧಾ ಹಣದೈವತಮ್‌ ॥॥ 
ನೋಡಿರಿ, ಎಂತಹ ಪ್ರಮಾಣವಿದೆ. ಎಲ್ಲಾ ಜಗತ್ತೂ ದೇವತೆಗಳಿಗೆ ಅಧೀನವಾಗಿದೆ. ಸರ್ವದೇವತೆಗಳೂ ಮಂತ್ರಗಳಿಗೆ 
ಅಧೀನರಾಗಿುತ್ತಾರೆ. ಮತ್ತು ಆ ಮಂತ್ರಗಳು ಬ್ರಾಹ್ಮಣರಿಗೆ ಅಧೀನವಾಗಿರುತ್ತವೆ. ಆದುದರಿಂದ ಬ್ರಾಹ್ಮಣರು ದೇವತೆಗಳೆನಿಸುತ್ತಾರೆ. 
ಏಕೆಂದರೆ, ಯಾವ ದೇವತೆಯನ್ನು ಬೇಕಾದರೂ ಮಂತ್ರದ ಬಲದಿಂದ ಬರಮಾಡಿಕೊಂಡು, ಪ್ರಸನ್ನರಾಗಿ ಮಾಡಿ, ಕಾರ್ಯವನ್ನು 
ಸಾಧಿಸಿಕೊಡುವ ಅಧಿಕಾರ ನಮ್ಮದೇ ಆಗಿು್ತದೆ. ನಮ್ಮಲ್ಲಿ ಮಂತ್ರಶಕ್ತಿಯ ಇಲ್ಲವಾಗಿದ್ದರೆ, ನಿಮ್ಮಂತಹ ನಾಸ್ತಿಕರು ನಮ್ಮನ್ನು ಜಗತ್ತಿನಲ್ಲಿ 
ಇರುವುದಕ್ಕೇ ಬಿಡುತ್ತಿರಲಿಲ್ಲ. 
ತ್ತವಾದೀ :- ಯಾರು ಕಳ್ಳರೂ, ಡಕಾಯಿತರೂ, ದುಷ್ಕರ್ಮಿಗಳೂ ಆದ ಜನರಾಗಿರುತ್ತಾರೋ, ಅವರೂ ಕೊಡ ನಿಮ್ಮ 
ದೇವತೆಗಳಿಗೆ ಅಧೀನರಾಗಿರುತ್ತಾರೇನು? ದೇವತೆಗಳೇ ಅವರಿಂದ ದುಷ್ಕಾರ್ಯ ಮಾಡಿಸುತ್ತಾ ಇರಬಹುದು! ಹಾಗಿದ್ದಲ್ಲಿ ನಿಮ್ಮ 


20 ಸತ್ಯಾರ್ಥಪ್ರಕಾಶ 
ಜೀವತೆಗಳಿಗೂ ಮತ್ತು ರಾಕ್ಷಸರಿಗೂ ಸ್ವಲ್ಪವಾದರೂ ವ್ಯತ್ಯಾಸವಿರುವುದಿಲ್ಲ. ಮಂತ್ರಗಳು ನಿಮ್ಮ ಅಧೀನದಲ್ಲಿರುವುದಾದರೆ, ಅವುಗಳಿಂದ. 
ನೀವು ಬೇಕಾದುದನ್ನು ಮಾಡಿಸಬಲ್ಲಿರಾದರೆ, ಆ ಮಂತ್ರಗಳಿಂದ ದೇವತೆಗಳನ್ನು ವಶಪಡಿಸಿಕೊಂಡು, ರಾಜರುಗಳ ಕೋಶವನ್ನತ್ತಿ, ನಿಮ್ಮ 
ಮನೆಯಲ್ಲಿ ತುಂಬಿಸಿಕೊಂಡು, ಕುಳಿತು ಆನಂದವನ್ನೇತಕ್ಕೆ ಅನುಭವಿಸುವುದಿಲ್ಲ? ಶನಿ ಮೊದಲಾದವರ ಹೆಸರಿನಲ್ಲಿ ಎಣ್ಣೆ ಮೊದಲಾದುದರ. 
ಛಾಯಾದಾನವನ್ನು (ಗ್ರಹಕೋಪ ನಿವಾರಕ ದಾನ) ತೆಗೆದುಕೊಳ್ಳುವುದಕ್ಕಾಗಿ, ಮನೆಮನೆಗೆ ಅಲೆದಾಡುವಿರೇಕೆ? ಮತ್ತು ಯಾವನನ್ನು 
ನೀವು ಕುಬೇರನೆಂದು ತಿಳಿದಿದ್ದೀರೋ, ಅವನನ್ನು ವಶೀಕರಿಸಿಕೊಂಡು, ಬೇಕಾದಷ್ಟು ಧನವನ್ನು ತೆಗೆದುಕೊಳ್ಳುತ್ತಾ ಹೋಗಿರಿ. ಬಡಪಾಯಿಗಳಾದ. 
ಬಡವರನ್ನೇಕೆ ಕೊಳ್ಳಿ ಹೊಡೆಯುತ್ತೀರಿ? ನಿಮಗೆ ದಾನ ಕೊಡುವುದರಿಂದ ಗ್ರಹಗಳು ಪ್ರಸನ್ನವೂ, ಮತ್ತು ಕೊಡದಿರುವುದರಿಂದ 
ಅಪ್ಪಸನ್ನವೂ ಆಗುವವಾದರೆ, ನಮಗೆ ಸೂರ್ಯ ಮೊದಲಾದ ಗ್ರಹಗಳ ಪ್ರಸ್ಪತ್ವ-ಅಪ್ರಸನ್ನತ್ವಗಳನ್ನೂ ಪ್ರತ್ಯಕ್ಷವಾಗಿ ತೋರಿಸಿರಿ. ಯಾವನ 
ಕುಂಡಲಿಯಲ್ಲಿ ಸೂರ್ಯ-ಚಂದ್ರರು ಎಂಟನೆಯ ಮನೆಯಲ್ಲಿರುತ್ತಾರೋ, ಮತ್ತು ಯಾವನ ಕುಂಡಲಿಯಲ್ಲಿ ಮೂರನೆಯದರಲ್ಲಿರುತ್ತಾರೋ, 
ಅವರಿಬ್ಬರನ್ನೂ ಜ್ಯೇಷ್ಠಮಾಸದಲ್ಲಿ ಪಾದರಕ್ಷಿಗಳಿಲ್ಲದೆ ಕಾದಿರುವ ಭೂಮಿಯ ಮೇಲೆ ನಡೆಯಿಸಿರಿ. ಯಾವನ ಮೇಲೆ (ಸೂರ್ಯ-ಚಂದ್ರರು) 
ಪ್ರಸನ್ನರಾಗಿದ್ದಾರೋ ಅವನ ಪಾದಗಳೂ, ಶರೀರವೂ ಸುಟ್ಟು ಹೋಗಬಾರದು ಮತ್ತು ಯಾವನ ಮೇಲೆ ಕ್ರುದ್ಧವಾಗಿವೆಯೋ ಅವನ 
ಪಾದ ಶರೀರಗಳು ಸುಟ್ಟು ಹೋಗಬೇಕು. ಮತ್ತು ಪುಷ್ಕಮಾಸದಲ್ಲಿ ಇಬ್ಬರನ್ನೂ ಬೆತ್ತಲೆಮಾಡಿ, ಪೂರ್ಣಿಮಾ ರಾತ್ರಿಯ ಪೂರ್ತ 
ಬಯಲಿನಲ್ಲಿ ಇಡಬೇಕು. ಒಬ್ಬನಿಗೆ ಶೀತವಾಗಿ, ಇನ್ನೊಬ್ಬನಿಗೆ ಆಗದಿದ್ದರೆ, ಗ್ರಹಗಳು ಕ್ರೂರದೃಷ್ಟಿ ಮತ್ತು ಸೌಮೃದ್ಧಷ್ಟಿಯವಾಗಿವೆ-ಎಂದು 
ತಿಳಿಯರಿ. ಗ್ರಹಗಳು ನಿಮ್ಮ ಸಂಬಂಧಿಕರೇನು? ಮತ್ತು ನಿಮ್ಮ ಅಂಚಿ ಅಥವಾ ತಂತಿ ಅವುಗಳ ಬಳಿ ಹೋಗುತ್ತವೇನು? ಅಥವಾ ನೀವು 
ಅವುಗಳ ಹತ್ತಿರ ಅಥವಾ ಅವು ನಿಮ್ಮ ಹತ್ತಿರ ಬಂದು-ಹೋಗಿ ಮಾಡುವುದುಂಟೊ? ನಿಮ್ಮಲ್ಲಿ ಮಂತ್ರ ಶಕ್ತಿಯಿ್ದರೆ, ನೀವು ಸ್ವತಃ 
ರಾಜರು ಅಥವಾ ಧನಾಢ್ಯರು ಆಗಲೊಲ್ಲರೇಕೆ? ಅಥವಾ ಶತ್ರುಗಳನ್ನು ನಿಮ್ಮ ವಶೀಭೂತರನ್ನಾಗಿ ಮಾಡಿಕೊಳ್ಳುವುದಿಲ್ಲವೇಕೆ? ಯಾವನು. 
ಈಶ್ವರನ ಆಜ್ಞೆಗೆ, ವೇದಗಳಿಗೆ ವಿರುದ್ಧವಾಗಿ ಪೋಪಲೀಲೆಯನ್ನು ನಡೆಯಿಸುತ್ತಾನೋ, ಅವನು ನಾಸ್ತಿಕನಾಗಿರುತ್ತಾನೆ. ನಿಮಗೆ ಗ್ರಹದಾನವನ್ನು 
ಕೊಡದೆ, ಯಾವನ ಮೇಲೆ ಗ್ರಹ ಏರಿದೆಯೋ, ಅವನೇ ಗ್ರಹದಾನವನ್ನು ಅನುಭವಿಸಿದರೆ, ಚಿಂತೆ ಏನು? ನೀವು “ಹಾಗಲ್ಲ, ಕೇವಲ. 
ನಮಗೆ ಕೊಡುವುದರಿಂದ ಮಾತ್ರ ಪ್ರಸನ್ನವಾಗುತ್ತವೆ, ಬೇರೆಯವರಿಗೆ ಕೊಡುವುದರಿಂದ ಅಲ್ಲ'-ಎನ್ನವಿರಾದರೆ, ನೀವು ಗ್ರಹಗಳ 
ಗತ್ತಗೆಯನ್ನು ತೆಗೆದುಕೊಂಡಿದ್ದಿರೇನು? ಗುತ್ತಿಗೆ ತೆಗೆದುಕೊಂಡಿರುವಿರಾದರೆ, ಸೂರ್ಯ ಮೊದಲಾದವರನ್ನು ನಿಮ್ಮ ನೆಗೆ ಕರೆಯಿಸಿಕೊಂಡು, 
ಅದರ ಪರಿಣಾಮವನ್ನಾದರೂ ಪರೀಕ್ಷಿಸಿ ನೋಡಿರಿ. 

ಸೂರ್ಯನೇ ಮೊದಲಾದ ಲೋಕಗಳು ಜಡವಾಗಿವೆ. ಅವು ಯಾವನಿಗೂ ದುಃಖವನ್ನು ಕೊಡುವ ಕ್ರಿಯೆಯನ್ನೂ ಮಾಡಲಾರವು; 
ಸುಖವನ್ನೂ ಕೊಡುವ ಕ್ರಿಯೆಯನ್ನೂ ಮಾಡಲಾರವು; ಸುಖವನ್ನೂ ಕೊಡುವ ಕ್ರಿಯೆಯನ್ನೂ ಮಾಡಲಾರವು-ವಎನ್ನುವುದೇ ಸತ್ಯವಾಗಿದೆ. 
ಆದರೆ, ಗ್ರಹದಾನದಿಂದ ಜೀವನ ನಿರ್ವಾಹಮಾಡುವ ನೀವು ಎಷ್ಟು ಜನರಿದ್ದೀರೋ, ಆ ನೀವೆಲ್ಲರೂ ಗ್ರಹಗಳ ಮಾರ್ತಿಗಳಾಗಿದ್ದೀರಿ. 
ಏಕೆಂದರೆ, ಗ್ರಹ-ಎಂಬ ಶಬ್ದದ ಅರ್ಥವೂ ಕೂಡ ನಿಮಗೇ ಅನ್ವಯಿಸುತ್ತದೆ. “ಯೇ ಗೃಹ್ಗಂತಿ ತೇ ಗ್ರಹಾಃ'- ಯಾರು 
್ರಹಿಸುತ್ತಾರೋ ಅವರ ಹೆಸರೇ 'ಗ್ರಹ' ಎಂದಾಗಿರುತ್ತದೆ. ಯಾವ ಕಾಲದವರೆಗೆ ನಿಮ್ಮ ಚರಣಗಳು ರಾಜರು, ಜಮೀನುದಾರರು, 
ಸೇಠರು, ಸಾಹುಕಾರರು ಮತ್ತು ಬಡವರ ಬಳಿಗೆ ಮುಟ್ಟುವುದಿಲ್ಲವೋ, ಆವರೆಗೆ ಯಾವನಿಗೂ ನವಗ್ರಹಗಳ ಸ್ಮರಣವೂ ಕೂಡ 
ಆಗುವುದಿಲ್ಲ, ಯಾವಾಗ ನೀವು ಸಾಕ್ಷಾತ್‌ ಸೂರ್ಯ, ಶನೈಶ್ವರ ಮೊದಲಾದ ಮೂರ್ತಿಮಂತ ಕ್ರೂರರೂಪ ಧರಿಸಿ, ಅವರ ಮೇಲೆ. 
ಹೋಗಿ ಏರುತ್ತೀರೋ, ಆಗ, ಗ್ರಹಣಮಾಡದೆ ಅವರನ್ನು ಎಂದಿಗೂ ಬಿಡುವುದಿಲ್ಲ. ಮತ್ತು ಯಾವನಾದರೂ ನಿಮ್ಮ ತುತ್ತಿಗೆ ಸಿಕ್ಕದೆ. 
ಇದ್ದರೆ, ನಾಸ್ತಿಕ ಮೊದಲಾದ ಶಬ್ದಗಳಿಂದ, ಅವನ ನಿಂದೆಯನ್ನು ಮಾಡುತ್ತಾ ತಿರುಗುತ್ತೀರಿ. 
ಸಂಯೋಗ ರೂಪವಾದ ಗ್ರಹಣವನ್ನು ನಾವು ಮೊದಲೇ ಹೇಳಿಬಿಡುತ್ತೇವೆ. ಹೇಗೆ ಇದು ಪ್ರತ್ಯಕ್ಷವಾಗುತ್ತದೋ, ಹಾಗೆ ಗ್ರಹಗಳ ಫಲವೂ. 
ಕೂಡ ಪ್ರತ್ಯಕ್ಷವಾಗಿ ಹೋಗುತ್ತದೆ. ನೋಡರಿ, ಧನಾಡ್ಯರು, ದರಿದ್ರರು, ರಾಜರು, ನಿರ್ಗತಿಕರು, ಸುಖಿಗಳು, ದುಃಖಗಳು-ಎಲ್ಲರೂ 
ಗ್ರಹಗಳ ಕಾರಣದಿಂದಲೇ ಆಗುತ್ತಾರೆ. 


ಸತ್ಯವಾದೀ- ಗ್ರಹಣ-ಎಂಬ ಯಾವ ಈ ಪ್ರತ್ಯಕ್ಷ ಫಲಿವಿದೆಯೋ, ಅದು ಫಲತದ್ದಲ್ಲ; ಗಣಿತವಿದ್ಯೆಯದು. ಗಣಿತವಿದೈೆ ಸತ್ಯ 

ಮತ್ತು ಫಲಿತವಿದೈೆ ಸ್ವಾಭಾವಿಕ ಸಂಬಂಧಜನ್ಯವಾದುದರಿಂದ ದೂರವಾದ ಕಾರಣ ಅಸತ್ಯವಾಗಿದೆ. ಅನುಲೋಮ-ಪ್ರತಿಲೋಮ ಕ್ರಮದಲ್ಲಿ 

ತಿರುಗುವ ಪೃಥಿವೀ ಮತ್ತು ಚಂದ್ರನ ಗಣಿತದಿಂದ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಯಾವ ಅವಯವದಲ್ಲಿ ಸೂರ್ಯನ ಅಥವಾ 
ಚಂದ್ರನ ಗ್ರಹಣವಾಗುವುದೆಂದು ಸ್ಪಷ್ಟವಾಗಿ ವಿದಿತವಾಗುತ್ತದೆ. ಉದಾಹರಣೆಗೆ- 

ಛಾದಯತ್ಯರ್ಕಮಿಂದುರ್ವಿಧುಂ ಭೂಮಿಭಾಃ ಗ್ರಹರಾಘವ, ಚಂದ್ರಗ್ರಣಣಾಧಿಕಾರ-೫.೪). 

ಇದು ಸಿದ್ಧಾಂತ ಶಿರೋಮಣಿಯ ವಚನವಾಗಿದೆ. ಮತ್ತು ಇದೇ ರೀತಿ ಸೂರ್ಯ ಸಿದ್ಧಾಂತ-ಮೊದಲಾದುವುಗಳಲ್ಲಿಯೂ ಇದೆ. 


ಏಕಾದಶ -ಸಮುಲ್ಲಾಸ 21 
ಎಂದರೆ, ಯಾವಾಗ ಸೂರ್ಯ ಭೂಮಿಗಳ ನಡುವೆ ಚಂದ್ರನು ಬರುತ್ತಾನೋ, ಆಗ ಸೂರ್ಯಗ್ರಹಣ ಮತ್ತು ಯಾವಾಗ ಸೂರ್ಯ-ಚಂದ್ರರ: 
ನಡುವೆ ಭೂಮಿ ಬರುತ್ತದೋ, ಆಗ ಚಂದ್ರಗ್ರಹಣವಾಗುತ್ತದೆ. ಎಂದರೆ ಚಂದ್ರನ ಛಾಯೆ ಭೂಮಿಯ ಮೇಲೆ ಮತ್ತು ಭೂಮಿಯ 
ಛಾಯೆ ಚಂದ್ರನ ಮೇಲೆ ಬೀಳುತ್ತದೆ. ಸೂರ್ಯನು ಪ್ರಕಾಶರೂಪವಾಗಿರುವುದರಿಂದ ಅವನ ಸಮ್ಮುಖ ಯಾವುದರ ಛಾಯೆಯೂ 
ಬೀಳುವುದಿಲ್ಲ, ಆದರೆ, ಹೇಗೆ ಪ್ರಕಾಶಮಾನ ಸೂರ್ಯನ ಅಥವಾ ದೀಪದ ಕಾರಣದಿಂದ ದೇಹ-ಮೊದಲಾದುದರ ಛಾಯೆ ವಿರುದ್ಧಕ್ಕಿನಲ್ಲಿ 
ಬೀಳುವುದೋ, ಹಾಗೆಯೇ ಗ್ರಹಣದಲ್ಲಿಯೂ (ಆಗುವುದೆಂದು) ತಿಳಿಯಿರಿ. ಯಾರು ಧನಾಢ್ಯರೂ, ದರಿದ್ರರೂ, ಪ್ರಜೆಗಳೂ, ರಾಜರೂ, 
ನಿರ್ಗತಿಕರೂ ಆಗುತ್ತಾರೋ, ಅವರು ತಮ್ಮ ಕರ್ಮಗಳಿಂದ ಆಗುತ್ತಾರೆ; ಗ್ರಹಗಳಿಂದಲ್ಲ. ಅನೇಕ ಮಂದಿ ಜ್ಯೋತಿಷಿಗಳು ತಮ್ಮ 
ಪತ್ರ-ಪುತ್ರಿಯರ ವಿವಾಹವನ್ನು ಗಣಿತ ವಿದ್ಯೆಗನುಸಾರವಾಗಿ ಮಾಡುತ್ತಾರೆ. ಆದರೂ ಅವರಲ್ಲಿ ವಿರೋಧ ಉಂಟಾಗುತ್ತದೆ. (ಹಲವರು) 
ವಿಧವೆಯರು ಅಥವಾ ವಿಧುರರು ಆಗಿ ಹೋಗುತ್ತಾರೆ. ಫಲ ಸತ್ಯವಾಗಿರುವುದಾದರೆ, ಹೀಗೇತಕ್ಕೆ ಆಗುತ್ತದೆ? ಆದುದರಿಂದ ಕರ್ಮಗತಿ 
ಸತ್ಯ ಮತ್ತು ಗ್ರಹಗಳ ಗತಿ ಸುಖ-ದುಃಖ ಭೋಗದಲ್ಲಿ ಕಾರಣವಲ್ಲ. (ಅವುಗಳ ಚಲನೆಯಿಂದ ಆಗುವ ಪರಿಣಾಮ ಸರ್ವಸಾಮಾನ್ಯ) 
ಒಳ್ಳಿತು, ಗ್ರಹಗಳು ಆಕಾಶದಲ್ಲಿವೆ; ಮತ್ತು ಪೃಥಿವಿಯೂ ಕೂಡ ಆಕಾಶದಲ್ಲಿ ಬಹಳ ದೂರದಲ್ಲಿದೆ. ಕರ್ತೃ ಮತ್ತು ಕರ್ಮಗಳೊಂದಿಗೆ 
ಇವುಗಳ ಸಾಕ್ಷಾತ್‌ ಸಂಬಂಧವಿಲ್ಲ. ಕರ್ಮದ ಕರ್ತೃವೂ ಮತ್ತು ಕರ್ಮಫಲದ ಭೋಕ್ತೃವೂ ಜೀವಾತ್ಮನ ಮತ್ತು ಕರ್ಮಗಳ ಫಲವನ್ನು 
ಜನ್ನಪತ್ವವನ್ನು ಬರೆಯುತ್ತೀರೋ, ಆ ಕ್ಷಣದಲ್ಲಿ ಒಬ್ಬ ಮಾನವನ ಜನನವಾಗುತ್ತದೆ; ಅದೇ ಸಮಯದಲ್ಲಿ ಭೂಮಂಡಲದಲ್ಲಿ ಮತ್ತೊಬ್ಬನ 
ಜನನವಾಗುತ್ತದೋ ಅಥವಾ ಇಲ್ಲವೋ - ಎಂಬುದಕ್ಕೆ ಉತ್ತರವನ್ನು ಕೊಡಿರಿ. "ಇಲ್ಲ ಎನ್ನುವಿರಾದರೆ, ಸುಳ್ಳು; ಮತ್ತು "ಆಗುತ್ತದೆ' 
ಎನ್ನುವಿರಾದರೆ, ಒಬ್ಬನು ಭೂಮಂಡಲದಲ್ಲಿ ಚಕ್ರವರ್ತಿಯಂತೆ ಆಗುವ ಹಾಗೆ, ಇನ್ನೊಬ್ಬನು ಚಕ್ರವರ್ತೀ ರಾಜನಾಗುವುದಿಲ್ಲವೇಕೆ? 
ಅಹುದು; “ಈ ಲೀಲೆ ನಮ್ಮ ಹೊಟ್ಟಿಪಾಡಿನದು''- ಎಂದಿಷ್ಟು ನೀವು ಹೇಳಬಹುದು; ಆಗ ಯಾವನಾದರೂ ಅದನ್ನು ಒಪ್ಪಿಕೊಳ್ಳಲೂಬಹುದು. 


ಪ್ರಶ್ನೆ - ಗರುಡಪುರಾಣವೂ ಕೂಡ ಸುಳ್ಳೇನು? 

ಉತ್ತರ:- ಅಹುದು, ಸುಳ್ಳಾಗಿದೆ. 

ಪ್ರಶ್ನೆ - ಹಾಗಾದರೆ, ಮೃತನಾದ ಜೀವನ ಗತಿ ಏನಾಗುತ್ತದೆ? 
ಉತ್ತರ:- ಅವನ ಕರ್ಮಗಳು ಹೇಗಿವೆಯೋ, ಹಾಗೆ. 


ಪ್ರಶ್ನೆ - ಯಮರಾಜನು ಶಾಸಕ; ಚಿತ್ರ-ಗುಪ್ತರು ಮಂತ್ರಿಗಳು; ಅವನ ಬಹುದೊಡ್ಡ, ಕಾಡಿಗೆಯ ಪರ್ವತಕ್ಕೆ ಸಮನಾದ 
ಶರೀರಗಳನ್ನುಕ್ಳ , ಭಯಂಕರ ಭಟರು ಜೀವನನ್ನು ಹಿಡಿದುಕೊಂಡು ಹೋಗುತ್ತಾರೆ. ಪಾಪ-ಪುಣ್ಯಾಮಸಾರವಾಗಿ ನರಕ-ಸ್ವರ್ಗಗಳಲ್ಲಿ 
ಹಾಕುತ್ತಾರೆ. ಅವನಿಗಾಗಿ ದಾನ, ಪುಣ್ಯ, ಶ್ರಾದ್ಯ ತರ್ಪಣ, ಗೋದಾನ ಮೊದಲಾದವನ್ನು ವೈತರಿಣೀ ನದಿಯನ್ನು ದಾಟುವ ಸಲುವಾಗಿ 
ಮಾಡುತ್ತಾರೆ. ಈ ಎಲ್ಲ ಮಾತುಗಳೂ ಹೇಗೆ ತಾನೇ ಸುಳ್ಳಾಗಬಲ್ಲವು? 

ಉತ್ಪರ- ಈ ಎಲ್ಲ ಮಾತುಗಳೂ ಪೋಪಲೀಲೆಯ ಬುರುಡೆಗಳು. ಬೇರೆಡೆಯ ಜೀವರು ಅಲ್ಲಿ ಹೋಗುವುರಾದರೆ, ಧರ್ಮರಾಜ, 
ಚಿತ್ರಗುಪ್ತ ಮೊದಲಾದವರು ಅವರ ನ್ಯಾಯವನ್ನು ಮಾಡುವರಾದರೆ, ಯಮಲೋಕದ ಆ ಜೀವರು ಪಾಪ ಮಾಡಿದಲ್ಲಿ, ಅಲ್ಲಿನ 
ನ್ಯಾಯಾದೀಶರು ಅವರ ನ್ಯಾಯವನ್ನು ಮಾಡುವ ಸಲುವಾಗಿ, ಎರಡನೆಯ ಯಮಲೋಕವನ್ನೂ ಒಪ್ಪಿಕೊಳ್ಳಬೇಕುದೀತು. ಮತ್ತು 
ಯಮದೂತರ ಶರೀರಗಳು ಪರ್ವತಗಳಿಗೆ ಸಮಾನವಾಗಿದ್ದನೆ, ಕಾಣಿಸುವುದಿಲ್ಲವೇಕೆ? ಮತ್ತು ಸಾಯುವ ಜೀವನನ್ನು ಹಿಡಿದುಕೊಳ್ಳುವಾಗ, 
ಚಿಕ್ಕ ಬಾಗಿಲಿನಲ್ಲಿ ಅವಶ ಒಂದು ಬೆರಳೂ ಕೂಡ ತೂರಲಾರದು. ಮತ್ತು ದಾರಿ ಸಂದಿಗಳಲ್ಲಿ ನಿಂತು ಹೋಗುವುದಿಲ್ಲವೇಕೆ? ಅವರು. 
ಸೂಕ್ಷ್ಮದೇಹವನ್ನೂ ಕೂಡ ಧರಿಸಿಕೊಳ್ಳತ್ತಾರೆ-ಎನ್ನುವಿರಾದರೆ, ಮೊದಲ, ಪರ್ವತದಂತಹ ಶರೀರದ ದೊಡ್ಮ- ದೊಡ್ಡ ಮೂಳೆಗಳನ್ನು 
ಪೋಪಮಹಾಶಯರು ತಮ್ಮ ಮನೆಯಲ್ಲಿ ಅಲ್ಲದೆ, ಬೇರೆ ಎಲ್ಲಿಡುವರು? ಯಾವಾಗ ಕಾಡಿನಲ್ಲಿ ಕಿಚ್ಚು ಹೊತ್ತಿಕೊಳ್ಳುತ್ತರೋ, ಆಗ 
ಒಂದೇ ಸಲಕ್ಕೆ ಇರುವೆಗಳೇ ಮೊದಲಾದ ಜೀವರ ಶರೀರಗಳು ಕಳಚಿಹೋಗುತ್ತವೆ. ಅವರುಗಳನ್ನು ಹಿಡಿಯಲು ಯಮನ ಅಸಂಖ್ಯ 
ದೂತರು ಬರುವರಾದರೆ, ಅಲ್ಲಿ ಕತ್ತಲೆ ಹರಡಿಕೊಳ್ಳಬೇಕು. ಮತ್ತು ಯಾವಾಗ ಪರಸ್ಪರ ಜೀವರುಗಳನ್ನು ಹಿಡಿಯಲು ಓಡುವರೋ,. 
ಆಗ ಯಾವಾಗಲಾದರೂ ಅವರ ಶರೀರಗಳು ಮುಗ್ಗರಿಸಿದೆ, ಡಿಕ್ಕಿ ಹೊಡೆದರೆ, ಹೇಗೆ ಪರ್ವತದ ದೊಡ್ಡ ದೊಡ್ಡ ಶಿಖರಗಳು 
ಮುರಿದು ಭೂಮಿಯ ಮೇಲೆ ಬೀಳುತ್ತವೋ, ಹಾಗೆ, ಅವರ ದೊಡ್ಡ ದೊಡ್ಡ ಅವಯವಗಳು ಗರುಡಪುರಾಣವನ್ನು ಓದುವವರ-ಕೇಳುವವರ" 
ಅಂಗಳದಲ್ಲಿ ಬಿದ್ದುಬಿಟ್ಟರೇನು ಗತಿ? ಆಗ ಅವರು ಜಜ್ಜಿಹೋಗಿ ಸಾಯುವರು. ಅಥವಾ ಮನೆಯ ಬಾಗಿಲು, ಇಲ್ಲವೇ ದಾರಿ 
ಮುಚ್ಚಿೋಗುವುದು. ಆಗ ಅವರು ಹೇಗೆ ಹೊರಡಬಲ್ಲರು? ಮತ್ತು ಹೇಗೆ ನಡೆಯಬಲ್ಲರು? 


ಶ್ರಾದ್ಧ, ತರ್ಪಣ, ಪಿಂಡಪ್ರದಾನ ಆ ಮೃತರಾದ ಜೀವರಿಗೇನೋ ತಲಪುವುದಿಲ್ಲ; ಆದರೆ, ಮೃತರ. ಪ್ರತಿನಿಧಿಯಾದ 


೫2 ಸತ್ಯಾರ್ಥಪ್ರಕಾಶ 
ಪೋಪಮಹಾಶಯರ ಮನೆಗೆ, ಉದರಕ್ಕೆ ಮತ್ತು ಕ್ವಗೆ ಸೇರುತ್ತೆ. ವೈತರಣೆಯನ್ನು ದಾಟಲಿಕ್ಕಾಗಿ ಯಾವ ಗೋದಾನವನ್ನು ತೆಗೆದಕೊಳ್ಳಿತ್ತಾರೋ, 
ಅದಂತೂ ಪೋಪಮಹಾಶಯರ ಮನೆಯಲ್ಲಿ ಅಥವಾ ಕಟುಕರೇ ಮೊದಲಾದವರ ಮನೆಯಲ್ಲಿ ಹೋಗಿ ಮುಟ್ಟುತ್ತದೆ. ವೈತರಿಣಿಯ 
ಮೇಲೆ ಹಸುವು ಹೋಗುವುದಿಲ್ಲ; ಮತ್ತೆ, ಯಾವುದರ ಬಾಲವನ್ನು ಹಿಡಿದು ಮೃತನ ಆತ್ಮನ್ನು ವೈತರಣಿಯನ್ನು ದಾಟುವನು? ಮತ್ತು 
ಕೈಕೂಡ ಇಲ್ಲಿಯೇ ಸುಡಲ್ಪಟ್ಟಿತು ಅಥವಾ ಹೂಳಲ್ಪಟ್ಟಿತು. ಮತ್ತೆ ಬಾಲವನ್ನು ಹಿಡಿದುಕೊಳ್ಳುವನೆಂತು? ಈ ಸ್ಥಳದಲ್ಲಿ, ಈ ವಿಷಯಕ್ಕೆ 
ಒಂದು ದೃಷ್ಟಾಂತ ಉಪಯಕ್ತವಾಗಿರುತ್ತದೆ. ಅದು ಹೀಗಿದೆ:- 

ಒಬ್ಬ ಜಾಟನು (ಒಕ್ಕಲಿಗ ಅಥವಾ ಬಂಟ) ಇದ್ದನು. ಅವನ ಮನೆಯಲ್ಲಿ ಬಹಳ ಒಳ್ಳೆಯ, ಮತ್ತು, ೨೦ ಸೇರು ಹಾಲನ್ನು 
ಪುರೋಹಿತನು -"ಯಾವಾಗ ಜಾಟನ ಮುದುಕನಾದ ತಂದೆ ಮೃತನಾಗತೊಡಗುವನೋ, ಆಗ ಅವನಿಂದ ಇದೇ ಹಸುವಿನ (ದಾನದ) 
ಸಂಕಲ್ಪ ಮಾಡಿಸಿಕೊಳ್ಳುವೆನು'.-ಎಂದೇ ಆಲೋಚಿಸುತ್ತಾ ಇದ್ದನು. ಹಲ ದಿನಗಳ ನಂತರ ದೈವಯೋಗದಿಂದ, ಅವನ ತಂದೆಯ ಮರಣ 
ಸಮಯ ಬಂದು, ನಾಲಗೆ ಸೆಟೆದುಕೊಂಡಿತು; ಮತ್ತು ಮಂಚದಿಂದ ನೆಲದ ಮೇಲಕ್ಕೆ ಇಳಿಸಿಕೊಂಡರು. ಎಂದರೆ, ಪ್ರಾಣ ಬಿಡುವ 
ಸಮಯ ಸನ್ನಿಹಿತವಾಯಿತು. ಆಗ ಜಾಟನ ಇಷ್ಟಮಿತ್ರರೂ ಮತ್ತು ನಂಟರೂ ಕೂಡ ಬಂದು ಸೇರಿದ್ದರು. ಆಗ ಪೋಪರು -“ಯಜಮಾನಸೇ। 
ಈಗ ನೀನು ಇವನ ಕೈಯಿಂದ ಗೋದಾನ ಮಾಡಿಸು”*- ಎಂದನು. ಜಾಟನು ಹತ್ತು ರೂಪಾಯಿಗಳನ್ನು ತೆಗೆದು, ತಂದೆಯ ಕೈಯಲ್ಲಿತ್ತು, 
"ಸಂಕಲ್ಪವನ್ನು ಹೇಳು'- ಎಂದನು. ಪೋಪಮಹಾಶಯರು-“ಭಲೇ, ಭಲೇ!! ತಂದೆ ಮತ್ತೆ ಮತ್ತೆ ಸಾಯುತ್ತಾನೇನು? ಈಗಲಾದರೂ, 
ಯಾವುದು ಹಾಲನ್ನು ಕೊಡುತ್ತರೋ, ಯಾವುದು ಮುದಿಯಲ್ಲವೋ, ಯಾವುದು ಎಲ್ಲ ರೀತಿಯಲ್ಲಿಯೂ ಉತ್ತಮವಾಗಿರುತ್ತದೋ, 
ಅಂತಹ ಸಾಕ್ಷಾತ್‌ ಆಕಳನ್ನು ತೆಗೆದುಕೊಂಡು ಬಾ. ಇಂತಹ ಗೋವಿನ ದಾನವನ್ನೇ ಮಾಡಬೇಕು”'.-ಎಂದರು. 

ಜಾಟ :- “ನಮ್ಮ ಬಳಿಯಂತೂ ಒಂದೇ ಹಣುವಿದೆ. ಅದರ ಹೊರತು ನಮ್ಮ ಮಕ್ಕಳು-ಮರಿಗಳ ನಿರ್ವಾಹವಾಗಲಾರದು. 
ಆದುದರಿಂದ, ಅದನ್ನು ಕೊಡುವುದಿಲ್ಲ. ತೆಗೆದುಕೊಳ್ಳಿ; ಇಷ್ಟತ್ತು ರೂಪಾಯಿಗಳ ಸಂಕಲ್ಪ ಮಾಡಿಸಿ ಬಿಡಿರಿ. ಮತ್ತು ಈ ರೂಪಾಯಿಗಳಿಂದ 
ಜೇರೆಯ ಹಾಲನ್ನು ಕರೆಯುವ ಹಸುವನ್ನು ತೆಗೆದುಕೊಳ್ಳಿ”. 

ಪೋಸಮಹಾಶಯರು- “ಓಹೋ! ಏನು ಹೇಳೋಣ! ನೀನು ಹಸುವನ್ನು ನಿನ್ನ ತಂದೆಗಿಂತ ಹೆಚ್ಚಿಂದು ತಿಳಿಯತ್ತೀಯೇನು? 
ನನ್ನ ತಂದೆಯನ್ನು ವೈತರಣೀ ನದಿಯಲ್ಲಿ ಮುಳಗಿಸಿ, ದುಃಖವನ್ನು ಕೊಡಬಯಸುತ್ತೀಯೇನು? ನೀನು ಒಳ್ಳೆಯ ಸುಪುತ್ರನಾದೆ'!-ಎಂದರು. 
ಆಗ, ಪರಿವಾರದವರೆಲ್ಲಾ ಪೋಪರ ಕಡೆಗೇ ಹೊರಳಿದರು. ಏಕೆಂದರೆ, ಪೋಪರು ಮೊದಲೇ ತಿರುಿಸಿಟ್ಟಿದ್ದರು. ಮತ್ತು ಆಗಲು 
ಸಂಕೇತಮಾಡಿದರು. ಎಲ್ಲರೂ ಸೇರಿ ಹತದಿಂದ ಅದೇ ಹಸುವಿನ ದಾನವನ್ನು ಅದೇ ಪೋಪರಿಗೆ ಕೊಡಿಸಿದರು. ಆಗ ಜಾಟನು ಏನನ್ನೂ 
ಹೇಳಲಿಲ್ಲ. ಅವನ ತಂದೆ ಮೃತನಾದನು. ಮತ್ತು ಪೋಪರು ಕರುವಿನೊಂದಿಗೆ ಹಸುವನ್ನೂ, ಹಾಲನ್ನು ಕರೆಯವ ಪಾತ್ರ ಸಮೇತ ತಮ್ಮ 
ಮನೆಗೆ ಒಯ್ದರು. ತಮ್ಮ ಮನೆಯಲ್ಲಿ ಹಸುವನ್ನು ಕಟ್ಟಿ, ಪಾತ್ರೆಯನ್ನೂ ಇಟ್ಟು, ಮರಳಿ ಜಾಟನ ಮನೆಗೆ ಬಂದರು. ಮೃತನ 
ಶವದೊಂದಿಗೆ ಸ್ಮಶಾನ ಭೂಮಿಗೆ ಹೋಗಿ, ದಹನಕ್ರಿಯೆಯನ್ನು ನಡೆಯಿಸಿದರು. ಅಲ್ಲಿಯೂ ಅಲ್ಪ ಸ್ವಲ್ಪ ಪೋಪಲೀಲೆಯನ್ನು 
ನಡೆಯಿಸಿದರು. ಅಮೇಲೆ ದಶಗಾತ್ರ ಸಂಪಿಂಡೀಕರಣ (ಭ್ಯೀಭೂತ ದೇಹಕ್ಕೆ ಪ್ರತಿಯಾಗಿ, ಬೇರಾವುದೋ ಬಗೆಯ ದೇಹವನ್ನು 
ಬದಗಿಸುವುದೆಂದು ನಂಬಿ ಮಾಡಲ್ಪಡುವ ಕ್ರಿಯೆಗಳು) ಮೊದಲಾದುದರಲ್ಲಿಯೂ ಅವನಿಗೆ ತಲೆಬೋಳಿಸಿದರು. ಮಹಾ ಬ್ರಾಹ್ಮಣರೂ 
ಕೂಡ (ಕೀವಲ ಪ್ರೇತಕರ್ಮವೃತ್ತಿಯವರು) ಸುಲಿಗೆ ಮಾಡಿದರು. ಮತ್ತು ತಿಂಡಿಪೋತರಾದ ಹೊಟ್ಟೆಬಾಕರೂ ಕೂಡ ಚೆನ್ನಾಗಿ ಹೊಟ್ಟೆ 
ತುಂಬಿಸಿಕೊಂಡರು. ಸಮಸ್ತ ಕ್ರಿಯೆಗಳೂ ಪೂರ್ಣವಾದಾಗ ಜಾಟನು ಅವರಿವರ ಮನೆಯಿಂದ ಹಾಲನ್ನು ಬೇಡಿತಂದು ನಿರ್ವಾಹವಾಡಿದನು. 
ಹದಿನಾಲ್ಕನೆಯದಿನ ಪ್ರಾತಕಾಲ ಪೋಪಮಹಾಶಯರ ಮನೆಗೆ ಹೋದನು. ನೋಡಿದರೆ, ಹಸುವಿನಿಂದ ಹಾ೦ಸ್ನು ಕೆರೆದು ಪಾತ್ರೆ 
ತುಂಬಿಸಿ, ಪೋಪರು ಮೇಲೇಳುವ ಸನ್ನಾಹದಲ್ಲಿದ್ದರು ಇಷ್ಟರಲ್ಲಿಯೇ ಜಾಟ ಮಹೋದಯನು ದಯಮಾಡಿಸಿದನು. ಅವನನ್ನು ಕಂಡು 
ಪೋಪರು-“ದಯೆಮಾಡಿಸಿರಿ, ಯಜಮಾನರೇ! ಕುಳಿತುಕೊಳ್ಳಿರಿ”.-ಎಂದು ಹೇಳಿದರು. 


ಜಾಟಮಹಾಶಯ- ಪುರೋಹಿತಪ್ರವರರೇ! ನೀವು ಕೂಡ ಇತ್ತ ಬನ್ನಿರಿ. 
ಪೋಷರು:- ಒಳ್ಳೆಯದು, ಹಾಲನ್ನಿಟ್ಟು ಬರುವೆನು. 


ಜಾಟಮಹಾಶಯ- ಇಲ್ಲ ಇಲ್ಲ, ಹಾಲಿನ ಪಾತ್ರೆಯನ್ನು ಇತ್ತ ತೆಗೆದುಕೊಂಡು ಬನ್ನಿರಿ. ಬಡಪಾಯಿ ಪೋಪರು ಹೋಗಿ. 
ಕುಳತು ಮತ್ತು ಪಾತ್ರೆಯನ್ನು ಮುಂದೆ ಇಟ್ಟು ಬಿಟ್ಟರು. 


ಏಕಾದಶ ಸಮುಲ್ಲಾಸ 23 
ಜಾಟ- ನೀವು ದೊಡ್ಡ ಸುಳ್ಳುಗಾರರಾಗಿದ್ದೀರಿ! 
ಪೋಷರು-- ಸುಳ್ಳು ವ್ಯವಹಾರವನ್ನು ನಾನೇನು ಮಾಡಿದೆ? 
ಜಾಟ:- ಹೇಳಿರಿ, ನೀವು ಹಸುವನ್ನು ಯಾವುದಕ್ಕಾಗಿ ತೆಗೆದುಕೊಂಡಿದ್ದಿರಿ? 
ಪೋಸರು- ನಿಮ್ಮ ತಂದೆ ವೈತರಣೇ ನದಿಯನ್ನು ದಾಟುವುದಕ್ಕಾಗಿ. 


ಜಾರ್ಟ- ಒಳ್ಳೆಯದು, ಹಾಗಾದರೆ ನೀವು ಅಲ್ಲಿ ವೈತರಣೀ ನದಿಯ ತೀರಕ್ಕೆ ಹಸುವನ್ನು ಏಕೆ ತಲುಪಿಸಲಿಲ್ಲ? ನಾವೇನೋ ನಿಮ್ಮ 
ಭರವಸೆಯ ಮೇಲೆ ಇದ್ದೆವು ಮತ್ತು ನೀವು ನಿಮ್ಮ ಮನೆಯಲ್ಲಿ ಕಟ್ಟಿಕೊಂಡು ಕುಳಿತಿರಿ! ನನ್ನ ತಂದೆ ವೈತರಣಿಯಲ್ಲಿ ಎಷ್ಟು ಸಾರಿ 
ಮುಳುಗಿರಬಹುದೋ ತಿಳಿಯದು! 

ಪೋಪರು-- ಇಲ್ಲ, ಇಲ್ಲ, ಅಲ್ಲಿ ಈ ದಾನದ ಪುಣ್ಯದ ಪ್ರಭಾವವು ಬೇರೆ ಒಂದು ಹಸುವಾಗಿ, ಅವನನ್ನು ಕಡೆಹಾಯಿಸಿರಬೇಕು. 

ಜಾಟ:- ವೈತರಣೀ ನದಿ ಇಲ್ಲಿಂದ ಎಷ್ಟು ದೂರವಿದೆ? ಮತ್ತು ಯಾವ ಕಡೆಗೆ ಇದೆ? 

ಪೋಷರು-- ಅಂದಾಜಿನಿಂದ ಅರವತ್ತು ಕೋಟಿ ಮೈಲಿ ದೂರವಿದೆ. ಏಕೆಂದರೆ, ೨೦೦ಕೋಟಿ ಮೈಲಿ ಪೃಥಿವಿಯಿದೆ. ಮತ್ತು 
ದಕ್ಷಿಣ-ನೈಜುತ್ಯ ದಿಕ್ಕಿನಲ್ಲಿ ವೈತರಣೀ ನದಿಯಿದೆ. 

ಜಾಟಣ ಇಷ್ಟು ದೂರದಿಂದ ನಿಮ್ಮ ಪತ್ರವಾಗಲೀ, ತಂತಿಯ ಸಮಾಚಾರವಾಗಲೀ ಹೋಗಿದ್ದು, "ಇಲ್ಲಿ ಪುಣ್ಯದ ಹಸು. 
ಉದ್ಭವಿಸಿತು; ಇಂತಹವನ ತಂದೆಯನ್ನು ಪಾರುಗಾಣಿಸಿತು'- ಎಂದು ಅದಕ್ಕೆ ಉತ್ತರ ಬಂದಿದ್ದರೆ, ತೋರಿಸಿರಿ. 

ಪೋಪರು:- ನಮ್ಮ ಬಳಿ ಗರುಡಪುರಾಣದ ಬರೆಹದ ಹೊರತು. ಅಂಚೆಯ ಅಥವಾ ತಂತಿಯ ಬೇರೆ ಯಾವ ವ್ಯವಸ್ಥೆಯೂ 
ಇಲ್ಲ. 

ಜಾಟ- ಈ ಗರುಡಪುರಾಣವನ್ನು ನಾವು ಸತ್ಯವೆಂದು ಹೇಗೆ ಒಪ್ಪಿಕೊಳ್ಳೋಣ? 

ಪೋಷಕರು - ಎಲ್ಲರೂ ಒಪ್ಪಿಕೊಳ್ಳುವಂತೆ. 

'ಜಾಟ- ಈ ಪುಸ್ತಕವನ್ನು ನಿಮ್ಮ ಪೂರ್ವಜರು ನಿಮ್ಮ ಹೊಟ್ಟಿ ಪಾಡಿಗಾಗಿ ರಚಿಸಿದ್ದಾರೆ. ಏಕೆಂದರೆ, ತಂದೆಗೆ ತನ್ನ ಪುತ್ರರಗಿಂತ 
ಹೆಚ್ಚಾಗಿ ಯಾರೂ ಪ್ರಿಯರಲ್ಲ. ಯಾವಾಗ ನನ್ನ ತಂದೆ ನನ್ನ ಬಳಿಗೆ ಕಾಗದ-ಪತ್ರವನ್ನು ಅಥವಾ ತಂತಿಯನ್ನು ಕಳುಹಿಸುವನೋ ಆಗಲೇ 
ನಾನು ವೈತರಣೇ ನದಿಯ ತಟಕ್ಕೆ ಹಸುವನ್ನು ತಲಪಿಸುವೆನು. ಮತ್ತು ಅವರನ್ನು ಕಡೆಹಾಯಿಸಿ, ಹಸುವನ್ನು ಪುನಃ ವನೆಗೆ ಕರೆತಂದು, 


ಹಾಲನ್ನು ನಾನು ಮತ್ತು ನನ್ನ ಮಕ್ಕಳು-ರಿಗಳು ಕುಡಿಯುತ್ತಾ ಹೋಗುವೆವು. ತ್ನ್ನಿರಿ, ಎಂದು ಹಾಲಿನಿಂದ ತುಂಬಿದ ಪಾತ್ರೆಯನ್ನೂ 
ಹಸುವನ್ನೂ, ಕರುವನ್ನೂ ಕರೆದುಕೊಂಡು, ಜಾಟಮಹೋದಯನು ತನ್ನ ಮನೆಗೆ ಹೊರಟನು. 


ಪೋಪರು-- ನೀನು ದಾನಕೊಟ್ಟು, ಹಿಂದಕ್ಕೆ ತೆಗೆದುಕೊಳ್ಳುತ್ತೀಯೇ! ನಿನ್ನ ಸರ್ವನಾಶವಾಗುವುದು. 


ಜಾಟು- “ಸುಮ್ಮನೇ ಇರಿ. ಇಲ್ಲವಾದರೆ, ಹದಿಮೂರು ದಿನಗಳವರೆಗೆ ಹಾಲಿಲ್ಲದೆ, ನಾವು ಎಷ್ಟು ಕಷ್ಟಪಟ್ಟಿದ್ದೇವೋ ಅದೆಲ್ಲದರ 
ಬೆಲೆಯನ್ನೂ ಕಕ್ಕಸಬಿಟ್ಟೇನು” ಎಂದು ಹೆದರಿಸಿದನು. ಆಗ ಪೋಪರು ಸಮ್ಮನಾದರು. ಮತ್ತು ಜಾಟಮಹಾಶಯನು ಹಸುವನ್ನೂ, 
ಕರುವನ್ನೂ ಕರೆದುಕೊಂಡು ತನ್ನ ಮನೆಗೆ ಸೇರಿದನು. 

ಈ ಜಾಟಮಹಾಶಯನಂತಹ ಪುರುಷರೇ ಇದ್ದರೆ, ಪೋಪಲೀಲೆ ಜಗತ್ತಿನಲ್ಲಿ ನಡೆಯುವುದಿಲ್ಲ. ದಶಗಾತ್ರದ ಪಿಂಡಗಳಿಂದ ಹತ್ತು 
ಅಂಗಗಳು, ಸಮಿಂಡೀಕರಣದಿಂದ ಶರೀರದೊಂದಿಗೆ ಆತ್ಮನ ಸೇರಿಕೆಯಾಗಿ, ಹೆಬ್ಬಿತ್ಟಿನ ಗಾತ್ರದ ಶರೀರ ಉದ್ಭವಿಸಿ, ಆಮೇಲೆ ಯಮಲೋಜೆ 
ಹೋಗುತ್ತಾನೆ-ಎಂದು ಈ ಜನರು ಹೇಳುತ್ತಾರೆ; ಹಾಗೆ ಆದಲ್ಲಿ, ಮರಣಕಾಲದಲ್ಲಿ ಯಮದೂತರ ಆಗಮನ ವ್ಯರ್ಥವಾಗುತ್ತದೆ. 
ಸ್ರಕೊರಾಸವ. ಇಟ್ಟ ವ ತಾಲ ರಸವಾಸ್ತ, ತನ್ನ ಪತ್ನಿ, ಸಂತತಿ ಮತ್ತು ಇಷ್ಟರಿತ್ರರ ಮೋಹದಿಂದ 
ಹಿಂದಿರುಗಿ ಬರುವುದಿಲ್ಲವೇಕೆ? 

ಪ್ರಶ್ನೆ - ಸ್ವರ್ಗದಲ್ಲಿ ಏನೂ ಸಿಕ್ಕುವುದಿಲ್ಲ. ಏನು ದಾನಮಾಡಲ್ಪಡುತ್ತದೋ ಅದೇ ಅಲ್ಲಿ ಸಿಕ್ಕುತ್ತದೆ. ಆದುದರಿಂದ ಎಲ್ಲ 
ದಾನಗಳನ್ನೂ ಮಾಡಬೇಕು. 





284 ಸತ್ಕಾರ್ಥಪ್ರಕಾಶ 

ಉತ್ತರ - ಯಾವುದರಲ್ಲಿ ಧರ್ಮಶಾಲೆಗಳಿವೆಯೋ, ಜನರು ದಾನಕೊಡುತ್ತಾರೋ, ಇಷ್ಟಮಿತ್ರರ ಮತ್ತು ಜಾತಿಬಾಂಧವರ 
ಔತಣಗಳು ಭರ್ಜರಿಯಾಗಿ ನಡೆಯುತ್ತವೋ, ಒಳ್ಳೆ ಒಳ್ಳೆಯ ವಸ್ತ್ರಗಳು ಸಿಕ್ಕುತ್ತವೋ, ಅಂತಹ ಈ ಲೋಕವೇ ನಿಮ್ಮ ಆ ಸ್ವರ್ಗಕ್ಕಿಂತ 
ಒಳ್ಳೆಯದಾಗಿವೆ. ನೀವು ಹೇಳುವುದಕ್ಕೆ ಅನುಸಾರವಾಗಿ ಸ್ವರ್ಗದಲ್ಲಿ ಏನೂ ಸಿಕ್ಕುವುದಿಲ್ಲ! ಇಂತಹ ನಿರ್ದಯವೂ, ಕೃಪಣವೂ ನಿರ್ಗತಿಕವೂ. 
ಆದ ಸ್ವರ್ಗಕ್ಕೆ ಪೋಪಮಹಾಶಯರೇ, ಹೋಗಿ ವಿರಾಜಿಸಲಿ, ಅಲ್ಲಿ ಒಳ್ಳೆ-ಒಳ್ಳೆಯ ಮನುಷ್ಯರಿಗೇನು ಕೆಲಸ? 

ಪಶ್ನೆ- ನಿಮ್ಮ ಹೇಳಿಕೆಯಂತೆ ಯಮಲೋಕ ಮತ್ತು ಯಮ ಇಲ್ಲವಾದರೆ, ಮೃತನಾಗಿ ಜೀವನು ಎಲ್ಲಿ ಹೋಗುತ್ತಾನೆ ಮತ್ತು. 
ಇವರ ನ್ಯಾಯವನ್ನು ಯಾವನು ಮಾಡುತ್ತಾನೆ? 

ಉತ್ಪರ:- ನಿಮ್ಮ ಗರುಡಪುರಾಣ ಹೇಳಿರುವುದಂತೂ ಅಪ್ರಮಾಣವಾಗಿದೆ. ಆದರೆ, ವೇದೋಕ್ತವಾದುದು ಹೀಗೆ ಇದೆ: 


ಯಮೇನ? ॥ (ಯಗ್ಡೇದ- ೧೦.೧೪.೮) 
ವಾಯುನಾ * ॥| (ಅಥರ್ವ- ೨೦.೧೪೧.೨) * 
ಸತ್ಯರಾಜನ್‌ * ॥॥ (ಯಜುರ್ವೇದ:- ೨೦.೪). 


ಈ ಮೊದಲಾದ ವೇದವಚನಗಳಿಂದ "ಯಮ'- ಎಂಬುದು ವಾಯುವಿನ ಹೆಸರು-ಎಂದು ನಿಶ್ಚಯವಾಗುತ್ತದೆ. ಶರೀರವನ್ನು 
ಬಿಟ್ಟು, ವಾಯವಿನೊಂದಿಗೆ ಅಂತರಿಕ್ಷದಲ್ಲಿ ಜೀವರಿರುತ್ತರೆ. ಮತ್ತು ಯಾವ ಸತ್ಯಕಾರಿಯೂ, ಪಕ್ಷಪಾತರಹಿತನೂ ಆದ ಪರಮಾತ್ಮನದ್ದಾನೋ, 
ಅವನೇ ಧರ್ಮರಾಜನು, ಸರ್ವರ ನ್ಯಾಯಕತ್ಯೃವು ಆಗಿದ್ದಾನೆ. 

ಪಶ್ನೆ” ನೀವು ಹೇಳುವುದರಿಂದ ಗೋದಾನ-ಮೊದಲಾದ ದಾನಗಳನ್ನು ಯಾವನಿಗೂ ಕೊಡಬಾರದು) ಮತ್ತು ಯಾವುದೇ 
ದಾನ-ಪುಣ್ಯಗಳನ್ನು ಮಾಡಬಾರದು-ಎಂದು ಸಿದ್ಧವಾಗುತ್ತದೆ. 


ಉತ್ತರ ಈ ನಿಮ್ಮ ಹೇಳಿಕೆಯು ಸರ್ವಥಾ ವ್ಯರ್ಥವಾಗಿದೆ. ಏಕೆಂದರೆ, ಸುಪಾತ್ರರಿಗೆ, ಪರೋಪಕಾರಿಗಳಿಗೆ, ಪರೋಪಕಾರಕ್ಕಾಗಿ 
ಚಿನ್ನ, ಬೆಳ್ಳಿ, ವಜ್ರ, ಮುತ್ತು, ಮಾಣಿಕ್ಯ, ಆಹಾರ, ಜಲ, ಭೂಮಿ, ವಸ್ತ್ರ-ಮೊದಲಾದುದರ ದಾನವನ್ನು ಅವಶ್ಯವಾಗಿ ಮಾಡುವುದು 
ಉಚಿತವಾಗಿದೆ. ಆದರೆ, ಕುಪಾತ್ರರಿಗೆ ಎಂದಿಗೂ ಕೊಡಬಾರದು. 


ಪಕ್ಕೆ- ಕುಪಾತ್ರನ ಮತ್ತು ಸುಪಾತ್ರನ ಲಕ್ಷಣವೇನು? 


ಉತ್ತರ- ಯಾರು ಛಲಯುಕ್ತರೂ, ಕಪಟಯಕ್ತರೂ, ಸ್ಪಾರ್ಥಿಗಳೂ, ವಿಷಯಾಸಕ್ತರೂ, ಕಾಮ-ಕ್ರೋಧ-ಲೋಭ-ಮೋಹಯಕ್ತರೂ, 
ಪರಹಾನಿ ಮಾಡುವವರೂ, ಲಂಪಟರೂ, ಮಿಥ್ಯಾವಾದಿಗಳೂ, ಅವಿದ್ದಾಂಸರೂ, ದುಃ0ಗಿಗಳೂ, ಆಲಸ್ಯಯಸ್ತರೂ ಆಗಿರುತ್ತಾರೋ, 
ಅವರುಗಳು ಕುಪಾತ್ರರಾಗಿರುತ್ತಾರೆ. ಮತ್ತು ಉದಾರವನಸ್ಥನಾಗಿ ಕೊಡುವ ಯಾವನಾದರೂ ವಾನಿಯಿದ್ದರೆ, ಅವನ ಬಳಿ ಮತ್ತೆ ಮತ್ತೆ 
ಬೇಡುವುದು ಮುಷ್ಕರ ಹೂಡುವುದು, "ಇಲ್ಲ' ಎಂದ ಮೇಲೆಯೂ ಹಠ ಹಿಡಿದು ಬೇಡುತ್ತಲೇ ಹೋಗುವುದು, ತೃಪ್ತನಾಗದಿರುವುದು, 
ಯಾವನು ಕೊಡುವುದಿಲ್ಲವೋ, ಅವನನ್ನು ನಿಂದಿಸುವುದು, ಶಾಪ ಹಾಕುವುದು, ಬೈಯುವುದು-ಮೊದಲಾದುದರಲ್ಲಿ ತೊಡಗುವುದು, 
ಯಾವನಾದರೂ, ಅನೇಕ ಸಾರಿ ಸೇವೆ ಸಲ್ಲಿಸಿ, ಒಂದು ಸಾರಿ ಸಲ್ಲಿಸದಿದ್ದರೆ, ಅವನ ಶತ್ರುವಾಗಿ ಹೋಗುವುದು, ಮೇಲಿನಿಂದ. 





ಇ ಸಂ ಗೆಚ್ಛಕ್ಸ ಪಿತೃಭಿಃ ಸಂ ಯಮೇಶೀಷ್ಯಾ-ಪೂರ್ತೇನೆ ಪರಮೇ ಪ್ರೋಮನ್‌ ॥' (ಬಗ್ಗೇದ :- ೧೦.೧೪. ೮). 

ಓ ಜೀವ! (ಪರಮೆಸವ್ಯಸಮನ್‌) ಸರ್ತ್ರೋಡ್ಚ ಪ್ರಭವಿನಲ್ಲಿ, ಆಕಾಶದಲ್ಲಿ, (ಪಿತೃಭಿಃ ಸಂ) ಪಾಲಕ ತತ್ತ್ವಗಳಿಂದ ಯಸ್ತಾಿ, (ಇಷ್ಟುಪೂರ್ತೇನ 
ಸಂ) ಉಪಲಬ್ಧವಾಗಿರುವ, ಆಗಬೇಕಾಗಿರುವ ಕಾಮನೆಗಳಿಂದ ಯತ್ತವಾಗಿ, (ಯಮೇನ ಸಂ) ಸರ್ವನಿಯಾಮಕ ಪ್ರಭುವಿನೊಂದಿಗೆ, ವಾಯುವಿನೊಂದಿಗೆ, 
(ಗಚ್ಛ ವಿಹರಿಸು. 

* ಯದಿಂಡ್ರೀಣ ಸಂಧು ಯಾಥೋ ನಿಶ್ಚಿನ ಯಶ್ನಾ ವಾಯುನಾ ಭವಿಢ ಸಹೋಕಸಾ |. (ಅಥರ್ವ-ಂ,೧೪೧.೨) 

(ಸಮೋಕಸಾ ಅಶ್ವಿನಾ) ಸಮಾನಸೃಹನಿವಾಸೀ ದಂಪಸಿಗಳೇ! (ಇಂದ್ರೇಣ ಸರಥಂ) ಸೂರ್ಯನ ಶಕ್ತಿಯಿಂದಾಗಿ ಯತ್ತರಾಗಿ, (ವಾ) ಮತ್ತು 
(ವಾಯುನಾ ಸರಥಂ) ವಾಯುವಿನಿಂದ ಯು್ತರಾಗಿ, (ಯತ್‌ ಯತ್‌ ಭವಥ) ಏನೇನು ಬೇಕೋ, ಪಡೆದುಕೊಳ್ಳಿರಿ. 

೩ ಹಲಸಿ ಕತ್ತರೋಜಸಿ ತಕ್ನಿತ್ತಾ ಕಾಯಿಸ್ಶಾ ಸುತ್ತೋತ, ಸುಮಂಗಲ ಸತ್ತೆರಜರ್‌ ॥ (ಯಜುರ್ವೇದ- ೨೦.೪) 

(ಉಶ್ಲೋಕ, ಸುಮಂಗಲ ಸತ್ಯರಾಜನ್‌) ಉತ್ತಮ ಯಶಸ್ವೀ, ಸಜ್ಜನರಿಗೆ ಮಂಗಳಕರ, ಸತ್ಯ ಪ್ರತಾಶಕ ಭಗವನ್‌! (6 ಅಸಿ, ಕತಮಃ ಆಸ). 


ಆನಂದಮಯವಾಗಿರುವೆ; ಆನಂದಮಯರಲ್ಲಿಯೂ ಶ್ರೇಷ್ಠಾಗಿರವೆ... (ಕಸಾ, ಕಾಯ ತ್ವಾ) ಆನಂದಕ್ಕಾಗಿ ಸುಖಮಯನಾಗಲಿಕ್ಕಗಿ, ನಿನ್ನನ್ನು 
ಆಶ್ರಯಿಸುವೆನು. 


ಏಕಾದಶ ಸಮುಲ್ಲಾಸ 255 
ಪ್ರವೃತ್ತನಾಗಿರುವುದು, ಆಹ್ವಾನ ಬಂದ ಮೇಲೆ ಯಥೇಷ್ಟವಾಗಿ ಭಂಗಿ-ಮೊದರಾದ ಮಾದಕ ದ್ರವ್ಯಗಳನ್ನು ತಿಂದು-ಕುಡಿದು, ಬಹಳವಾಗಿ 
ಪರವಸ್ತುಗಳನ್ನು ನುಂಗಿಹಾಕುವುದು, ಪುನಃ ಉನ್ಯತ್ತನಾಗಿ ಪ್ರಮಾದಯುಕ್ತನಾಗುವುದು, ಸತ್ಯದ ಮಾರ್ಗವನ್ನು ವಿರೋಧಿಸುವುದು ಮತ್ತು 
ಸುಳಿ ದಾರಿಯಲ್ಲಿ ತನ್ನ ಸ್ವಾರ್ಥಕ್ಕಾಗಿ ನಡೆಯುವುದು, ಅದೇ ರೀತಿ ತನ್ನ ಅನುಯಾಯಿಗಳಿಗೆ ಬೇರೆಯ ಪುರುಷನ ಸೇವೆ ಮಾಡುವುದಕ್ಕೆ 
ಉಪದೇಶ ಮಾಡದೆ, ಕೇವಲ ತನ್ನ ಸೇವೆಯನ್ನೇ ಮಾಡಬೇಕೆಂದು ಉಪದೇಶಿಸುವುದು, ಸದ್ದಿದ್ಯೆ ಮೊದಲಾದ ಪ್ರವೃತ್ತಿಗಳಿಗೆ. 
ವಿರೋಧಿಯಾಗಿರುವುದು, “ಇದೆಲ್ಲವೂ ಅಸತ್ಯವಾಗಿದೆ ಮತ್ತು ಜಗತ್ತೂ ಕೂಡ ಮಿಥ್ಯೆಯಾಗಿದೆ”. ಎಂದು ಬೋಧಿಸಿ, ಜಗತ್ತಿನ 
ವೃವಹಾರಗಳಲ್ಲಿ-ಎಂದರೆ, ಸ್ವ್ರೀಯರು, ಪುರುಷರು, ತಾಯಿ, ತಂದೆ, ಸಂತತಿ, ರಾಜ, ಪ್ರಜೆ, ಇಷ್ಟ - ಮಿತ್ತರುಗಳಲ್ಲಿ ಅಪ್ರೀತಿಯನ್ನುಂಟು 
ಮಾಡುವುದು, ಈ ಮೊದಲಾದ ರೀತಿಯ ದುಷ್ಟವಾದ ಉಪದೇಶಗಳನ್ನು ಮಾಡುವುದು-ಈ ಮೊದಲಾದುವು ಕುಪಾತ್ರರ ಲಕ್ಷಣಗಳಾಗಿವೆ. 
ಮತ್ತು ಯಾರು ಬ್ರಹ್ಮಜಾರಿಗಳೂ, ಜಿತೇಂದ್ರಿಯರೂ, ವೇದಗಳೇ ಮೊದಲಾದ ವಿದ್ಯೆಯನ್ನು ಓದುವವರೂ-ಓದಿಸುವವರೂ, ಸುಶೀಲರೂ. 
ಪಕ್ಷಪಾತರಹಿತರೂ, ಸತ್ಕೋಪದೇಶವನ್ನು ಮತ್ತು ಸತ್ಯಶಾಸ್ತ್ರಗಳನ್ನು ಓದುವವನ-ಓದಿಸುವವನ ಪರೀಕ್ಷಕರೂ, ಯಾವನನ್ನೂ ಹೊಗಳಿ 
ಅಟ್ಟಕ್ಕೆ ಏರಿಸದವರೂ, ಪ್ರಶ್ನೆಗಳಿಗೆ ಯಥಾರ್ಥವಾದ ಸಮಧಾನ ಕೊಡುವವರೂ, ತಮ್ಮ ಆತ್ಮಸ ಹಾಗೆಯೇ ಬೇರೆಯವರ ಆತ್ಮಗಳಿಗೂ 
ಸುಖ-ದುಃಖ, ಹಾನಿ-ಲಾಭಗಳಿವೆಯೆಂದು ತಿಳಿದುಕೊಳ್ಳುವವರೂ, ಅವಿದೈ-ಮೊದಲಾದ ಕ್ಲೇಶಗಳಿಂದಲೂ, 
ಅಷ್ಟರಿಂದಲೇ ತೃಪ್ಪರಾಗುವವರೂ, ಒಂದು ಸಾರಿ ಆಪತ್ಯಾಲದಲ್ಲಿಯೇ ಬೇಡಿದರೂ ಕೂಡ ಯಾವನಾದರೂ ಕೊಡದಿದ್ದರೂ ಅಥವಾ 
ನಿಷೇಧಿಸಿದರೂ ಕೂಡ ದುಃಖವನ್ನು ಅಥವಾ ಕೆಟ್ಟ ವ್ಯವಹಾರವನ್ನು ಮಾಡದವರೂ, ಆ ಕೂಡಲೇ ಅಲ್ಲಿಂದ ಹೊರಟು ಬರುವವರೂ, 
ಅವನನ್ನು ನಿಂದಿಸದವರೂ, ಸುಖೀಪುರುಷರೊಂದಿಗ ವೈತ್ರಿಯನ್ನೂ, ದುಃಖಗಳ ಮೇಲೆ ಕರುಣೆಯನ್ನೂ ಪುಣ್ಯಾತರ ಬಗೆಗೆ ಆನಂದವನ್ನೂ 
ಸತ್ಯಾಚರಣಯಸ್ತರೂ, ನಿಷ್ಕಪಟರೂ, ಈರ್ಷ್ಯುದ್ವೇಷರಿತರೂ, ಗಂಭೀರಾಶಯರೂ, ಸತ್ತುರುಷರೂ, ಮತ್ತು ಸರ್ವಥಾ ದುಷ್ಟುಚಾರರಹಿತರೂ, 
ತಮ್ಮ ತನು-ಮನ-ಧನಗಳನ್ನು ಪರೋಪಕಾರ ಮಾಡುವುದರಲ್ಲಿ ವಿನಿಯೋಗಿಸುವವರೂ, ಪರರ ಸುಖಕ್ಕಾಗಿ ತಮ್ಮ ಪ್ರಾಣಗಳನ್ನೂ ಕೂಗ 
ಸಮರ್ಪಣ ಮಾಡುವವರೂ ಮತ್ತು ಇದೇ ಬಗೆಯ ಶುಭಲಕ್ಷಣಯುಕ್ತರೂ ಸುಪಾತ್ರರಾಗಿರುತ್ತಾರೆ. ಆದರೆ ದುರ್ಭಿಕ್ಷ ನೊದಲಾದ 
ಆಪತ್ಕಾಲದಲ್ಲಿ ಆಹಾರ, ಜಲ, ವಸ್ತ್ರ ಮತ್ತು ಔಷಧ, ಪಠ್ಯ ಮತ್ತು ಆಶ್ರಯಕ್ಕೆ ಪ್ರಾಣಿಮಾತ್ರರೆಲ್ಲರೂ ಅಧಿಕಾರಿಗಳಾಗಬಲ್ಲರು. 


ಪಕ್ಕೆ-ದಾತ್ಮಗಳು ಎಷ್ಟು ವಿಧದವಂರುತ್ತಾರೆ? 


ಉತ್ತರ-ಮೂರು ವಿಧದವರು-ಉತ್ತಮರು, ಮಧ್ಯಮರು ಮತ್ತು ನಿಕೃಷ್ಟರು ಎಂದು. ಯಾವನು ದೇಶ, ಕಾಲ ಮತ್ತು ಪಾತ್ರವಸ್ನರಿತು 
ಸತ್ಯದಿದ್ಯಾ-ಧರ್ಮದ ಉನ್ನತಿಯೆಂಬ ಪರೋಪಕಾರಕ್ಕಾಗಿ ದಾನವನ್ನು ಕೊಡುತ್ತಾನೋ, ಅವನನ್ನು ಉತ್ತಮ ದಾತ್ಛ ಎನ್ನತ್ತಾರೆ. ಯಾವನು 
ಕೀರ್ತಿಗಾಗಿ ಅಥವಾ ಸ್ಪಾರ್ಥಕ್ಕಾಗಿ ದಾನವನ್ನು ಮಾಡುತ್ತಾನೋ, ಅವನು ಮಧ್ಯಮನಾಗಿರುತ್ತಾನೆ. ಯಾವನು ತನಗಾಗಲೀ ಅಥವಾ 
ಜೇರೆಯವರಿಗಾಗಲೀ ಸ್ವಲ್ಪವೂ ಉಪಕಾರ ಮಾಡಲಾರನೋ, ಆದರೆ-ವೇಶ್ಯಾಗಮನ-ಮೊದಲಾದುವಕ್ಕಾಗಿ ಅಥವಾ ಭಂಡರು-ಹೊಗಳು 
ಭಟ್ಟರು ಮೊದಲಾದವರಿಗೆ, ಕೊಡುತ್ತಾರೋ, ಕೊಡುವಾಗ ತಿರಸ್ಕಾರ, ಅಪಮಾನ-ಮೊದಲಾದ ದುರ್ವವಹಾರವನ್ನೂ ಕೂಡ ಮಾಡುತ್ತಾನೋ, 
ಯಾವನು ಪಾತ್ರ-ಅಪಾತರ ಭೇದವನ್ನು ಸ್ವಲ್ಪವೂ ತಿಳಿಯುವುದಿಲ್ಲವೋ, ಆದರೆ-*ಯಾವುದೇ ಖಾದ್ಯಕ್ಕಳ್ಳರ; ಎಲ್ಲಕ್ಕೂ ಕ್ರಯ ಒಂದೇ"- 
ಎಂಬ ವ್ಯಾಪಾರಿಗಳಂತೆ ವಿವೇಕ ಶೂನ್ಯನಾಗಿ, ವಿವಾದ-ಹೋರಾಟಗಳಿಗಾಗಿ, ಅನ್ಯಧರ್ಮಾತ್ಮನಿಗೆ ದುಃಖಮ್ಮಿತ್ತು ತಾನು 
ಸುಖಿಯಾಗಬೇಕೆಂದು ದಾನ ಕೊಡುತ್ತಾರೋ, ಅವನು ಅಧಮ ದಾತ್ಮವಾಗಿದ್ದಾನೆ. ಎಂದರೆ ಯಾವನು ಪರೀಕ್ಬಾಪೂರ್ವಕವಾಗಿ, 
ವಿದ್ವಾಂಸರಾದ ಧರ್ಮಾತೃರ ಸತ್ಯಾರಮಾಡುವನೋ, ಅವನು ಉತ್ತಮನು ಮತ್ತು ಯಾವನು ಪರೀಕ್ಷಿಮಾಡಲಿ ಅಥವಾ ಬಿಡಲಿ; ತನ್ನ 
ಪ್ರಶಂಸೆಯಾಗಬೇಕು-ಎಂದು ಕೊಡುತ್ತಾನೋ, ಅವನು ಮಧ್ಯಮನು ಮತ್ತು ಯಾವನು ಕಂಡಾಘಟ್ಟಿ, ಪರೀಕ್ಷೆಯನ್ನು ಮಾಡದೆ ನಿಷ್ಠಲವಾದ 
ದಾನವನ್ನು ಕೊಡುತ್ತಾ ಹೋಗುತ್ತಾನೋ, ಅವನು ನೀಚದಾತೃವೆನಿಸುತ್ತಾನೆ. 

ಪ್ರಶ್ನೆ- ದಾನದ ಫಲಗಳು ಇಲ್ಲಿ ಸಿಕ್ಕುತ್ತವೋ ಅಥಮ ಪರಲೋಕದಲ್ಲಿವೆಯೋ? 

ಉತ್ಪರ- ಎಲ್ಲೆಡೆಯೂ ಸಿಕ್ಕುತ್ತವೆ. 

ಪ್ರಶ್ನೆ- ಸ್ವತಃ ಸಿಕ್ಕತ್ತಫೋ ಅಥವಾ ಯಾವನಾದರೂ ಫಲಕೊಡುವವನಿದ್ದಾನೆಯೋ? 

ಉತ್ತರ- ಫಲಗಳನ್ನು ಕೊಡುವವನು ಈಶ್ವರನು. ಹೇಗೆ ಕಳ್ಳನೂ, ದರೋಡಿಕೋರನೂ ಸ್ವತಃ ಕಾರಾಗೃಹಕ್ಕೆ ಹೋಗಲು 


2೫6 ಸತ್ಯಾರ್ಥಪ್ರಕಾಶ 
ಬಯಸುವುದಿಲ್ಲವೋ, ಆದರೆ ಹೇಗೆ ರಾಜನು ಅವರನ್ನು ಅವಶ್ಯವಾಗಿ ಕಳುಹಿಸುತ್ತಾನೋ, ಧರ್ಮಾತ್ಮದುಗಳ ಸುಖವನ್ನು ರಕ್ಷಿಸುತ್ತಾನೋ 
ಮತ್ತು ಸವಿಯಿಸುತ್ತಾನೋ, ಡಕಾಯಿತರೇ ಮೊದಲಾದವರಿಂದ ಕಾಪಾಡಿ, ಅವರನ್ನು ಸುಖದಲ್ಲಿಡುತ್ತಾನೋ, ಹಾಗೆಯೇ ಪರಮಾತ್ಮನು 
ಎಲ್ಲರಿಗೂ ಪಾಪ-ಪುಣ್ಯಗಳ ದುಃಖಗಳು - ಸುಖಗಳು ಎಂಬ ಫಲಗಳನ್ನು ಯಥಾವತ್ತಾಗಿ ಕೊಡುತ್ತಾನೆ. 

ಪಶ್ನೆ `- ಗರುಡಪುರಾಣ ಮೊದಲಾದ ಯಾವ ಈ ಗ್ರಂಥಗಳಿವೆಯೋ, ಅವು ವೇದಾರ್ಥವನ್ನು ಅಥವಾ ವೇದವನ್ನು 
ಪುಷ್ಟೀಕರಿಸುವಂತಹವೋ ಅಥವಾ ಅಲ್ಲವೋ? 

ಉತ್ತರ --.ಅಲ್ಲ, ಆದರೆ, ವೇದಗಳ ವಿರೋಧಿಗಳಾಗಿವೆ ಮತ್ತು ವಿಪರೀತ ದಿಕ್ಕಿನಲ್ಲಿ ನಡೆಯುತ್ತವೆ. ಮತ್ತು ತಂತ್ರಗಳೂ 
ಹಾಗೆಯೇ ಇವೆ. ಹೇಗೆ ಯಾವನಾದರೂ ಒಬ್ಬ ಮಾನವನು ಒಬ್ಬನ ಮಿತ್ರನೂ ಮತ್ತು ಸಮಸ್ತ ಜಗತ್ತಿನ ಶತ್ರುವೂ ಆಗಿರುವನೋ, 
ಹಾಗೆಯೇ ಪುರಾಣಗಳನ್ನು ಮತ್ತು ತಂತ್ರವನ್ನು ಅಂಗೀಕರಿಸುವ ಪುರುಷನೂ ಆಗಿರುತ್ತಾನೆ. ಏಕೆಂದರೆ, ಒಬ್ಬನಿಂದ ಮತ್ತೊಬ್ಬನಿಗೆ 
ವಿರೋಧ ಹುಟ್ಟಿಸುವ ಗ್ರಂಥಗಳಾಗಿವೆ ಇವು. ಇವನ್ನು ಅಂಗೀಕರಿಸುವುದು ಯಾವನೇ ಮಾನವನಿಗೂ ಅರ್ಹವಾದ ಕಾರ್ಯವಲ್ಲ. ಆದರೆ, 
ಇವುಗಳನ್ನು ಅಂಗೀಕರಿಸುವುದು ಪಶುತ್ವದ, ಎಂದರೆ, ವಿವೇಕಹೀನತೆಯ ಕುರುಹಾಗಿದೆ. 


ನೋಡಿರಿ, ಶಿವಪುರಾಣದಲ್ಲಿ ತ್ರಯೋದಶೀ ಸೋಮವಾರ, ಆದಿತ್ಯಪುರಾಣದಲ್ಲಿ ರವಿವಾರ, ಚಂದ್ರಖಂಡದಲ್ಲಿ ಸೋಮಗ್ರಹಯುಕ್ತ 
ಮಂಗಳವಾರ, ಬುಧವಾರ, ಬೃಹಸ್ಪತಿವಾರ, ಶುಕ್ರವಾರ, ಶನಿವಾರ, ರಾಹು, ಕೇತುಗಳಿದ್ದಾಗ, ವೈಷ್ಣವರಿಗೆ ಏಕಾದಶೀ ವಾಮನ-ದ್ವಾದಶೀ, 
ಸೃಸಿಂಹನ ಅಥವಾ ಅನಂತನ ಚತುರ್ದಶೀ, ಚಂದ್ರ-ಪೂರ್ಣಿಮಾ, ದಿಕ್ಬಾಲಕರ ದಶಮೀ, ದುರ್ಗಾನವಮೀ, ವಸುಗಳ ಅಷ್ಟಮೀ, 
ಮುನ್ನಿಗಳ ಸಪ್ತಮೀ, ಕಾರ್ತಿಕೇಯನ ಷಷ್ಠೀ, ನಾಗಪಂಚಮೀ, ಗಣೇಶಚತುರ್ಥಿ, ಗೌರೀತೃತೀಯಾ, ಅಶ್ವಿನೀಕುಮಾರ ದ್ವಿತೀಯಾ, 
ಆದ್ಕುದೇವೀಪುತಿಪದಾ ಮತ್ತು ಪಿತೃಗಳ ಅಮಾವಾಸ್ಯಾ ಈ ದಿನಗಳು ಉಪವಾಸ ಮಾಡಲು ಗೊತ್ತುಮಾಡಲ್ಪಟ್ಟವೆ, ಮತ್ತು ಎಲ್ಲೆಡೆಯೂ, 
"ಈ ವಾರಗಳಲ್ಲಿ ಮತ್ತು ತಿಥಿಗಳಲ್ಲಿ ಯಾವ ಮಾನವನು ಭೋಜನ-ಪಾನೀಯಗಳನ್ನು ತೆಗೆದುಕೊಳ್ಳುವನೋ! ಅವನು 
ನರಕಗಾಮಿಯಾಗುವನು?,-ಎಂದೇ ಬರೆದಿದೆ. ಯಾವ ವಾರವೂ, ಅಥವಾ ಯಾವ ತಿಥಿಯಂದೂ ಭೋಜನವನ್ನು ಈಗ ಪೋಪರೂ 
ಈಗ. "ನಿರ್ಣಯಸಿಂಧು' ಧರ್ಮಸಿಂಧು',"ವ್ರತಾರ್ಕ' ಮೊದಲಾದ ಪ್ರಮಾದಿಗಳಿಂದ ರಚಿತವಾದ ಗ್ರಂಥಗಳಲ್ಲಿಯೇ ಒಂದೊಂದು 
ವ್ರತಕ್ಕೂ ಎಂತಹ ದುರ್ಗತಿಯನ್ನು ತಂದು ಒಡ್ಡಿದ್ದಾರಂದರ, ಶೈವರು ಏಕಾದಶಿಯನ್ನು ದಶಮೀವಿದ್ಧವನ್ನುತ್ತಾರೆ; ಹಲವರು ದ್ವಾದಶಿಯಂದು 
ಏಕಾದಶೀ ವ್ರತವನ್ನು ಆಚರಿಸುತ್ತಾರೆ! ಎಂದರೆ ಹಸಿವಿನಿಂದ ಮೃತರಾಗುವಲ್ಲಿಯೂ ಕೂಡ ವಾದವಿವಾದಗಳನ್ನೇ ಮಾಡುತ್ತಾರೆ! ಏನು 
ಮಹಾವಿಚಿತ್ರವಾದ ಪೋಪಲೀಲೆ! ಯಾವನು ಏಕಾದಶೀ ವ್ರತವನ್ನು ಪ್ರಚಲಿತವಾಗಿ ಮಾಡಿದ್ದಾನೋ, ಅವನು ಅದಲ್ಲಿ ತನ್ನ ಸ್ವಾರ್ಥವನ್ನೇ 
ಓಡ್ಡಿದ್ದಾನೆ. ಮತ್ತು ದಯೆ ಸ್ವಲ್ಪವೂ ಇಲ್ಲ, ಅವರೆನ್ನುತ್ತಾರೆ:- 
ಏಕಾದಶ್ಶಾಮನ್ನೇ ಪಾಪಾನಿ ವಸತಿ | 


ಎಷ್ಟು ಪಾಪಗಳಿವೆಯೋ, ಅವೆಲ್ಲವೂ ಏಕಾದಶಿಯ ಅನ್ನದಲ್ಲಿ, ಆಹಾರದಲ್ಲಿ ನೆಲೆಸುತ್ತವೆ! ಪೋಪಮಹಾಶಯರನ್ನು -“ಯಾವನ. 
ಪಾಪಗಳು ಅದರಲ್ಲಿ ಬಂದು ನೆಲೆಸುತ್ತವೆ? ನಿಮ್ಮನ್ಹೋ ಅಥವಾ ನಿಮ್ಮ ತಂದೆ ಮೊದರಾದವರವೋ?”?-ಎಂದು ಪ್ರಶ್ನಿಸಬೇಕು. 
ಸರ್ವಸಮಸ್ತಪಾಪಗಳೂ ಏಕಾದಶಿಯಲ್ಲಿ ಹೋಗಿ ನೆಲೆಸುವುದಾದರೆ, ಏಕಾದಶಿಯಂದು ಯಾರಿಗೂ ದುಃಖವಿರಬಾರದು. ಹೀಗೇನೂ 
ಆಗುವುದಿಲ್ಲ; ಪ್ರತಿಯಾಗಿ ಹಸಿವು-ಮೊದಲಾದುದರಿಂದ ದುಃಖ ಉಂಟಾಗುತ್ತದೆ. ದುಚವು ಪಾಪದ ಫಲವಾಗಿದೆ. ಆದುದರಿಂದ: 


ಹಸಿದು ಸಾಯುವುದು ಪಾಪವಾಗಿದೆ. ಇದರ ಮಹಾತ್ಮ್ಮವನ್ನು ದೊಡ್ಡದಾಗಿ ಮಾಡಿಟ್ಟಿದ್ದಾರೆ. ಅದರ ಕಥೆಯನ್ನೋದಿ ಬಹುಮಂದಿ 
ಮೋಸಹೋಗುತ್ತಾರೆ, ಅದರಲ್ಲಿ ಈ ಒಂದು ಕಥೆಯಿದೆ-- 


ಬ್ರಹ್ಮಲೋಕದಲ್ಲಿ ಒಬ್ಬಳು ವೇಶ್ಯೆಯಿದ್ದಳು. ಅವಳು ಏನೋ ಅಪರಾಧ ಮಾಡಿದಳು. ಅವಳಿಗೆ “ಭೂಲೋಹದಲ್ಲಿ ಜನ್ನವತ್ತು'-ಎಂಬ 
ಶಾಪವಿತ್ತನು. “ನಾನು ಪುನಃ ಸ್ವರ್ಗಕ್ಕೆ ಹೇಗೆ ಬರಬಲ್ಲೆನು” ? - ಎಂದು ಸ್ತುತಿಪೂರ್ವಕವಾಗಿ ಕೇಳಿಕೊಂಡಳು. ಆಗ ಅವನು-“ಯಾವಾಗ 
ಯಾವನಾದರೂ ಒಬ್ಬನು ಏಕಾದಶೀ ವ್ರತದ ಫಲವನ್ನು ನಿನಗೆ ಕೊಡುವನೋ, ಆಗಲೇ ನೀನು ಸ್ವರ್ಗಕ್ಕೆ ಬಂದುಬಿಡುವೆ”. ಎಂದು 
ಹೇಳಿದನು. ಅವಳು ವಿಮಾನಸಹಿತ ಯಾವದೋ ನಗರದಲ್ಲಿ ಬಂದುಬಿದ್ದಳು. ಅಲ್ಲಿನ ರಾಜನು ಅವಳನ್ನು -“ನೀನು ಯಾವಳು”? 
ಎಂದು ಕೇಳಿದನು. ಆಗ ಅವಳು ಸಮಸ್ತ ವೃತ್ತಾಂತವನ್ನೂ ಹೇಳಿ ಶ್ರುತಪಡಿಸಿದಳು ಮತ್ತು "ಯಾವನಾದರೂ ತನ್ನ ಏಕಾದಶೀ ಫಲವನ್ನು 
ನನಗೆ ಅರ್ಪಿಸಿದರೆ, ಮರಳಿ ಸ್ವರ್ಗಕ್ಕೆ ಹೋಗಬಲ್ಲೆನು'. ಎಂದು ಹೇಳಿದಳು. ರಾಜನು ನಗರದಲ್ಲಿ ಹುಡುಕಿಸಿದನು, ಏಕಾದಶೀ 
ವ್ರತಮಾಡುವವನು ಯಾವನೂ ಸಿಕ್ಕಲಿಲ್ಲ. ಆದರೆ, ಒಂದು ದಿನ ಯಾರೋ ಶೂದ್ರ ದಂಪತಗಳಲ್ಲಿ ಜಗಳವಾಗಿದ್ದಿತು. ಕೋಪದಿಂದ 
ಸ್ತ್ರೀಯು ಹಗಲೂ ರಾತ್ರಿ ಹಸಿದೇ ಇದ್ದಳು. ದೈವಯೋಗದಿಂದ ಅಂದು ಏಕಾದಶೀ ಆಗಿದ್ದಿತು. ಅವಳು “ನಾನು ಏಕಾದಶೀ ತಿಳಿದೇನೋ 
ಉಪವಾಸವಿರಲಿಲ್ಲ; ಅಕಸ್ಮಾತ್ವಾಗಿ ಆ ದಿನ ಉಪವಾಸ ಮಾಡಿದ್ದೆನು”.. ಎಂದು ರಾಜನ ಸೈನಕರಿಗೆ ಹೇಳಿದಳು. ಆಗ ಅವರು ಅವಳನ್ನು 











ಏಕಾದಶ ಸಮುಲ್ಲಾಸ: ೫ 
ರಾಜನೆದುರಿಗೆ ಕೊಂಡೊಯ್ದರು; ಅವಳಿಗೆ ರಾಜನು "ನೀನು ಈ ವಿಮಾನವನ್ನು ಮುಟ್ಟು' - ಎಂದನು. ಅವಳು ಮಟ್ಟಿದಳು; ಅದೇ 
ಕ್ಷಣ ವಿಮಾನ ಮೇಲಕ್ಕೆ ಹಾರಿ ಹೋಯಿತು. ಇದಾದರೂ ತಿಳಿಯದೆಯೇ ಮಾಡಿದ ಏಕಾದಶಿಯ ವ್ರತದ ಫಲವಾಗಿದೆ. ಇನ್ನು 
ತಿಳಿದುಕೊಂಡು ಮಾಡುವುದಾರೆ, ಅದರ ಫಲದ ಇತಿಮಿತಿ ಏನಿದ್ದೀತು? ಭಲೇ ಕಣ್ಣುಗಳಿದ್ದೂ ನೋಡಲಾರದ ಮುಗ್ಥರೇ! ಈ ಮಾತು 
ಸತ್ಯವಾಗಿದ್ದರೆ, ನಾವು ಸ್ವರ್ಗದಲ್ಲಿಲ್ಲದ ವೀಳೆಯದೆಲೆಯ ಸುರುಳಿಯೊಂದನ್ನು ಕಳುಹಿಸಲಪೇಕ್ಷಿಸುತ್ತೇವೆ. ಏಕಾದಶಿಯವರೆಲ್ಲಾ ನಿಮ್ಮ 
ಫಲವನ್ನು ಕೊಡಿರಿ, ಒಂದು ವೀಳೆಯದೆಲೆಯ ಸುರುಳಿ ಮೇಲಕ್ಕೆ ಹೊರಟುಹೋಗುವುದಾದರೆ, ಮತ್ತೆ ಲಕ್ಷಾಂತರ, ಕೋಟ್ಯಂತರ 
ಸುರುಳಿಗಳನ್ನು ಅಲ್ಲಿಗೆ ಕಳುಹಿಸುವೆವು; ಮತ್ತು ನಾವೂ ಕೂಡ ಏಕಾದಶಿಯ ಆಚರಣೆಮಾಡುತ್ತಾ ಹೋಗುವವು. ಮತ್ತು ಹೀಗೆ. 
ಆಗದಿದ್ದರೆ, ನಿಮ್ಮಗಳನ್ನು ಹಸಿದು ಸಾಯುವುದೆಂಬ ಈ ಆಪತ್ಯಾಲದಿಂದ ದೂರರಿಟ್ಟು ರಕ್ಷಿಸುವವು. 

ಈ ೨೪ ಏಕಾದಶಿಗಳಿಗೆ ಬೇರೆ ಬೇರೆ ಹೆಸರುಗಳನ್ನಿಟದ್ದರೆ. ಒಂದಕ್ಕೆ 'ಧನದಾ' ಎಂದೂ, ಇನ್ನೊಂದಕ್ಕೆ "ಕಮದಾ' ಎಂದೂ, 
ಮತ್ತೊಂದಕ್ಕೆ "ಪುತ್ರದಾ' ಎಂದೂ, ಮಗದೊಂದಕ್ಕೆ "ನಿರ್ಜಲಾ' ಎಂದೂ ಹೆಸರು! ಬಹುಮಂದಿ ದರಿದ್ರರು, ಬಹಳ ಜನ ಕಾಮಿಗಳು, 
ಮತ್ತು ಬಹಳ ಜನ ನಿ೫0ಂತಾನರಾದವರು ಏಕಾದಶೀ ಮಾಡಿ ವೃದ್ಧರಾಗಿ ಹೋದರು ವತ್ತು ಮೃತರೂ ಆದರು. ಆದರೆ, ಧನ, ಕಾಮನೆ, 
ಮತ್ತು ಪುತ್ರರು ಸಿಕ್ಕಲಿಲ್ಲ. ಮತ್ತು ಯಾವಾಗ ಘಟಿಕಾ ಮಾತ್ರಕ್ಕೂ ನೀರು ಸಿಕ್ಕದಾದರೆ ಮಾನವ ವ್ಯಾಕುಲನಾಗಿ ಹೋಗುತ್ತಾನೋ, ಆ. 
ಜ್ಯೇಷ್ಠಮಾಸದ ಶಸ್ತಸದಲ್ಲಿ ಪ್ರತಮಾಡುವವರಿಗೆ ಮಹಾದುಚುವ ಪ್ರಾಪ್ತವಾಗುತ್ತದೆ. ಅದರಲ್ಲಿಯೂ ಬಂಗಾಳದಲ್ಲಿ ವಿಧವಾ ಸ್ವ್ರೀಯರಲ್ಲರಿಗೂ 
ಏಕಾದಶಿಯಂದು ಮಹಾ ದುರ್ಗತಿಯುಂಟಾಗುತ್ತದೆ. ಈ ನಿರ್ದಯನಾದ ಕಟುಕಿಗೆ ಬರೆಯುವ ಕಾಲದಲ್ಲಿ, ಮನದಲ್ಲಿ ಸ್ವಲ್ಪವೂ 
ದಯೆಬಾರಲಿಲ್ಲ. ಅಲ್ಲದಿದ್ದರೆ, ನಿರ್ಜಲಾ ಏಕಾದಶಿಗೆ "%ಜಲಾ' ಎಂದು ಹೆಸರಿಟ್ಟು ಪುಷ್ಕಮಾಸದ ಶುಕ್ಲಪಕ್ಷದ ಏಕಾದಶಿಗೆ 
"ನಿರ್ಜಲಾ' ಹೆಸರಟ್ಟಿದ್ದರೂ ಸ್ವಲ್ಪ ಒಳಿತಾಗುತ್ತಿತ್ತು. ಆದರೆ, ಈ ಪೋಪರಿಗೆ ದಯೆಯ ಗೋಜೇನು? “ಯಾರಾದರೂ ಜೀವಿಸಿರಿ 
ಅಥವಾ ಸಾಯಿರಿ; ಪೋಪರ ಹೊಟ್ಟೆಯನ್ನಂತೂ ಪ್ಲೂರ್ಣವಾಗಿ ತುಂಬಿಸಿರಿ!' ಆಯಿತು. ಗರ್ಭವತಿಯು ಅಥವಾ ನವವಿವಾಹಿತೆಯಾದ. 
ನಾರಿ, ಹುಡುಗರು ಅಥವಾ ಯುವಕರಾದ ಪುರುಷರಂತೂ, ಎಂದೂ ಉಪವಾಸಮಾಡಬಾರದು, ಆದರೆ ಯಾರಾದರೂ ಮಾಡಬೇಕಾದರೂ 
ಕೂಡ, ಎಂದು ಅಜೀರ್ಣವಾಗಿರುವುದೋ, ಹಸಿವಾಗದೋ, ಆದಿನ ಶರಬತನ್ನು ಅಥವಾ ಹಾಲನ್ನು ಕುಡಿದು ನಿರ್ವಹಿಸಬೇಕು. 
ಯಾರು ಹಸಿವೆಯಿರುವಾಗ ಉಣ್ಯುವೃದಿಲ್ಲವೋ ಮತ್ತು ಯಾರು ಹಸಿವೆಯಿಲ್ಲದಾಗ ಭೋಜನ ಮಾಡುತ್ತಾರೋ, 
ಅವರಿಬ್ಬರೂ ರೋಗಣಗರದಲ್ಲಿ ಮುಳುಗಿ, ದುಃಖಪಡುತ್ತಾರೆ. ಈ ಪ್ರಮಾದಿಗಳ ಕಥನ - ಲೇಖನವನ್ನು ಯಾವನೂ ಕೂಡ 
ಪ್ರಮಾಣೀಕರಿಸಬಾರದು. 


ಈಗ ಗುರು-ಶಿಷ್ಯ-ಮಂತ್ರೋಪದೇಶದ ಮತ್ತು ಮತಮತಾಂತರಗಳ ಚರಿತ್ರೆಗಳ ಸಮಾಚಾರವನ್ನು ಹೇಳುತ್ತೇವೆ. ಪ್ರತಿಮಾಪೂಜಕರಾದ 
ಸಾಂಪ್ರದಾಯಿಕರು-'ವೇದಗಳು ಅನಂತವಾಗಿವೆ. ಜುಗ್ಬೇದಕ್ಕೆ ೨೧, ಯಜುರ್ವೆದಕ್ಕೆ ೧೦೧, ಸಾಮವೇದಕ್ಕೆ ೧,೦೦೦ ಮತ್ತು 
ಅಥರ್ವವೇದಕ್ಕೆ ೯ ಶಾಖೆಗಳಿವೆ. ಇವುಗಳಲ್ಲಿ ಸ್ವಲ್ಪ ಶಾಖೆಗಳು ಸಿಕ್ಕುತ್ತವೆ. ಉಳಿದುವು ಲುಪ್ಪವಾಗಿ ಹೋಗಿವೆ. ಅವುಗಳಲ್ಲಿಯೇ 
ಪ್ರತಿಮಾರ್ಚನೆಯ ಮತ್ತು ತೀರ್ಥಗಳ ಪ್ರಮಾಣವಿರುವುದು. ಇಲ್ಲದೆಯೇ ಇಡ್ದಿದ್ದರೆ, ಪುರಾಣಗಳಲ್ಲಿ ಎಲ್ಲಿಂದ ಬರುತ್ತಿದ್ದಿತು? ಯಾವಾಗ 
ಕಾರ್ಯವನ್ನು ನೋಡಿ ಕಾರಣದ ಅನುಮಾನ ಉಂಟಾಗುತ್ತದೋ, ಆಗ ಪುರಾಣಗಳನ್ನು ನೋಡಿ, ಪ್ರತಿಮಾಪೂಜನದ ಬಗೆಗೆ ಇರಬಹುದಾದ 
ಆದೇಶದ ವಿಷಯದಲ್ಲಿ ಸಂದೇಹವಾದರೂ ಏತಕ್ಕೆ”? ಎಂದು ಕೇಳುತ್ತಾರೆ. 


ಉತ್ತರ ೯ ಶಾಖೆ ಯಾವ ವೃಕ್ಷದ್ದಾಗಿರುತ್ತದೋ, ಅದರಂತೆಯೇ ಇರುತ್ತದೆ; ವಿರುದ್ಧವಾಗಿಯಲ್ಲ. ಶಾಖೆ ಚಿಕ್ಕದಾಗಿರಲಿ, ದೊಡ್ಡದಾಗಿರಲಿ; 
ಆದರೆ, ಅವುಗಳಲ್ಲಿ ವಿರೋಧವಿರಲಾರದು. ಹಾಗೆಯೇ, ಎಷ್ಟು ಶಾಖೆಗಳು ಸಿಕ್ಕತ್ತವೋ ಅವುಗಳಲ್ಲಿ ಯಾವಾಗ ಶಿಲೆಯೇ ಮೊದಲಾದುದರ. 
ಪ್ರತಿಮೆಯ ಮತ್ತು ಜಲ-ಸ್ಥಳ-ವಿಶೇಷ ತೀರ್ಥಗಳ ಪ್ರಮಾಣ ಸಿಕ್ಕವುದಿಲ್ಲವೋ, ಆಗ ಆ ಲುಪ್ತಕಾಖೆಗಳಲ್ಲಿಯೂ ಕೂಡ ಇದ್ದಿರಲಾರದು. 
ಮತ್ತು ನಾಲ್ಕು ವೇದಗಳೂ ಪೂರ್ಣವಾಗಿ ಸಿಕ್ಕುತ್ತವೆ. ಅವುಗಳಿಗೆ ವಿರುದ್ಧವಾಗಿ ಶಾಖೆಗಳು ಎಂದಿಗೂ ಇರಲಾರವು. ಮತ್ತು ಯಾವವು 
ಗಿವೆಯೋ, ಅವುಗಳನ್ನು ಯಾವನೂ ಶಾಖೆಗಳೆಂದು ಸಿದ್ಧಪಡಿಸಲಾರನು. ವಸ್ತಶ್ಕತಿ ಹೀಗಿರುವಾಗ, ಪುರಾಣಗಳು ವೇದಗಳ 
ಶಾಖೆಗಳಲ್ಲ; ಆದರೆ ಸಾಂಪ್ರದಾಯಿಕ ಜನರು ಪರಸ್ಪರ ವಿರುದ್ಧವಾದ ರೂಪಪದ್ಲಿ ಗ್ರಂಥಗಳನ್ನು ರಚಿಸಿಟ್ಟಿದ್ದರೆ. 
ವೇದಗಳನ್ನು ನೀವು ಪರಮೇಶ್ವರಕೃತವೆಂದು ಒಪ್ಪವಿರಾದರೆ, ಆಶ್ವಲಾಯನರೇ ಮೊದಲಾದ ಖುಷಿ-ಮುನಿಗಳ ಹೆಸರಿನಿಂದ 
ಪ್ರಸಿದ್ಧವಾದ ಗ್ರಂಥಗಳನ್ನು ವೇದಗಳಿಂದೇಕೆ ಗ್ರಹಿಸುತ್ತೀರಿ? ಹೇಗೆ ಕೊಂಬೆಗಳನ್ನು ಮತ್ತು ಎಲೆಗಳನ್ನು ನೋಡುವುದರಿಂದ ಅರಳಿ, ಅಲ. 
ಮತ್ತು ಮಾವು ಮೊದಲಾದ ಮರಗಳ ಗೊತ್ತು ಹತ್ತುವುದೋ, ಹಾಗೆಯೇ ಬುಷಿ-ಮುನಿಗಳಿಂದ ರಚಿತವಾದ ವೇದಾಂಗಗಳು, ನಾಲ್ಕು 
ಬ್ರಾಹ್ಮಣಗಳು, ಅಂಗಗಳು, ಉಪಾಂಗಗಳು ಮತ್ತು ಉಪವೇದಗಳು-ಮೊದಲಾದವುಗಳಿಂದ ವೇದಾರ್ಥವು ಗುರುತಿಸಲ್ಪಡುತ್ತದೆ. ಇದೇ 
ಕಾರಣದಿಂದ ಈ ಗ್ರಂಥಗಳನ್ನು ಶಾಖೆಗಳೆಂದು ಅಂಗೀಕರಿಸಿದ್ದಾರೆ. ಯಾವುದು ವೇದವಿರುದ್ದವಾಗಿದೆಯೋ ಅದರ ಪ್ರಮಾಣ ಮತ್ತು 
ಅನುಕೊಲವಾದುದರ ಅಪ್ರಮಾಣ ಸಿದ್ಧಮಾಗಲಾರದು. ನೀವು ಅದ್ವಷ್ಟವಾದ, ಎಂದರೆ ಕಾಣಿಸದಿರುವ ಶಾಖೆಗಳಲ್ಲಿ ಪ್ರತಿಮೆ-ಮೊದಲಾದುದರ. 
ಪ್ರಮಾಣದ ಕಲ್ಪಸೆಯನ್ನು ಮಾಡಿಕೊಳ್ಳುವುವಿರಾದರೆ, ಯಾವನಾದರೂ" ಲಪ್ತವಾದ ಶಾಖೆಗಳಲ್ಲಿ ವರ್ಣಾಶ್ರಮಗಳ ವ್ಯವಸ್ಥ ತಲಕಳಗಾಗಿ್ದಿತು. 


288 ಸತ್ಯಾರ್ಥಪ್ರಕಾಶ 
ಎಂದರೆ, ಅತ್ಯಂತ ಕೀಳು ಮಟ್ಟದವರ ಮತ್ತು ಜ್ಞಾನವಿಮುಖರಾದವರ ಹೆಸರು ಬ್ರಾಹ್ಮಣರೆಂದೂ, ಬ್ರಹ್ಮಜ್ಞಾನಯುಕ್ತರೂ, 
ಕ್ಷತ್ರತೇಜೋಯು್ತರು, ಕೃಷಿ-ವಾಣಿಜ್ಯ ಮೊದಲಾದ ವೃತ್ತಿಗಳಲ್ಲಿ ನಿರತರಾದವರೂ ಕೀಳು ಮಟ್ಟದವರು ತ್ತು ಮಂದವತಿಗಳು- ಎಂದೂ, 
ಹೋಗಬಾರದವಳ ಬಳಿ ಹೋಗುವುದು, ಮಾಡಬಾರದುದನ್ನು ಮಾಡುವುದು, ಸುಳ್ಳನ್ನಾಡುವುದು - ಮೊದಲಾದುದು ಧರ್ಮವೆಂದೂ, 
ಸತ್ಯಭಾಷಣ-ಮೊದಲಾದುದು ಅಧರ್ಮವೆಂದೂ, ಬರೆದಿರಬಹುದು”. ಎಂಬ ಪಕ್ಷವನ್ನು ಹಿಡಿದಲ್ಲಿ ನೀವು ಕೂಡ ನಾವು ಉತ್ತರ 
ಕೊಟ್ಟಂತೆಯೇ, ಎಂದರೆ “ವೇದಗಳಲ್ಲಿ ಮತ್ತು ಪ್ರಸಿದ್ಧವಾದ ಶಾಖೆಗಳಲ್ಲಿ ಬ್ರಹ್ಮಜ್ನಾನ ಮೊದಲಾದುದನ್ನುಕ್ಳವರನ್ನು, ಬ್ರಾಹ್ಮಣರೆಂದೂ, 
ಜ್ಞಾನಹೀನರನ್ನು ಶೂದ್ರರು ಮೊದಲಾದವರೆಂದೂ ಬರೆದಿರುವಂತೆಯೇ ಅದ್ಯಷ್ಟವಾದ, ಎಂದರೆ ಲುಪ್ತವಾದ ಶಾಖೆಗಳಲ್ಲಿಯೂ ಬರೆದಿದ್ದಿತುಂದು. 
ಗ್ರಹಿಸಬೇಕು. ಇಲ್ಲವಾದರೆ, ವರ್ಣಾಶ್ರಮ ವ್ಯವಸ್ಥೆ-ಮೊದಲಾದುವೆಲ್ಲಾ ವಿಕೃತವಾಗಿ ಹೋಗುವವು'”- ಎಂದೇ ಉತ್ತರ ಕೊಡುವಿರಿ. 

ಒಳ್ಳೆಯದು; ಜೈಮಿನಿ, ವ್ಯಾಸ ಪತಂಜಲಿಗಳ ಕಾಲದವರೆಗಾದರೂ ಎಲ್ಲ ಶಾಖೆಗಳೂ ಇದ್ದುವೋ ಅಥವಾ ಇಲ್ಲವೋ? 
ಇದ್ದುವಾದರೆ, ನೀವು ಎಂದಿಗೂ ನಿಷೇಧ ಮಾಡಲಾರಿರಿ. ಮತ್ತು ಇರಲಿಲ್ಲ.ಎನ್ನುವಿರಾದರೆ, ಆ ಶಾಖೆಗಳ ಇರುವಿಕೆಗೆ ಪ್ರಮಾಣವೇ)ದೆ?' 
ನೋಡಿರಿ, ಜೈಮಿನಿಯು ಮೀಮಾಂಸಾಶಾಸ್ತ್ರದಲ್ಲಿ ಸಮಸ್ತ ಕರ್ಮಕಾಂಡವನ್ನೂ, ಪತಂಜಲಿ ಮುನಿಯು ಯೋಗಶಾಸ್ತ್ರದಲ್ಲಿ ಸಮಸ್ತ 
ಉಪಾಸನಾಕಾಂಡವನ್ನೂ, ಮತ್ತು ವ್ಯಾಸಮುನಿಯು ಶಾರೀರಸೂತ್ರಗಳಲ್ಲಿ ಸಮಸ್ತ ಜ್ಞಾನಕಾಂಡವನ್ನೂ ವೇದಾನುಕೂಲವಾಗಿ ಬರೆದಿದ್ದಾರೆ. 
ಅವುಗಳಲ್ಲಿ ಶಿಲೆ-ಮೊದಲಾದುವುಗಳ ಪ್ರತಿಮೆಗಳ ಪೂಜನದ ಅಥವಾ ಪ್ರಯಾಗ-ಮೊದಲಾದ ತೀರ್ಥಗಳ ಹೆಸರು-ನೆರಳುಗಳನ್ನು ಕೂಡ 
ಬರೆದಿಲ್ಲ. ಬರೆಯುವರಾದರೂ ಎಲ್ಲಿಂದ? ವೇದಗಳಲ್ಲಿ ಎಲ್ಲಿಯಾದರೂ ಇದ್ದಿದ್ದರೆ, ಎಂದಿಗೂ ಬರೆಯದೆ ಬಿಡುತ್ತಿರಲಿಲ್ಲ. ಆದುದರಿಂದ, 
ಲುಪ್ಪಕಾಖೆಗಳಲ್ಲಿಯೂ ಕೂಡ ಈ ಪ್ರತಿಮಾಪೂಜನಾದಿಗಳ ಪ್ರಮಾಣವಿರಲಿಲ್ಲ. ಈ ಎಲ್ಲಾ ಶಾಖೆಗಳೂ ವೇದಗಳಲ್ಲ. ಏಕೆಂದರೆ, 
ಇವುಗಳಲ್ಲಿ ಈಶ್ವರ ಕೃತವಾದ ವೇದಗಳ ಪ್ರತೀಕವನ್ನು * ಉದ್ಧರಿಸಿ ವ್ಯಾಖ್ಯಾನವನ್ನೂ ಮತ್ತು ಸಾಂಸಾರಿಕರ ಬೋಧಕ್ಕಾಗಿ ಇತಿಹಾಸಗಳನ್ನೂ 
ಬರೆದಿದ್ದಾರೆ. ಆದುದರಿಂದ, ಈ ಶಾಖೆಗಳನ್ನು ಎಂದಿಗೂ ವೇದಗಳಲ್ಲಿ ಎಣಿಸಲು ಸ್ವಾಧ್ಯವಿಲ್ಲ. ವೇದಗಳಲ್ಲಿಯಾದರೋ ಮಾನವರಿಗಾಗಿ. 
ಕೇವಲ ವಿದ್ಯೆಯ ಉಪದೇಶವನ್ನು ಮಾಡಲಾಗಿದೆ; ಯಾವನೇ ಮಾನವನ ಹೆಸರು ಕೂಡ ಇಲ್ಲ. ಆದುದರಿಂದ, ಪ್ರತಿಮಾಪೂಃ:ನನ 
ಖಂಡನ ಎಲ್ಲ ರೀತಿಯಲ್ಲಿ ಸಿದ್ಧವಾಗಿದೆ. 

ನೋಡಿರಿ! ಪ್ರತಿಮಾಪೂಜನದಿಂದ ಶ್ರೀರಾಮಚಂದ್ರ, ಶ್ರೀಕೃಷ್ಣ, ನಾರಾಯಣ ಮತ್ತು ಶಿವ-ಮೊದಲಾದವರ ಮಹಾನಿಂದೆ ಮತ್ತು 
ಅಪಹಾಸ್ಯವಾಗುತ್ತದೆ. ಸರ್ವರೂ “ಅವರು ಮಹಾರಾಜಾಧಿರಾಜರಾಗಿದ್ದರು ಮತ್ತು ಅವರ ಪತ್ನಿಯರಾದ ಸೀತಾ ಮತ್ತು ರುಕ್ಮಿಣೀ, 
ಲಕ್ಷ್ಮೀ ಮತ್ತು ಪಾರ್ವತೀ ಮೊದಲಾದವರು ಮಹಾರಾಣಿಯರಾಗಿದ್ದರು”-ಎಂದು ಬಲ್ಲರು. ಆದರೆ, ಅವರ ಪ್ರತಿಮೆಗಳನ್ನು ದೇವಾಲಯ 
ಮೊದಲಾದೆಡೆ ಸ್ಥಾಪಿಸಿ, ಪೂಜಾರಿಗಳು ಅವರುಗಳ ಹೆಸರಿನ ಮೇಲೆ ಭಿಕ್ಷೆ ಬೇಡುತ್ತಾರೆ. ಎಂದರೆ, “ಬನ್ನಿ ಮಹಾರಾಜರೇ, 
ಮಹಾಮಾನನೀಯರೇ! ಸೇಠರೇ! ಸಾಹುಕಾರರೇ! ದರ್ಶನಮಾಡಿರಿ. ಕುಳಿತುಕೊಳ್ಳರಿ. ಚರಣಾಮೃತವನ್ನು ತೆಗೆದುಕೊಳ್ಳಿರಿ. ಏನಾದರೂ 
ಕಾಣಿಕೆಯನ್ನು ಅರ್ಪಿಸಿರಿ. ಮಹೋದಯರೇ! ಸೀತಾ-ರಾವರಿಗೆ, ರುಕ್ಮಿಣೇ-ಕೃಷ್ಣರಿಗೆ ಅಥವಾ ರಾಧಾ ಕೃಷ್ಣರಿಗೆ, ಲಕ್ಷ್ಮಿ-ನಾರಾಯಣರಿಗೆ. 
ಮತ್ತು ಪಾರ್ವತೀ-ಪರಮೇಶ್ವರರಿಗೆ ಮೂರು ದಿನಗಳಿಂದ ಬಾಲಭೋಗವಾಗಲೀ, ರಾಜಭೋಜನವಾಗಲೀ, ಎಂದರೆ ಉಪಾಹಾರವಾಗಲೀ, 
ಭೋಜನಪಾನವಾಗಲೀ ಸಿಕ್ಕಲ್ಲ. ಇಂದು ಇವರುಗಳ ಹತ್ತಿರ ಏನೂ ಇಲ್ಲ. ಸೀತೆ ಮೊದಲಾದವರಿಗೆ ಮೂಗುಬೊಟ್ಟು ಮೊದಲಾದುವನ್ನು 
ಮಾಡಿಸಿ ಕೊಡಿರಿ, ರಾಣಿಸಾಹೀಬಾರವರೇ 1 ಖಾದ್ಯ-ಮೊದಾಲಾದುವನ್ನು ಕಳುಹಿಸಿ ಸವಿರಾದರೆ ರಾಮ, ಕೃಷ್ಣ: ಮೊದಲಾದವರಿಗೆ 
ನೈವೇದ್ಯ ಸಮರ್ಪಿಸುವೆವು. ವಸ್ತಗಳೆಲ್ಲಾ ಹರಿದು ಹೋಗಿವೆ. ದೇವಾಲಯದ ಮೂಲೆಗಳು ಬಿದ್ದುಹೋಗಿವೆ. ಮೇಲಿನಿಂದ ಸೋರುತ್ತದೆ. 
ಮತ್ತು, ಏನು ಸ್ವಲ್ಪವಿತ್ತೋ, ಅದನ್ನು ದುಷ್ಪರಾದ ಕಳ್ಳರು ಎತ್ತಿಕೊಂಡು ಹೋದರು. ಇಲಿಗಳು ಸ್ವಲ್ಪವನ್ನು ಕಚ್ಚಿ-ಕಡಿದುಹಾಕಿವೆ. 
ನೋಡಿರಿ! ಒಂದು ದಿನ ಇಲಿಗಳು ಎಂತಹ ಅನರ್ಥವನ್ನು ಮಾಡಿದವೆಂದರೆ, ಇವರ ಕಣ್ಣುಗಳನ್ನು ಕೂಡ ಕಿತ್ತುಕೊಂಡು ಓಡಿಹೋದವು! 
ಈಗ ನಾವು ಬೆಳ್ಳಿಯ ಕಣ್ಣನ್ನು ಮಾಡಿಸಲಾರದೇ ಹೋದೆವು. ಆದುದರಿಂದ ಕವಡೆಯನ್ನು ಹೊಂದಿಸಿದ್ದೇವೆ”.-ಎಂದು ಹೇಳುತ್ತಾ 
`ಅವರ ಸೇವಕರು ಸುಖದಿಂದ ಕುಳಿತಿದ್ದಾರೆ. ದೇವಾಲಯದಲ್ಲಿ ಸೀತಾ, ರಾಮ-ಮೊದಲಾದವರು ನಿಂತಿದ್ದಾರೆ. ಮತ್ತು ಪೂಜಾರಿಗಳು 
ಅಥವಾ ಮಹಂತರು ಆಸನಗಳಲ್ಲಿ ಅಥವಾ ಗದ್ದಿಗೆಯ ಮೇಲೆ, ಒರಗುದಿಂಬನ್ನಿಟ್ಟುಕೊಡು ಕುಳಿತುಕೊಳ್ಳುತ್ತಾರೆ. ಅತ್ಯುಷ್ಕಕಾಲದಲ್ಲಿಯೂ 
ಕೂಡ ಬೀಗಹಾಕಿ, ಒಳಗಡೆ ಕೂಡಿಡುತ್ತಾರೆ ಮತ್ತು ತಾವು ಹಿತಕರವಾದ ವಾಯುವಿನಲ್ಲಿ ಮಂಚಹಾಕಿಸಿ ನಿದ್ರಿಸುತ್ತಾರೆ. ಬಹಳ ಜನ 
ಪೂಜಾರಿಗಳು ತಮ್ಮ ನಾರಾಯಣನನ್ನು (ಸಾಲಿಗ್ರಾಮ) ಡಬ್ಬಿಯಲ್ಲಿ ಮುಚ್ಚಿಟ್ಟು, ಮೇಲಿನಿಂದ ಬಟ್ಟೆ-ಮೊದಲಾದುವನ್ನು ಸುತ್ತಿ, 
ಕೊರಳಿಗೆ ತಗುಲಿಹಾಚೊಳ್ಳುತ್ತಾರೆ. ಹೇಗೆ ತಾಯಿಕೋತಿ ತನ್ನ ಮರಿಯನ್ನು ಎದೆಗೆ ತಗುಲುಹಾಕಿಕೊಳ್ಳುತ್ತದೋ, ಹಾಗೆ ಪೂಜಾರಿಗಳು 
ಕೊರಳಿಗೆ (ನಾರಾಯಣ ದೇವರನ್ನು) ನೇತುಹಾಕಿಕೊಳ್ಳುತ್ತಾರೆ! ಯಾವಾಗ ಯಾವನಾದರೂ ಪ್ರತಿಮೆಯನ್ನು ಮುರಿದು ಹಾಕುತ್ತಾನೋ, 
ಆಗ ಹಾಹಾಕಾರ ಮಾಡುತ್ತಾ, ಎದೆ ಜಜ್ಜಿಕೊಂಡು-“ಸೀತಾರಾಮರನ್ನು, ರಾಧಾಕೃಷ್ಣರನ್ನು ಮತ್ತು ಶಿವಪಾರ್ವತಿಯನ್ನು ದುಷ್ಟರು 

 ವ್ಯಾಖ್ಯಾನಕ್ಕಗಿ ಪ್ರಸ್ತುತಪಡಿಸುವ ಯಾವುದೋ ವೇದಮಂತ್ರದ ಪ್ರಾರಂಭದ ಕಣ್ಣಳ ಇದ್ಯಾಮ್ಯ ಪೂಣಷ್ಯಾರ ರಷ 
ಶಬ್ದಕ್ಕೆ ಸಂಕೇತ, ಪ್ರತಿಮಾ -ಎಂಬರ್ಥಗಳಿದ್ದರೂ ಈ ಪ್ರಕರಣದಲ್ಲಿ ಅವು ಸಲ್ಲವು. 








ಏಕುದಶ ಸಮುಲ್ಲಾಸ. 29 
ಒಡೆದುಹಾಕಿಬಿಟ್ಟರು”- ಎಂದು ಗೋಳಾಡುತ್ತಾರೆ. “ಒಳ್ಳೆಯ ಶಿಲ್ಪಿಯು ಅಮೃತಶಿಲೆಯಿಂದ ನಿರ್ಮಿಸಿದ ಮತ್ತೊಂದು ಪ್ರತಿಮೆಯನ್ನು. 
ಈಗ ತರಿಸಿ, ಸ್ಥಾಪನೆ ಮಾಡಿ ಪೂಜಿಸಬೇಕು. ತುಪ್ಪವಿಲ್ಲದೆ ನಾರಾಯಣ ದೇವರಿಗೆ ನೈವೇದ್ಯ ಅರ್ಪಿತವಾಗಲಾರದು. ಹೆಚ್ಚು ಸಾಧ್ಯವಾಗದಿದ್ದರೆ, 
ಸ್ವಲ್ಪವನ್ನಾದರೂ ಅವಶ್ಯವಾಗಿ ಕಳುಹಿಸಬೇಕು”. ಈ ಮೊದಲಾದ ಮಾತುಗಳನ್ನು ಈ ದೇವರುಗಳ ಕುತ್ತಿಗೆಗೆ ಸುತ್ತುತ್ತಾರೆ. ಮತ್ತು. 
ರಾಸಕ್ರೀಡೆ ಅಥರಾ ರಾಮಲೀಲೆಯ ಕೊನೆಯಲ್ಲಿ ಸೀತಾರಾಮರಿಂದ ಅಥವಾ ರಾಧಾಕೃಷ್ಣರಿಂದ ಭಿಕ್ಷೆ ಬೇಡಿಸುತ್ತಾರೆ. ಎಲ್ಲಿ ಸಂತೆ-ಜಾತ್ರೆ 
ನಡೆಯುತ್ತದೋ, ಅಲ್ಲಿ ಹುಡುಗನ ತಲೆಯ ಮೇಲೆ ಕಿರೀಟವನ್ನಿಟ್ಟು, ಇೃಷ್ಟ'ನನ್ನಾಗಿ ಮಾಡಿ, ಮಾರ್ಗದಲ್ಲಿ ಕುಳ್ಳಿರಿಸಿ ಭಿಕ್ಷೆ ಬೇಡಿಸುತ್ತಾರೆ. 
ಈ ಮೊದಲಾದ ಪದ್ಧತಿಗಳು ಅದೆಷ್ಟು ದುಃಖದ ವಿಷಯವೆಂದು ತಾವುಗಳು ಆಲೋಚಿಸಿ ನೋಡಿರಿ. 

ಆಯಿತಲ್ಲ! ಸೀತಾರಾಮರೇ ಮೊದಲಾದವರು ಇಂತಹ ದರಿದ್ರರು ಮತ್ತು ಭಿಕ್ಷುಕರು ಆಗಿದ್ದರೋ, ಹೇಳಿ. ಇದು ಅವರ 
ಅಪಹಾಸ್ಯ ಹಾಗೂ ನಿಂದೆಯಲ್ಲವಾದರೆ ಮತ್ತೇನು? ಇದರಿಂದ ನಮ್ಮ ಮಹಾಮಾನನೀಯ ಪುರುಷರ ನಿಂದೆಯಾಗುತ್ತದೆ. ಯಾವಾಗ 
ಇವರುಗಳು ಇದ್ದರೋ, ಆಗ ಸೀತೆ, ರುಕ್ಮಿಣೀ, ಲಕ್ಷ್ಮೀ ಮತ್ತು ಪಾರ್ವತಿಯರನ್ನು, ದಾರಿಯಲ್ಲಿ ಅಥವಾ ಯಾವನದಾದರೂ 
ಮನೆಯಲ್ಲಿ ನಿಲ್ಲಿಸಿ, ಪೂಜಾರಿಗಳು "ಬನ್ನಿರಿ, ಇವರ ದರ್ಶನಮಾಡಿರಿ ಮತ್ತು ಸರಿಯಾಗಿ ಕಾಣಿಕೆಯನ್ನೂ ಸಲ್ಲಿಸಿರಿ'.-ಎಂದು ಹೆಳಿದ್ದಿದ್ದರೆ, 
ಸೀತಾರಾಮರೇ ಮೊದಲಾದವರು ಈ ಮೂರ್ಲರ ಕಥನದಂತೆ ಇಂತಹ ಕೆಲಸವನ್ನೆಂದೂ ಮಾಡುತ್ತಿರಲಿಲ್ಲ. ಮತ್ತು ಮಾಡಲು. 
ಬಿಡುತ್ತಲೂ ಇರಲಿಲ್ಲ. ಯಾವನಾದರೂ ಅವರಿಗೆ ಇಂತಹ ಅಪಹಾಸ್ಯವನ್ನು ಮಾಡುತ್ತಿದ್ದಲ್ಲಿ ಅವನಿಗೆ ಶಿಕ್ಷೆ ಕೊಡದೆ ಬಿಡುತ್ತಿದ್ದರೇನು? 
ಅಹುದು; ಅವರಿಂದಲೇ ಶಿಕ್ಷೆ ಸಕ್ಕಲ್ಲಿಲ; ಆದರೆ ಇವರ ಕರ್ಮಗಳು ಈ ಪೂಜಾರಿಗಳಿಗೆ ಬಹು ಮಂದಿ ಪ್ರತಿಮಾವಿರೋಧಿಗಳಿಂದ 
"ಪ್ರಸಾದ'ವನ್ನು ಕೊಡಿಸಿಯೇ ತೀರಿದುವು ಮತ್ತು ಈಗಲೂ ಕೂಡ ಸಿಕ್ಕುತ್ತಲಿದೆ. ಮತ್ತು ಯಾವ ಕಾಲದವರೆಗೆ ಈ ದುಷ್ಕರ್ಮವನ್ನು 
ಪ್ರತಿಮೆಗಳ ಪೂಜಕರಿಗೆ ಪರಾಜಯವಾಗುತ್ತಿರುವುದು ಈ ಅರ್ಥಹೀನವಾದ ಕರ್ಮಗಳ ಪರಿಣಾಮವೇ-ವನ್ನುವುದರಲ್ಲಿ ಸಂದೇಹವೇನಿದೆ? 
ಏಕೆಂದರೆ, ಪಾಪದ ಫಲ ದುಃಖವಾಗಿದೆ. ಇದೇ ಶಿಲೆ-ಮೊದಲಾದ ಪ್ರತಿಮೆಗಳ ಮೇಲಿನ ನಂಬಿಕೆಯಿಂದ ಬಹಳ ಹಾನಿಯುಂಟಾಗಿದೆ. 
ಬಿಡುವುದಿಲ್ಲವಾದರೆ, ಪ್ರತಿ ದಿನವೂ ಹೆಚ್ಚು ಹೆಚ್ಚಾಗಿಯೇ ಆಗುತ್ತಾ ಹೋಗುವುದು. ಇವರುಗಳಲ್ಲಿ ವಾಮಮಾರ್ಗಿಗಳು ಬಹುದೊಡ್ಡ. 
ಅಪರಾಧಿಗಳು. ಯಾವಾಗ ಇವರು ಶಿಷ್ಕನನ್ನು ದೀಕ್ಷಿತನನ್ನಾಗಿ ಮಾಡುತ್ತಾರೋ, ಆಗ ಸಾಧಾರಣನಾದವನಿಗೆ- 


ದಂ ದುರ್ಗಾಯೈ ನಮಃ| ಭಂ ಚೈರವಾಯ ನಮಃ | 
ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ಎಚ್ಛೇ ॥ 
ಈ ಮೊದಲಾದ ಉಪದೇಶಗಳನ್ನು ಮಾಡಿದಿದುತ್ತಾರೆ. ಮತ್ತು ಬಂಗಾಳದಲ್ಲಿ ವಿಶೇಷವಾಗಿ ಏಕಾಕ್ಷರೀ ಮಂತ್ರೋಪದೇಶವನ್ನು 
ಮಾಡುತ್ತಾರೆ. ಹೇಗೆಂದರೆ-“ಹ್ರೀಂ, ಶ್ರೀಂ, ಕ್ಲೀಂ”. (ಕಾವರ ತಂತ್ರ, ಬಂ. ಪ್ರಕೀ, ಪು- ೪೪.) ಈ ಮೊದಲಾದವು. ಮತ್ತು ಧನಾಢ್ಯರಿಗೆ 
ಪೂರ್ಣಾಭಿಷೇಕಮಾಡುತ್ತಾರೆ. ಇದೇ ರೀತಿ ದಶಮಹಾವಿದೈೆಗಳ ಮಂತ್ರವಿದೆ- 


ಹಾಂ, ಹ್ರೀಂ ಹೂಂ, ಬಗುಲಾಮುಖೈೈಫಟ್‌ ಸ್ಥಾಹಾ ॥ (ಾ. ಪ್ರೀ. ಪು.೪೧) 
ಒಂದೊಂದೆಡೆ - ಹ್ರೂಂ ಫಟ್‌ ಸ್ಥಾಹಾ ॥ (ಕಾಮರತ್ನ ಮಂತ್ರಬೀಜ ತಂ-೪) 


ಮಾಡುತ್ತಾರೋ, ಆಗ ಇತ್ತ ಮಾಡಿಸುವವನಿಂದ ಧನವನ್ನು ತೆಗೆದುಕೊಂಡು, ಯಾವನನ್ನು ಕೊಲ್ಲಬಯಸುತ್ತಾರೊ!, ಅವನ ಬೊಂಬೆಯನ್ನು 
ಹಿಟ್ಟಿನಿಂದ ಅಥವಾ ಮಣ್ಣಿನಿಂದ ರಚಿಸಿಕೊಳ್ಳುತ್ತಾರೆ. ಅದರ ಎದೆಯಲ್ಲಿ, ಹೊಕ್ಕಳಿನಲ್ಲಿ, ಕೊರಳಿನಲ್ಲಿ ಚೂರಿಗಳನ್ನು ತೂರಿಸುತ್ತಾರೆ. 
ಕಣ್ಣುಗಳು, ಕೈಗಳು, ಪಾದಗಳಲ್ಲಿ ಮೊಳೆಗಳನ್ನು ಬಡಿಯುತ್ತಾರೆ; ಆ ಮೇಲೆ ಭೈರವನ ಅಥವಾ ದುರ್ಗೆಯ ಪ್ರತಿಮೆಯನ್ನು ನಿರ್ಮಿಸಿ, 
ಕೈಯಲ್ಲಿ ತ್ರಿಶೂಲವನ್ನು ಕೊಟ್ಟು, ಅದರ ಹೃದಯದ ಮೇಲೆ ಇಡುತ್ತಾರೆ. ಒಂದು ವೇದಿಯನ್ನು ರಚಿಸಿ, ಮಾಂಸ-ಮೊದಲಾದುದರ 
ಹೋಮವನ್ನು ಮಾಡತೊಡಗುತ್ತಾರೆ. ಮತ್ತು ಆ ಕಡೆ ದೂತರು ಮೊದಲಾದವರನ್ನು ಕಳುಹಿಸಿ, ಅವನನ್ನು ವಿಷ-ಮೊದಲಾದುದರಿಂದ. 
ಕೊಲ್ಲುವ ಉಪಾಯವನ್ನು ಮಾಡುತ್ತಾರೆ. ತಮ್ಮ ಪುರಶ್ಸರಣದ ಮಧ್ಯೆಯೇ ಅವನನ್ನು ಕೊಂದುಬಿಟ್ಟರೆ, ತಾವು ಭೈರವ-ದೇವಿಯರ ಸಿದ್ಧಿ 
ಪಡೆದವರು-ಎಂದು ಹೇಳಿ ಕೊಳ್ಳುತ್ತಾರೆ. “ ಭೈರವೋ ಭೂತನಾಥಶ್ಚ".- ಈ ಮೊದಲಾದ ಪಾಠಗಳನ್ನು ಪಠಿಸುತ್ತಾರೆ. 


'ಮಾರಯ ಮಾರಯ, ಉಚ್ಛಾಟಯ ಉಚ್ಛಾಟಯ, ವಿದ್ಧೇಷಯ ವಿದ್ಧೇಷಯ, ಛಿಂದಿ ಛಿಂದಿ, ಭಿಂಧಿ ಭಿಂಧಿ, 
ವಶೀಕುರು ವಶೀಕುರು, ಖಾದಯ ಖಾದಯ, ಭಕ್ಷಯ ಭಕ್ಷಯ, ತ್ರೋಟಯ ತ್ರೋಟಯ, ನಾಶಯ ನಾಶಯ, ಮಮ 
ಶತ್ರೂನ್‌ ವಶೀಕುರು ವಶೀಕರು, ಹುಂ ಫಟ್‌ ಸ್ಥಾಹಾ 1 (ಉಾಮರತ್ನತಂತ್ರ, ಉಚ್ಚಾಟನ ಪ್ರಕರಣ ೫.೭) 


2೫0 ಸತ್ಯಾರ್ಥಪ್ರಜಶ 

ಈ ಮೊದಲಾದ ಮಂತ್ರಗಳನ್ನು" ಜಪಿಸುತ್ತಾರೆ, ಮದ್ಮ-ಮಾಂಸ ಮೊದಲಾದುವನ್ನು ಯಥೇಷ್ಟವಾಗಿ ಸೇವಿಸುತ್ತಾರೆ, ಹುಬ್ಬುಗಳ 
ನಡುವೆ ಕುಂಕುಮದ ರೇಖೆಯನ್ನಿಡುತ್ತಾರೆ, ಆಗಾಗ ಕಾಳೀ-ಮೊದಲಾದವರಿಗಾಗಿ ಯಾವನಾದರೂ ಮಾನವನನ್ನು ಹಿಡಿದು, ಕೊಂದು, 
ಹೋಮ ಮಾಡಿ, ಅವನ ಮಾಂಸವನ್ನು ಸ್ವಲ್ಪ ಸ್ವಲ್ಪ ತಿಂದೂ ತಿನ್ನುತ್ತಾರೆ. ಯಾವನಾದರೂ ಭೈರವೀ ಚಕ್ರದಲ್ಲಿ ಪ್ರವೇಶಿಸಿ, ಮದ್ಯ 
ಅವನು ಮೃತನಾದ ಮಾನವನ ಮಾಂಸವನ್ನೂ ಕೂಡ ತಿನ್ನುತ್ತಾನೆ. ಸಿದ್ಧಪುರುಷಾಗೆ ಎಲ್ಲವೂ ಭಕ್ಷಣೀಯವೆಂದು ತಿಳಿಯುವರು 
ಮಲ-ಮೂತ್ರಗಳನ್ನೂ ಕೂಡ ಸೇವಿಸುತ್ತಾರೆ. 

ಈ ವಾಮಮಾರ್ಗಿಗಳಲ್ಲಿ ಚೋಲೀ” ಮಾರ್ಗದವರು ಮತ್ತು ಬೀಜ್‌ ಮಾರ್ಗದವರು-ಎಂದು ಎರಡು ವಿಧದವರಿದ್ದಾರೆ. 
ಚೋಲೀಮಾರ್ಗದವರು ಒಂದು ಗುಪ್ತ ಸ್ಥಾನದಲ್ಲಿ ಅಥವಾ ನೆಲವನ್ನು ಅಗೆದು ಮಾಡಿದ ನೆಲಮಾಳಿಗೆಯಲ್ಲಿ ಸೇರುತ್ತಾರೆ. ಅಲ್ಲಿ ಎಲ್ಲರ 
ಪತ್ನಿಯರೂ, ಪುರುಷರೂ, ಹುಡುಗರೂ, ಹುಡುಗಿಯರೂ, ಸೋದರಿಯರೂ, ತಾಯಂದಿರೂ, ಸೊಸೆಯರೂ-ಈ ಮೊದಲಾದವರೆಲ್ಲರೂ 
ಒಂದುಗೊಡಿ, ಎಲ್ಲರೂ ಕಲಸಿ ಬೆರಸಿ ಮಾಂಸ ತಿನ್ನುತ್ತಾರೆ; ಮದ್ಯ ಕುಡಿಯುತ್ತಾರೆ. ಒಬ್ಬಳು ಸ್ತ್ರೀಯನ್ನು ಬೆತ್ತಲೆ ಮಾಡಿ, ಅವಳ 
ಗುಪ್ತೇಂದ್ರಿಯದ ಪೂಜೆಯನ್ನು ಪುರುಷರೆಲ್ಲರೂ ಮಾಡುತ್ತಾರೆ. ಮತ್ತು ಅವಳಿಗೆ "ದುರ್ಗಾದೇವಿ' ಎಂದು ಹೆಸರಿಡುತ್ತಾರೆ. ಒಬ್ಬ 
ಉಸ್ಪತ್ತರಾಗಿ ಹೋಗುತ್ತಾರೋ, ಆಗ ಸ್ತ್ರೀಯರೆಲ್ಲರೂ "ೋಲೀ'(ವಿಕಿ) ಎಂದು ಕರೆಯಲ್ಪಡುವ ಎದೆಯ ವಸ್ಕನ್ನ ತೆಗೆದು ಮಣ್ಣಿನದೊಂದು 
ದೊಡ್ಡ ಗುಡಾಣದಲ್ಲಿ ಒಟ್ಟಾಗಿ ಬೆರೆಸಡುತ್ತಾರೆ. ಒಬ್ಬೊಬ್ಬ ಪುರುಷನೂ ಅದಕ್ಕೆ ಕೈಹಾಕಿ ತೆಗೆದಾಗ, ಯಾವನ ಕೈಗೆ ಯಾವಳ ರವಿಕೆ 
ಬರುವುದೋ, ಅವಳು ತಾಯಿ, ಸೋದರಿ ಮಗಳು ಮತ್ತು ಸೊಸೆಯೇ ಆಗಿರಲೊಲ್ಲಳೇಕೆ, ಆ ಸಮಯಪೂರ್ತಿಗೆ ಅವಳು ಅವನ. 
ಹೆಂಡತಿಯಾಗಿ ಹೋಗುತ್ತಾಳೆ. ಪರಸ್ಪರ ದುಷ್ಕರ್ಮ ಮಾಡುವಾಗ ಮತ್ತು ಬಹಳ ಮದವೇರಿದಾಗ ಪಾದರಕ್ಷೆಗಳಿಂದ 
ಹೊಡೆದಾಡುವುದೂ-ಕಡಿದಾಡುವುದೂ ಉಂಟು. ಪ್ರಾತಕಾಲದಲ್ಲಿ ನಸುಕತ್ತಲಿರುವಾಗ, ತಮ್ಮ ತಮ್ಮ ಮನೆಗಳಿಗೆ ಹೊರಟುಹೋಗುತ್ತಾರೆ. 
ಆಗ ತಾಯಿ ತಾಯಿಯೂ, ಮಗಳು ಮಗಳೂ, ಸೋದರಿಯು ಸೋದರಿಯೂ ಮತ್ತು ಸೊಸೆ ಸೊಸೆಯೂ ಆಗಿ ಹೋಗುತ್ತಾರೆ. ಮತ್ತು. 
ಬೀಜಮಾರ್ಗಿಗಳಾದ ಸ್ವೀಪುರುಷರು, ಸಂಭೋಗ ಮಾಡಿ, ನೀರಿನಲ್ಲಿ ವೀರ್ಯವನ್ನು ಹಾಕಿ, ಸೇರಿಸಿ ಕುಡಿಯುತ್ತಾರೆ. ಈ ಪಾಮರರು 
ಇಂತಹ ಕರ್ಮಗಳನ್ನು ಮುಕ್ತಿಯ ಸಾಧನಗಳಿಂದು ಅಂಗೀಕರಿಸುತ್ತಾರೆ! ವಿದ್ಯ, ವಿವೇಕ, ಸೌಜನ್ಯ-ಮೊದಲಾದುವುಗಳಿಂದ ರಹಿತರಾಗಿರುತ್ತಾರೆ. 

ಪಶ್ನೆ ಶೈವ ಮತದವರಾದರೂ ಉತ್ತಮರಾಗಿರುತ್ತಾರೋ? 

ಉತ್ತರ ಉತ್ತಮರಾಗುವುದೆಲ್ಲಿಂದ? “ಪ್ರೇತನಾಥನಂತೆಯೇ ಭೂತನಾಥ” ಹೇಗೆ ವಾಮಮಾರ್ಗಿಗಳು ಮಂತ್ರೋಪದೇಶ 
ಮೊದಲಾದುದರಿಂದ ಜನರ ಧನವನ್ನು ಕಸಿದುಕೊಳ್ಳುತ್ತಾರೋ, ಹಾಗೆ ಶೈವರೂ ಕೂಡ “ಓಂ ನಮಃ ಶಿವಾಯ' ಈ ಮೊದಲಾದ 
ಪಂಚಾಕ್ಷರೀ ಮೊದಲಾದ ಮಂತ್ರಗಳ ಉಪದೇಶಮಾಡುತ್ತಾರೆ. ರುದ್ರಾಕ್ಷ-ಭಸ್ಮಧಾರಣ ಮಾಡುತ್ತಾರೆ; ಮಣ್ಣಿನ ಮತ್ತು ಶಿಲೆ-ಮೊದಲಾದುದರ 
ಲಿಂಗಗಳನ್ನು ನಿರ್ಮಿಸಿ ಪೂಜಿಸುತ್ತಾರೆ ಮತ್ತು "ಹರಹರ' ಮತ್ತು "ಬಂಬಂ' ಮತ್ತು ಮೇಕೆಯ ಶಬ್ದದಂತೆ ಬಡಬಡಬಡನಾದವನ್ನೂ 
ಮಾಡುತ್ತಾರೆ. “ಚಪ್ಪಾಳೆ ತಟ್ಟುವುದರಿಂದ ಮತ್ತು "ಬಂಬಂ' ಶಬ್ದವನ್ನು ಮಾಡುವುದರಿಂದ ಪಾರ್ವತಿಯು ಪ್ರಸಸ್ನಳಾಗುತ್ತಾಳೆ ಮತ್ತು 
ಮಹಾದೇವನು ಅಪ್ಪಸನ್ನನಾಗುತ್ತಾನೆ. ಏಕೆಂದರೆ ಯಾವಾಗ ಭಸ್ಮಾಸುರನ ಮುಂದಿನಿಂದ ಮಹಾದೇವನು ಓಡಿಹೋಗಿದ್ದನೋ, ಆಗ 
ಬಂಬಂ ಸಂಗಡ ಹಾಸ್ಕಪೂರ್ವಕವಾಗಿ ಚಪ್ಪಾಳಿಗಳು ತಟ್ಟಲ್ಪಟ್ಟಿದ್ದವ. ಮತ್ತೆ ಕೆನ್ನೆ ಬಡಿದುಕೊಳ್ಳುವುದರಿಂದ ಪಾರ್ವತಿಯು ಅಪ್ರಸನ್ನಳೂ, 
ಮಹಾದೇವನು ಪ್ರಸನ್ನನೂ ಆಗುತ್ತಾರೆ, ಏಕೆಂದರೆ, ಪಾರ್ವತಿಯ ತಂದೆ ದಕ್ಷಪ್ರಜಾಪತಿಯ ತಲೆಯನ್ನು ಕತ್ತರಿಸಿ, ಅಗ್ನಿಯಲ್ಲಿ ಹಾಕಿ, 
ಅವನ ಮುಂಡದ ಮೇಲೆ ಟಗರಿನ ತಲೆಯನ್ನು ಕೂಡಿಸಿದ್ದರು. ಅದರ ಅನುಕರಣಕ್ಕೆ ಸಮನಾಗಿ ಕೆನ್ನೆಗಳನ್ನು ಬಡಿದುಕೊಳ್ಳುವ 
ಶಬ್ದವಿರುತ್ತದೆ-ಎಂದು ಕಾರಣವನ್ನು ಹೇಳುತ್ತಾರೆ. ಶಿವರಾತ್ರಿಯ ದಿನ ಪ್ರದೋಷದ ವ್ರತವನ್ನಾಚರಿಸುತ್ತಾರೆ. ಈ ಮೊದಲಾದ ಕಾರಣಗಳಿಂದ 
ಇವರಲ್ಲಿ ವಿಶೇಷತಃ ಕಿವಿಹರುಕರು, ನಾಥರು, ಗಿರಿ, ಪುರಿ, ವನ, ಅರಣ್ಯ, ಪರ್ವತ, ಮತ್ತು ಸಾಗರ - ಈ ಸಂಪ್ರದಾಯಗಳ 


ಅಂತಃ ಶಾಕ್ತಾ ಬಹಿಃ ಶೈವಾಃ ಸಭಾಮಧ್ಯೇ ಚೆ ವೈಷ್ಯವಾಃ | 
ನಾನಾರೂಪಧರಾಃ ಕೌಲಾ ವಿಚರಂತಿ ಮಹೀತಲೇ ॥ 





* ವಸ್ತುತಃ ಇವು ಮುತ್ತಗಳೇ ಅಲ್ಲ, ಸಂತ ಕೃತಿಗಳು. 
೧. ಜೋಲೀ-ಎಂದರೆ ರವಿಕೆ ಅಥವಾ ಕುಪ್ಪಸ. ೨. ಪುರುಷನ ವೀರ್ಯಬಿಂದುವೇ ಬೀಜ. 





ಏಕಾದಶ ಸಮುಲ್ಲಾಸ 21 

ಇದು ತಂತ್ರದ ಶ್ಲೋಕವಾಗಿದೆ. ಒಳಗಿನಿಂದ ಶಾಕ್ತರು ಎಂದರೆ ವಾಮಮಾರ್ಗಿಗಳೂ ಹೊರಗಿನಿಂದ ಶೈವರು-ಎಂದರೆ' 
ರುದ್ರಾಕ್ಷ-ಭಸ್ಯಧಾರಣೆಮಾಡುವವರೂ ಮತ್ತು ಸಭೆಯಲ್ಲಿ 'ನಾವು ವಿಷ್ಣುವಿನ ಉಪಾಸಕರಾದವರು' ಎಂದು ಸಾರುವ ವೈಷ್ಣವರೂ ಆಗಿ 
ಇರುತ್ತಾರೆ. ನಾನಾ ವಿಧದ ರೂಪಗಳನ್ನು ಧಾರಣಮಾಡಿಕೊಂಡು ವಾಮಮಾರ್ಗಿ ಜನರು ಭೂಮಿಯಲ್ಲಿ ಓಡಾಡುತ್ತಾರೆ. 

ಪ್ರಶ್ನೆ ವೈಷ್ಣವರಾದರೂ ಉತ್ತಮರಾಗಿದ್ದಾರೋ? 

ಉತ್ಪರ- ಏನು ಮಣ್ಣು ಉತ್ತಮರಾಗಿರುವುದು? ಅವರು ಹೇಗೋ, ಇವರೂ ಹಾಗೆಯೇ! ನೋಡಿದಲ್ಲಿ ವೈಷ್ಣವರ ಲೀಲೆಯನ್ನು, 
ತಮ್ಮನ್ನು ವಿಷ್ಣುವಿನ ದಾಸರೆಂದು ಹೇಳಿಕೊಳ್ಳುತ್ತಾರೆ. ಯಾರು ಚಕ್ರಾಂಕಿತರಾಗಿರುತ್ತಾರೋ, ಆ ಶ್ರೀ ವೈಷ್ಣವರು ಅವರಲ್ಲಿ ತಮ್ಮನ್ನು 
ಸರ್ವಶ್ರೇಷ್ಠರೆಂದು ತಿಳಿದುಕೊಂಡಿರುತ್ತಾರೆ. ಅಂತಹುದೇನೂ ಇಲ್ಲ. 

ಪ್ರಶ್ನೆ ಏನೇನೂ ಇಲ್ಲವೆನ್ನುವುದೇಕೆ? ಎಲ್ಲವೂ ಇದೆ. ನೋಡಿರಿ. ಹಣೆಯ ಮೇಲೆ ನಾರಾಯಣನ ಚರಣಾರವಿಂದದಂತಿರುವ. 
ನಾಮವಿದೆ. ಮತ್ತು ನಡುವಣ ಹಳದಿಯ ರೇಖೆ 'ಶ್ರೀ'ಯಾಗಿದೆ. ಆದುದರಿಂದ ನಾವು ಶ್ರೀವೃಷ್ಟವರೆನಿಸುತ್ತೇವೆ. ನಾರಾಯಣನೊಬ್ಬನನ್ನುಳಿದು 
ಬೇರೆ ಯಾವನನ್ನೂ ಅಂಗೀಕರಿಸುವುದಿಲ್ಲ. ಮಹಾದೇವನ ಲಿಂಗದ ದರ್ಶನವನ್ನೂ ಮಾಡುವುದಿಲ್ಲ. ಏಕೆಂದರೆ ನಮ್ಮ ಹಣೆಯ ಮೇಲೆ 
"ಶ್ರೀ ವಿರಾಜಿಸತ್ತಿ್ದಾಳೆ; ಅವಳು ಲಜ್ಯಿತಳಾಗುತ್ತಾಳೆ. ಅಳವಂದಾರ್‌ ಮೊದಲಾದವರ ಸ್ಟೋತ್ರಗಳನ್ನು ಉಚ್ಚರಸುತ್ತೇವೆ. ನಾರಾಯಣನ. 
ಪೂಜೆಯನ್ನು ಮಂತ್ರಪೂರ್ವಕವಾಗಿ ಮಾಡುತ್ತೇವೆ. ಮಾಂಸ ತಿನ್ನುವುದಿಲ್ಲ; ಮದ್ಯವನ್ನೂ ಕುಡಿಯುವದಿಲ್ಲ. ಮತ್ತೆ ಶ್ರೇಷ್ಟರೇತಕ್ಕಲ್ಲ? 

ಉತ್ತರ- ಈ ನಾಮವನ್ನು ಹರಿಪದಾಕ್ಯತಿ ಎನ್ನುವುದೂ, ಈ ಹಳದಿಯ ರೇಖೆಯನ್ನು ಶ್ರೀ-ಎಂದು ಅಂಗೀಕರಿಸುವುದೂ ವ್ಯರ್ಥವಾಗಿದೆ. 
ಏಕೆಂದರೆ, ಇದಂತೂ ನಿಮ್ಮ ಕೈಯಿನ ಚತುರಕೃತಿ ಮತ್ತು ಯಾವ ರೀತಿ ಆನೆಯ ಹಣೆಯನ್ನು ಚಿತ್ರ-ವಿಚಿತ್ರವಾಗಿ ಮಾಡುತ್ತಾರೋ, 
ಅದೇರೀತಿ ಹಣೆ ಚಿತ್ರಿತವಾಗಿದೆ. ನಿಮ್ಮ ಹಣೆಯಲ್ಲಿ ವಿಷ್ಣುವಿನ ಪಾದದ ಚಿಜ್ನೆ ಎಲ್ಲಿಂದ ಬಂದಿತು? ಯಾವನಾದರೂ ವೈಕುಂಠಕ್ಕೆ 
ಹೋಗಿ, ವಿಷ್ಣುವಿನ ಪಾದದ ಚಿಹ್ನೆಯನ್ನು ಹಣೆಯಮೇಲೆ ಮೂಡಿಸಿಕೊಂಡು ಬಂದಿದ್ದಾನೇನು? 

ವಿವೇಕಿ :- ಮತ್ತು 'ಶ್ರೀ' ಜಡವೋ, ಚೇತನವೋ?' 

ವೈಷ್ಣವ :- ಚೀತನಳಾಗಿದ್ದಾಳೆ. 

ವಿವೇಕೀ :- ಹಾಗಾದರೆ, ಈ ರೇಖೆ ಜಡವಾಗಿರುವುದರಿಂದ, ಶ್ರೀಯಲ್ಲ. ನಾವು “ಶ್ರೀ ರಜಿತವಾದುದೋ ಅಥವಾ ಅರಚಿತವೋ”?. 
ಎಂದು ಕೇಳುತ್ತೇವೆ. ಅರಚಿತವಾಗಿದ್ದರೆ, ಇದು ಶ್ರೀಯಲ್ಲ. ಏಕೆಂದರೆ, ಇದನ್ನಂತೂ ನೀವು ದಿನವು ನಿಮ್ಮ ಕೈಯಿಂದ ರಚಿಸುತ್ತೀಂ. 
ಹೀಗೆ, ಇದು ಶ್ರೀಯಾಗಲಾರದು. ನಿಮ್ಮ ಹಣೆಯಲ್ಲಿ ಶ್ರೀ ಇರುವುದಾದರೆ ಅದೆಷ್ಟೋಜನ ವೈಷ್ಣವರ ಮುಖವು ಕುರೂಪವಾಗಿ, ಅಂದರೆ 
ಸೌಂದರ್ಯರಹಿತವಾಗಿ ಏತಕ್ಕೆ ಕಾಣಿಸುತ್ತದೆ? ಲಲಾಟದಲ್ಲಿ ಶ್ರೀ ಇದ್ದರೂ ಮನೆಮನೆಗೆ ಭಿಕ್ಷೆಬೇಡುತ್ತಾ ಮತ್ತು ತಿರುಪೆಗೂಳನ್ನು 
ತೆಗೆದುಕೊಳ್ಳುತ್ತಾ, ಹೊಟ್ಟೆಹೊರೆದುಕೊಳ್ಳುತ್ತ ತಿರುಗುತ್ತೀರಿ ಏಕೆ? ಇದು ಮೂಢರ ಮತ್ತು ನಿರ್ಲಜ್ಜರ ವ್ಯವಹಾರ; ಲಲಾಟದಲ್ಲಿ ಶ್ರೀ 
ಮತ್ತು ಕಾರ್ಯ ಮಹಾದರಿದ್ರರದು! 

ಇವರಲ್ಲಿ ಪರಕಾಲನೆಂಬ ಒಬ್ಬ ವೈಷ್ಣವ ಭಕ್ತನಿದ್ದನು. ಅವನು ಕಳ್ಳತನ, ದರೋಡೆಮಾಡಿ, ಛಲಕಪಟಮಾಡಿ, ಪರರ ಧನವನ್ನು 
ಕಸಿದುತಂದು, ವೈಷ್ಣವರ ಬಳಿಯಿಟ್ಟು ಪ್ರಸಸ್ಯನಾಗುತ್ತಿದ್ದನು. ಒಂದು ಸಾರಿ, ಯಾವುದನ್ನು ಸೂರೆಮಾಡಬಹುದೋ ಅಂತಹ ಯಾವ 
ಪದಾರ್ಥವೂ ಅವನಿಗೆ ಕಳ್ಳತನದಲ್ಲಿ ಸಿಕ್ಕಲಿಲ್ಲ, ವ್ಯಾಕಲನಾಗಿ ಅಅೆದಾಡುತ್ತಿದ್ದನು. "ನಮ್ಮ ಭಕ್ತ ದುಃಖಪಡುತ್ತದ್ದಾನೆ' ಎಂದು ನಾರಾಯಣನು 
ತಿಳಿದುಕೊಂಡನು. ಸೇಠ ಮಹಾಶಯರ ಸ್ವರೂಪವನ್ನು ತಳೆದು, ಉಂಗುರ-ಮೊದಲಾದ ಒಡವೆಗಳನ್ನು ತೊಟ್ಟು, ರಥದಲ್ಲಿ ಕುಳಿತು 
ಎದುರಿಗೆ ಬಂದನು. ಆಗ, ಹೇಳುವುದೇನು? ಪರಕಾಲನು ರಥದ ಬಳಿ ಹೋದನು. “ಎಲ್ಲ ವಸ್ತುಗಳನ್ನೂ ಬೇಗ ತೆಗೆದುಕೊಡು. 
ಇಲ್ಲದಿದ್ದರೆ ಕೊಂದುಹಾಕುವೆನು”” ಎಂದು ಸೇಠರಿಗೆ ಹೇಳಿದನು. ತೆಗೆದು-ತೆಗೆದು ಕೊಡುವಲ್ಲಿ, ಉಂಗುರವನ್ನು ಕಳೆಚುವಾಗ ತಡವಾಯಿತು. 
ಪರಕಾಲನು (ಸೇಠರ ರೂಪದಲ್ಲಿದ್ದು ನಾರಾಯಣನ ಬೆರಳನ್ನು ಕತ್ತರಿಸಿ, ಉಂಗುರವನ್ನು ತೆಗೆದುಕೊಂಡನು. ನಾರಾಯಣನು ಬಹಳ 
ಪ್ರಸನ್ನನಾಗಿ, ಚತುರ್ಭುಜ ಶರೀರರೂಪತಾಳಿ, ದರ್ಶನವಿತ್ತನು. “ನೀನು ನನ್ನ ಬಹುಪ್ರಿಯನಾದ ಭಕ್ತನು. ಏಕೆಂದರೆ, ಎಲ್ಲ ಹಣವನ್ನೂ 
ಕೊಲೆ-ಸುಲಿಗೆ-ಕಳುವುಮಾಡಿ, ವೈಷ್ಣವರ ಸೇವೆಮಾಡುತ್ತೀಯೆ. ಆದುದರಿಂದ, ನೀನು ಧನ್ಯನಾಗಿದ್ದೀಯೆ'”.-ಎಂದನು. ಮತ್ತೆ ಅವನು 
ಹೋಗಿ, ವೈಷ್ಣವರ ಹತ್ತಿರ ಎಲ್ಲ ಒಡವೆಗಳನ್ನೂ ಇಟ್ಟುಬಿಟ್ಟನು. ಒಂದು ಸಾರಿ ಪರಕಾಲನನ್ನು ಯಾವನೋ ಸಾಹುಕಾರನು ನೌಕರನನ್ನಾಗಿ 
ಮಾಡಿಕೊಂಡು, ಜಹಚಿನಲ್ಲಿ ಕುಳ್ಳಿರಿಸಿಕೊಂಡು, ದೇಶಾಂತರಕ್ಕೆ ಕರೆದೊಯ್ದನು. ಅಲ್ಲಿಂದ ಹಡಗಿನಲ್ಲಿ ಅಡಿಕೆಯನ್ನು ತುಂಬಿಸಿದನು. 
ಪರಣಾಲನು ಒಂದು ಅಡಿಕೆಯನ್ನು ಮುರಿದು, ಅರ್ಧ ತುಂಡು ಮಾಡಿ, ವ್ಯಾಪಾರಿಗೆ-“ಈ ನನ್ನ ಅರ್ಧ ಅಡಿಕೆಯನ್ನು ಹಡಗಿನಲ್ಲಿಟ್ಟುಬಿಡು 
ಮತ್ತು ಹಡಗಿನಲ್ಲಿ ಅರ್ಧ ಅಡಿಕೆ ಪರಕಾಲನದು ಎಂದು ಬರೆದುಕೊಡು”” ಎಂದು ಹೇಳಿದನು. ವ್ಯಾಪಾರಿಯು-“ಬೇಕಾದರೆ, ನೀನು 
ಒಂದು ಸಾವಿರ ಅಡಿಕೆಗಳನ್ನು ತೆಗೆದುಕೋ" ಎಂದನು. ಪರಕಾಲನು -“ಇಲ್ಲ: ಸುಳ್ಳು ಸುಳ್ಳೇ ತೆಗೆದುಕೊಳ್ಳಲು ನಾವು ಅಧಾರ್ಮಿಕರಲ್ಲ. 


೫೩ ಸತ್ಯಾರ್ಥಪ್ರಣಶ 
ನಮಗಂತೂ ಅರ್ಧವೇ ಬೇಕು'”- ಎಂದು ಹೇಳಿದನು. ಬಡಪಾಯಿಯಾದ ವ್ಯಾಪಾರಿ ಮುಗ್ಗನ್ನಗಿದ್ದನು. ಅವನು ಬರೆದುಕೊಟ್ಟನು. 
ಯಾವಾಗ ತನ್ನ ದೇಶದ ರೇವು ಪಟ್ಟಣಕ್ಕೆ ಹಡಗು ಸೇರಿತೋ ಮತ್ತು ಅಡಿಕೆಯನ್ನು ಇಳಿಸುವ ಸನ್ನಾಹವಾಯಿತೋ, ಆಗ ಪರಕಾಲನು- 
“ ನಮ್ಮ ಅರ್ಧ ಅಡಿಕೆಯನ್ನು ಕೊಟ್ಟುಬಿಡಿರಿ”.- ಎಂದನು. ವ್ಯಾಪಾರಿಯು ಅದೇ ಅರ್ಧ ಅಡಿಕೆಯನ್ನು ಕೊಡಲಾರಂಭಿಸಿದನು. ಆಗ 
ಪರಕಾಲನು - “ಜಹಚಿನಲ್ಲಿ ಅರ್ಧ ಅಡಿಕೆ ನನ್ನದಾಗಿದೆ . ಅರ್ಧ ಹಂಚಿಕೊಳ್ಳುವೆನು”.- ಎಂದು ಜಗಳವಾಡತೊಡಗಿದನು. ಕಲಹ 
ರಾಜಪುರುಷರವರೆಗೆ ಹೋಯಿತು. ಪರಕಾಲನು “ಇವನು ಅರ್ಧ ಅಡಿಕೆ ಕೊಡುವುದಾಗಿ ಬರೆದುಕೊಟ್ಟಿದ್ದಾನೆ”. ಎಂದು, ವ್ಯಾಪಾರಿಯ 
ಪತ್ರವನ್ನು ತೋರಿಸಿದನು. ವ್ಯಾಪಾರಿಯು ಬಹಳ ಬಹಳ ತರ್ಕಿಸಿದನು; ಆದರೆ, ಅವನು ಒಪ್ಪಲಿಲ್ಲ. ಅರ್ಧ(ಭಾಗ) ಅಡಿಕೆ ತೆಗೆದುಕೊಂಡು 
ವೈಷ್ಯವರಿಗೆ ಅರ್ಪಿಸಬಿಟ್ಟನು. ಆಗಲಾದರೋ ವೈಷ್ಣವರು ಬಹಳ ಪುಸನ್ನರಾದರು. ಈವರೆಗೂ ಆ ಸೂರೆಗಳ್ಳ ಪರಕಾಲನ ವಿಗ್ರಹವನ್ನು 
ದೇವಾಲಯಗಳಲ್ಲಿಡುತ್ತಾರೆ! ಈ ಕಥೆಯನ್ನು “ಭಕ್ತಮಾಲ'ದಲ್ಲಿ ಬರೆದಿದ್ದಾರೆ. ಬುದ್ಧಿವಂತರು ವೈಷ್ಣವರೂ, ಅವರ ಸೇವಕರೂ, ಮತ್ತು 
ನಾರಾಯಣನೂ-ಈ ಮೂವರೂ "ಚೋರಮಂಡಲಿ'ಯಹುದೋ ಅಥವಾ ಅಲ್ಲವೋ ನೋಡಿಕೊಳ್ಳಲಿ. ಮತಮತಾಂತರಗಳಲ್ಲಿ 
ಯಾವುದಾದರೂ ಸ್ವಲ್ಪ ಒಳ್ಳೆಯ ತತ್ವಗಳಿದ್ದರೂ ಕೂಡ, ಆ ಮತದಲ್ಲಿದ್ದು ಯಾವನೂ ಸರ್ವಥಾ ಒಳ್ಳೆಯವನಾಗಲಾರನು. 

ಈಗ ವೈಷ್ಣವರಲ್ಲಿ ಎಂತಹ ಒಡಕು-ಕಲಹ ಇದೆ, ನೋಡಿರಿ. ಬೇರೆ ಬೇರೆ ಬಗೆಯ ನಾಮಗಳನ್ನೂ, ಕಂಠಸೂತ್ರಗಳನ್ನೂ 
ಧರಿಸುತ್ತಾರೆ. ರಾಮಾನಂದಿಗಳು ಅಕ್ಕಪಕ್ಕದಲ್ಲಿ ಗೋಪೀಚಂದನದ, ನಡುವೆ ಕೆಂಪುನಾಮವನ್ನೂ, ನೀಮಾವತರು ಎರಡು ತೆಳ್ಳನೆಯ 
ರೇಖೆಗಳನ್ನೂ, ನಡುವೆ ಕರಿಯ ಚುಕ್ಕೆಯನ್ನೂ, ಮಾದ್ದರು ಕಪ್ಪರೇಖೆಯನ್ನೂ ಮತ್ತು ಗೌಡಬಂಗಾಳಿಗಳು ಕಟಾರಿಯಂತಹದನ್ನೂ 
ಹಾಗೂ ರಾಮಪ್ರಸಾದನ ಗುಂಪಿನವರು ಎರಡು ಚಂದ್ರರೇಖೆಗಳ ನಡುವೆ ಒಂದು ಬಿಳಿಯ ಗುಂಡು ಬೊಟ್ಟನ್ನೂ ಇಟ್ಟುಕೊಳ್ಳುತ್ತಾರೆ. 
ಇುತಹ ವೃತ್ಯಾಸಗಳಿವೆ. ಇವರ ಕಥನಗಳು ವಿಲಕ್ಷಣ-ವಿಲಕ್ಷಣಗಳಾಗಿವೆ. ರಾಮಾನಂದಿಗಳು ಕೆಂಪುರೇಖೆಯನ್ನು ಲಕ್ಷ್ಮಿ ಚಿಹ್ನೆ ಎಂದೂ, 
ಮತ್ತು “ಅವಳು ನಾರಾಯಣನ ಹೃದಯದಲ್ಲಿದ್ದಾಳೆ”- ಎಂದೂ, ಗೋಸಾಯಿಗಳು, “ಶ್ರೀಕೃಷ್ಣನ ಹೃದಯದಲ್ಲಿ ರಾಧೆ ವಿರಾಜಿಸತ್ತದ್ದಾಳೆ” 
ಎಂದೂ ನಾನಾರೀತಿಯ ಕಗ್ಗಗಳನ್ನು ಬಿತ್ತರಸತ್ತಾರೆ. 


ಒಂದು ಕಥೆಯನ್ನು “ಭಕ್ತಮಾಲ'ದಲ್ಲಿ ಬರೆದಿದ್ದಾರೆ. ಯಾವನೋ ಒಬ್ಬ ಪುರುಷನು ಮರದ ಕೆಳಗೆ ನಿದ್ರಿಸುತ್ತಿದ್ದನು. 
ನದ್ರಿಸುತ್ತಾ-ನಿದ್ರಿಸುತ್ತಾ ಹಾಗೆಯೇ ಮೃತವಾಗಿ ಹೋದನು. ಮೇಲಿನಿಂದ ಕಾಗೆ ಮಲವಿಸರ್ಜಸಿತು. ಅದು ಲಲಾಟದ ಮೇಲೆ 
ತಿಲಕಾಕಾರವಾಗಿ ಬಿದ್ದಿತು. ಅಲ್ಲಿ ಯಮನ ದೂತರು ಅವನನ್ನು ಕರೆದೊಯ್ಯಲು ಬಂದರು. ಇಷ್ಟರಲ್ಲಿ ವಿಷ್ಣುವಿನ ದೂತರೂ ಬಂದು. 
ಸೇರಿದರು. “ಇದು ನಮ್ಮ ಒಡೆಯನ ಆಜ್ಞೆ! ನಾವು ಇವನನ್ನು ಕರೆದೊಯ್ಯುವೆವು”.- ಎಂದು ಎರಡು ಗುಂಪುಗಳ ಜನರೂ ವಿವಾದ, 
ಮಾಡತೊಡಗಿದರು. ವಿಷ್ಣುವಿನ ದೂತರು - “ನಮ್ಮ ಒಡೆಯನ ಆಜ್ಞೆಯಾಗಿದೆ - ವೈಕುಂಶಕ್ಕೆ ಕರೆದೊಯ್ಯಬೇಕೆಂದು. ನೋಡಿರಿ, ಇವನೆ. 
ಲಲಾಟದಲ್ಲಿ ವೃಷ್ಣವನ ತಿಲಕವಿದೆ. ನೀವು ಹೇಗೆ ಕರೆದೊಯ್ಯುದಿರಿ”? - ಎಂದು ಪ್ರಶ್ನಿಸಿದರು. ಆಗ ಯಮದೂತರು ಸುಮಸ್ಸೇ 
ಹೊರಟುಹೋದರು. ವಿಷ್ಣುವಿನ ದೂತರು ಸುಖದಿಂದ ಅವನನ್ನು ವೈಕುಂಕ್ಕೆ ಕರೆದುಕೊಂಡು ಹೋದರು. ನಾರಾಯಣನು ಅವನನ್ನು 
ವೈದುಂಕದಲ್ಲಿಟ್ಟನು. ನೋಡಿರ, ಅಕಸ್ಮಾತ್ವಾಗಿ ತಿಲಕರೂಪಗೊಳ್ಳುವುದಕ್ಕೆ ಇಷ್ಟು ಮಹಾತ್ಮ್ಮವಿದ್ದರೆ, ಯಾರು ಸ್ವತಃ ಪ್ರೀತಿಯಿಂದ ಮತ್ತು 
ಏನಿದೆ? “ಚಕ್ಕ ನಾಮವನ್ನು ತಿದ್ದಿಕೊಳ್ಳವುದರಿಂದ ವೈಕಂಶಕ್ಕೆ ಹೋಗುವುದಾದರೆ, ಸಮಸ್ತ ಮುಖದ ಮೇಲೆ ಲೇಪನಮಾಡಿಕೊಳ್ಳವುದರಿಂದ, 
ಅಥವಾ ಮುಖವನ್ನು ಕಪ್ಪಗೆ ಮಾಡಿಕೊಳ್ಳುವುದರಿಂದ, ಇಲ್ಲವೇ ಶರೀರದ ಮೇಲೆ ಲೇಪನಮಾಡಿಕೊಳ್ಳುವುದರಿಂದ, 'ವೈಕುಂಶಕ್ಕಿಂತಲೂ. 
ಮುಂದಕ್ಕೆ ಪಾದಬೆಳೆಸುವರೋ ಅಥವಾ ಇಲ್ಲವೋ? - ಎಂದು ನಾವು ಕೇಳುತ್ತೇವೆ. ಹೀಗೆ ಈ ಮಾತುಗಳೆಲ್ಲವೂ ವ್ಯರ್ಥವಾಗಿವೆ. 

ನ್ನು ಇವರಲ್ಲಿ ಬಹುಮಂದಿ "ಖಾಖಿ'ಳಿ ಗಳಿದ್ದಾರೆ. ಅವರು ತೊಗಟೆಯ ಲಂಗೋಟಿ ಧರಿಸುತ್ತಾರೆ, ಬೆಂಕಿಯ ಕೊರಡದ ಬಳಿ 
ಕಾಯಿಸಿಕೊಳ್ಳುತ್ತಾ ಕೂತಿರುತ್ತಾರೆ ; ಜಡೆಗಳನ್ನು ಬೆಳೆಯಿಸಿಕೊಳ್ಳುತಾರೆ; ಸಿದ್ಧನ ವೇಷವನ್ನು ಹಾಕಿಕೊಳ್ಳುತ್ತಾರೆ. ಕೊಕ್ಕರೆಯಂತೆ 
ಧ್ಯಾನಾಮಸತರಗತ್ತಾರೆ. ಗಾಂಜಾ, ಭಂಗೀ, ಆರ್ನನ್ನು ಸೇದುತ್ತಾರೆ; ಕುಪ್ಪ ಕಣ್ಣುಗಳನ್ನು ಹೊಂದಿರುತ್ತಾರೆ. ಎಲ್ಲರಿಂದಲೂ ಅನ್ನ, ಹಿಟ್ಟು, 
ಕವಡೆ, ಕಾಸು ಬೇಡಿ ತೆಗೆದುಕೊಳ್ಳುತ್ತಾರೆ. ಗೃಹಸ್ಥರ ಮಕ್ಕಳನ್ನು ದಾರಿತಪ್ಪಿಸಿ ಅನುಯಾಯಿಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ವಿಶೇಷವಾಗಿ 
ಕೂಲಿಗಾರರು ಅವರಲ್ಲಿರುತ್ತಾರೆ. ಯಾವನಾದರೂ ವಿದ್ಯೆಯನ್ನು ಕಲಿಯುತ್ತಿದ್ದರೆ, ಅವನನ್ನು ಓದಲುಬಿಡುವುದಿಲ್ಲ. ಪ್ರತಿಯಾಗಿ ಹೀಗೆ. 
ಹೇಳುತ್ತಾರೆ: 


| ಪಿತವೃಂ ತದಹಿ ಮರ್ತವ್ವಂ ದಂತಕಟಾಕಟೇತಿ ಕಂ ಕರ್ತವ್ಯಮ್‌ ॥| 

ಸಂತರಿಗೆ ವಿದ್ಯಾಭ್ಯಾಸದ ಗೋಜಾದರೂ ಏನು? ಏಕೆಂದರೆ, ವಿದ್ಯೆಯನ್ನು ಓದುವವರೂ ಕೂಡ ಸತ್ತು ಹೋಗುತ್ತಾರೆ. ಮತ್ತೆ 
ಹಲ್ಲನ್ನು ಕಟಕಟಕಡಿಯುವುದೇತಕ್ಕಾಗಿ? ಸಾಧುಗಳು ನಾಲ್ಕು ಧಾಮಗಳಿಗೆ ಯಾತ್ರೆಮಾಡಿ ಬರಬೇಕು, ಸಂತರ ಸೇವೆಮಾಡಬೇಕು. 
ರಾಮದೇವರ ಭಜನ ಮಾಡಬೇಕು. 





9 ಬೂದಿಬಡುಕ ಸಾಧುಗಳು, 











ಏಕಾದಶ ಸಮುಲ್ಲಾಸ: 23 

ಯಾವನಾದರೂ ಅಪ್ಪಟ ಮೂರನ್ನು, ಅವಿದ್ಯೆಯ ಪ್ರತಿಮೆಯನ್ನು ನೋಡಿಲ್ಲವಾದರೆ, ಖಾಖೀ ಮಹಾರಾಜರ ದರ್ಶನಮಾಡಿ. 
ಬರಬೇಕು. ಅವರ ಹತ್ತಿರ ಯಾರೇ ಹೋಗಲಿ, ಹೋಗುವವರು ಖಾಖೀಮಹಾರಾಜರ ತಂದೆಗೆ, ತಾಯಿಗೆ ಸಮಾನರೇ ಆಗಿರಲೊಲ್ಲವೇಕೆ, 
ಅವರನ್ನು "ಮಗನೇ! ಮಗಳೇ 1' ಎಂದು ಅವರು ಕರೆಯುತ್ತಾರೆ. ಖಾಖೀಮಹಾರಾಜರು ಹೇಗೋ, ಹಾಗೆಯೇ ಮರದವರು', 
ಒಣಮರದವರು" ಚಿಂದಿ ಬಟ್ಟೆಯವರು", ಹಾಗೂ ಗುಂಪುಗುಳಿಗಳು", ಶುಷ್ಕಪ್ರಾಣರು", ಅಕಾಲಿಗಳು, ಕಿವಿಹರುಕರು", ಜೋಗಿಗಳು", 
ಅವಘಡದವರು"- ಮೊದಲಾದವರೆಲ್ಲರೂ ಒಂದೇ ವಿಧದವರಾಗಿರುತ್ತಾರೆ. 

ಖಾಖಿಯ ಶಿಷ್ಕನೊಬ್ಬನು ಸ್ರೀ ಗನೇ ಸಾಜನಮೇ"- ಎಂದು ಒದರುತ್ತಾ ಒದರುತ್ತಾ ನೀರನ್ನು ತರಲು ಭಾವಿಗೆ ಹೋದನು. 
ಅಲ್ಲಿ ಒಬ್ಬ ಪಂಡಿತ ಕುಳಿತಿದ್ದನು. ಖಾಪೀಶಿಷ್ಯನು "ಸ್ರೀ ಗನೇ ಸಾಜನಮೇ"- ಎಂದು ಜಪಿಸುವುದನ್ನು ಕೇಳಿ ಆ ಪಂಡಿತನು %ಓ. 
ಸಾಧು! ಅಶುದ್ಧವಾಗಿ ಪಶಿಸುತ್ತಿದ್ದೀಯೆ! “ಶ್ರೀ ಗಣೇಶಾಯ ನಮಃ" ಎಂದು ಉಚ್ಛರಿಸು'- ಎಂದನು. ಅವನು ಕೂಡಲೇ 
ಪಾತ್ರೆಯನ್ನು ತುಂಬಿಸಿಕೊಂಡು ಗುರುವರ್ಯರ ಸಮೀಪಕ್ಕೆ ಹೋಗಿ-“ಒಬ್ಬ ಹಾರುವಯ್ಯ ನನ್ನ ಉಜ್ಜಾರಣವನ್ನು ಅಸುದ್ಧವನ್ನತ್ತಾೆ”- ಎಂದನು. 
ಅದನ್ನು ಕೇಳಿ, ಕೂಡಲೇ ಖಾಖೀಮಹಾಶಯರು ಎದ್ದರು; ಭಾವಿಯ ಬಳಿ ಹೋದರು ಮತ್ತು ಪಂಡಿತನಿಗೆ-*ನೀನು ನನ್ನ ಶಿಷ್ಕನಿಗೆ 
ದಾರಿ ತಪ್ಪಿಸುತ್ತೀಯಾ? ಗುರುವಿನ ಗುಟ್ಟನ್ನು ತಿಳಿಯಲು ನೀನು ಓದಿರುವುದಾದರೂ ಏನು? ನೋಡು; ನೀನು ಒಂದು ಬಗೆಯ 
ಪಾಠವನ್ನು ಬಲ್ಲೆ. ನಾವು ಮೂರು ಬಗೆಯದನ್ನು ತಿಳಿದಿದ್ದೇವೆ. “ಸೀ ಗನೇಸಾಜನ್ನಮೋ, ಸ್ತೀ ಗನೇಸಾಯಮ್ಮವೇ, ಶ್ರೀ 
ಗನೇಸಾಯನಮೇ"' ಕೇಳಿದೆಯಾ”? ಎಂದು ಅಬ್ಬರಿಸಿದರು. 

ಪಂಡಿತ್ಮ- ಕೇಳಿರಿ ಸಾಧುಗಳೇ। ವಿದ್ಯೆಯ ವಿಷಯ ಬಹುಕಶಿನವಾಗಿದೆ. ಓದದೇ ಬರುವುದಿಲ್ಲ. 


ಖಾಖೀ- ಹೋಗೋ ಅತ್ತ! ಭಂಗೀರಸದ ಒಂದೇ ಸೆಳೆತದಲ್ಲಿ, ಒಂದೇ ಉಸಿರಿಗೆ ಎಲ್ಲರನ್ನೂ ಹಾರಿಸಿಬಿಟ್ಟದ್ದೇವೆ. ಎಲ್ಲ 
ವಿದ್ದಾಂಸರನ್ನೂ ನಾವು ತೀಡಿ ಹಾಕಿದ್ದೇವೆ. ಸಂತರ ಬಿಡಾರ ದೊಡ್ಡದು. ಬರೇ ಹಾರುವ ನೀನೇನು ತಿಳಿದಿದ್ದೀಯೆ? 

ಪಂಡಿತ- ನೋಡಿರಿ, ನೀವು ವಿದ್ಯೆಯನ್ನು ಶಲಿತಿದ್ದರೆ ಇಂತಹ ಅಪಶಜಬ್ದಗಳನ್ನು ಏಕೆ ಆಡುತ್ತಿದ್ದಿರಿ? ನಿಮಗೆ ಎಲ್ಲ ಬಗೆಯ 
ಜ್ಞಾನವೂ ಇರುತ್ತಿದ್ದು. 

ಖಾಖೀ- ಎಲೋ, ನೀನು ನಮ್ಮ ಗುರುವಾಗುತ್ತೀಯೇನು? ನಿನ್ನ ಉಪದೇಶವನ್ನು ನಾವು ಕೇಳುವುದಿಲ್ಲ. 

ಪಂಡಿತ ಅಲಿಸುವೆ ಎಲ್ಲಿಂದ? ಬುದ್ಧಿಯೇ ಇಲ್ಲ! ಉಪದೇಶವನ್ನು ಕೇಳುವುದಕ್ಕೂ, ತಿಳಿದುಕೊಳ್ಳುವುದಕ್ಕೂ ವಿದ್ಯೆಬೇಕು. 

ಖಾಖೀ- ಸಮಸ್ತ ವೇದಶಾಸ್ತ್ರಗಳನ್ನು ಓದಿದ್ದರೂ, ಸಂತರನ್ನು ಮಾನಿಸದಿದ್ದರೆ, ಅವನು ಏನನ್ನೂ ಓದಿಲ್ಲವೆಂದು ತಿಳಿಯಿರಿ, 
(ಓದಿಲ್ಲದಂತೆಯೇ ಸರಿ) 

ಪಂಡಿತ - ಅಹುದು. ನಾವು ಸಂತರ ಸೇವೆಯನ್ನು ಮಾಡುತ್ತೇವೆ. ಆದರೆ ನಿಮ್ಮಂತಹ ಗಾಂಪರೊಡೆಯನ ಸೇವೆಯನ್ನು 
ಮಾಡುವುದಿಲ್ಲ. ಏಕೆಂದರೆ-ಸಜ್ಜನರೂ, ವಿದ್ವಾಂಸರೂ, ಧಾರ್ಮಿಕರೂ, ಪರೋಪಕಾರಿಗಳೂ ಆದ ಪುರುಷರನ್ನು ಸಂತ್ಮರ್ನತ್ತಾರೆ. 


ಖಾಖ್ಬೀ- ನೋಡು, ನಾವು ಇರುಳೂ - ಹಗಲೂ ಬೆತ್ತಲೆಯಿರು್ತೇವೆ. ಅಗ್ನಿಯನ್ನು ಹೊತ್ತಿಸಿಕೊಂಡಿರತ್ತೇವೆ. ಗಾಂಜಾ-ಚರಸ್ಸುಗಳ 
ನೂರಾರು ಸೆಳೆತಗಳನ್ನು ಮಾಡುತ್ತಾ ಇರುತ್ತೇವೆ. ಮೂರು - ಮೂರು ತಂಬಿಗೆ ಭಂಗೀರಸ ಕುಡಿಯುತ್ತೇವೆ. ಗಾಂಜಾ, ಭಂಗೀ, ಧತ್ತೂರೀ 


ಸಂಡಿತ- ಈ ಸಮಸ್ತವೂ ಅಸಾಧುಗಳೂ, ಮೂರ್ಬಿರೂ, ಮತಿಹೀನರೂ ಆದವರ ಲಕ್ಷಣಗಳು; ಸಾಧುಗಳದಲ್ಲ! ಕೇಳಿರಿ. 
'ಇಾಧ್ದೋತಿ ಪರಾಣಿ ಧರ್ಮಕಾರ್ಯಾಣಿ ಸೆ ಸಾಧುಃ" ಯಾವನು ಧರ್ಮಯುಕ್ತವಾದ ಉತ್ತಮ ಕರ್ಮಗಳನ್ನು ಮಾಡುವನೋ, 
ಸದಾ ಪರೋಪಕಾರದಲ್ಲಿಯೇ ಪ್ರವೃತ್ತನಾಗಿರುವನೋ, ಯಾವನಲ್ಲಿ ಯಾವ ದುರ್ಗುಣಗಳೂ ಇರುವುದಿಲ್ಲಮೋ, ಯಾವನು ವಿದ್ವಾಂಸಾಾಗಿ 
ಸತ್ಕೋಪದೇಶದಿಂದ ಸರ್ವರಿಗೂ ಉಪಕಾರ ಮಾಡುವನೋ, ಅವನನ್ನು ಸಾಧುವನ್ನುತ್ತಾರೆ. 





"ಈ ಚಿಜೆಗಳ ನಡುವೆ. ಕಾಣಿಸಿರುವ ಹೆಸರುಗಳಿಲ್ಲಾ ಇದೇ ವಿಧದ ಅವಿದ್ಯಾವಂತ ೈರಾಗಿಗಳ ಮತಗಳ ಹೆಸರುಗಳು. 


234 ಸತ್ಯಾರ್ಥಪ್ರಕಾಶ 
“ಸಾಧ್ನೋತಿ ಪರಾಣಿ ಧರ್ಮಕಾರ್ಯಾಣಿ ಸೆ ಸಾಧುಃ" ಯಾವನು ಧರ್ಮಯುಕ್ತವಾದ ಉತ್ತಮ ಕರ್ಮಗಳನ್ನು ಮಾಡುವನೋ, 
ಸದಾ ಪರೋಪಕಾರದಲ್ಲಿಯೇ ಪ್ರವೃತ್ತನಾಗಿರುವನೋ, 'ಯಾವನ್ಲಿಯವ ದರ್ಗಣಗಳೂ ಇರವ, ಯಾವನು ವಿದ್ದಾಂಸನಾಗಿ 
ಸತ್ಯೋಪದೇಶದಿಂದ ಸರ್ವರಿಗೂ ಉಪಕಾರ ಮಾಡುವನೋ, ಅವನನ್ನು 


ಖಾಖೀ- ಹೋಗಯ್ಯಾ ನೀನು ಸಾಧುವಿನ ಕಾರ್ಯಗಳನ್ನೇನು ಬಲ್ಲೆ? ಸಂತರ ಒಕ್ಕಲು ಬಹು ದೊಡ್ಡದು! ಯಾವ ಸಂತನನ್ನೂ 
ಅಡ್ಡಹಾಯಬೇಡ. ಇಲ್ಲದ್ದಿದ್ದರೆ, ನೋಡು, ಇಕ್ಕಳವನ್ನೆತ್ತಿ ಒಂದು ಬಿಗಿದರೆ, ನಿನ್ನ ಬುರುಡೆ ಒಡೆದು ಹೋಳಾದೀತು! 


ಸಂಡಿರ್ತ- ಒಳ್ಳೆಯದು, ಬೂದಿಬಡುಕ, ಹೋಗು ನಿನ್ನ ಆಳಕ್ಕೆ . ನಮ್ಮೊದಿಗೆ ಹೆಚ್ಚು ಕೋಪಿಸಿಕೊಳ್ಳಬೇಡ. ರಾಜ್ಯ ಹೇಗಿದೆ-ಎಂಬುದು 
ಗೊತ್ತಿದೆಯೇ? ಯಾರನ್ನಾದರೂ ಹೊಡೆದರೆ, ಕೊಂದರೆ, ಹಿಡಿಯಲ್ಪಡುವೆ. ಸೆರೆಯಾಳಾಗುವೆ. ಬೆತ್ತದ ಏಟು ತಿನ್ನುವೆ. ಅಥವಾ 
ಯಾವನಾದರೂ ನಿನ್ನನ್ನೂ ಕೂಡ ಬಡೆದು ಹಾಕಿದರೆ, ಮತ್ತೇನು ಮಾಡುವೆ? ಇದು ಸಾಧುವಿನ ಲಕ್ಷಣವಲ್ಲ. 

ಖಾಖೀಣ ನಡೆಯೋ ಶಿಷ್ಯ! ಯಾವ ರಾಕ್ಷಸನ ಮುಖವನ್ನು ತೋರಿಸಿದೆ? 

ಪಂಡಿರ್ತ- ನೀನು ಯಾವಾಗಲೂ ಯಾವ ಮಹಾತ್ಮನ ಸಂಗವನ್ನೂ ಮಾಡಿಲ್ಲ. ಇಲ್ಲದಿದ್ದರೆ, ಇಂತಹ ಜಡಮೂರ್ಪನಾಗಿರುತ್ತಿರಲಿಲ್ಲ! 

ಖಾಖೀ-- ನಾವು ಸ್ವತಃ ಮಹಾತ್ಮರ್ಯಗಿದ್ದೇವೆ. ನಮಗೆ ಬೇರೆ ಇನ್ನಾರ ಅಪೇಕ್ಷೆಯೂ ಇಲ್ಲ. 

ಪಂಡಿತ: ಯಾರ ಭಾಗ್ಯ ಮಣ್ಣುಗೂಡಿರುತ್ತದೋ, ಅವರಿಗೆ ನಿನ್ನದರಂತಹ ಬುದ್ಧಿ ಮತ್ತು ಅಭಿಮಾನ ಉಂಟಾಗುತ್ತದೆ. 

ಖಾಖೀ ತನ್ನ ಬಿಡಾರಕ್ಕೆ ತೆರಳಿದನು. ಮತ್ತು ಪಂಡಿತರು ಮನೆಗೆ ಹೋದರು. 

ಯಾವಾಗ ಸಂಧ್ಯಾಕಾಲದ ಆರತಿಯಾಯಿತೋ, ಆಗ ಆ ಖಾಖಿಯನ್ನು ವೃದ್ಧನೆಂದು ತಿಳಿದು ಬಹು ಮಂದಿ ಬೂದಿಬಡುಕರು 
"ಡಾಂಡೋತ್‌, ಡಾಂಡೋತ್‌' ಎನ್ನುತ್ತಾ ಸಾಷ್ಟಾಂಗ ಪ್ರಣಾಮಮಾಡಿ, ಕುಳಿತರು. ಆ ಖಾಖೀ ಕೇಳಿದನು:- "ಎಲೋ ರಾಮದಾಸು! 
ನೀನು ಏನನ್ನು ಓದಿರುವೆ?” 

ರಾಮದಾಸ- ಮಹಾರಾಜ್‌! ನಾನು 'ಬೇಸ್ನುಸಹಸರನಾಮ' ಓದಿದ್ದೇನೆ. 

ಖಾಖೀ- ಓ ಗೋವಿಂದದಾಸ! ನೀನು ಏನನ್ನು ಓದಿದ್ದೀಯೇ? 

ಗೋವಿಂದದಾಸ ನಾನು "ರಾಮಸತವ ರಾಜ' ಓದಿದ್ದೇನೆ, ಇಂತಹ ಖಾಖೀ ಮಹಾರಾಜರ ಹತ್ತಿರ. 

ಆಗ ರಾಮದಾಸನು :- “ಮಹಾರಾಜ್‌! ತಾವು ಏನನ್ನು ಓದಿದ್ದೀರಿ?” ಎಂದು ಕೇಳಿದನು. 


ಖಾಖೀ- ನಾವು ಗೀತೆಯನ್ನು ಓದಿದ್ದೇವೆ. 
ರಾಮದಾಸ- ಯಾರಹತ್ತಿರ? 


ಖಾಖೀ- ಹೋಗಲೋ ಹುಡುಗ! ನಾವು ಯಾರನ್ನೂ ಗುರುವ್ನಾಗಿ ಮಾಡಿಕೊಳ್ಳುವುದಿಲ್ಲ. ನೋಡು, ನಾವು "ಪರಾಗರಾಜ'ದ್ಲಿ 
ಇರುತ್ತದ್ದವ. ನಮಗೆ ಅಕ್ಷರ ಬರುತ್ತಿರಲಿಲ್ಲ. ಯಾವಾಗ ಯಾವನಾದರೂ ಉದ್ಭವಾದ ಪಂಚೆಯ ಪಂಡಿತನನ್ನು ನೋಡುತ್ತಿದ್ದಮೋ, ಆಗ. 
ಗೀತೆಯ ಕಿರುಹೊತ್ತಿಗೆಯಲ್ಲಿ. “ಈ ಕೊಂಬನ್ನುಳ್ಳ ಅಕ್ಷರದ ಹೆಸರೇನು?””ಎಂದು ಕೇಳುತ್ತಿದ್ದೆವು. ಹೀಗೆ ಕೇಳುತ್ತಾ-ಕೇಳುತ್ತಾ ೧೮ 
ಅಧ್ಯಾಯದ ಗೀತೆಯನ್ನು ತೀಡಿಹಾಕಿದೆವು. ಗುರುವನ್ನಾಗಿ ಯಾವ ಒಬ್ಬನ್ನೂ ಮಾಡಿಕೊಳ್ಳಲಿಲ್ಲ. 

ಒಳ್ಳು, ಇಂತಹ ವಿದ್ಯಾಶತ್ರುಗಳಲ್ಲಿ ಅವಿದ್ಯೆ ಮನೆಮಾಡಿಕೊಳ್ಳದಿದ್ದರೆ, ಇನ್ನೆಲ್ಲಿ ಹೋಗಬೇಕು? 

ಈ ಮಂದಿ ಮದ, ಪ್ರಮಾದ, ಕಾದಾಟ, ತಿನ್ನುವುದು, ನಿದ್ರಿಸುವುದು, ಜಾಗಟೆಬಾರಿಸುವುದು, ಘಂಟಿ-ತಮ್ಮೆ-ಶಂಖ ಬಾರಿಸುವುದು, 
ಅಗ್ನಿಯನ್ನು ಪ್ರದೀಪ್ರವಾಗಿಟ್ಟುಕೊಂಡಿರುವುದು, ಮೀವುದು, ತೊಳೆಯುವುದು, ಎಲ್ಲ ದಿಕ್ಕುಗಳಲ್ಲಿಯೂ ವ್ಯರ್ಥವಾಗಿ 
ಅಲೆಯುವುದು-ತಿರುಗುವುದು-ಇದನ್ನು ಬಿಟ್ಟರೆ, ಬೇರೆ ಯಾವದೇ ಒಳ್ಳೆಯ ಕೆಲಸವನ್ನೂ ಮಾಡುವುದಿಲ್ಲ. ಯಾವನಾದರೂ ಬೇಕಾದರೆ 
ಕಲ್ಪನ್ನೂ ಕೂಡ ಕರಗಿಸಿಕೊಳ್ಳಬಹುದು; ಆದರೆ ಈ ಬೂದಿಬಡುಕರ ಆತ್ಮಗಳಿಗೆ ಜ್ಞಾನವನ್ನುಂಟುಮಾಡುವುದು ಕಠಿಣವಾಗಿರುತ್ತದೆ. 
ಏಕೆಂದರೆ, ಬಹುಭಾಗದಲ್ಲಿ ಅವರು ವಿದ್ಯಾಜ್ನಾನಶೂನ್ಯರಾದ ಕೂಲಿಗಾರರು ಬೇಸಾಯಗಾರರು, ಬೋಯಿಗಳು-ಮೊದಲಾದವರಾಗಿದ್ದು, 
ತಮ್ಮ ವೃತ್ತಿಯನ್ನು ಬಿಟ್ಟು, ಕೇವಲ ಬೂದಿಬಳೆದುಕೊಂಡು ಬೈರಾಗಿಗಳು, ಖಾಖಿಗಳು-ಮೊದಲಾದವರಾಗಿ ಹೋಗುತ್ತಾರೆ. ಅವರಿಗೆ. 
ವಿದ್ಯೆಯ ಅಥವಾ ಸತ್ಸಂಗ ಮೊದಲಾದುದರ ಮಾಹಾತ್ಮ್ಮವು ತಿಳಿದುಬರರಾರದು. 


ಏಕಾದಶ ಸಮುಲ್ಲಾಸ 25 

ಇದರಲ್ಲಿ ನಾಥರುಗಳ ಮಂತ್ರ “ನಮಃ ಶಿವಾಯ! ಖಾಖಿಗಳದು “ಸ್ವಸಿಂಹಾಯ ನಮಗ; ರಾಮಾವರಾತರದು “ಶ್ರೀರಾಮಚದ್ರಾಯ 
ನಮಗ ಅಥವಾ "ಸೀತಾರಾಮಾಭ್ಯಾಂ ನಮಗೆ]; ಕೃಷ್ಣೋಪಾಸಕರದು “ಶ್ರೀ ರಾಧಾಕೃಷ್ಣಭ್ಯಾಂ ನಮ!'; “ನಮೋ ಭಗವತೇ ವಾಸುದೇವಾಯ” 
ಮತ್ತು “ಗೋವಿಂದಾಯ ನಮಃ” ಈ ಮಂತ್ರಗಳನ್ನು ಕಿವಿಯಲ್ಲಿ ಊದಿ ಬಿಡುವುದರ ಮಾತ್ರದಿಂದ ಶಿಷ್ಕರನ್ನಾಗಿ 


ಮಾಡಿಕೊಳ್ಳುತ್ತಾರೆ. ಮತ್ತು ಈ ಕೆಳಗೆ ಬರೆದಂತಹ ಶಿಕ್ಷಣವನ್ನೂ ಕೊಡುತ್ತಾರೆ-“ಮಗನೇ। ತಂಬಿಗೆಯ ಮಂತ್ರವನ್ನು ಪಠಿಸು”-. 
ಜಲ ಪವಿತರ ಸಥಲ ಪವಿತರ ಔರ್‌ ಪವಿತರ್‌ ಕುವಾ | 
ಶಿವ ಕಹೇ ಸುನ ಪಾರ್ವತೀ ತೂಂಬಾ ಪನಿತರ್‌ ಹುವಾ || 


ಒಳ್ಳೆಯದು. ಇಂತಹವರಿಗೆ ಸಾಧುವಾಗಲು ಅಥವಾ ವಿದ್ದಾಂಸರಾಗಲು ಅಥವಾ ಜಗತ್ತಿಗೆ ಉಪಕಾರಮಾಡಲು ಎಂದಿಗಾದರೂ 
? ಖಾಪಿಗಳು ರಾತ್ರಿ-ಹಗಲು ಕಟ್ಟಿಗೆಗಳನ್ನೂ, ಬೆರಣಿಗಳನ್ನೂ ಸುಡುತ್ತಾ ಇರುತ್ತಾರೆ. ಒಂದು ತಿಂಗಳಲ್ಲಿ 

ಎಷ್ಟೋ ರೂಪಾಯಿಗಳ ಕಟ್ಟಿಗೆಯನ್ನು ಉರಿಸಿಹಕುತ್ತಾರೆ. ಒಂದು ತಿಂಗಳಿನ ಕಟ್ಟಿಗೆಯ ಬೆಲೆಗೆ ಕಂಬಳಿ-ಮೊದಲಾದ ವಸ್ತಳನ್ನು 
ತೆಗೆದುಕೊಂಡರೆ, ನೂರನೆಯ ಒಂದಂಶದ ಹಣದಲ್ಲಿ ಸುಖದಿಂದ ಇರುವರು. ಅವರಿಗೆ ಇಷ್ಟು ಬುದ್ಧಿ ಎಲ್ಲಿಂದ ಬಂದೀತು? ಆ 
ಉರಿಯುವ ಕೊರಡಿನಿಂದ ತಾಪ ಪಡೆಯುತ್ತಾ ಹೋಗುವುದರಿಂದಲೇ ತಮಗೆ ತಪಸ್ವ್ರಿಗಳು' ಎಂಬ ಹೆಸರನ್ನಿಟ್ಟುಕೊಂಡಿರುತ್ತಾರೆ. ಈ 
ರೀತಿ ತಪಸ್ವಿಗಳಾಗಬಲ್ಲರಾದರೆ, ಕಾಡುಜನರು ಇವರಿಗಿಂತ ಹೆಜ್ಜು ತಪಸ್ವಿಗಳಾದಾರು. ಉದ್ದವಾಗಿ ಜಡೆ ಬಿಡುವುದರಿಂದ, ನಾಮಗಳನ್ನೆಕದು 
ಕೊಳ್ಳುವುದರಿಂದ ತಪಸ್ವಿಯಾಗುವುದಾದರೆ, ಎಲ್ಲರೂ ಹಾಗೆ ಮಾಡಬಲ್ಲರು. ಇವರು ಮೇಲಿನಿಂದ ತ್ಯಾಗಸ್ವರೂಪರೂ ಮತ್ತು 
ಒಳಗಿನಿಂದ ಮಹಾಸಂಗ್ರಹಿಗಳು ಆಗಿರುತ್ತಾರೆ. 

ಕಬೀರಪಂಥಿಗಳಾದರೂ ಶ್ರೇಷ್ಠರೂ? 

ಉತ್ತರ - ಇಲ್ಲ. 


ಪ್ರಶ್ನೆ ಶ್ರೇಷ್ಠರೇತಕ್ಕಲ್ಲ? ಶಿಲೆ-ಮೊದಲಾದುದರ ಪ್ರತಿಮೆಗಳ ಪೂಜೆಯನ್ನು ಖಂಡಿಸುತ್ತಾರೆ. ಕಬೀರ ಮಹಾರಾಜರು ಹೂಗಳಿಂದ 
ಉತ್ಪನ್ನರಾಗಿದ್ದರು ಮತ್ತು ಕೊನೆಗೂ ಹೂವೇ ಆಗಿಹೋದರು. ಬ್ರಹ್ಮಾ ವಿಷ್ಣು, ಮಹಾದೇವರ ಜನ್ಮ ಯಾವಾಗ ಆಗಿರಲಿಲ್ಲವೋ, 
ಅದನ್ನು ಕಬೀರರು ತಿಳಿಯುತ್ತಾರೆ. ಸತ್ಯಮಾರ್ಗವಾವುದಿದೆಯೋ, ಅದನ್ನು ಕಬೀರರು ಮಾತ್ರವೇ ತೋರಿಸಿದ್ದಾರೆ. “ಸತ್ಯನಾಮ ಕಬೀರ” 
`ಮೊದಲಾದುದು ಇವರ ಮಂತ್ರವಾಗಿದೆ. 


ಉತ್ತರ- ಶಿಲೆ-ಮೊದಲಾದುವನ್ನು ಬಿಟ್ಟು, ಮಂಚ, ದಿಗೆ, ದಿಂಬು, ಹಾವುಗೆ, ಬೆಳಕು ಎಂದರೆ-ದೀಪ ಮೊದಲಾದುವನ್ನು 
ಪೂಜಿಸುವುದು ಶಿಲಾಮೂರ್ತಿಗಿಂತ ಕಡಿಮೆಯಲ್ಲ. ಹೂಗಳಿಂದ ಹುಟ್ಟಿ ಮತ್ತು ಕೊನೆಗೆ ಹೂವಾಗಿ ಹೋಗಲು, ಕಬೀರ ಮಹಾರಾಜರು 
ಕೀಟ ಅಥವಾ ಮೊಗ್ಗುಗಳಾಗಿದ್ದರೇನು? 

ಈ ಪ್ರಕರಣದಲ್ಲಿ , ಅಲಿಸಲ್ಪಡುವ ಕೆಳಕಂಡ ವಿಷಯವೇ ಸತ್ಯವಿರಬಹುದು. ಯಾವನೋ ಒಬ್ಬ ನೇಕಾರನು ಕಾಶಿಯಲ್ಲಿುತ್ತಿದ್ದನು. 
ಅವನಿಗೆ ಮಕ್ಕಳು-ಮರಿಗಳಿರಲಿಲ್ಲ. ಒಂದು ಸಮಯದಲ್ಲಿ, ರಾತ್ರಿ ಸ್ವಲವಿತ್ತು. ಒಂದು ಓಣಿಯಲ್ಲಿ ಹೋಗತ್ತಾ ಇದ್ದನು. ದಾರಿಯ 
ಅಂಚಿನಲ್ಲಿ, ಒಂದು ಬುಟ್ಟಿಯಲ್ಲಿ, ಹೂಗಳ ನಡುವೆ, ಅದೇ ರಾತ್ರಿ ಜನಿಸಿದ್ದ ಗಂಡು ಮಗುವಿದ್ದಿತು. ಅದನ್ನು ನೋಡಿದನು. ಅವನು 
ಅದನ್ನು ಎತ್ತಿಕೊಂಡು ಹೋದನು. ತನ್ನ ಹೆಂಡತಿಗೆ ಕೊಟ್ಟನು. ಅವಳು ಪಾಲಿಸಿದಳು. ಯಾವಾಗ ಅವನು ದೊಡ್ಡವನಾದನೋ, ಆಗ 
ನೇಕಾರನ ಕೆಲಸವನ್ನು ಮಾಡುತ್ತಿದ್ದನು. ಯಾವನೋ ಪಂಡಿತನ ಬಳಿ ಸಂಸ್ಕೃತವನ್ನು ಕಲಿಯಲು ಹೋದನು. ಅವನು (ಪಂಡಿತನು) 
ಅವನಿಗೆ ಅಪಮಾನವನ್ನು ಮಾಡಿದನು. “ನೇಕಾರನಿಗೆ ನಾವು ಕಲಿಸುವುದಿಲ'.-ಎಂದು ಹೇಳಿದನು . ಹೀಗೆಯೇ ಅನೇಕ ಪಂಡಿತರ ಬಳಿ 
ತಿರುಗಾಡಿದನು; ಆದರೆ ಯಾವನೂ ಓದಿಸಲಿಲ್ಲ. ಆಗ ಸಿಕ್ಕಪಟ್ಟೆ ಭಾಷಾಕೃತಿಗಳನ್ನು ರಚಿಸಿ, ನೇಕಾರರೇ ಮೊದಲಾದ ಕೆಳಗಣಮಟ್ಟದ 
ಮತ್ತು ವೇದಗಳ ನಿಂದೆಯನ್ನು ಮಾಡುತ್ತಿದ್ದವು. ಕೆಲ ಮೂರ್ಸಮಂದಿಗಳು ಅವನ ಬಲೆಯಲ್ಲಿ ಸಿಕ್ಛಕೊಂಡರು. ಯಾವಾಗ ಮೃತನಾದನೋ, 
ಆಗ ಜನರು ಅವನನ್ನು ಸಿದ್ಧಸನ್ನಾಗಿ ಮಾಡಿಟ್ಟರು. ಯಾವ ಯಾವದನ್ನು ಅವನು ತನ್ನ ಜೀವಿತಕಾಲದಲ್ಲಿ ರಚಿಸಿದ್ದನೋ, ಅದನ್ನು ಅವನ 
ಶಿಷ್ಯರು ಓದುತ್ತಾ ಬಂದರು. ಕವಿಗಳನ್ನು ಮುಚ್ಚಿಕೊಂಡಾಗ ಯಾವ ಶಬ್ದ ಕೇಳಲ್ಪಡುತ್ತದೋ, ಅದನ್ನು “ಅನಹತಶಬ್ನ'ವಂದು ಕರೆಯುವ 
ಸಿದ್ಧಾಂತವನ್ನು ಸ್ಥಾಪಿಸಿದರು. ಮನದ ವೃತ್ತಿಯನ್ನು 'ಸುತಿ' ಎನ್ನುತ್ತಾರೆ. ಅದನ್ನು ಆ ಶಬ್ದವನ್ನಾಲಿಸುವುದರಲ್ಲಿ ತೊಡಗಿಸುವುದನ್ನೇ ಆ. 
ಪಂಥದ ಸಂತರು ಪರಮೇಶ್ವರನ ಧ್ಯಾನವಂದು ಹೇಳುತ್ತಾರೆ. ಅಲ್ಲಿ ಕಾಲ ತಲುಪಲಾರದಂತೆ. ಭರ್ಜಿಯಂತೆ ತಿಲಕವನ್ನೂ, ಮತ್ತು 
ಚಂದನ ಮೊದಲಾದವರ ಮಣಿರಸವನ್ನೂ ಧರಿಸುತ್ತಾರೆ. ಒಳ್ಳೆಯದು, ಆರೋಚಿಸಿ ನೋಡಿರಿ, ಇದರಲ್ಲಿ ಆತ್ಮನ ಉನ್ನಕಿ ಮತ್ತು ಜ್ಞಾನ 





236 ಸತ್ಯಾರ್ಥಪ್ರಕಾಶ. 
ವರ್ಧಿಸಬಲ್ಲದೇನು? ಇದು ಕೇವಲ ಬಾಲಕರ ಅಟಕ್ಕೆ ಸಮಾನವಾದ ಲೀಲೆಯಾಗಿದೆ. 


ಪಕ್ಕ ಪಂಜಾಬ ಪ್ರಾಂತದಲ್ಲಿ ನಾನಕರು ಒಂದು ಮಾರ್ಗವನ್ನು ಪ್ರಚಲಿತವಾಗಿ ಮಾಡಿದ್ದಾರೆ. ಏಕೆಂದರೆ, ಅವರೂ ಕೂಡ 
ಪ್ರತಿಮಾ (ಪೂಜೆಯ) ಖಂಡನವನ್ನು ಮಾಡುತ್ತಿದ್ದರು. ಮುಸಲ್ಯಾನರಾಗುವುದನ್ನು ತಡೆಗಟ್ಟಿದರು. ಅವರು ಸಾಧುಗಳೂ ಆಗಲಿಲ್ಲ. ಆದರೆ, 
ಗೃಹಸ್ಥರಾಗಿದ್ದರು. ನೋಡಿರಿ, ಅವರು ಆ ಮಂತ್ರವನ್ನು ಉಪದೇಶಿಸಿದ್ದಾರೆ. ಇದರಿಂದಲೇ ಅವರ ಆಶಯ ಒಳ್ಳೆಯದಾಗಿದ್ದಿತೆಂದು 
ವಿದಿತವಾಗುತ್ತದೆ - 
ಓಂ ಸತ್ಮನಾಮ ಕರ್ತಾ ಪುರುಷ ನಿರ್ಭೋ ನಿವ್ಗೆರ ಅಕಾಲಮೂರ್ತ ಆಜೋ ನಿ ಸಹಭಂ ಗುರುಪ್ರಸಾದ 
ಜಪ್ಫ ಆದಿ ಸಚ್‌, ಜುಗಾದಿ ಸಚ್‌, ಹೈ ಭೀ ಸಚ್‌, ನಾನಕ ಹೋಸೀ ಭೀ ಸೆಚ್‌ !! (ಜಪ್‌ಜೀ ಪೌಢೀ -೧) 


“ಓಂ” ಯಾವನ ಸತ್ಯವಾದ ಹೆಸರೋ, ಆ ಕರ್ತೃವಾದ ಪುರುಷನು ಭಯದಿಂದ ಮತ್ತು ವೈರದಿಂದ ರಹಿತನಾಗಿ್ದಾನೆ. 
ಅಕಾಲಮೂರ್ತಿ, ಎಂದರೆ, ಕಾಲದ ಹಿಡಿತದಲ್ಲಿ ಮತ್ತು ಯೋನಿಯಲ್ಲಿ ಬಾರದವನೂ, ಪ್ರಕಾಶಮಾನನೂ ಆಗಿದ್ದಾನೆ. ಅವನದೇ 
ಜಪವನ್ನು ಗುರುವಿನ ಕೃಪೆಯಿಂದ ಮಾಡು. ಆ ಪರಮಾತ್ಮನ್ನ ಆದಿಯಲ್ಲಿ ಸತ್ಯವಾಗಿದ್ದನು; ಯುಗಗಳ ಆದಿಯಲ್ಲಿ ಸತ್ಯನು ; ವರ್ತಮಾನ 
ಕಾಲದಲ್ಲಿ ಸತ್ಯನು ಮತ್ತು ಮುಂದಕ್ಕೆ ಆಗಿರುವುದೂ ಸತ್ಯಸ್ವರೂಪನೇ, 

ಉತ್ತರ :- ನಾನಕರ ಆಶಯವೇನೋ ಒಳ್ಳೆಯದೇ ಆಗಿದ್ದಿತು. ಆದರೆ - ವಿದ್ಯೆ ಸ್ವಲ್ಪವೂ ಇರಲಿಲ್ಲ. ಅಹುದು; ಗ್ರಾಮೀಣ 
ಭಾಷೆಯಾಗಿರುವ ಆ ದೇಶದ ಭಾಷೆಯನ್ನು ಮಾತ್ರ ತಿಳಿದಿದ್ದರು. ವೇದಗಳೇ ಮೊದಲಾದ ಶಾಸ್ತ್ರಳನ್ನೂ ಮತ್ತು ಸಂಸ್ಕೃತವನ್ನೂ ಸ್ವಲ್ಪವೂ 
ಅರಿತರಲಿಲ್ಲ. ಅರಿತಿದ್ದ ಪಕ್ಷದಲ್ಲಿ "ನಿರ್ಭಯ' ಎಂಬ ಶಬ್ದವನ್ನು "ನಿರ್ಭೊ' ಎಂದೇಕೆ ಬರೆಯುತ್ತಿದ್ದರು? ಮತ್ತು ಇದಕ್ಕೆ ಅವರು 
ರಚಿಸಿರುವ ಸಂಸ್ಕೃತೀಯ ಸ್ವೋತ್ತವ' ಧೃಷ್ಟಾತವಾಗಿದೆ.. “ನಾನು ಸಂಸ್ಕೃತದಲ್ಲಿಯೂ ಹೆಜ್ಜೆಯನ್ನು ಹಾಕಬೇಕು'- ಎಂದು ಬಯಸುತ್ತಿದ್ದರು. 
ಆದರೆ, ಓದದೇ ಸಂಸ್ಕೃತ ಬರಬಲ್ಲದಾದರೂ ಹೇಗೆ? ಅಹುದು; ಯಾರು ಸಂಸ್ಕೃತವನ್ನು ಎಂದೂ ಕೇಳಿಯೂ ಕೂಡ ಇರಲಿಲ್ಲವೋ, 
ಆ ಗ್ರಾಮೀಣರೆದರರಗೆ "ಸಂಸ್ಕೃತೀ” ರಚಿಸಿ, ಸಂಸ್ಕೃತದಲ್ಲಿಯೂ ಪಂಡಿತರಾಗಿ ಹೋಗಿರಬಹುದು. ನಿಜವಾಗಿಯೂ ತಮ್ಮ ಗೌರವ 
ಪ್ರತಷ್ಠ ಮತ್ತು ತಮ್ಮ ಪ್ರಖ್ಯಾತಿಯ ಇಚ್ಛ ಇಲ್ಲದಿದ್ದಲ್ಲಿ, ಈ ವ್ಯವಹಾರವನ್ನೆಂದಿಗೂ ಮಾಡುತ್ತಿರಲಿಲ್ಲ. ಅವರಗೆ ತಮ್ಮ ಪ್ರತಿಷ್ಠೆಯ ಇಚ್ಛೆ 
ಅವಶ್ಯವಾಗಿಯೂ ಇದ್ದಿತು. ಇಲ್ಲದಿದ್ದಲ್ಲಿ, ಎಂತಹ ಭಾಷೆಯನ್ನು ತಿಳಿದಿದ್ದರೋ, ಅದರಲ್ಲಿಯೇ ಮಾತನಾಡಿಕೊಂಡು ಹೋಗುತ್ತಿದ್ದರು. 
ಮತ್ತು “ನಾನು ಸಂಸ್ಕೃತವನ್ನು ಓದಿಲ್ಲ'. ಎಂದೂ ಕೂಡ ಹೇಳಿ ಬಿಡುತ್ತಿದ್ದರು. ಸ್ವಲ್ಪ ಅಭಿಮಾನವಿದ್ದಿತೆಂದಾಗ, ಮಾನ-ಪ್ರತಿಷ್ಠೆಗಾಗಿ. 
ಸ್ವಲ್ಪ ದಂಭವನ್ನೂ ಮಾಡಿರಬಹುದು. ಇದೇ ಕಾರಣದಿಂದ ಅವರ ಗ್ರಂಥದಲ್ಲಿ ಅಲ್ಲಲ್ಲಿ ವೇದಗಳ ನಿಂದೆಯೂ ಮತ್ತು ಸ್ತುತಿಯ 
ಕೂಡ ಇದೆ. ಏಕೆಂದರೆ, ಹೀಗೆ ಮಾಡದೇ ಹೋಗಿದ್ದರೆ, ಅವರನ್ನೂ ಕೂಡ ಯಾವನಾದರೂ ವೇದದ ಅರ್ಥವನ್ನು ಕೇಳಿಬಿಡುತ್ತಿದ್ದನು. 
ಯಾವಾಗ (ಅರ್ಥಹೇಳಲು) ಬರುತ್ತರಲಿಲ್ಲವೋ, ಆಗ ಪ್ರತಿಷ್ಠೆಗೆ ಭಂಗ ಬರುತ್ತದ್ದತು. ಅದಕಾರಣ ಮೊದಲೇ ತಮ್ಮ ಶಿಷ್ಕರ ಮುಂದೆ. 
ಅಲ್ಲಲ್ಲಿ ವೇದಗಳಿಗೆ ವಿರುದ್ಧವಾಗಿ ಮಾತನಾಡುತ್ತಿದ್ದರು. ಮತ್ತು ಓಂದೊಂದೆಡೆ ವೇದಗಳ ಬಗೆಗೆ ಒಳಿತನ್ನೂ ಕೂಡ ಹೇದದ್ದಾರೆ. 
ಏಕೆಂದರೆ, ಎಲ್ಲಿಯೂ ಒಳ್ಳೆಯದನ್ನು ಹೇಳದೆಯೇ ಇದ್ದರೆ, ಜನರು ಅವರನ್ನು ನಾಸ್ತಕರೆದೇ ನಿರ್ಣಯಿಸುತ್ತಿದ್ದರು. ಉದಾಹರಣೆಗೆ: 

ನೇದ ಪಢತ ಬ್ರಹ್ಮಾಮರೇ ।! ಚಾರೋಂ ವೇದ ಕಹಾನಿ | 
ಸಂತ (ಧು) ಕೀ ಮಹಿಮಾ ವೇದ ನ ಜಾನೇ॥ (ಸುಖಮನೀ, ಶೌಡೀ-೭. ಪದ-೮) 


ನಾನಕ ಬ್ರಹ್ಮಣ್ನನೀ ಆಪ ಪರಮೇಶ್ವರ ॥। (ಸುಖಮನೀ, ಪೌ-೮. ಪದ-೬) 

ವೇದ ಓದುವವರು ಸತ್ತು ಹೋದರು ಮತ್ತು ನಾನಕರೇ ಮೊದಲಾದವರು ತಮ್ಮನ್ನು ಅಮರರೆಂದು ತಿಳಿದದ್ದರೇನು? ಅವರು 

ಮೃತರಾಗಲಿಲ್ಲವೇ? ವೇದಗಳಂತೂ ಸರ್ವವಿದ್ಯೆಗಳ ಭಂಡಾರಗಳು.ಆದರೆ, ಯಾವನೂ ನಾಲ್ಕು ವೇದಗಳನ್ನು ಕಥೆ-ಎನ್ನುವನೋ, 

ಅವನ ಮಾತುಗಳೆಲ್ಲವೂ ಕಥೆಯಾಗಿರುತ್ತವೆ. ಅಜ್ಞಾನಿಗಳಿಗ ಸಂತರೆಂದು ಹೆಸರಾದರೆ, ಆ ಬಡಪಾಯಿಗಳು ವೇದಗಳ ಮಹಿಮೆಯನ್ನು 

ಎಂದೂ ತಿಳಿಯಲಾರರು. ನಾನಕರು ವೇದಗಳ ಸಮ್ಮಾನವನ್ನೇ ಮಾಡಿದ್ದರೆ, ಅವರ ಸಂಪ್ರದಾಯ ಪ್ರಚಲಿತವಾಗುತ್ತಿರಲಿಲ್ಲ; ಅವರು 

ಗುರುಗಳು ಆಗಲೂ ಶಕ್ಕವಾಗುತ್ತಿರಲಿಲ್ಲ. ಏಕೆಂದರೆ, ಸಂಸ್ಕೃತ ವಿದ್ಯೆಯನ್ನಂತೂ ಓದಿಯೇ ಇರಲಿಲ್ಲ. ಹಾಗಿರುವಾಗ ಬೇರೆಯವರಿಗೆ. 
ಓದಿಸಿ, ಹೇಗೆ ಶಿಷ್ಯರನ್ನಾಗಿ ಮಾಡಿಕೊಳ್ಳಲಾಗುತ್ತಿತ್ತು? 


ಯಾವ ಕಾಲದಲ್ಲಿ ನಾನಕರು ಪಂಜಾಬಿನಲ್ಲಿ ಹುಟ್ಟಿದ್ದರೋ, ಆಗ ಪಂಜಾಬು ಸಂಸ್ಕೃತವಿದ್ಯೆಯಿಂದ ಪೂರ್ಣತಃ ರಹಿತವೂ, 
ಮುಸಲ್ಮಾನರಿಂದ ಪೀಡಿತವೂ ಆಗಿದ್ದಿತು - ಎನ್ನುವುದು ಸತ್ಯವಾಗಿದೆ. ಆ ಕಾಲದಲ್ಲಿ ಅವರು ಕೆಲ ಮಂದಿಗಳನ್ನು ರಕ್ಷಿಸಿದರು. ನಾನಕರ 
ಸಮ್ಮುಖದಲ್ಲಿ ಅವರ ಸಂಪ್ರದಾಯ ಅಥವಾ ಬಹುಮಂದಿ ಶಿಷ್ಕರು ಆಗಿರಲಿಲ್ಲ. ಏಕೆಂದರೆ, ಅವಿದ್ದಾಂಸರಲ್ಲಿ ಮರಣಾನಂತರ 


ಏಕಾದಶ ಸಮುಲ್ಲಾಸ ೫೫7 
(ಗುರುಜನರನು ಸದ್ಧರನ್ನಾಗಿ ಮಾಡಿಬಿಡುವ ನಡಡೆಯಿದುತ್ತದೆ . ಆ ಮೇಲೆ ಬಹಳ ಮಹಾತ್ಮ್ಮವನ್ನು ಹಬ್ಬಿಸಿ, ಈಶ್ವರನಿಗೆ ಸಮಾನರೆಂದು 
ಅಂಗೀಕರಿಸುತ್ತಾರೆ. 


ಎರಡನೆಯದಾಗಿ, ಅವರಾದ ನಂತರ, ಅವರ ಪುತ್ರನಿಂದ ಉದಾಸೀ ಸಂಪ್ರದಾಯದ ಶಿಷ್ಕರೂ ಮತ್ತು ರಾಮದಾಸ- 
ಮೊದಲಾದವರಿಂದ ನಿರ್ಮಲಾ ಸಂಪ್ರದಾಯಸ್ಥರೂ ಪ್ರಚಲಿತರಾಗಿ, ಎಷ್ಟೋ ಜನ ಗದ್ದುಗೆಗೆ ಏರಿದವರು ಪ್ರಾಂತದ ಭಾಷೆಯಲ್ಲಿ 
ರಚನೆ ಮಾಡಿ, “ಗ್ರಂಥ'ದಲ್ಲಿ ಸೇರಿಸಿದ್ದಾರೆ. ಎಂದರೆ, ಇವರ ಹತ್ತನೆಯ ಗುರು ಗೋವಿಂದಸಿಂಹರಾದರು. ಅವರಾದನಂತರ ಆ 
ಗ್ರಂಥದಲ್ಲಿ ಯಾವನದೇ ಭಾಷೆಯೂ ಸೇರಿಸಲ್ಪಡಲಿಲ್ಲ. ಆದರೆ ಆ ಕಾಲದವರೆಗೆ ಎಷ್ಟು ಚಿಕ್ಕ ಚಿಕ್ಕ ಪ್ರಸ್ತಕಗಳಿದ್ದವೋ, ಅವೆಲ್ಲವನ್ನೂ 
ಒಂದುಗೂಡಿಸಿ ರಟ್ಟನ್ನು ಹಾಕಿಸಿದರು. ಈ ಜನರೂ ಕೂಡ ನಾನಕರಾದ ನಂತರ ಬಹಳ ಭಾಷಾಗ್ರಂಥಗಳನ್ನು ರಚಿಸಿದರು. ಎಷ್ಟೋ 
ಜನರು ಪುರಾಣಗಳ ಸುಳ್ಳ ಕಥೆಗಳಿಗೆ ಸಮನಾಗಿ ನಾನಾ ಪ್ರಕಾರದ ರಚನೆಮಾಡಿದರು. ಆದರೆ -“ಬ್ರಹ್ಮ್ಣನಿಯು ತಾನೇ ಪರಮೇಶ್ವರ'ಎಂಬ 
ಮಾತಿನ ಮೇಲೆ, ಕರ್ಮಗಳನ್ನೂ, ಉಪಾಸನೆಯನ್ನೂ ಬಿಟ್ಟು, ಇವರ ಶಿಷ್ಕರುಗಳು ಬಾಗುತ್ತಾ ಬಂದರು. ಇದು 
ಮಹಾಪ್ರಮಾದವನ್ನುಂಟುಮಾಡಿತು. ಹೀಗೆ ಮಾಡದೆ, ನಾನಕರು ಈಶ್ವರನ ಬಗೆಗೆ ಭಕ್ತಿವಶೇಷವಾಗಿ ಏನನ್ನು ಬರೆದಿದ್ದರೋ, ಅದನ್ಸಾಚರಸುತ್ತಾ 
ಬಂದಿದ್ದರೆ, ಒಳ್ಳೆಯದಾಗುತ್ತಿತ್ತು. 

ಈಗ ಉದಾಸಿಗಳು ತಾವು ದೊಡ್ಡವರೆಂದೂ, ನಿರ್ಮಲಾಮತೀಯರು ತಾವು ದೊಡ್ಡವರೆಂದೂ ಹೇಳಿಕೊಳ್ಳುತ್ತಾರೆ. ಅಕಾಲಿಗಳು 
ಮತ್ತು ಸುಥರೇಶಾಹಿಗಳು “ನಾವು ಎಲ್ಲರಿಗಿಂತ ಉಚ್ಚ0ರಾಗದ್ದೇವೆ'_ಎನ್ನುತ್ತಾರೆ. 

ಇವರಲ್ಲಿ ಗೋವಿಂದೂಿಹರು ಶೂರ-ವೀರರಾಗಿದ್ದರು. ಮುಸಲ್ಮಾನರು ಅವರ ಪೂರ್ವಜರಿಗೆ ಮಹಾದುಃಖವನ್ನುಂಟುಮಾಡಿದ್ದರು; 
ಅದಕ್ಕೆ ಮುಯ್ಶಿ ತೀರಿಸಿಕೊಳ್ಳಬಯಸುತ್ತದ್ದರು. ಆದರೆ, ಇವರ ಬಳಿ ಸಲಕರಣೆ ಯಾವುದೂ ಇರಲಿಲ್ಲ. ಮತ್ತು ಆತ್ತ ಮುಸಲ್ಮಾನರ 
ಸಾಮ್ರಾಜ್ಯ ಪ್ರಜ್ವಲಿತವಾಗುತ್ತಿದ್ದಿತು. ಇವರು ಒಂದು ಪುರಶ್ಚರಣ ಮಾಡಿಸಿದರು. “ನೀನು ಮುಸಲ್ಫಾನರೊಂದಿಗೆ ಹೋರಾಡು. ನಿನಗೆ 
ವಿಜಯವಾಗುವುದು-ಎಂದು ನನಗೆ ದೇವಿಯು ವರವನ್ನು ಮತ್ತು ಖಂಡವನ್ನು ಕೊಟ್ಟಿ್ದಾಳೆ'.-ಎಂದು ಪ್ರಸಿದ್ಧಿಪಡಿಸಿದರು. ಬಹಳ 
ಮಂದಿಗಳು ಅವರ ಸಂಗಾತಿಗಳಾದರು. ಮತ್ತು ಅವರು ಹೇಗೆ ವಾಮಮಾರ್ಗಿಗಳು ಐದು ಮಕಾರಗಳನ್ನೂ, ಚಕ್ರಾಂಕಿತರು 
ಸಂಸ್ಕಾರಗಳನ್ನೂ ಪ್ರಚಲಿತವಾಗಿ ಮಾಡಿದ್ದರೋ, ಹಾಗೆ "ಪಂಚಕಕಾರ'ಗಳನ್ನು ಪ್ರಚಲಿತಗೊಳಿಸಿದರು. ಎಂದರೆ, ಇವರ ಐದು ಕಣಾರಗಳು 
ಯದ ಉಪಯುಕ್ತವಾಗಿದ್ದವು. ಒಂದನೆಯದು-ಯಾವುದನ್ನು ಬೆಳೆಯಿಸಿಕೊಳ್ಳುವುದರಿಂದ ಯದಲ್ಲಿ ದಂಡದಿಂದ ಮತ್ತು ಖಡನಿಂದ 
ಸ್ವಲ್ಪಮಟ್ಟಿನ ರಕ್ಷಣೆಸಿಕ್ಕುವುದೋ, ಆ "ಕೇಶ, ಎರಡನೆಯದು-ಅಕಾಲಿಗಳು ಯಾವುದನ್ನು ತಲೆಯ ಮೇಲೆ, ಪೇಟದೊಳಗೆ 
ಇಟ್ಟುಕೊಳ್ಳಿತ್ತಾರೋ, ಮತ್ತು ಯಾವುದರಿಂದ ಕೈಗೆ ಮತ್ತು ತಲೆಗೆ ರಕ್ಷಣೆ ಸಿಕ್ಕತ್ತದೋ, ಆ 'ಕುಕಣ ಮತ್ತು ಕಡಾ; ಮೂರನೆಯದು-ಯಾವುದು 
ಓಡುವುದಕ್ಕೂ ಮತ್ತು ಧುಮುಕುವುದಕ್ಕೂ ನೆರವಾಗುವುದೋ, ಅಂತಹ, ಮೊಣಕಾಲುಗಳ ಮೇಲಕ್ಕಿರುವ 'ಕಾಛ'; ಬಹುತರವಾಗಿ 
ಮಲ್ಲರಂಗದಲ್ಲಿ ಮಲ್ಲರೂ ಮತ್ತು ದೊಂಬರೂ ಕೂಡ, ಶರೀರದ ಮರ್ಮಸ್ಥಾನ ಸುರಕ್ಷಿತವಾಗಿರಲಿ ಮತ್ತು ಅಡ್ಡಿಯಾಗದಿರಲಿ-ಎಂದು 
ಇದನ್ನು ಧರಿಸುತ್ತಾರೆ. ನಾಲ್ಕನೆಯದು-ಕೂದಲನ್ನು ಯಾವುದರಿಂದ ಬಾಚಿಕೊಳ್ಳುತ್ತಾರೋ, ಆ 'ಕಂಘಾ', ಐದನೆಯದು-ಶತ್ರುವಿನೊಂದಿಗೆ 
ಎದುರು-ಬದುರು ಬಿದ್ದಾಗ, ಯುದ್ಧದಲ್ಲಿ ಯಾವುದು ಕೆಲಸಕ್ಕೆ ಬರುವುದೋ, ಆ 'ಕಾಚೂ' (ಕೃಪಾಣ). ಇದೇ ಕಾರಣದಿಂದ ಈ 
ರೀತಿಯನ್ನು ಗೋವಿಂದಸಿಂಹರು ತಮ್ಮ ಬುದ್ಧಿವಂತಿಕೆಯಿಂದ ಆ ಕಾಲಕ್ಕಾಗಿ ಪ್ರಚಲಿತಗೊಳಿಸಿದ್ದರು. ಈಗ, ಈ ಕಾಲದಲ್ಲಿ ಅವುಗಳನ್ನು 
ಇಟ್ಟುಕೊಳ್ಳವುದು ಸ್ವಲ್ಪವೂ ಉಪಯೋಗಕರವಾಗಿಲ್ಲ. ಆದರೆ, ಈಗ ಯುದ್ಧದ ಉಪಯೋಗಕ್ಕಾಗಿ ಯಾವ ವಿಷಯಗಳು ಕರ್ತವ್ಯವಾಗಿದ್ದರೋ, 
ಅವನ್ನು ಧರ್ಮದೊಂದಿಗೆ ಸೇರಿಸಿಕೊಂಡು ಬಿಟ್ಟಿದ್ದಾರೆ. 


ನೋ ಮಾಡುವುದಿಲ್ಲ. ಆದರೆ, ಅದಕ್ಕಿಂತ ಹೆಚ್ಚಾಗಿ ಗ್ರಂಥದ ಪೂಜೆಯನ್ನು ಮಾಡುತ್ತಾರೆ, ಇದು. 
ಎದುರಿಗೆ 


೫8 ಸತ್ಯಾರ್ಥಪ್ರಣಾಶ 

ಹೌದು; ಇವರು ವೇದಗಳನ್ನು ಕೇಳಲೂ ಇಲ್ಲ: ನೋಡಲೂ ಇಲ್ಲ- ಎಂದು ಹೇಳಲು ಶಕ್ಕವಿದೆ. ಮಾಡುವವರಾದರೂ ಏನು? 
ಅಲಿಸಲು ಮತ್ತು. ನೋಡಲು ಅವಕಾಶವಾದಲ್ಲಿ ಯಾರು ಹಠಮಾರಿಗಳೂ, ದುರಾಗ್ರಹಿಗಳೂ ಆಗಿಲ್ಲವೋ, ಅಂತಹ ಈ 
ಸಂಪ್ರದಾಯಸ್ಥರಾದ ಬುದ್ಧಿಶಾಲೀ ಜನರು, ವೇದಮತದಲ್ಲಿ ಪ್ರವಿಷ್ಟರಾಗುತ್ತಾರೆ. ಆದರೆ, ಈ ಜನರು ಭೋಜನದ ಗೊಂದಲವನ್ನು 
ಬಹುಮಟ್ಟಿಗೆ ದೂರಮಾಡಿ ಬಿಟ್ಟಿದ್ದಾರೆ, ಹೇಗೆ ಇದನ್ನು ದೂರೀಕರಿಸಿದರೋ, ಹಾಗೆ ವಿಷಯಾಸಕ್ತಿಯನ್ನೂ , ದುರಭಿಮಾನವನ್ನೂ ಕೂಡ 
ದೂರೀಕರಿಸಿ, ವೇದಮತದ ಉನ್ನತಿಯನ್ನು ಸಾಧಿಸುವರಾದರೆ, ಬಹಳ ಒಳ್ಳೆಯದಾದೀತು. 


ಪ್ರಶ್ನೆ- ದಾದೂಪಂಥಿಗಳ ಮಾರ್ಗವಾದರೂ ಉತ್ತಮವೇನು? 


ಉತ್ತಮ-- ಒಳ್ಳೆಯದು ಎಂದರೆ ವೇದಮಾರ್ಗ; ಗ್ರಹಿಸಲು ಶಕ್ಕವಿದ್ದರೆ ಗ್ರಹಿಸಿರಿ. ಇಲ್ಲವಾದರೆ ಸದಾ ಮುಳುಗುತ್ತಾ-ತೇಲುತ್ತಾ 
ಇರುವಿರಿ, ಇವರ ಮತಕ್ಕೆ ಅನುಸಾರ, ದಾದೂರವರ ಜನನ ಗುಜರಾತಿನಲ್ಲಿ ಆಗಿದ್ದಿತು. ಆ ಮೇಲೆ, ಜಯಪುರದ ಬಳಿ "ಅಮೇರ್‌'ನಲ್ಲಿ 
ಈಗ ವೇದಗಳೇ ಮೊದಲಾದ ಶಾಸ್ತ್ರಗಳ ಮಾತುಗಳನ್ನು ಬಿಟ್ಟು. “ದಾದೂರಾಮ್‌, ದಾದೂರಾಮ್‌”- ಎಂಬುದರಲ್ಲಿಯೇ 
ಮುಕ್ತಿಯಾಗವುದೆಂದು ಒಪ್ಪಿಕೊಂಡಿದ್ದಾರೆ. ಯಾವಾಗ ಸತ್ಯೋಪದೇಶಕಾರುವುದಿಲ್ಲವೋ, ಆಗ ಇಂತಹ ಗೊಂದಲಗಳೇ ಪ್ರಚಲಿತವಾಗುತ್ತಾ 
ಹೋಗುತ್ತವೆ. 

ಕೆಲವೇ ದಿನಗಳ ಹಿಂದೆ 'ಶಾಹಪುರಾ'ದಿಂದ "ರಾಮಸ್ನೇಹೀಮತ' ಒಂದು ಹೊರಟಿದೆ. ಅವರು ಸಮಸ್ತ ವೇದೊಕ್ತ ಧರ್ಮವನ್ನೂ 
ಬಿಟ್ಟು “ರಾಮ-ರಾಮ”' ಎಂದು ಕೂಗುವುದನ್ನು ಶ್ರೇಷ್ಠವೆಂದು ಅಂಗೀಕರಿಸಿದ್ದಾರೆ. ಅದರಲ್ಲಿಯೇ ಜ್ಞಾನ-ಧ್ಯಾನ-ಮುಕ್ತಿಯಾಗುವುದೆಂದು. 
ಒಪ್ಪತ್ತಾರೆ. ಆದರೆ, ಯಾವಾಗ ಹಸಿವೆಯಾಗುತ್ತದೋ, ಆಗ ರಾಮ ನಾಮದಿಂದ ರೊಟ್ಟಿ - ಕಾಯಿಪಲ್ಯ ಹೊರಟು ಬರುವುದಿಲ್ಲ. 
ಏಕೆಂದರೆ, ಖಾದ್ಯ-ಪೇಯಗಳು ಮೊದಲಾದುವು ಗೃಹಸ್ಥರ ಮನೆಯಲ್ಲಿಯೇ ಸಿಕ್ಕುತ್ತವೆ. ಅವರೂ ಪ್ರತಿಮಾಪೂಜನವನ್ನು ಧಿಕ್ಕರಸುತ್ತಾರೆ; 
ಆದರೆ ತಾವು ಸ್ವತಃ ಪ್ರತಿಮೆಗಳಾಗಿ ಕುಳಿತಿದ್ದಾರೆ. ಸ್ತ್ರೀಯರ ಸಹವಾಸದಲ್ಲಿ ಬಹಳ ಹೆಚ್ಚಾಗಿ ಇರುತ್ತಾರೆ. ಏಕೆಂದರೆ, "ರಾಮದೇವ'0ಗೆ. 
'ರಾಮಮ್ಮನವರಿಲ್ಲದೆ: ಆನಂದವೇ ಸಿಕ್ಕಲಾರದು. ಈಗ ರಾಮಸ್ನೇಹೀಮತದ ವಿಷಯದಲ್ಲಿ ಸ್ವಲ್ಪ ವಿಶೇಷವನ್ನು ಬರೆಯುತ್ತೇವೆ.- 


ರಾಮಚರಣನೆಂಬ ಸಾಧು ಒಬ್ಬನು ಸ್ವಲ್ಪ ಕಾಲದ ಹಿಂದೆ ಜನ್ನವತ್ತಿದ್ದಾನೆ. ಅವನ ಮತವು ಮುಖ್ಯತಃ ಮೇವಾಡ ರಾಜ್ಯದಲ್ಲಿನ 
'ಶಾಹಪ್ಪುರಾ' ಎಂಬ ಸ್ಥಳದಿಂದ ಪ್ರಚಲಿತವಾಗಿದೆ. 'ರಾಮರಾಮ' ಎನ್ನುವುದನ್ನೇ ಪರಮಮಂತ್ರವೆಂದೂ, ಮತ್ತು ಇದನ್ನೇ ಸಿದ್ಯಾಂತವೆಂದೂ 
ಅಂಗೀಕರಿಸುತ್ತಾರೆ. ಯಾವುದರಲ್ಲಿ ಸಂತದಾಸರೇ ಮೊದಲಾದವರ ವಾಣಿಗಳಿವೆಯೋ, ಅಂತಹ ಅವರ ಗ್ರಂಥ ಒಂದರಲ್ಲಿ ಹೀಗೆ. 
ಬರೆಯುತ್ತಾರೆ 





ಅವರ ವಚನ 
ಭರಮ ರೋಗ ತಬ ಹೀ ಮಿಟ್ಯಾ ರಟ್ಮಾ ನಿರಂಜನ ರಾಣ | 
ತಬ ಜಮ ಕಾ ಕಾಗಜ್‌ ಫಟ್ಕಾ ಕಟ್ಮಾ ಕರ್ಮ ತಬ ಜಾಇ 11೬ 


“ನಿರಂಜನನಾದ ಸ್ವಾಮಿಯ ಹೆಸರನ್ನು ಹೇಳಿದಾಗಲೇ ಭ್ರಮವೆಂಬ ರೋಗ ತೀರಿತು. ಆಗ ಯಮನ ಕರೆಯೋಲೆ ಹರಿಯಿತು. 
ಆಗ ಕರ್ಮವೆಲ್ಲ ಕತ್ತರಿಸಿ ಹೋಯಿತು". 


“ರಾಮರಾಮ? ಎನ್ನುವುದರಿಂದ "ಅಜ್ಞಾನ'ವೇ ಆಗಿರುವ ಭ್ರಾಂತಿಯು, ಅಥವಾ ಯಮರಾಜನ (ಸರ್ವನಿಯಾಮಕನ) ಕಡೆಯಿಂದ 
ಪಾಪಕ್ಕೆ ಸಿಕ್ಕಬೇಕಾದ ಶಿಕ್ಷಿ ಅಥವಾ ಮಾಡಿದ ಕರ್ಮಗಳು ಎಂದಿಗಾದರೂ ಬಿಟ್ಟುಹೋಗಬಲ್ಲವೋ ಅಥವಾ ಇಲ್ಲವೋ-ಎಂದು ಈಗ 
ಬುದ್ಧಿಶಾಲಿಗಳಾದ ಜನರು ಆರೋಜಿಸಿ ನೋಡಲಿ. ಇದು ಕೇವಲ ಮಾನವರನ್ನು ಪಾಪಗಳಲ್ಲಿ ಸಿಕ್ಕಿಹಾಕಿಸುವುದು ಮತ್ತು ಮಾನವಜನ್ನವನ್ನು 
ಹಾಳುಮಾಡಿಕೊಳ್ಳುವುದು ಮಾತ್ರವಾಗಿದೆ. ಈಗ ಯಾವನು ಇವರ ಮುಖ್ಯ ಗುರುವಾಗಿದ್ದಾನೋ, ಆ ರಾಮಚರಣನ ಮಾತುಗಳನ್ನು 
ಆಲಿಸಿರಿ: 


ಮಹಮಾ ನಾಂವ್‌ ಪ್ರತಾಪಕೀ, ಸುನೌ ಸರವಣ ಚಿತ ಲಾಈ | 
ರಾಮಚರಣ ರಸನಾ ರಟ, ಕರಮ ಸಕಲ ರುಂಡ ಜಾಈ ॥೧॥ 
ಜಿನಜಿನ ಸುಮರ್ಯಾ ನಾಂವಕೂಂ, ಸೋ ಸಬ ಉತರ್ಯಾ ಪಾರ್‌ | 
ರಾಮಚರಣ ಜೋ ಬೀಸರ್ಯಾ, ಸೋ ಹೀ ಜಮ ಕೇ ದ್ಹಾರ್‌ 11911 


ಏಕಾದಶ ಸಮುಲ್ಲಾಸ 29 

ರಾಮ ಬೀನಾ: ರುಕ್‌ ಬತಾಯೋ ॥| 

ರಾಮ ಭಜತ ಭೂಟ್ಯಾಸಬಕ್ರಮ್ಮಾ, ಚಂದ ಔರ್‌ ಸೂರ್‌ ದೇಈ ಪರಕಮ್ಮಾ! 

ರಾಮ ಕಹೇ ತಿನ ಕೋ ಭೈ ನಾಹೀಂ, ತಿನ ಲೋಕಮೇ ಕೀರತಿ ಗಾಹೀಂ |! 

ರಾಮ ರಟತ ಜಗ ಚೋರ ನ ಅಾಗ್ಳೈ॥| 

ರಾಮನಾಮ ಲಿಷ ಪಥರ್‌ ತರಾಈ, ಭಗತಿ ಹೇತಿ ಔತಾರ ಹಿ ಧರಹೀ | 

ಊಂಚ ನೀಚೆ ಕುಛಭೇದ ಬಿಚಾರೈೆ ಸೋ ತೋ ಜನಮ ಅಪಣೋಹಾರೈ ! 

ಸಂತಾಂ ಕೈ ಕುಲ ದೀಸ್ಛಿ ನಾಹೀಂ ರಾಮರಾಮಕಹ್‌ ರಾಮ ಸಮ್ಮಾಸೀಂ |! 

ಐಸೋ ಕುಣ ಜೋ ಕೀರತಿ ಗಾವ ಹರಿಹರಿ ಜನಕೌ ಪಾರ ನ ಪಾವೈ! 

ರಾಮ ಸಂತಾಂ ಕಾ ಅಂತನ ಆವೈ, ಆಪ ಅಷಕೀ ಬುದ್ಧಿಸಮ ಗಾವೈ ॥। 


“ಪ್ರತಾಪಶಾಲೀ ನಾಮದ ಮಹಿಮೆಯನ್ನು ಎಲ್ಲರೂ ಚಿತ್ತ ನಿಲ್ಲಿಸಿ ಕೇಳಿರಿ. ನಾಲಗೆ, ರಾಮಚರಣನೇ, ರಾಮನೆಂದರೆ, ಕರ್ಮಗಳಿಲ್ಲು. 
ಉದುರಿ ಹೋಗುತ್ತವೆ. ಯಾರು ಯಾರು ನಾಮಸ್ಕರಣ ಮಾಡಿದರೋ, ಅವರೆಲ್ಲರೂ ತಟಸೇರಿದರು. ಓ ರಾಮಚರಣ! ಯಾವನು. 
ಅದನ್ನು ಬಿಟ್ಟನೋ, ಅವನೇ ಯವನ ದ್ವಾರಕ್ಕೆ ಮುಟ್ಟಿದನು. ರಾಮನನ್ನು ಬಿಟ್ಟರೆ, ಹೇಳುವುದೆಲ್ಲಾ ಸುಳ್ಳೇ! ರಾಮಭಜನ ಮಾಡಿ, 
ಕರ್ಮಗಳೆಲ್ಲಾ ಸವೆದುವು. ಚಂದ್ರಸೂರ್ಯರು ಪ್ರದಕ್ಷಿಣೆ ಮಾಡುತ್ತಿದ್ದಾರೆ. ರಾಮ-ಎನ್ನುವವರಿಗೆ ಭಯವಿಲ್ಲ. ಮೂರುಲೋಕಗಳಲ್ಲಿಯೂ 
ಕೇರ್ತಿಗಾನಮಾಡುತ್ತಾರೆ. ರಾಮನಾಮ ಜಪ ನಡೆದಾಗ ಜಗತ್ತಿನ ಒತ್ತಡ ಏನೂ ನಡೆಯದು. ರಾಮನಾಮವನ್ನು ಬರೆದು ಕಲ್ಲನ್ನು 
ತೇಲಿಸಿದರು! ಭಕ್ತರ ಸಲುವಾಗಿ ಅವತಾರವನ್ನತ್ತಿದನು. ಉಚ್ಚ-ನೀಚ ಯಾವದೇ ಭೇದವನ್ನೂ ಎಣಿಸುವವರು ತಮ್ಮ ಬಾಳನ್ನೇ 
ಸೋಲುತ್ತಾರೆ. ಸಂತರ ಕುಲ ಕಾಣಿಸುವುದಿಲ್ಲ. ರಾಮ ರಾಮ - ಎನ್ನು. ರಾಮನೇ ವ್ಯಾಪಿಸಿದ್ದಾನೆ. ರಾಮನ ಕೀರ್ತಿಯನ್ನು ಹಾಡಬಲ್ಲನು. 
ಯಾವರಿದ್ದಾನೆ? ರಾಮನಿಗೂ, ರಾಮಭಕ್ತನಿಗೂ ಪಾರವೇ ಇಲ್ಲ. ರಾಮನ, ಸಂತರ ಅಂತವಿಲ್ಲ. ತಮ ತಮಗೆ ಬುದ್ಧಿಯಿರುವಷ್ಟು 
ಹಾಡುತ್ತಾರೆ. 


ಇವುಗಳ ವಿವೇಚನೆ. 


ಮೊದಲನೆಯದಾಗಿ, ರಾಮಚರಣಮೊದಲಾದವರ ಗ್ರಂಥಗಳನ್ನು ನೋಡುವುದರಿಂದ -“ಇವನು ಒಬ್ಬ ಸಾಧಾರಣ ಶ್ರೇಣಿಯ 
ಗ್ರಾಮೀಣನಾಗಿದ್ದನು. ಅವನು ಏನನ್ನೂ ಓದಿರಲಿಲ್ಲ'- ಎಂದು ವಿದಿತವಾಗುತ್ತದೆ. ಹಾಗಿಲ್ಲದಿದ್ದರೆ, ಈ ರೀತಿ ಕಗ್ಗವನ್ನೇಕೆ ಬರೆಯುತ್ತಿದ್ದನು? 
ರಾಮ-ರಾಮ ಎನ್ನವುದರಿಂದ ಕರ್ಮಗಳು ತೀರಿಹೋಗುತ್ತವೆ-ಎನ್ನವುದು ಇವರಿಗೆ ಆಗಿರುವ ಕೇವಲ ಭ್ರಮವಾಗಿದೆ. ಇವರು ನಿರರ್ಥಕವಾಗಿ. 
ತಮ್ಮ ಮತ್ತು ಅನ್ಯರ ಜನ್ನಗಳನ್ನು ಹಾಳುವಾಡುತ್ತಾರೆ. ಯಮನ ಭಯವಂತೂ ತುಂಬಾ ದೊಡ್ಡದು; ಆದರೆ, ರಾಜಸೈನಿಕರ, ಕಳ್ಳರ, 
ದರೋಡೆಖೋರರ, ಹುಲಿಗಳ, ಸರ್ಪಗಳ, ಚೇಳು ಮತ್ತು ಸೊಳ್ಳೆ-ಮೊದಲಾದುದರ ಭಯವೂ ಕೂಡ ಎಂದಿಗೂ ಬಿಟ್ಟುಹೋಗುವುದಿಲ್ಲ. 
ಬೇಕಾದರೆ, ಹಗಲೂ-ಇರುಳೂ "ರಾಮರಾಮ' ಎಂದು ಜಜಿಸುತ್ತಿರಿ; ಏನೂ ಆಗುವುದಿಲ್ಲ. ಹೇಗೆ "ಸಕ್ಕರೆ ಸಕ್ಕರೆ' ಎನ್ನವುದರಿಂದ ಬಾಯಿ. 
ಸಿಸಿಯಾಗವುದಿಲ್ಲವೋ, ಹಾಗೆ, ಸತ್ಯಭಾಷಾ-ಮೊದಲಾದ ಕರ್ಮಗಳನ್ನುಚರಿಸದೆ, ರಾಮರಾಮ - ಎನ್ನುವುದರಿಂದ ಏನೂ ಫಲವಾಗವದಿಲ್ಲ. 
ಮತ್ತು ರಾಮರಾಮ-ವನ್ನುವುದನ್ನು ಇವರ ರಾಮನು ಅಲಿಸುವುದಿಲ್ಲವಾದರೆ, ಜನ್ಮಪೂರ್ತ ಹೇಳುತ್ತಾ ಹೋದರೂ ಕೂಡ ಅಲಿಸುವುದಿಲ್ಲ. 
ಮತ್ತು ಅಲಿಸುತ್ತಾನೆ-ಎಂಬ ಪಕ್ಷಕ್ಕೆ, ಎರಡನೆಯ ಸಾರಿ ರಾಮ-ರಾಮ ಎನ್ನುವುದೂ ವ್ಯರ್ಥವಾಗಿರುತ್ತದೆ. ಈ ಜನರು ತಮ್ಮ 
ಹೊಟ್ಟೆಹೊರೆದುಕೊಳ್ಳುವದಕ್ಕಾಗ ತ್ತು ಬೇರೆಯವರ ಜನ್ನವನ್ನು ಕೂಡ ಹಾಳುಮಾಡುವುದಕುಗಿ ಒಂದು ಪಾಖಿಂಡವನ್ನ ಸ್ಥಾಪಿಸಿದ್ದಾರೆ. 
ಅಲ್ಲದೆ, ನಾವು ಈ ಮಹದಾಶ್ಚರ್ಯವನ್ನು ಕೇಳುತ್ತೇವೆ ಮತ್ತು ನೋಡುತ್ತೇವೆ: ಹೆಸರೇನೋ ಇಟ್ಟಿದ್ದಾರೆ "ರಾಮಸ್ನೇಹೀ' ಎಂದು; ಆದರೆ. 
ಇವರು ಮಾಡುವ ಕೆಲಸ "ವಿಧವಾಸ್ನೇಹ'ಗಳದೇ. ಎಲ್ಲಿ ನೋಡಿದರೂ ಅಲ್ಲಿ ನಿತ್ಯ ಸುಮಂಗಲಿಯರೇ ಸಂತರನ್ನು ಸುತ್ತಿಕೊಂಡಿರುತ್ತಾರೆ. 
ಇಂತಿಂತಹ ಪಾಖಂಡಗಳು ಪ್ರಚಲಿತವಾಗದೇ ಇದ್ದರೆ, ಅರ್ಯಾವರ್ತದೇಶದ ದುರವಸ್ಥೆ ಏತಕ್ಕಾಗುತ್ತಿದ್ದಿತು? ಈ ಮಂದಿ ತಮ್ಮ 
ಶಿಷ್ಯರಿಗೆ ಎಂಜಲನ್ನು ತಿನ್ನಿಸುತ್ತಾರೆ ಮತ್ತು ಸ್ತ್ರೀಯರೂ ಕೂಡ ದೀರ್ಥವಾಗಿ ಒರಗಿ "ದಂಡವತ್‌' ಪ್ರಣಾಮವನ್ನು ಮಾಡುತ್ತಾರೆ. 
ಏಕಾಂತದಲ್ಲಿಯೂ ಕೂಡ ಸ್ತೀಯರ ಮತ್ತು ಸಾಧುಗಳ ಲೀಲೆ ನಡೆಯುತ್ತಲೇ ಇರುತ್ತದೆ. 


ಈಗ ಇದರ ಇನ್ನೊಂದು ಶಾಖೆ ಮಾರವಾಡದ "ಖೇಡಾಪಾ' ಗ್ರಾಮದಿಂದ ಹೊರಟಿದೆ. ಅದರ ಇತಿಹಾಸವಿದು:- ಹುಟ್ಟಿನಿಂದ 
ಹೊಲೆಯ ಕುಲದವನಾದ ರಾಮದಾಸನೆಂಬ ಒಬ್ಬ ಮಹಾಚಿತುರನಿದ್ದನು. ಅವನಿಗೆ ಇಬ್ಬರು ಹೆಂಡತಿಯರಿದ್ದರು. ಅವನು ಮೊದಲು 


380 ಸತ್ಯಾರ್ಥಪ್ರಕಾಶ. 

ಬಹುದಿನಗಳವರೆಗೆ "ಅವಘಡ' ಎಂದರೆ-ಸರ್ವಭಕ್ಷಕನಾಗಿ ನಾಯಿಗಳೊಂದಿಗೆ ತಿನ್ನುತ್ತಿದ್ದವು. ಆ ಮೇಲೆ ವಾಮಮಾರ್ಗೀಯ 
ಕೂಂಡಾಪಂಥಿಯೂ, ಅನಂತರ ರಾಮದೇವಸ್ಥತ ಹಾಡುಗಳನ್ನು ಹಾಡುವ “ತಂಬೂರಿದಾಸ'ನೂ ಆದನು , ತನ್ನ ಇಬ್ಬರು ಹೆಂಡಿರೊಂದಿಗೂ 
ಸೇರಿ ಹಾಡುತ್ತಿದ್ದನು. ಹೀಗೆ ಸುತ್ತುತ್ತಾ.ಸುತ್ತುತ್ತಾ, "ಸೀಥಲ' ಗ್ರಾಮದಲ್ಲಿದ್ದ, ಚಮ್ಮಾರರ ಗುರುವಾದ "ರಾಮದಾಸ'ನನ್ನು ಸಂಧಿಸಿದನು. 
ಚರ್ಮಕಾರ ಗುರು ರಾಮದಾಸನು, ತಂಬೂರಿದಾಸ ರಾಮದಾಗಿನಿಗೆ "ರಾಮದೇವ' ಸಂಪ್ರದಾಯವನ್ನು ತೋರಿಸಿದನು ಮತ್ತು ಅವನನ್ನು 
ತನ್ನ ಶಿಷ್ಯನಾಗಿ ಸ್ವೀಕರಿಸಿದನು. ಆ ರಾಮದಾಸನು ಖೇಡಾಪಾ ಗ್ರಾಮದಲ್ಲಿ ಬೀಡುಬಿಟ್ಟನು ಮತ್ತು ಇತ್ತ ಇವನ ಮತ ಹೊರಟಿತು. 
ಅಲ್ಲಿ ಶಾಹಪ್ಪರಾದಲ್ಲಿ ರಾಮಚರಣನದು ಪ್ರಚಲಿತವಾಯಿತು. ಅವನ ಇತಿಹಾಸವನ್ನೂ ಕೂಡ, “ಅವನು ಜಯಪುರದ ಒಬ್ಬ ವೈಕ್ಯವಾಗಿದ್ದನು. 
ಅವನು "ದಾಂತಡಾ' ಗ್ರಾಮದಲ್ಲಿ ಒಬ್ಬ ಸಾಧುವಿನಿಂದ ದೀಕ್ಷೆ ಪಡೆದನು ಮತ್ತು ಅವನನ್ನು ಗುರುವಾಗಿ ಮಾಡಿಕೊಂಡನು ಮತ್ತು 
ಶಾಹಪುರಾಕ್ಕೆ, ಬಂದು ಗೂಟ ಹೊಡೆದು ಕುಳಿತನು”. ಎಂದು ಕೇಳಿದ್ದೇವೆ. 


ಮುಗ್ಧ ಮಂದಿಗಳಲ್ಲಿ ಪಾಖಂಡದ ಬೇರು ಬೇಗ ಇಳಿಯುತ್ತದೆ; ಇಳಿಯಿತು. ಇವರೆಲ್ಲರಲ್ಲಿ ಮೇಲೆ ಹೇಳಿದ ರಾಮಚರಣನ 
ವಚನಗಳ ಪ್ರಮಾಣದಂತೆ, ಶಿಷ್ಯರಾದ ಮೇಲೆ, ಸ್ವಲ್ಪವೂ ಉಚ್ಚಿ ನೀಚರೆಂಬ ಭೇದವಿರುವದಿಲ್ಲ. ಬ್ರಾಹ್ಮಣನಿಂದ ಹಿಡಿದು ಅಂತ್ಯಜನ ವರೆಗೆ 
ಇವರಲ್ಲಿ ಶಿಷ್ಯರಾಗುತ್ತಾರೆ. ಈಗಲೂ ಕೂಡ ಕೂಂಡಾಪಂಥಿಗಳಂತೆಯೇ ಇದ್ದಾರೆ. ಏಕೆಂದರೆ, ಮಣ್ಣಿನ ಪಾತ್ರೆಗಳಲ್ಲಿಯೇ ಊಟ 
ಮಾಡುತ್ತಾರೆ ಮತ್ತು ಸಾಧುಗಳ ಎಂಜಲನ್ನು ತಿನ್ನುತ್ತಾರೆ. ವೇದಧರ್ಮದಿಂದ, ತಾರಿ-ತಂದೆಗಳ ಸೇವೆ ಮತ್ತು ಸಾಂಸಾರಿಕ ವ್ಯವಹಾರಗಳಿಂದ, 
ದುಷ್ಟೇರಣೆಮಾಡಿ ದೂರಮಾಡಿ ಬಿಡುತ್ತಾರೆ ಮತ್ತು ಶಿಷ್ಕರನ್ನಾಗಿ ಮಾಡಿಕೊಳ್ಳುತ್ತಾರೆ. ಮತ್ತು ರಾಮನಾಮವನ್ನು ಮಹಾಮಂತ್ರವೆಂದು 
ಅಂಗೀಕರಿಸುತ್ತಾರೆ ಮತ್ತು ಇದನ್ನೇ "ಛುಚ್ಛಮ ವೇದ' (ಸೂಕ್ಷ್ಮವೇದ)ವೆಂದೂ ಕೂಡ ಹೇಳುತ್ತಾರೆ. “ರಾಮ-ರಾಮ-ಎನ್ನುವುದರಿಂದ. 
ಅನಂತ ಜನ್ನಗಳ ಪಾಪಗಳು ಬಿಟ್ಟುಹೋಗುತ್ತವೆ. ಇದರ ಹೊರತು ಮುಕ್ತಿ ಯಾವನಿಗೂ ಆಗುವುದಿಲ್ಲ''ಎನ್ನುತ್ತಾರೆ. ಯಾವನು 
ಶ್ವಾಸ-ಪ್ರಶ್ವಾಸಗಳೊಂದಿಗೆ ರಾಮ-ರಾಮ ಎನ್ನಬೇಕು-ಎಂದು ಬೋಧಿಸುತ್ತಾನೋ, ಅವನನ್ನು ಸತ್ಯಗುರವ್ನುತ್ತರೆ. ಮತ್ತು ಸತ್ಯಗುರುವನ್ನು 
ಪರಮೇಶ್ವರನಿಗಿಂತ ದೊಡ್ಡವನೆಂದು ಅಂಗೀಕರಿಸುತ್ತಾರೆ. ಮತ್ತು ಅವನ ಮೂರ್ತಿಯ ಧ್ಯಾನವನ್ನು ಮಾಡುತ್ತಾರೆ. ಸಾಧುಗಳ ಪಾದತೊಳೆದು. 
ಅ ನೀರನ್ನು ಕುಡಿಯುತ್ತಾರೆ, ಯಾವಾಗ ಶಿಷ್ಯನು ಗುರುವಿನಿಂದ ದೂರ ಹೋಗುವನೋ, ಆಗ ಗುರುವಿನ ಉಗುರುಗಳನ್ನೂ ಮತ್ತು 
ಗಡ್ಡದ ಕೂದಲುಗಳನ್ನೂ ತನ್ನ ಬಳಿ ಇಟ್ಟುಕೊಳ್ಳುವನು. ಅವನ ಚರಣಾಮೃತವನ್ನು ನಿತ್ಯವೂ ತೆಗೆದುಕೊಳ್ಳುವನು. ರಾಮದಾಸನ ಮತ್ತು 
ಹರರಾಮದಾಸನ ವಾಣಿಯ ಪುಸ್ತಕವನ್ನು ವೇದಕ್ಕಿಂತ ಹೆಚ್ಚಿಂದು ಗ್ರಹಿಸುತ್ತಾರೆ. ಅದಕ್ಕೆ ಪ್ರದಕ್ಷಿಣೆಯನ್ನೂ, ಸಾಷ್ಟಾಂಗ ದಂಡವತ್‌ 
ಪ್ರಣಾಮವನ್ನೂ ಮಾಡುತ್ತಾರೆ. ಮತ್ತು ಗುರುವು ಬಳಿಯಿದ್ದರೆ, ಗುರುವಿಗೆ ದಂಡವತ್‌ ಪ್ರಕುಮವನ್ನು ಮಾಡುತ್ತಾರೆ. ಸ್ವೀಗೆ ಅಥವಾ 
ಪುರುಷನಿಗೆ "ರಾಮರಾಮ' ಎಂಬ ಒಂದೇ ಬಗೆಯ ಮಂತ್ರೋಪದೇಶವನ್ನು ಮಾಡುತ್ತಾರೆ. ಮತ್ತು ನಾಮಸ್ಕನಣದಿಂದಲೇ 
ಕಲ್ಯಾಣವಾಗುತ್ತದೆ-ಎಂದು ತಿಳಿಯುತ್ತಾರೆ ಮತ್ತು ಓದುವುದರಲ್ಲಿ ಪಾಪವಿದೆ-ಎಂದು ತಿಳಿದುಕೊಳ್ಳುತ್ತಾರೆ. ಅವರ ಹೇಳಿಕೆಯಿದೆ:- 


ಪಂಡಿತಾಈ ಪಾನೇ ಪಡೀ ಓ ಪೂರಬಲೋ ಪಾಪ್‌ । 
ರಾಮರಾಮ ಸಮರ್ಯಾಂ ಬಿನಾ ರಇಗ್ಕೋ ರೀತೋ ಆಪ್‌ ॥ 
ನೇದಪುರಾಣ ಪಢೇ ಪಢ ಗೀತಾ, ರಾಮ ಭಜನಬಿನ ರಹಗಯೇ ರೀತಾ ॥ 


“ಯಾವ ಪೂರ್ವಜನ್ಮದ ಪಾಪವೋ? ಪಾಂಡಿತ್ಕವೇನೋ ಪಾಲಿಗೆ ಬಿದ್ದಿತು! ರಾಮ ರಾಮ-ಎಂದು ಸ್ಮರಿಸದೇ ಹೋದರೆ, 
ರಿಕ್ತನಾಗಿಯೇ ಉಳಿದನು ಆತ್ಮ ಗೀತೆಯನ್ನು ಓದಿ, ವೇದಪುರಾಣಗಳನ್ನೂ ಓದಿದೆ; ರಾಮಭಜನೆಯಿಲ್ಲದೆ ರಿಕ್ತನಾಗಿಯೇ ಉಳಿದು 
ಹೋದೆಗ, 

ಇಂತಹ ಪುಸ್ತಕಗಳನ್ನು ರಚಿಸಿದ್ದಾರೆ! ಹೆಂಡತಿ ಗಂಡನ ಸೇವೆ ಮಾಡುವುದರಲ್ಲಿ ಪಾಪವಿದೆ ಮತ್ತು ಗುರುವಿನ ಹಾಗೂ ಸಾಧುವಿನ 
ಸೇವೆ ಮಾಡುವುದರಲ್ಲಿ ಧರ್ಮವಿದೆ ಎನ್ನುತ್ತಾರೆ. ವರ್ಣಾಶ್ರಮಗಳನ್ನು ಒಪ್ಪವುದಲ್ಲ. ಬ್ರಹ್ಮ್ಮಾಗಿದ್ದರೂ ರಾಮಸ್ನೇಹಿಯಾಗದಿದ್ದರೆ, 
ಅವನನ್ನು ನೀಚನೆಂದೂ, ಮತ್ತು ಅತಿ ಕ್ಪುದ್ರನೆಂದೂ, ರಾಮಸ್ನೇಹಿಯಾದರೆ ಅವನನ್ನು ಉತ್ತಮನೆಂದೂ ತಿಳಿದುಕೊಳ್ಳುತ್ತಾರೆ. ಈಗ 
ಈಶ್ವರನ ಅವತಾರವನ್ನು ಒಪ್ಪವುದಿಲ್ಲ ಮತ್ತು ನಾವು ಮೇಲೆ ಬರೆದಿರುವ “ಭಗತಿ ಹೇತಿ ಔತಾರಹಿ”.- ಎಂಬ ರಾಮಚರಣನ 
ವಚನವೂ ಇದೆ. 

ಭಕ್ತರ ಮತ್ತು ಸಂತರ ಹಿತಕ್ಕಾಗಿ ಅವತಾರವಾಗುತ್ತದೆ ಎಂದೂ ಕೂಡ ಅಂಗೀಕೆುತ್ತಾರೆ. ಈ ಮೊದಲಾದ ಪಾಖಂಡ ಪ್ರಪಂಚ 
ಇವರದು ಎಷ್ಟಿದೆಯೋ, ಅದೆಲ್ಲವೂ ಆರ್ಯಾವರ್ತ ದೇಶಕ್ಕೆ ಆಹಿತಕರವೇ ಆಗಿರುತ್ತದೆ. ಇಷ್ಟರಿಂದಲೇ ಬುದ್ಧಿವಂತರು ಬಹಳ ಹೆಚ್ಚನ್ನು 
ತಿಳಿದುಕೊಳ್ಳುವರು. 





ಏಕಾದಶ ಸಮುಲ್ಲಾಸ. 301 


ಪ್ರಶ್ನೆ- ಗೋಕುಲೀಯ ಗೋಸಾಯಿಗಳ ಮತವಂತೂ ಬಹಳ ಚಿನ್ನಾಗಿದೆ. ನೋಡಿರಿ, ಎಂತಹ ಐಶ್ವರ್ಯವನ್ನು ಅನುಭವಿಸುತ್ತಾರೆ! 
ಈ ಬಗೆಯ ಐಶ್ವರ್ಯ, ಲೀಲೆಯಿಲ್ಲದೆ ಈ ರೀತಿ ಆಗಬಲ್ಲದೋ? 


ಉತ್ಪರ :- ಈ ಐಶ್ವರ್ಯ ಗೃಹಸ್ಥರುಗಳದು; ಗೋಸಾಯಿಗಳದು ಏನೇನೂ ಇಲ್ಲ. 

ಪಶ್ನೆ - ಓಹೋ! ಗೋಸಾಯಿಗಳ ಪ್ರತಾಪದಿಂದ (ಐಶ್ವರ್ಯ) ಇದೆ. ಏಕೆಂದರೆ, ಈ ರೀತಿಯ ಐಶ್ವರ್ಯ ಅನ್ಯರಿಗೆ. 
ಸಿಕ್ಕವದಿಲ್ಲವೇತಕ್ಕೆ? 

ಉತ್ತರ- ಅನ್ಕರೂ ಇದೇ ರೀತಿ ವಂಚನಾ ಪ್ರಪಂಚ ರಚಿಸುವರಾದರೆ, ಐಶ್ವರ್ಯ ಲಭಿಸುವುದರಲ್ಲಿ ಸಂದೇಹವೇನಿದೆ? ಮತ್ತು 
ಇದಕ್ಕಿಂತ ಹೆಚ್ಚು ಧೂರ್ತತನ ಮಾಡಿದಲ್ಲಿ ಐಶ್ವರ್ಯ ಇನ್ನೂ ಅಧಿಕವಾಗಲು ಶಕ್ಕವಿದೆ. 

ಪಶ್ನೆ `- ಭಲೇ, ಭಲೇ! ಇದರಲ್ಲಿ ಧೂರ್ತತನವೇನಿದೆ? ಇದೆಲ್ಲವೂ ಗೋಲೋಕದ ಲೀಲೆಯೇ ಅಗಿದೆ. 


ಉತ್ತರಣ ಗೋಲೋಕದ ಲೀಲೆಯಲ್ಲ ಆದರೆ-ಗೋಸಾಯಿಗಳ ಲೀಲೆಯಾಗಿದೆ. ಗೋಲೋಕದ ಲೀಲೆಯಾಗಿದ್ದರೆ, ಗೋಲೋಕವೂ 
ಹೀಗೆಯೇ ಇರಬಹುದು! 


ಈ ಮತ ಅಂಧ್ರದೇಶದಿಂದ ಪ್ರಚಲಿತವಾಗಿದೆ. ಏಕೆಂದರೆ, ಲಕ್ಷಣಭಟ್ಟನೆಂಬ ಅಂಧ್ರ ಬ್ರಾಹ್ಮಣನೊಬ್ಬನು, ವಿವಾಹ ಮಾಡಿಕೊಂಡು, 
ಯಾವುದೋ ಕಾರಣದಿಂದ ಮಾತಾಪಿತೃಗಳನ್ನೂ ಮತ್ತು ಪತ್ನಿಯನ್ನೂ ಬಿಟ್ಟು, ಕಾಶಿಗೆ ಹೋಗಿ ಸಂನ್ಯಾಸವನ್ನು ತೆಗೆದುಕೊಂಡಿದ್ದರು. 
ಮತ್ತು "ನನಗೆ ಮದುವೆಯಾಗಿಲ್ಲ'-ಎಂದು ಸುಳ್ಳನ್ನು ಹೇಳಿದ್ದನು. ದೈವಯೋಗದಿಂದ ಅವನ ತಾಯಿ-ತಂದೆ ಮತ್ತು ಹೆಂಡತಿಯು ಅವನು. 
ಕಾಶಿಯಲ್ಲಿ ಸಂನ್ಕಾಸಿಯಾಗಿದ್ದಾನೆ-ಎಂದು ಸಮಾಚಾರವನ್ನು ಕೇಳಿದರು. ಅವನ ತಾಯಿ-ತಂೆಗಳು ಮತ್ತು ಹೆಂಡತಿಯ ಕಾಶಿಗೆ ತೆರಳಿ, 
ಯಾವನು ಅವನಿಗೆ ಸಂನ್ಕಾಸ ಕೊಟ್ಟಿದ್ದನೋ, ಅವನಿಗೆ-“ನಮ್ಮ ಮಗನನ್ನು ಸಂನ್ಕಾಸಿಯನ್ನಾಗಿ ಮಾಡಿದೆ ಏಕೆ? ನೋಡು, ಇವಳು. 
ಅವನ ಯುವತೀಪತ್ನಿಯಾಗಿದ್ದಾಳೆ'”-ಎಂದು ಹೇಳಿದರು. ಮತ್ತು ಪತ್ನಿಯು-“ತಾವು ನನ್ನ ಪತಿಯನ್ನು ನನ್ನೊಡನೆಯಿರುವಂತೆ. 
ಮಾಡುವುದಿಲ್ಲವಾದರೆ, ನನಗೂ ಸಂನ್ಕಾಸವನ್ನು ಕೊಟ್ಟುಬಿಡಿರಿ”'- ಎಂದಳು. ಆಗ ಆತನು (ದೀಕ್ಷೆಯಿತ್ತವನು) ಅವನನ್ನು ಕರೆದು-“ನೀನು 
ಮಹಾಮಿಥ್ಯವಾದಿಯಾಗಿದ್ದೀಯೆ. ಸಂನ್ಕಾಸವನ್ನು ಬಿಟ್ಟು, ಗೃಹಾಶ್ರಮವನ್ನು ಗ್ರಹಿಸು. ಏಕೆಂದರೆ, ನೀನು ಸುಳ್ಳನ್ನು ಹೇಳಿ ಸಂಸ್ಮಾಸವನ್ನು 
ತೆಗೆದುಕೊಂಡೆ''.-ಎಂದು ಹೇಳಿದನು. ಅವನು ಮರಳಿ ಹಾಗೆಯೇ ಮಾಡಿದನು. ಸಂನ್ಯಾಸವನ್ನು ವರ್ಜಿಸಿ, ಅವಳೊಂದಿಗೆ ಹೊರಟನು. 


ನೋಡಿರಿ, ಈ ಮತದ ಮೂಲವೇ ಸುಳ್ಳಿನಿಂದ, ಮೋಸದಿಂದ ಹೊರಟಿದೆ. ಯಾವಾಗ ಆಂಧ್ರ ಪ್ರಾಂತಕ್ಕೆ ಹೋದರೋ, ಆಗ 
ಅವನನ್ನು ಯಾವನೂ ಜಾತಿಯಲ್ಲಿ ಸೇರಿಸಿಕೊಳ್ಳಲಿಲ್ಲ. ಆಗ ಅಲ್ಲಿಂದ ಹೊರಟು ತಿರುಗಾಡತೊಡಗಿದರು. ಕಾಶಿಯ ಸಮೀಪವಿರುವ 
ಚರಣಾರಗಢದ ಬಳಿಯ ಚಂಪಾರಣ್ಯಕ್ಕೆ ಹೊರಟು ಹೋಗುತ್ತಾ ಇದ್ದರು. ಅಲ್ಲಿ ಯಾವನೋ ಒಬ್ಬನು ಒಬ್ಬ ಬಾಲಕನನ್ನು ಕಾಡಿನಲ್ಲಿ 
ಬಿಟ್ಟು, ನಾಲ್ಕು ದಿಕ್ಕುಗಳಲ್ಲಿಯೂ ದೂರದೂರ ಬೆಂಕಿಹೊತ್ತಿಸಿ, ಹೊರಟು ಹೋಗಿದ್ದನು. ಏಕೆಂದರೆ, ಆ ಬಾಲಕನನ್ನು ಬಿಟ್ಟವನು, 
“ಬೆಂಕಿಯನ್ನು ಹೊತ್ತಿಸದೇ ಹೋದರೆ, ಕೂಡಲೇ ಯಾವುದಾದರೂ ಪ್ರಾಣಿ ಅವನನ್ನು ಕೊಂದುಬಿಡುವುದು”'. ಎಂದು ತಿಳಿದಿದ್ದನು. 


ಲಕ್ಷ್ಮಣಭಟ್ಟನು ಮತ್ತು ಅವನ ಪತ್ನಿಯು ಆ ಬಾಲಕನನ್ನು ತೆಗೆದುಕೊಂಡು ತಮ್ಮ ಪುತ್ರನನ್ನಾಗಿ ಮಾಡಿಕೊಂಡರು. ಮತ್ತೆ ಕಾಶಿಗೆ. 
ಹೋಗಿ ಇದ್ದರು. ಯಾವಾಗ ಆ ಬಾಲಕನು ದೊಡ್ಡವನಾದನೋ, ಆಗ ಅವನ ತಾಯಿ-ತಂದೆಗಳ ಶರೀರಗಳು ಕಳಚಿಹೋದವು. 
ಕಾಶಿಯಲ್ಲಿ ಬಾಲ್ಯಾವಸ್ಥೆಯಿಂದ ಯುವಾವಸ್ಥೆಯವರೆಗೆ ಸ್ವಲ್ಪ ಓದುತ್ತಲೂ ಇದ್ದನು. ಮತ್ತೆ, ಇನ್ನೆಲ್ಲಿಯೋ ಹೋಗಿ ಒಂದು ವಿಷ್ಣುದೇವರ 
ಮಂದಿರದಲ್ಲಿ ಶಿಷ್ಯನಾಗಿ ಹೋದನು. ಯಾವಾಗಲೋ, ಸ್ವಲ್ಪ ಗೊಂದಲವಾದುದರಿಂದ, ಮತ್ತೆ ಕಾಶಿಗೆ ಹೋರಟು ಹೋದನು ಮತ್ತು 
ಸಂನ್ಯಾಸವನ್ನು ತೆಗೆದುಕೊಂಡನು. ಮತ್ತೆ, ಅದೇ ರೀತಿ ಜಾತಿಯಿಂದ ಬಹಿಷ್ಕೃತನಾಗಿದ್ದ ಯಾವನೋ ಬ್ರಾಹ್ಮಣನು ಕಾಶಿಯಲ್ಲಿ ಇದ್ದನು. 
ಅವನ ಮಗಳು ಯುವತಿಯಾಗಿದ್ದಳು. ಅವನು ಇವನಿಗೆ "ನೀನು ಸಂಸ್ಕಾಸವನ್ನು ಬಿಟ್ಟು ನನ್ನ ಮಗಳೊಂದಿಗೆ ಮದುವೆಮಾಡಿಕೋ'-ಎಂದು. 
ಹೇಳಿದನು. ಅದೇ ರೀತಿ ನಡೆಯಿತು. ತಂದೆ ಎಂತಹ ಲೀಲೆ ಮಾಡಿದ್ದನೋ, ಮಗನು ಅಂತಹದನ್ನು ಮಾಡದಿರುವನಾದರೂ ಏಕೆ ?. 
ಆ ಹೆಂಡತಿಯನ್ನೂ ಕರೆದುಕೊಂಡು ಮೊದಲು ಯಾವ ವಿಷ್ಣುದೇವರ ಮಂದಿರದಲ್ಲಿ ಶಿಷ್ಕನಾಗಿದ್ದನೋ, ಅಲ್ಲಿಗೇ ಹೊರಟುಹೋದನು. 
ವಿವಾಹಿತನಾಗಿದ್ದುದರಿಂದ, ಅವನನ್ನು ಅಲ್ಲಿಂದ ಹೊರ ಹಾಕಿದರು. ಮತ್ತೆ, ಎಲ್ಲಿ ಅವಿದ್ಯೆ ಮನೆಮಾಡಿಕೊಂಡಿದೆಯೋ, ಆ ವ್ರಜದೇಶಕ್ಕೆ 
ಹೋಗಿ, ತನ್ನದೇ ಆದ ಪ್ರಪಂಚವನ್ನು ಅನೇಕ ವಿಧದ ಛಲ-ಉಪಾಯಗಳಿಂದ ಬಿತ್ತರಿಸಹತ್ತಿದನು ಮತ್ತು “ಶ್ರೀಕೃಷ್ಣದೇವರು ನನಗೆ. 
ಸಿಕ್ಕರು ಮತ್ತು ಗೋಲೋಕದಿಂದ ಯಾವ ದೈವೀಜೀವರು ಮರ್ತೃಲೋಕಕ್ಕೆ ಬಂದಿದ್ದಾರೋ, ಅವರನ್ನು ಬ್ರಹ್ಮಸಂಬಂಧ-ಮೊದಲಾದುದರಿಂದ 
ಪವಿತ್ರಗೊಳಿಸಿ ಗೋಲೋಕಕ್ಕೆ ಕಳುಹಿಸು-ಎಂದು ಹೇಳಿದರು”-ಎಂದು ಸುಳ್ಳು ಸಂಗತಿಗಳನ್ನು ಪ್ರಸಿದ್ಧಪಡಿಸಿದನು. ಮೂರ್ಬರಿಗೆ ಈ 
ರೀತಿಯ ಪ್ರಲೋಭನದ ಮಾತುಗಳನ್ನು ಹೇಳಿ, ಸ್ವಲ್ಪ ಜನರನ್ನು , ಎಂದರೆ ಎಂಬತ್ತನಾಲ್ಕು ಜನರನ್ನು ವೈಷ್ಣವರನ್ನಾಗಿ ಮಾಡಿದನು. 
ಮತ್ತು ಕೆಳಗೆ ಬರೆದಿರುವ ಮಂತ್ರಗಳನ್ನು ರಚಿಸಿಕೊಂಡನು, ಮತ್ತು ಇವುಗಳಲ್ಲಿಯೂ ವೃತ್ಯಾಸವನ್ನಿಟ್ಟನು. ಏಕೆಂದರೆ- 


302 ಸತ್ಯಾರ್ಥಪ್ರಕಾಶ. 
ಶ್ರೀಕೃಷ್ಣ ಶರಣಂ ಮಮ ॥1೧॥ 


ಕ್ಲೀಂ ಕೃಷ್ಣಾಯ ಗೋಪೀಜನವಲ್ಲಭಾಯ ಸ್ಥಾಹ ॥1 ೨ 1 (ಗೋಪಾಲಸಹಸ್ತನಾಮ) 


ಇವೆರಡೂ ಸಾಧಾರಣ ಮಂತ್ರಗಳಾಗಿವೆ. ಆದರೆ, ಮುಂದಿನ ಮಂತ್ರವು ಬ್ರಹ್ಮ ಸಂಬಂಧವನ್ನೂ, ಮತ್ತು ಸಮರ್ಪಣವನ್ನೂ 
ಮಾಡಿಸುವಂತಹುದಾಗಿದೆ:- 


ಶ್ರೀಕೃಷ್ಣ ಶರಣಂ ಮಮ ಸಹಸ್ಯಪರಿವತ್ಸರಮಿತ ಕಾಲಜಾತ ಕೃಷ್ಣನಿಯೋಗ ಜನಿತತಾಪಕ್ಷೇಶಾನಂತತಿರೋ 
ಭಾವೋತಹಂ ಭಗವತೇ ಕೃಷ್ಣಾಯ ದೇಹೇಂದ್ರಿಯಪ್ರಾಣಾಂತಃಕರಣತದ್ಭರ್ಮಾಂತ್ಮ ದಾರಾಗಾರ ಪುತ್ರಾಪ್ತ ವಿತ್ರೇಹ. 
ಪರಾಣ್ಯಾತ್ಯನಾ ಸಹ ಸಮರ್ಪಯಾಮಿ ದೋಸೋಕಹಂ ಕೃಷ್ಣ ತವಾಸ್ಮಿ!! 


“ಶ್ರೀಕೃಷ್ಣನು ನನಗೆ ಆಶ್ರಯ. ಸಾವಿರ ವರ್ಷಗಳಷ್ಟು ಕಾಲದಿಂದ ಕೃಷ್ಣನ ವಿಯೋಗದಿಂದ ಹುಟ್ಟಿದ ತಾಪಕ್ಷೇಶದಿಂದ ಅನಂತ 
ದುರ್ದಶಾಗ್ರಸ್ತನಾದ ನಾನು ಭಗವಾನ್‌ ಕೃಷ್ಣನಿಗೆ ದೇಹ, ಇಂದ್ರಿಯಗಳು, ಪ್ರಾಣ, ಅಂತಸರಣಗಳು ಮತ್ತು ಅವುಗಳ ಧರ್ಮವನ್ನೂ, 
ಹೆಂಡತಿ, ಮನೆ, ಮಕ್ಕಳು, ಆಪ್ತರು, ಧನ, ಇಹ-ಪರಗಳು-ಎಲ್ಲವನ್ನೂ ಆತ್ಮಸೊಂದಿಗೆ ಸಮರ್ಪಿಸತ್ತನೆ. ಕೃಷ್ಣ! ನಾನು ನಿನ್ನ ದಾಸಾಗಿ್ದನೆ”- 
ಈ ಮಂತ್ರದ ಉಪದೇಶವನ್ನು ಮಾಡಿ, ಶಿಷ್ಕ-ಶಿಷ್ಠೆಯರಿಂದ ಸಮರ್ಪಣವನ್ನು ಮಾಡಿಸುತ್ತಾರೆ. “ಕ್ಲೀಂ ಕೃಷ್ಣಾಯೇತಿ'-ಇಲ್ಲಿ ಕ್ಲೀಂ 
ಎಂಬುದು ತಂತ್ರಗ್ರಂಥದ ಪದ, ಇದರಿಂದ ಈ ವಲ್ಲಭಮತವೂ ಕೂಡ ವಾಮಮಾರ್ಗಿಗಳ ಒಂದು ಪಂಗಡವಾಗಿದೆ-ಎಂದು ವಿದಿತವಾಗುತ್ತದೆ. 
ಇದೇ ಕಾರಣದಿಂದ ಗೋಸಾಯಿಗಳು ಬಹುತೇಕವಾಗಿ ಸ್ವ್ರೀ-ಸಂಗಮಾಡುತ್ತಾರೆ. “ಗೋಪೀವಲ್ಲಭೇತಿ'” ಕೃಷ್ಣನು ಗೋಪಿಯರಿಗೆ ಮಾತ್ರ. 
ಪ್ರಿಯನಾಗಿದ್ದನೇ? ಅನ್ನರಿಗೆ ಪ್ರಿಯನಾಗಿರಲಿಲ್ಲವೇ? ಯಾವನು ಸ್ಪೈಣನು - ಎಂದರೆ ಅತಿ ಸ್ತ್ರೀಲೋಲುಪನಾಗಿರುತ್ತಾನೋ, ಅವನು. 
ಸ್ತ್ರೀಯರಿಗೆ ಪ್ರಿಯನಾಗಿರುತ್ತಾನೆ. ಶ್ರೀಕೃಷ್ಣನು ಇಂತಹವನಾಗಿದ್ದನೇನು?. 

ಈಗ "ಸಹಸ್ರಪರಿವತ್ಸರ'-ಎಂಬುದನ್ನು ನೋಡಿರಿ. ಸಾವಿರ ವರ್ಷಗಳ ಗಣನೆ ವ್ಯರ್ಥವಾಗಿದೆ. ಏಕೆಂದರೆ, ವಲ್ಲಭನೂ ಮತ್ತು 
ಅವನ ಶಿಷ್ಯರೂ ಸರ್ವಜ್ಞ ರೇನೂ ಆಗಿರಲಿಲ್ಲ. ಕೃಷ್ಣನ ವಿಯೋಗ ಸಾವಿರ ವರ್ಷಗಳಿಂದ ಆಯಿತೇನು? ಮತ್ತು ಇಂದಿನವರೆಗೆ, 
ಎಲ್ಲಿಯವರೆಗೆ ವಲ್ಲಭ ಮತವಿರಲಿಲ್ಲವೋ, ವಲ್ಲಭನ ಜನ್ಮವೂ ಆಗಿರಲಿಲ್ಲವೋ, ಅದಕ್ಕಿಂತ ಮುನ್ನ ತನ್ನ ದೈವೀ ಜೀವರನ್ನು 
ಉದ್ಧರಿಸಲು ಬರಲಿಲ್ಲವೇಕೆ, ತಾಪ ಮತ್ತು ಕ್ಲೇಶ - ಎರಡೂ ಪರ್ಯಾಯವಾಚಕ ಶಬ್ದಗಳಾಗಿವೆ.. ಇವೆರಡರಲ್ಲಿ ಒಂದನ್ನು 
ಗ್ರಹಿಸುವುದು ಉಚಿತವಾಗಿತ್ತು; ಎರಡನ್ನೂ ಗ್ರಹಿಸುವುದು ಯುಕ್ತವಲ್ಲ. 


“ಅನಂತ” ಎಂಬ ಶಬ್ದದ ಪಾಠವನ್ನಿಡುವುದು ವ್ಯರ್ಥವಾಗಿದೆ. ಏಕೆಂದರೆ-ಅನಂತವೆಂಬ ಶಬ್ದವನ್ನು ಪ್ರಯೋಗಿಸುವಿರಾದರೆ, 
ಸಹಸ್ತ-ಎಂಬ ಶಬ್ದದ ಪಾಠವನ್ನು ಇಡಬಾರದು. ಮತ್ತು ಸಹಸ್ಪ್ರವೆಂಬ ಶಬ್ದದ ಪಾಠವನ್ನಿಡುವಿರಾದರೆ, ಅನಂತ-ಎಂಬ ಶಬ್ದದ 


ಅವನ ಮುಕ್ತಿಗಾಗಿ ವಲ್ಲಭನ ಉದ್ಭವವೂ ಕೂಡ ವ್ಯರ್ಥವಾಗಿರುತ್ತದೆ. ಏಕೆಂದರೆ ಅನಂತವಾದುದಕ್ಕೆ ಅಂತವಿರುವುದಿಲ್ಲ. 

ಭರೇ! ದೇಹೇಂದ್ರಿಯಗಳು, ಪ್ರಾಣಾಂತಃರಣಗಳು ಮತ್ತು ಅವುಗಳ ಧರ್ಮಗಳು, ಪತ್ನಿ, ಗೃಹ, ಪುತ್ರ, ಪ್ರಾಪ್ತವಾದ ಧನ-ಇವುಗಳ 
ಅರ್ಪಣವನ್ನು ಶ್ರೀಕೃಷ್ಣನಿಗೆ ಏಕೆ ಮಾಡಬೇಕು? ಏಕೆಂದರೆ - ಶ್ರೀಕೃಷ್ಣಮು ಪೂರ್ಣಕಾಮನಾಗಿರುವುದರಿಂದ, ಯಾವನದೇ ದೇಹ-ಮೊದಲಾದುದರ 
ಇಚ್ಛೆಯನ್ನು ಮಾಡಲಾರನು. ಮತ್ತು ದೇಹ - ಮೊದಲಾದುದರ ಅರ್ಪಣವನ್ನು ಮಾಡುವುದೂ ಕೂಡ ಸಂಭವವಲ್ಲ. ಏಕೆಂದರೆ, ದೇಹದ 
ಅರ್ಪಣ-ಎಂದಾಗ, ಕಾಲುಗುರುಗಳಿಂದ ಹಿಡಿದು ಶಿರಸ್ಸಿನ ಶಿಖಾಗ್ರದವರೆಗೆ ದೇಹಪೆನ್ನಸುವುದಷ್ಟೆ? ಅವುಗಳಲ್ಲಿ ಏನೇನು ಒಳ್ಳೆಯ -ಕೆಟ್ಟ 
ವಸ್ತುಗಳಿರುತ್ತವೋ, ಮಲ-ಮೂತ್ರ ಮೊದಲಾದುವೂ ಉಂಟಲ್ಲ; ಅವೆಲ್ಲದರ ಅರ್ಪಣವನ್ನೂ ಹೇಗೆ ಮಾಡಬಲ್ಲಿರಿ? ಮತ್ತು 
ಪಾಪ-ಪುಣ್ಯಗಳೆಂಬ ಯಾವ ಕರ್ಮಗಳಿವೆಯೋ, ಅವುಗಳನ್ನು ಕೃಷ್ಣಾರ್ಪಣಮಾಡುವುದರಿಂದ, ಅವುಗಳ ಫಲಭಾಗಿಯೂ ಕೃಷ್ಣನೇ 
ಆಗಬೇಕಾದೀತು! ಅಂದರೆ, ಹೆಸರೇನೋ ಶ್ರೀಕೃಷ್ಣನದನ್ನೇ ಹೇಳುತ್ತಾರೆ ಮತ್ತು ಸಮರ್ಪಣವನ್ನು ತಮಗಾಗಿ ಮಾಡಿಸಿಕೊಳ್ಳುತ್ತಾರೆ. 
ದೇಹದಲ್ಲಿ ಮಲ-ಮೂತ್ರ ಮೊದಲಾದುದು ಏನೇನಿದೆಯೋ, ಅದೂ ಕೂಡ ಗೋಸಾಯೀಮಹಾರಾಜರಿಗೆ ಅರ್ಪಣವಾಗುವುದಿಲ್ಲವೇಕೆ? 
“ಸಹಿಸಿಹಿಯಾದುದು ನನಗೆ ಮತ್ತು ಕಹಿ-ಕಹಿಯೆಲ್ಲಾ ನಿನಗೆ!”-ಎಂಬುದು ತತ್ತ್ವವೋ? ಮತ್ತು “ಗೋಸಾಯಿ ಮಹಾರಾಜರಿಗೆ ಮಾತ್ರ 
ಅರ್ಪಣ ಮಾಡಬೇಕು ; ಬೇರೆ ಮತದವರಿಗಲ್ಲ'” , ಎಂದೂ ಕೂಡ ಬರೆದಿದ್ದಾರೆ. ಈ ಸಮಸ್ತ ಲೀಲೆಯನ್ನೂ ಸ್ವಾರ್ಥಸಾಧನಕ್ಕಾಗಿ, 
ಅನ್ಯರ ಧನ-ಮೊದಲಾದ ಪದಾರ್ಥಗಳ ಹರಣಕ್ಕಾಗಿ ಮತ್ತು ವೇದೋಕ್ತ ಧರ್ಮದ ನಾಶಮಾಡುವುದಕ್ಕಾಗಿ ರಚಿಸಿದ್ದಾರೆ. ನೋಡಿರ, 
ವಲ್ಲಭರ ಈ ಪ್ರಪಂಚವನ್ನು- 

ಶ್ರಾವಣಸ್ಥಾಮಲೇಪಕ್ಷ ಏಕಾದಶ್ಶಾಂ ಮಹಾನಿಶಿ | 


ಏಕಾದಶ ಸಮುಲ್ಲಾಸ 303 
ಸಾಕ್ಷಾದ್ಯಗವತಾ ಪ್ರೋಕ್ತಂ ತದಕ್ಷರಶ ಉಚ್ಛತೇ 11೧1 
ಬ್ರಹಸ್ಪಂಬಂಧಕರಣಾತ್ಸರ್ಪೇಷಾಂ ದೇಹಜೀವಯೋಃ 
ಸರ್ವದೋಷ್‌ಿವೃತ್ತಿರ್ಜಿ ದೋಷಾಃ ಪಂಚವಿಧಾಃ ಸ್ಮತಾಃ ॥ ೨11 
ಸಹಜಾ ದೇಶಕಾಲೋತ್ಥಾ ಲೋಕರೇದನಿರೊಪಿತಾಃ | 
ಸಂಯೋಗಜಾಃ ಸ್ಪರ್ಶಜಾಶ್ಚ ನ ಮಂತವ್ಯಾ: ಕದಾಚನ ॥1೩॥ 
ಅನ್ಕಥಾ ಸರ್ವದೋಷಾಣಾಂ ನ ನಿವೃತ್ತಿ ಕಥಂ ಚನ | 
ಅಸಮರ್ಪಿತವಸ್ತೂನಾಂ ತಸ್ಮಾದ್ಯರ್ಜನಮಾ ಚರೇತ್‌ 11೪॥ 
ನಿವೇದಿಭಿಃ ಸಮಪೇೃವ ಸರ್ವಂ ಕುರ್ಯಾದಿತಿ ಸ್ಥಿತಿಃ | 
ನ. ಮತಂ ದೇವದೇವಸ್ಕ ಸ್ಥಾಮಿಭುಕ್ತಿಸಮರ್ಪಣಮ್‌ 11೫ 
ತಸ್ಮಾದದೌ ಸರ್ವಕಾರ್ಯೇ ಸರ್ವವಸ್ತುಸಮರ್ಪಣಮ್‌ | 
ದತ್ತಾಪಹಾರವಚನಂ ತಥಾ ಚ ಸಕಲಂ ಹರೇಃ ॥೬॥1 
ನ ಗ್ರಾಹ್ಮಮಿತಿ ವಾಕ್ಕಂ ಹಿ ಭಿನ್ನ ಮಾರ್ಗಪರಂ ಮತಮ್‌ | 
ಸೇವಕಾನಾಂ ಯಥಾಲೋಕೇ ವ್ಯವಹಾರಃ ಪ್ರಸಿಧ್ಯತಿ 1೭ ॥| 
ತಥಾ ಕಾರ್ಯಂ ಸಮಪೈೆವ ಸರ್ವೇಷಾಂ ಬ್ರಹ್ಮತಾ ತತಃ | 
ಗಂಗಾತ್ಮೇ ಗುಣದೋಷಾಣಾಂ ಗುಣದೋಷಾದಿವರ್ಣನಮ್‌ 11೮ ॥ 


ಈ ಮೊದಲಾದ ಶ್ಲೋಕಗಳನ್ನು ಗೋಸಾಯಿಗಳ ಸಿದ್ಧಾಂತರಹಸ್ಯ-ಮೊದಲಾದ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಇದೇ ಗೋಸಾಯಿಗಳ 
ಮತದ ಮೂಲ ತತ್ತ್ವವಾಗಿದೆ. ಆಯಿತಲ್ಲ; ಯಾವನಾದರೂ ಇವರನ್ನು - “ಶ್ರೀಕೃಷ್ಣನ ದೇಹಾಂತವಾಗಿ ಸ್ವಲ್ಪ ಕಡಿಮೆ ಐದು ಸಾವಿರ 
ವರ್ಷಗಳು ಕಳೆದಿವೆ. ಅವನು ವಲ್ಲಭರನ್ನು ಶ್ರಾವಣಮಾಸದ ಅರ್ಧ ರಾತ್ರಿಯಲ್ಲಿ ಸಂಧಿಸಲು ಶಕ್ತನಾದನೆಂತು?'” ಎಂದು ಕೇಳಬೇಕು. 
(೧) 

ಯಾವನು ಗೊಣಾಯಿಯ ಶಿಷ್ಯನಾಗುತ್ತಾನೋ, ಮತ್ತು ಅವನಿಗೆ ಸಮಸ್ತ ಪದಾರ್ಥಗಳ ಸಮರ್ಪಣವನ್ನು ಮಾಡುತ್ತಾನೋ, 
ಅವನ ಶರೀರದ ಮತ್ತು ಜೀವನದ ಸರ್ವದೋಷಗಳ ನಿವೃತ್ತಿಯಾಗಿ ಹೋಗುತ್ತದೆ. ಮೂರ್ಪರನ್ನು ಮಾರ್ಗ ತಪ್ಪಿಸಿ, ತಮ್ಮ ಮತಕ್ಕೆ 
ಸೇರಿಸಿಕೊಳ್ಳುವ ಸಲುವಾಗಿ, ವಲ್ಲಭರು ರಚಿಸಿದ ಪ್ರಂಪಂಜವಿದೇ ಆಗಿದೆ. ಗೋಸಾಯಿಗಳ ಶಿಷ್ಕ-ಶಿಷ್ಠೆಯರೆಲ್ಲಾ ಸಮಸ್ತ ದೋಷಗಳಿಂದಲೂ 
ನಿವೃತ್ತರಾಗಿ ಹೋಗುವರಾದರೆ, ರೋಗ-ದಾರಿದ್ರ್ಯ ಮೊದಲಾದ ದುಃಖಗಳಿಂದ ಪೀಡಿತರಾಗಿರುವರೇಕೆ? ಮತ್ತು ಆ ದೋಷಗಳು ಐದು 
ವಿಧದವಾಗಿವೆ. (೨) 


ಒಂದನೆಯದು-ಯಾವವು ಸ್ವಾಭಾವಿಕವಾಗಿ, ಎಂದರೆ ಕಾಮ-ಕ್ರೋಧ-ಮೊದಲಾದುವುಗಳಿಂದ ಹುಟ್ಟುತ್ತವೋ, ಆ ಸಹಜ ದೋಷಗಳು. 
ಎರಡನೆಯದು-ಯಾವುದೋ ದೇಶದಲ್ಲಿ ಮತ್ತು ಕಾಲದಲ್ಲಿ ನಾನಾರೀತಿಯಿಂದ ಮಾಡಲ್ಪಡುವ ಪಾಪಗಳು. ಮೂರನೆಯದು-ಯಾವುದನ್ನು 
ಲೋಕದಲ್ಲಿ ಭಕ್ಷ್ಯಾಭಕ್ಷ್ಮಗಳೆನ್ನುತ್ತಾರೋ, ಮತ್ತು ಯಾವುದು ವೇದೋಕ್ತವಾದ ಮಿಥ್ಯಾಭಾಷಣ ಮೊದಲಾದುವು ಇವೆಯೋ, ಅವು 
ನಾಲ್ಕನೆಯದು-ಯಾವುದು ದುಃಸ0ಗದಿಂದ, ಎಂದರೆ-ಕಳವು, ಹಾದರ, ತಾಯಿ, ಸೋದರಿ, ಮಗಳು, ಸೊಸೆ, ಗುರುಪಕ್ಕಿ. 
ಮೊದಲಾದರೊಂದಿಗೆ ಸಂಯೋಗ ಮಾಡುವುದರಿಂದ ಹುಟ್ಟುವುದೋ, ಆ ಸಂಯೋಗಜ ದೋಷ, ಐದನೆಯದು - ಆಸ್ಪೃಶ್ಯರ ಸ್ಪರ್ಶದಿಂದ 
ಆಗುವ ಸ್ವರ್ಶಜದೋಷ. ಈ ಐದು ದೋಷಗಳನ್ನು ಗೋಸಾಯಿಗಳ ಮತದವರು ಎಂದೂ ಅಂಗೀಕರಿಸಬಾರದು. ಎಂದರೆ, ಇಚ್ಛೆ 
ಬಂದ ರೀತಿಯ ಆಚರಣವನ್ನು ಮಾಡಬಹುದು. (೩). 


ಗೋಸಾಯೀ ಮತವನ್ನುಳಿದು ಬೇರೆ ಯಾವುದೇ ರೀತಿಯೂ ದೋಷಗಳ ನಿವೃತ್ತಿಗೆ ಇಲ್ಲ. ಆದುದರಿಂದ, ಸಮರ್ಪಣಮಾಡದೇ 
ಇರುವ ಪದಾರ್ಥವನ್ನು ಗೋಸಾಯಿಗಳ ಶಿಷ್ಕರು ಅನುಭವಿಸಬಾರದು. ಇದೇ ಕಾರಣದಿಂದ ಇವರ ಶಿಷ್ಕರುಗಳು ತಮ್ಮ ಪತ್ನಿಯರು, 


34. ಸತ್ಯಾರ್ಥಪ್ರಕಾಶ. 
ಹೆಣ್ಣು ಮಕ್ಕಳು, ಸೊಸೆಯರು ಮತ್ತು ಧನವೇ ಮೊದಲಾದ ಪದಾರ್ಥಗಳನ್ನೂ ಕೂಡ ಸಮರ್ಪಣ ಮಾಡುತ್ತಾರೆ. ಯಾವ ಕಾಲದವರೆಗೆ 
ಗೋಸಾಯೆ ಮಹಾರಾಜರ ಚರಣಸೇವೆಯಲ್ಲಿ ಸಮರ್ಪಿತಳಾಗುವುದಿಲ್ಲವೋ, ಆವರೆಗೆ ಅವಳ ಸ್ವಾಮಿಯು ತನ್ನ ಪತ್ನಿಯನ್ನು 
ಸ್ಪರ್ಶಿಸಬಾರದು-ಎನ್ನುವುದು ಈ ಸಮರ್ಪಣದ ನಿಯಮವಾಗಿದೆ. (೪). 

ಈ ಕಾರಣದಿಂದ ಗೋಸಾಯಿಗಳ ಶಿಷ್ಕರು ಸಮರ್ಪಣಮಾಡಿ ಆ ಮೇಲೆ ತಮ್ಮ ತಮ್ಮ ಪದಾರ್ಥದ ಉಪಭೋಗವನ್ನು 
ಮಾಡಬೇಕು, ಏಕೆಂದರೆ-ಸ್ವಾಮಿಯು ಉಪಭೋಗ ಮಾಡಿದ ಮೇಲೆ ಸಮರ್ಪಣವಾಗಲಾರದು. (೫) 


ಆದುದರಿಂದ, ಮೊದಲು ಸಮಸ್ತ್ರ ಕಾರ್ಯಗಳಲ್ಲಿಯೂ ವಸ್ತುಗಳ ಸಮರ್ಪಣವನ್ನು ಮಾಡಬೇಕು. ಮೊದಲು ಗೋಸಾಯೀ 
ಮಹಾರಾಜರಿಗೆ ಪತ್ನೀ- ಮೊದಲಾದವರನ್ನು ಸಮರ್ಪಣಮಾಡಿ, ಆ ಮೇಲೆ ಗ್ರಹಿಸಬೇಕು. ಹಾಗೆಯೇ ಹರಿಗೆ ಸಂಪೂರ್ಣ ಪದಾರ್ಥಗಳನ್ನು 
ಸಮರ್ಪಣಮಾಡಿ, ಅನಂತರ ಗ್ರಹಿಸಬೇಕು. (೬) 


ಗೋಸಾಯೀ ಮಹಾರಾಜರ ಮತದಿಂದ ಬೇರೆಯಾದ ಮಾರ್ಗದ ಒಂದು ವಾಕ್ಯವನ್ನೂ ಕೂಡ ಗೋಸಾಯಿಗಳ ಶಿಷ್ಯ-ಶಿಷ್ಠೆಯರು. 
ಎಂದಿಗೂ ಅಲಿಸಬಾರದು; ಗ್ರಹಿಸಲೂಬಾರದು. ಅವರ ಶಿಷ್ಕರುಗಳ ಈ ವ್ಯವಹಾರವೇ ಪ್ರಸಿದ್ಧವಾಗಿವೆ (೭) 


ಹಾಗೆಯೇ ಸಕಲ ವಸ್ತುಗಳ ಸಮರ್ಪಣವನ್ನೂ ಮಾಡಿ, ಎಲ್ಲದರಲ್ಲಿಯೂ ಬ್ರಹ್ಮ ಬುದ್ಧಿಯನ್ನಿಡಬೇಕು. ಆ ಮೇಲೆ, ಹೇಗೆ 
ಗಂಗೆಯಲ್ಲಿ ಬೇರೆಯ ನೀರು ಸೇರಿ ಗಂಗಾ ರೂಪವಾಗಿ ಹೋಗುತ್ತದೋ, ಹಾಗೆಯೇ (1ಮರ್ಶಿತ ವಸ್ತುವು ಪವಿತ್ರವಾಗಿ ಹೋಗುವುದು) 
ಎಂದು ತಿಳಿದುಕೊಳ್ಳಬೇಕು. ತಮ್ಮಗೋಸಾಯೀ ಮತದಲ್ಲಿ ಗುಣಗಳೂ ಮತ್ತು ಅನ್ಕರ ಮತದಲ್ಲಿ ದೋಷಗಳೂ ಇವೆ. ಅದುದರಿಂದ 
ತಮ್ಮ ಮತದಲ್ಲಿ ಗುಣಗಳ ವರ್ಣನೆಯನ್ನು ಮಾಡುತ್ತಾ ಹೋಗಬೇಕು. (೮) 


ಈಗ ನೋಡಿರಿ, ಗೋಸಾಯಿಗಳ ಮತ ಎಲ್ಲ ಮತಗಳಿಗಿಂತ ಹೆಚ್ಚು ತನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವಂತಹುದಾಗಿದೆ. 
ಆಯಿತಲ್ಲ! ಈ ಗೋಸಾಯಿಗಳನ್ನು ಯಾವನಾದರೂ “ಬ್ರಹ್ಮದ ಒಂದು ಲಕ್ಷಣವನ್ನೂ ನೀವು ತಿಳಿದಿಲ್ಲ ಇನ್ನು ನೀವು ಶಿಷ್ಕಶಿಷ್ಠೆಯರಿಗೆ. 
ಬ್ರಹ್ಮಸಂಬಂಧವನ್ನು ಮಾಡಿಸಬಲ್ಲಿರಾದರೂ ಹೇಗೆ?'-ಎಂದು ಪ್ರಶ್ನಿಸಬೇಕು. “ನಾವೇ ಬ್ರಹಾಗಿದ್ದೇವೆ. ನಮ್ಮೊಂದಿಗೆ 
ಸಂಬಂಧವಾಗುವುದರಿಂದ ಬ್ರಹ್ಮಸಂಬಂಧವಾಗಿ ಹೋಗುತ್ತದೆ? ಎನ್ನುವಿರಾದರೆ, ನಿಮ್ಮಲ್ಲಿ ಬ್ರಹ್ಮದ ಗುಣ-ಕರ್ಮ-ಸ್ವಭಾವ ಒಂದೂ 
ಕೂಡ ಇಲ್ಲ. ಮತ್ತೆ ನೀವು ಕೇವಲ ಭೋಗವಿಲಾಸಕ್ಕಾಗಿ ಬ್ರಹ್ಮವಾಗಿ ಕುಳಿತಿದ್ದೀರೇನು? ಶಿಷ್ಕ-ಶಿಷ್ಠೆಯರನ್ನು ನೀವು ನಿಮಗೇ 
ಅಸಮರ್ಪಿತರಾಗಿಯೇ ಉಳಿದು ಹೋಗುವುದರಿಂದ, ಅಶುದ್ಧರಾಗಿಯೇ ಉಳಿದುಹೋದರೋ ಅಥವಾ ಇಲ್ಲವೋ? ಮತ್ತು ನೀವು 
`ಅಸಮರ್ಪಿತವಾದ ವಸ್ತುವನ್ನು ಅಶುದ್ಧವೆಂದು ಒಪ್ಪತ್ತೀರಿ. ಮತ್ತು ಅವುಗಳಿಂದ ಉತ್ಪನ್ನರಾದ ನೀವುಗಳು ಅಶುದ್ಧರೇತಕ್ಕಲ್ಲ? ಆದುದರಿಂದ 
ನೀವೂ ಕೂಡ ನಿಮ್ಮ ಪತ್ನಿಯರು, ಪುತ್ರಿಯರು ಮತ್ತು ಸೊಸೆಯರು ಮೊದಲಾದವರನ್ನು ಅನ್ಯ ಮತೀಯರಿಗೆ ಸಮರ್ಪಿತರನ್ನಾಗಿ 
ಮಾಡುತ್ತಾ ಹೋಗುವುದು ಉಚಿತವಾಗಿರುತ್ತದೆ. “ಒಲ್ಲೆವು”” ಎನ್ನುವಿರಾದರೆ, ನೀವೂ ಕೂಡ ಬೇರೆಯ ಸ್ತ್ರೀಯರು, ಪುರುಷರು ಮತ್ತು 
ಧನ ಮೊದಲಾದ ಪದಾರ್ಥಗಳನ್ನು ಸಮರ್ಪಣ ಮಾಡಿಸುವುದು-ಮಾಡುವುದನ್ನು ಬಿಟ್ಟುಬಿಡಿರಿ. 


ಓಳಿತು; ಈವರೆಗೆ ಏನು ಆಯಿತೋ, ಅದಂತೂ ಆಗಿಯೇ ಹೋಯಿತು. ಆದರೆ, ಈಗಲಾದರೂ ನಿಮ್ಮ ಮಿಥ್ಯಾ-ಪ್ರಪಂಚ: 
ಮೊದಲಾದ ಕೆಡಕುಗಳನ್ನು ಬಿಡಿರಿ ಮತ್ತು ಸುಂದರವಾ, ಈಶ್ವರೋಕ್ತವಾ, ವೇದವಿಹಿತವೂ ಆದ ಸತ್ತಕ್ಕೆ ಬಂದು, ನಿಮ್ಮ ಮಾನವಸ್ಟರೂಪ: 
ಜನ್ಮವನ್ನು ಸಫಲವಾಗಿ ಮಾಡಿಕೊಂಡು, ಧರ್ಮ, ಅರ್ಥ, ಕಾಮ ಮೋಕ್ನ- ಈ ಫಲಚತುಷ್ಟಯವನ್ನು ಗಳಿಸಿ, ಆನಂದವನ್ನು ಅನುಭವಿಸಿರಿ. 


ಮತ್ತೂ ನೋಡಿರಿ. ಈ ಗೋಸಾಯೀ ಜನರು ತಮ್ಮ ಸಂಪ್ರದಾಯವನ್ನು "ಪುಷ್ಚಿಮಾರ್ಗ'ವೆಂದು ಕರೆಯುತ್ತಾರೆ. ಎಂದರೆ, 
ತಿನ್ನುವುದು, ಕುಡಿಯುವುದು, ಪುಷ್ಪರಾಗುವುದು ಮತ್ತು ಎಲ್ಲ ಸ್ತ್ರೀಯರೊಂದಿಗೂ ಯಥೇಷ್ಟವಾಗಿ ಭೋಗ-ವಿಲಾಸ ಮಾಡುವುದನ್ನು 
“ಪುಷ್ಟೀಮಾರ್ಗ'ವನ್ನುತ್ತಾರೆ! ಆದರೆ, ಯಾವಾಗ ಮಹಾದುಃಖದಾಯಕವಾದ ಭಗಂದರವೇ ಮೊದಲಾದ ರೋಗಗಳಿಂದ ಗ್ರಸ್ತರಾಗಿ 
ಅವರಿಗೆ ಮಾತ್ರವೇ ಅರಿವಾಗುವಂತೆ ನರಳಿನರಳಿ ಸಾಯುತ್ತಾರೋ, ಆಗ ಇವರನ್ನು ವಿಜಾರಿಸಬೇಕ! ನಿಜವನ್ನು ಕೇಳಬೇಕೆಂದರೆ, ಇದು. 
ಪುಷ್ಚಿಮಾರ್ಗವಲ್ಲ. ಆದರೆ, ಕುಷ್ಠಿಮಾರ್ಗವಾಗಿರುತ್ತದೆ. ಹೇಗೆ ಕುಷ್ಠರೋಗಿಯ ಶರೀರದ ಸಮಸ್ತ ಧಾತುಗಳೂ ಕರಗಿ-ಕರಗಿ ಹೊರಟು 
ಹೋಗುತ್ತವೋ ಮತ್ತು ಹೇಗೆ ವಿಲಾಪ ಮಾಡುತ್ತಾ ಶರೀರವನ್ನು ಬಿಡುತ್ತಾನೋ, ಹಾಗೆಯೇ ಇವರ ಲೀಲೆಯೂ ಕೂಡ ಕಂಡುಬರುತ್ತದೆ. 
ಮತ್ತು ಸುಖಕ್ಕೆ ಸ್ವರ್ಗ ಎಂದು ಹೆಸರು ಇರುತ್ತದೆ. 


ಇದೇ ರೀತಿ ಮಿಥ್ಯಾಜಾಲವನ್ನು ರಚಿಸಿ, ಬಡಪಾಯಿಗಳಾದ ಪಾಮರ ಜನರನ್ನು ಬಲೆಯಲ್ಲಿ ಸಿಕ್ಕಿಸಿದರು ಮತ್ತು ತಮ್ಮನ್ನು ತಾವೇ 
ಕೃಷ್ಣರೆಂದುಕೊಂಡು, ಎಲ್ಲರಿಗೂ “ಸ್ವಾಮಿ'ಗಳಾಗಿ ಮೆರೆಯುತ್ತಾರೆ. “ಎಷ್ಟು ದೈವೀ ಜೀವರು ಗೋಲೋಕದಿಂದ ಇಲ್ಲಿಗೆ ಬಂದಿದ್ದಾರೋ, 





ಏಕಾದಶ ಸಮುಲ್ಲಾಸ 365 
ಅವರ ಉದ್ಧಾರವನ್ನು ಮಾಡುವುದಕ್ಕಾಗಿ ಲೀಲಾಪುರುಷೋತ್ತಮರಾದ ನಾವು ಜನ್ನವ್ವತ್ತುತ್ತಿದ್ದೇವೆ. ಎಂದಿನವರೆಗೆ ನಮ್ಮ ಉಪದೇಶವನ್ನು 
ತೆಗೆದುಕೊಳ್ಳುವುದಿಲ್ಲವೋ, ಅಂದಿನವರೆಗೆ ಗೋಲೋಕದ ಪ್ರಾಪ್ತಿಯಾಗುವುದಿಲ್ಲ. ಅಲ್ಲಿ ಶ್ರೀಕೃಷ್ಣನೊಬ್ಬನು ಪುರುಷನು ಮತ್ತು ಎಲ್ಲರೂ 
ಸ್ವ್ರೀಯರು?-ಎಂದು ಇವರು ಹೇಳುತ್ತಾರೆ. ಸರಿ, ಸ್ವಾಮೀ, ಸರಿ! ಒಳ್ಳೆಯದು ನಿಮ್ಮ ಮತ! ಗೋಸಾಯಿಗಳ ಶಿಷ್ಕರೆಷ್ಟು ಜನರಿದ್ದಾರೋ, 
ಅವರೆಲ್ಲರೂ ಗೋಪಿಯರಾಗಿ ಹೋಗುವರು. 

ಈಗ ಆಲೋಚಿಸಿರಿ. ಹಾಗೆ ನೋಡಿದರೆ, ಯಾವ ಪುರುಷನಿಗೆ ಇಬ್ಬರು ಹೆಂಡತಿಯರಿರುತ್ತಾರೋ, ಅವನಿಗೆ ಮಹಾ 
ದುರ್ಗುತಿಯುಂಟಾಗುತ್ತದೆ. ಎಂದ ಮೇಲೆ ಒಬ್ಬ ಪುರುಷುಿದ್ದು ಎಲ್ಲಿ ಅವನೊಬ್ಬ ಹಿಂದೆ ಕೋಟ್ಕಂತರ ನಾರಿಯರು ಗಂಟು 
ಬಿದ್ದಿರುತ್ತಾರೋ, ಅಲ್ಲಿ ಅವನ ಮತ್ತು ಅವರ ದುಃಖಕ್ಕೆ ಮಿತಿ ಏನಾದರೂ ಇರುತ್ತದೆಯೇ? ಶ್ರೀಕೃಷ್ಣನಲ್ಲಿ ಬಹಳ ಭಾರೀ ಸಾಮರ್ಥ್ಯವಿದೆ; 
ಎಲ್ಲರನ್ನೂ ಪ್ರಸನ್ನಗೊಳಿಸುತ್ತಾನೆ-ಎನ್ನುವಿರಾದರೆ, ಯಾವಳನ್ನು "ಸ್ವಾಮಿನೀ'- ಎನ್ನುತ್ತಾರೋ, ಅವನ ಆ ಸ್ವೀಯಲ್ಲಿಯೂ ಶ್ರೀಕೃಷ್ಣನದಕ್ಕಿ 
ಸಮಾನವೇ ಆದ ಸಾಮರ್ಥ್ಯವಿರಬೇಕು; ಏಕೆಂದರೆ, ಅವಳು ಅವನ ಅರ್ಧಾಂಗಿನಿಯಾಗಿರುತ್ತಾಳೆ. ಈ ಲೋಕದಲ್ಲಿಯೂ ಸ್ವ್ರೀ-ಪುರುಷ 
ಕಾಮಚೇಷ್ಟೆ ಸಮನಾಗಿಯೋ, ಅಥವಾ ಪುರುಷನದಕ್ಕಿಂತ ಸ್ವೀಯದು ಹೆಚ್ಚಾಗಿಯೋ ಇರುವಂತೆ ಗೋಲೋಕದಲ್ಲಿ ಏತಕ್ಕಿರೆಬಾರದು? 
ಹೀಗಿರುವುದಾದಲ್ಲಿ, ಅನ್ನ ಸ್ತ್ರೀಯರೊಂದಿಗೆ ಸ್ವಾಮಿನಿಯ ಕಾದಾಟ-ಕಚ್ಚಾಟ ಹೆಚ್ಚಾಗಿಯೇ ನಡೆಯುತ್ತಿರಬಹುದು; ಏಕೆಂದರೆ-ಸವತಿತನ 
ಬಹಳ ಕೆಟ್ಟದಾಗಿರುತ್ತದೆ. ಎಂದ ಮೇಲೆ ಗೋಲೋಕವ್ಪ ಸ್ವರ್ಗಕ್ಕೆ ಬದಲಾಗಿ ನರಕದಂತೆ ಆಗಿ ಹೋಗಿರಬಹುದು. ಅಥವಾ ಹೇಗೆ ಬಹು 
ಸ್ವ್ರಿಗಾಮಿಯಾದ ಪುರುಷನು ಭಗಂದರವೇ ಮೊದಲಾದ ರೋಗಗಳಿಂದ ಪೀಡಿತನಾಗಿರುತ್ತಾನೋ, ಹಾಗೆಯೇ ಗೋಲೋಕದಲ್ಲಿಯೂ 
ಆಗಿರಬಹುದು. ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ! ಇಂತಹ ಗೋಲೋಕಕ್ಕಿಂತ ಬಡಪಾಯೀ ಮರ್ತೃಲೋಕವೇ ಒಳಿತು, ಇಲ್ಲಿ ಗೋಸಾಯೀ 
ಮಹಾರಾಜರು ತಮಸ್ಸು ಶ್ರೀಕೃಷ್ಣನೆಂದು ಭಾವಿಸಿ, ಬಹುಮಂದಿ ನಾರಿಯರೊಂದಿಗೆ ಲೀಲೆ ನಡೆಸುವುದರಿಂದ ಭಗಂದರ ಮತ್ತು 
ಪ್ರಮೇಹ ಮೊದಲಾದುದರಿಂದ ಪೀಡಿತರಾಗಿ ಹೇಗೆ ಮಹಾದುಚವನ್ನು ಅನುಭವಿಸುತ್ತಾರೋ, ನೋಡಿರಿ. ಈಗ ಆರೋಚಿಸಿರಿ. 
ಯಾವನ ಸ್ವರೂಪವಾದ ಗೋಸಾಯಿ ಪೀಡಿತನಾಗಿರುತ್ತಾನೋ, ಗೋಲೋಕದ ಸ್ವಾಮಿಯಾದ ಆ ಶ್ರೀಕೃಷ್ಣ ಈ ರೋಗಗಳಿಂದ 
ಪೀಡಿತನಾಗದಿರುವುದಾದರೂ ಹೇಗೆ? ಮತ್ತು ಇಲ್ಲ.ಎನ್ನುವ ಪಕ್ಷದಲ್ಲಿ, ಅವನ ಸ್ವರೂಪವಾದ ಗೋಸಾಯಿಯವರೇಕೆ ಪೀಡಿತರಾಗಿರುತ್ತಾರೆ? 


ಪ್ರಶ್ನೆ :- ಮರ್ತ್ಯಲೋಕದಲ್ಲಿ ಲೀಲಾವತಾರ ಧಾರಣಮಾಡುವುದರಿಂದ ರೋಗದೋಷ ಉಂಟಾಗುತ್ತದೆ; ಗೋಲೋಕದಲ್ಲಿ 
ಉಂಟಾಗದು. ಏಕೆಂದರೆ-ಅಲ್ಲಿ ರೋಗದೋಷವೇ ಇಲ್ಲ! 

ಉತ್ತರಣ “ಭೋಗ ರೋಗ ಭಯಂ'- ಎಲ್ಲಿ ಭೋಗವಿರುವುದೋ, ಅಲ್ಲಿ ರೋಗವು ಅವಶ್ಯವಾಗಿ ಇರುತ್ತದೆ. ಮತ್ತು 
ಕೊಟ್ಯಾನುಕೋಟಿ ಸ್ವೀಯರಿಂದ ಶ್ರೀಕೃಷ್ಣನಿಗೆ ಮಕ್ಕಳಾಗುತ್ತವೋ ಅಥವಾ ಇಲ್ಲವೋ? ಮತ್ತು ಆಗುವುದಾದಲ್ಲಿ, ಕೇವಲ ಗಂಡು ಮಕ್ಕಳೇ 
ಹುಟ್ಟುತ್ತಾರೋ ಅಥವಾ ಕೇವಲ ಹೆಣ್ಣುಮಕ್ಕಳೇಯೋ? ಇಲ್ಲವೇ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರೂ ಹುಟ್ಟುತ್ತಾರೋ? ಕೇವಲ 
ಹೆಣ್ಣು ಮಕ್ಕಳೇ ಆಗುತ್ತಾರೆ ಎನ್ನುವಿರಾದರೆ, ಅವರ ಮದುವೆ ಯಾರೊಂದಿಗೆ ಆಗುತ್ತಿರಬಹುದು? ಏಕೆಂದರೆ, ಅಲ್ಲಿ ಶ್ರೀ ಕೃಷ್ಣನನ್ನುಳಿದು 
ಜೇರೆ ಯಾವ ಪುರುಷನೂ ಇಲ್ಲ. ಬೇರೆಯವನಿರುವುದಾದರೆ, ನಿಮ್ಮ ಪ್ರತಿಜ್ಞೆಗೆ ಹಾನಿಬಂದಿತು. ಕೇವಲ ಗಂಡು ಮಕ್ಕಳೇ 
ಆಗುತ್ತಾರೆ-ಎನ್ನುದಿರಾದರೆ, ಅವರ ವಿವಾಹ ಎಲ್ಲಿ ಮತ್ತು ಯಾರೊಂದಿಗೆ ಆಗುವುದು - ಎಂಬ ಇದೇ ದೋಷ ಆ ಪಕ್ಷದಲ್ಲಿಯೂ 
ಕಂಡೇ ಬರುವುದು. ಅಥವಾ ಮನೆಯ ಒಳಗೊಳಗೇ ಏನೇನೋ ಗಲಿಬಿಲಿ ಮಾಡಿಕೊಂಡು ಬಿಡುತ್ತಾರೋ? ಅಥವಾ, ಬೇರೆ 
ಯಾರಾದಾದರೂ ಹೆಣ್ಣು ಮಕ್ಕಳು ಅಥವಾ ಗಂಡು ವಕ್ಕಳು ಇದ್ದಾರೆ-ವನ್ನುವಿರಾದರೂ, “ಗೋಲೋಕದಲ್ಲಿ ಶ್ರೀಕೃಷ್ಣನೊಬ್ಬನು ಮಾತ್ರ. 
ಪುರುಷ'ವಎಂಬ ನಿಮ್ಮ ಪ್ರತಿಜ್ಞೆ ಭಂಗವಾಗಿ ಹೋಗುವುದು. ಮತ್ತು ಮಕ್ಕಳು ಆಗುವುದೇ ಇಲ್ಲ.ಎನ್ನುವಿರಾದರೆ, ಶ್ರೀಕೃಷ್ಣನಲ್ಲಿ ನಪ್ಪಂಸಕತ್ವದ. 
ಮತ್ತು ನಾರಿಯರಲ್ಲಿ ಬಂಜೆತನದ ದೋಷ ಬರುವುದು. 

ಓಹೋ! ಈ ಗೋಲೋಕ ಆಗಿರುವುದಾದರೂ ಏನು? ದಿಲ್ಲಿಯ ಬಾದಶಾಹನ ಬೇಗಂಗಳ ಪಡೆಯಂತಾಯಿತು! ಈಗ. 
ಗೋಸಾಯಿಗಳು ತಮ್ಮ ಶಿಷ್ಯ-ಶಿಷ್ಠೆಯರ ತನು, ಮನ ಮತ್ತು ಧನದ ಯಾವ ಸಮರ್ಪಣವನ್ನು ತಮಗೆ ಮಾಡಿಸಿಕೊಳ್ಳುತ್ತಾರೋ, 
ಅದೂ ಕೂಡ ಸರಿಯಲ್ಲ. ಏಕೆಂದರೆ ತನುವಂತೂ ವಿವಾಹ ಸಮಯದಲ್ಲಿ ಸ್ವ್ರೀಯದು ಹಾಗೂ`'ಪುರುಷನದು ಪರಸ್ಪರರಿಗೆ ಸಮರ್ಪಿತವಾಗಿ. 
ಹೋಗುತ್ತದೆ. ಮತ್ತು ಮನಸ್ಸೂ ಕೂಡ ಅನ್ಯರಿಗೆ ಸಮರ್ಪಿತವಾಗಲಾರದು. ಏಕೆಂದರೆ, ಮನಸ್ಸಿನೊಂದಿಗೆಯೇ ತನುವಿನ 
ಸಮರ್ಪಣವಾಗುವುದೂ ಶಕ್ಕ: ಮತ್ತು ಆನ್ಕರಿಗೆ ಸಮರ್ಪಣ ಮಾಡುವರಾದರೆ, ವ್ಯಭಿಚಾರಿಗಳನ್ನಸಿಕೊಳ್ಳುವರು! ಈಗ ಉಳಿಯಿತು-ಧನ, 
ಅದರ ಲೀಲೆಯೂ ಇದೇ-ಎಂದು ತಿಳಿಯಿರಿ. ಎಂದರೆ, ಮನಸ್ಸಿಲ್ಲದೆ ಯಾವುದರ ಸಮರ್ಪಣವೂ ಆಗಲಾರದು. “ಶಿಷ್ಕರು ಸಂಪಾದಿಸಲಿ; 
ಮತ್ತು ಭೋಗದಿಂದ ನಲಿಯೋಣ ನಾವು!”-ಎಂಬುದೇ ಈ ಗೋಸಾಯಿಗಳ ಅಭಿಪ್ರಾಯ. 


ಎಷ್ಟು ಜನ ವಲ್ಲಭ ಸಂಪ್ರದಾಯದ ಗೋಸಾಯಿಗಳಿದ್ದಾರೋ, ಅವರು ಈವರೆಗೂ ಆಂ್ರ-ಜಾತಿಯಲ್ಲಿಲ್ಲ. ಮತ್ತು ಯಾವನಾದರೂ. 


ಮುಗ್ಧ ಭ್ರಷ್ಟನು ಇವರಿಗೆ ಕನ್ಯೆಯನ್ನು ಕೊಟ್ಟಲ್ಲಿ, ಅವನೂ ಜಾತಿಬಾಹಿರನಾಗಿ ಭ್ರಷ್ಟನಾಗಿ ಹೋಗುತ್ತಾನೆ. ಏಕೆಂದರೆ, ಜಾತಿಯಿಂದ 
ಪತಿತರಾಗಿ ಮಾಡಲ್ಪಟ್ಟ ಮತ್ತು ವಿದ್ಯಾಹೀನರಾದ ಅವರು ಹಗಲಿರುಳೂ ಪ್ರಮಾದದಲ್ಲಿರುತ್ತಾರೆ. ಮತ್ತು ನೋಡಿರಿ! ಯಾವನಾದರೂ 





ಆ ಸತ್ಯಾರ್ಥಪ್ರಕಾಶ 

ಯಾವಾಗ ಗೋಸಾಯೀ ಮಹಾರಾಜರನ್ನು ವಿಜೃಂಭಣೆಯಿಂದ ಸ್ವಾಗತಸಮಾದರಕ್ಕಾಗಿ ಕರೆದೊಯ್ಯುತ್ತಾನೋ, ಆಗ ಅವರು ಅವನ. 
ಮನೆಗೆ ತೆರಳಿ, ಮೌನದಿಂದ ಕಟ್ಟಿಗೆಯಂತೆ ಕುಳಿತಿರುತ್ತಾರೆ; ಯಾವ ಮಾತೂ ಇಲ್ಲ ಯಾವ ಕಥೆಯೂ ಇಲ್ಲ! ಬಡಪಾಯಿ 
ಮೂರನಾಗದಿದ್ದರೆ ತಾನೇ ಮಾತನಾಡಿಯಾನು? “ ಮೂರ್ಹಾಣಾಂ ಬಲಂ ಮೌನಂ” . - ಏಕೆಂದರೆ-ಮೂರ್ಮರ ಬಲವು ಮೌನವೇ 
ಸರಿ. ಮಾತನಾಡಿದರೆ, ಪೊಳ್ಳು ಹೊರಬಿದ್ದೀತು. ಆದರೆ ಸ್ವೀಯರ ಕಡೆಗೆ ಚೆನ್ನಾಗಿ ಗಮನವಿತ್ತು ನೋಡುತ್ತಿರುತ್ತಾರೆ. ಮತ್ತು ಯಾವಳ 
ಕಡೆಗೆ ಗೋಸಾಯೀ ಮಹಾರಾಜರು ನೋಡುತ್ತಾರೋ ಅದು ಮಹಾಭಾಗ್ಯದ ವಿಷಯದಂತೆ ತೋರುತ್ತದೆ. ಮತ್ತು ಅವಳ ಪತಿ, 
ಸೋದರರು, ನಂಟರು, ಮಾತಾ-ಪಿತೃಗಳು ಬಹಳ ಪ್ರಸನ್ನರಾಗುತ್ತಾರೆ. ಅಲ್ಲಿ ನಾರಿಯರೆಲ್ಲರೂ ಗೋಸಾಯೀಮಹಾರಾಜರ 
ಅವಳ ಬೆರಳನ್ನು ಪಾದದಿಂದ ಒತ್ತಿ ಬಿಡುತ್ತಾರೆ. ಆ ಸ್ತ್ರೀ ಮತ್ತು ಅವಳ ಪತಿ ಮೊದಲಾದವರು ಅದನ್ನು ತಮ್ಮ ಧನ್ಯಭಾಗ್ಯವೆಂದು 
ತಿಳಿದುಕೊಳ್ಳುತ್ತಾರೆ. ಮತ್ತು ಆ ಸ್ವ್ರೀಯಳಿಗೆ ಅವಳ ಪತಿ ಮೊದಲಾದವರು “ನೀನು ಗೋಸಾಯೀ ಮಹಾರಾಜರ ಸೇವೆಗೆ ಹೋಗು”.- ಎಂದು 
ಹೇಳಿಯೂ ಹೇಳುತ್ತಾರೆ. ಮತ್ತು ಎಲ್ಲಿಯಾದರೂ ಅಂತಹ ಸ್ಥೀಯ ಪತಿ ಮೊದಲಾದವರು ಪ್ರಸನ್ನರಾಗದಿದ್ದರೆ, ಅಲ್ಲಿ ದೂತೆ ಅಥವಾ 
ಕುಟಿನಿ (ವೇಶೈ)ಯರಿಂದ ಕಾರ್ಯಸಾಧನೆ ಮಾಡಿಕೊಳ್ಳುತ್ತಾರೆ. ಸತ್ಯವನ್ನು ಕೇಳುವಿರಾದರೆ, ಇಂತಹ ಕೆಲಸ ಮಾಡುವವರು ಅವರ 
ಮಂದಿರಗಳಲ್ಲಿ ಮತ್ತು ಅವರ ಹತ್ತಿರ ಬಹುಮಂದಿ ಇದ್ದೇ ಇರುತ್ತಾರೆ. 

ಈಗ ಇವರ ದಕ್ಷಿಣೆಯ ಲೀಲೆ. “ತನ್ನಿರಿ ಕಾಣಿಕೆಯನ್ನು ಗೋಸಾಯೀ ಮಹಾರಾಜರಿಗೆ, ಸೊಸೆಯರಿಗೆ, ಕುಮಾರರಿಗೆ, 
ಪುತ್ರಿಯರಿಗೆ, ಮುಖ್ಯಸ್ಥರಿಗೆ, ಹೊರಗಣವರಿಗೆ, ಗಾಯಕರಿಗೆ ಮತ್ತು ದೇವರಿಗೆ”- ಎಂದು ಈ ರೀತಿ ಬೇಡುತ್ತಾರೆ. ಈ ಏಳು 
ಅಂಗಡಿಗಳಿಂದ ಯಥೇಷ್ಟವಾಗಿ ವಸ್ತುಗಳನ್ನು ಕಸಿದುಕೊಳ್ಳುತ್ತಾರೆ. ಯಾವಾಗ ಗೋಸಾಯೀ ಮಹಾರಾಜರ ಯಾವನಾದರೂ ಸೇವಕನು 
ಸಾಯಲಿಕ್ಕಿರುತ್ತಾನೋ, ಆಗ ಅವನ ಎದೆಯ ಮೇಲೆ ಗೋಸಾಯೀ ಮಹಾರಾಜರು ಕಾಲೂರುತ್ತಾರೆ; ಮತ್ತು ಏನು ದಕ್ಕುತ್ತದೋ, 
ಅದನ್ನು ಗೋಸಾಯೀ ಮಹಾರಾಜರು ನುಂಗಿಕೊಳ್ಳುತ್ತಾರೆ. ಈ ಕಾರ್ಯ ಮಹಾಬ್ರಾಹ್ಮಣನದರ ಮತ್ತು ಚಟ್ಟ ಹೊರುವವನದರ ಅಥವಾ 
ಹೆಣವನ್ನೆತ್ತುವವನದರ ಹಾಗೆ ಇಲ್ಲವೇ? 

ಹಲಕೆಲವರು ಅನುಯಾಯಿಗಳು ವಿವಾಹಕ್ಕೆ ಗೋಸಾಯೀ ಮಹಾರಾಜರನ್ನು ಕರೆದು, ಅವರಿಂದ ಪುತ್ರ-ಪುತ್ರಿಯರ 
ಪ್ರಾಣಿಗ್ರಹಣಮಾಡಿಸುತ್ತಾರೆ. ಮತ್ತು ಹಲಮಂದಿ ಸೇವಕರು 'ಕೇಳರೀಸ್ಥಾನವನ್ನು' ಮಾಡಿಸುವುದುಂಟು; ಎಂದರೆ, ಗೋಸಾಯೀ ಮಹಾರಾಜರ 
ಶರೀರದ ಮೇಲೆ ನಾರಿಯರು ಕೇಸರದ ಲೇಪನವನ್ನು ಮಾಡಿ, ಮತ್ತೆ ಒಂದು ದೊಡ್ಡ ಪಾತ್ರೆಯಲ್ಲಿ ಮಣೆಯನ್ನಿಟ್ಟು, ನರ-ನಾರಿಯರು 
ಸೇರಿ ಗೋಸಾಯೀ ಮಹಾರಾಜರಿಗೆ ಸ್ಥಾನ ಮಾಡಿಸುತ್ತಾರೆ; ಆದರೆ, ವಿಶೇಷವಾಗಿ ಸ್ವ್ರೀಯರೇ ಸ್ಥಾನ ಮಾಡಿಸುತ್ತಾರೆ. ಮತ್ತು ಯಾವಾಗ 
ಗೋಸಾಯೀ ಮಹಾರಾಜರು ಪೀತಾಂಬರವನ್ನುಟ್ಟು, ಮತ್ತು ಹಾವುಗೆಗಳನ್ನು ಮೆಟ್ಟಿಕೊಂಡು, ಹೊರಕ್ಕೆ ಬಂದುಬಿಡುತ್ತಾರೋ ಹಾಗೂ 
ಧೋತ್ರವನ್ನು ಆ ಪಾತ್ರೆಯಲ್ಲೇ ಹಾಕಿವಿಡುತ್ತಾರೋ, ಆಗ ಅವರ ಸೇವಕರು ಆ ನೀರಿನಿಂದ ಆಚಮನ ಮಾಡುತ್ತಾರೆ. ಮತ್ತು ಚೆನ್ನಾಗಿ 
ಮಸಾಲೆ ಹಾಕಿ ವೀಳೆಯದೆಲೆಯ ಸುರುಳಿಯನ್ನು ಗೋಸಾಯಿಯವರಿಗೆ ಕೊಡುತ್ತಾರೆ: ಅವರು ಅದನ್ನು ಜಗಿದು, ಸ್ವಲ್ಪವನ್ನೇನೋ 
ನುಂಗಬಿಡುತ್ತಾರೆ. ಮತ್ತು ಉಳಿದ ಬಾಯ್ದಂಬುಲವನ್ನು ಅವರ ಸೇವಕರು ಬಾಯಿನ ಮುಂದೆ ಹಿಡಿಯುವ ಒಂದು ಬೆಳ್ಳಿಯ 
ಪಾತ್ರೆಯಲ್ಲಿ ಉಗುಳಿಬಿಡುತ್ತಾರೆ. ಅದರ ಪ್ರಸಾದವೂ ಹಂಚಲ್ಪಡುತ್ತದೆ; ಅದನ್ನು "ಖಾಸ್‌ ಪ್ರಸಾದ' ಎನ್ನುತ್ತಾರೆ. 

ಈ ಜನರು ಎಂತಹ ಮನುಷ್ಯರೆಂಬುದನ್ನು ಈಗ ಯೋಚಿಸಿರಿ. ಮೌಢ್ಯ ಮತ್ತು ಅನಾಚಾರವಿರುವುದಾದರೆ, ಅದು ಇಷ್ಟೇ 
ಇರುವುದು ಶಕ್ಕ, ಬಹುಜನರು ಸಮರ್ಪಣ ಮಾಡಿಕೊಳ್ಳುತ್ತಾರೆ. ಅವರಲ್ಲಿ ಎಷ್ಟೋ ಜನ ವೈಷ್ಣವರ ಕೈಯಿನದನ್ನು ಮಾತ್ರ ತಿನ್ನುತ್ತಾರೆ; 
ಬೇರೆಯವರ ಕೈಯಿನದನ್ನು ತಿನ್ನರು. ಎಷ್ಟೋ ಜನರು ವೈಷ್ಣವರ ಕೈಯಿನದನ್ನೂ ಕೂಡ ತಿನ್ನುವುದಿಲ್ಲ. ಕಟ್ಟಿಗೆಯನ್ನೂ ತೊಳೆದು. 
ತೆಗೆದುಕೊಳ್ಳುತ್ತಾರೆ. ಆದರೆ ಹಿಟ್ಟು, ಬೆಲ್ಲ, ಸಕ್ಕರೆ, ತುಪ್ಪ - ಮೊದಲಾದುವು ತೊಳೆಯದೆಯೇ ಸ್ಪರ್ಶದೋಷದಿಂದ ನಿವೃತ್ತವಾಗುತ್ತವೆ. 
ಮಾಡುವುದಾದರೂ ಏನು ಈ ಬಡಪಾಯಿಗಳು? ಇವುಗಳನ್ನು ತೊಳೆದರೆ, ಪದಾರ್ಥವನ್ನೇ ಕೈಗಳಿಂದ ಕಳೆದುಕೊಳ್ಳುತ್ತಾರಲ್ಲ! 

ಅವರು -“ದೇವರ ರಂಗು, ರಾಗ' ಹಾಗೂ ಭೋಗಕ್ಕಾಗಿ ಬಹಳ ಹಣವನ್ನು ವಿನಿಯೋಗಿಸುತ್ತೇವೆ”".- ಎಂದು ಹೇಳುತ್ತಾರೆ; 
ಆದರೆ-ಆ ರಂಗು-ರಾಗ-ಭೋಗಗಳನ್ನು ತಾವೇ ಅನುಭವಿಸತ್ತಾರೆ. ಮತ್ತು ನಿಜವನ್ನು ಹೇಳುವುದಾದರೆ, ದೊಡ್ಡ ಅನರ್ಥಗಳು ಸಂಭವಿಸುತ್ತವೆ. 
ಎಂದರೆ, ಹೋಳೀ ಹಬ್ಬದ ಸಂದರ್ಭದಲ್ಲಿ ಪಿಚಕಾರಿಗಳನ್ನು ತುಂಬಿಸಿ, ಸ್ವೀಯರ ಅಸ್ಪರ್ಶನೀಯವಾದ ಅವಯವಗಳ ಮೇಲೆ ಅಂದರೆ, 
ಗುಹ್ಮಸ್ಥಾನಗಳು ಯಾವುವು ಇವೆಯೋ, ಅವುಗಳ ಮೇಲೆ ಬಿಡುತ್ತಾರೆ. ಮತ್ತು ಬ್ರಾಹ್ಮಣರಿಗೆ ನಿಷಿದ್ಧವಾದ ರಸವಿಕ್ರಯವನ್ನೂ ಕೂಡ 
ಮಾಡುತ್ತಾರೆ. 


ಪ್ರಶ್ನೆ - ಗೋಸಾಯಿಗಳು ರೊಟ್ಟಿ, ತೊವ್ವೆ, ಪಳಿದ್ಕ,- ಅನ್ನ, ಪಲ್ಯ ಮತ್ತು ಮಜ್ಜಿಗೆ ಹಾಗೂ ಲಾಡು ಮೊದಲಾದುವನ್ನು 
ಪ್ರತ್ಯಕ್ಷವಾಗಿ ಪೇಟೆಯಲ್ಲಿ ಕುಳಿತೇನೂ ಮಾರುವುದಿಲ್ಲ; ಆದರೆ, ತಮ್ಮ ನೌಕರ-ಜಾಕರರಿಗೆ ಎಲೆಗಳನ್ನು ಹಂಜಿಬಿಡುತ್ತಾರೆ. ಆ ಜನರು 


ಏಕಾದಶ ಸಮುಲ್ಲಾಸ. 307 
ಮಾರುತ್ತಾರೆ; ಗೋಸಾಯೀ ಮಹಾರಾಜರಲ್ಲ. 


ಉತ್ಪರಣ ಗೋಸಾಯೀ ಮಹಾರಾಜರು ಅವರಿಗೆ ಮಾಸಿಕಧನವನ್ನು ಕೊಟ್ಟರೆ, ಅವರು ಎಲೆಗಳನ್ನೇಕೆ ತೆಗೆದುಕೊಳ್ಳುವರು? 
ಗೋಸಾಯಿಯವರು ತಮ್ಮನೊೌಕರರ ಕೈಗೆ ಅನ್ನ-ಸಾರು ಮೊದಲಾದುವನ್ನು ನೌಕರಿಗೆವೇತನಕ್ಕೆ ಬದಲಾಗಿ ಮಾರಿಬಿಡುತ್ತಾರೆ. ಅವರು. 
ತೆಗೆದುಕೊಂಡು ಹೋಗಿ ಪೇಟೆ-ಮಾರುಕಟ್ಟೆಗಳಲ್ಲಿ ಮಾರಿಬಿಡುತ್ತಾರೆ. ಗೋಸಾಯಿಗಳು ಸ್ವತಃ ಹೊರಗೆ ಮಾರುತ್ತದ್ದರೆ, ಬ್ರಾಹ್ಮಣರೇ 
ಮೊದಲಾದ ಅವರ ಸೇವಕರಾದರೂ ರಸವಿಕ್ರಯದ ದೋಷದಿಂದ ದೂರ ಉಳಿಯುತ್ತಿದ್ದರು. ಮತ್ತು ಕೇವಲ ಗೋಸಾಯಿಗಳು ಮಾತ್ರ 
ರಸವಿಕ್ರಯರೂಪದ ಪಾಶಕ್ಕೆ ಭಾಗಿಗಳಾಗುತ್ತಿದ್ದರು. ಮೊದಲಾಗಿ ತಾವು ಈ ಪಾಪದಲ್ಲಿ ಮುಳುಗಿದರು; ಆ ಮೇಲೆ ಅನ್ಕರನ್ನೂ 
ಸೆಳೆದುಕೊಂಡರು. ಮತ್ತು ನಾಥದ್ದಾರಾ-ಮೊದಲಾದ ಹಲವು ಕಡೆಗಳಲ್ಲಿ ಗೋಸಾಯಿಗಳೂ ಕೂಡ ಮಾರುತ್ತಾರೆ. ರಸವಿಕ್ರಯ ನೀಚಕಾರ್ಯ; 
ಉತ್ತಮರದಲ್ಲ. ಇಂತಹ ವರ್ತನೆಯ ಜನರು ಆರ್ಯಾವರ್ತಕ್ಕೆ ಅಧೋಗತಿಯನ್ನುಂಟುಮಾಡಿದರು. 


ಪ್ರಶ್ನೆ ಸ್ವಾಮೀ ನಾರಾಯಣಮತ ಹೇಗಿದೆ? 


ಉತ್ತರ “ಯಾದ್ಯಶೀ ಶೀತಲಾ ದೇವೀ ತಾದ್ವಕೋ ವಾಹನ ಖರ” ಹೇಗೆ ಧನಹರಣ ಮೊದಲಾದುದರಲ್ಲಿ 
ಗೋಸಾಯಿಗಳ ವಿಚಿತ್ರ ಲೀಲೆಯಿದೆಯೋ, ಹಾಗೆಯೇ ಸ್ವಾಮೀ ನಾರಾಯಣನದೂ ಇದೆ. 


ನೋಡಿರಿ. ಸಹಜಾನುದನೆಂಬ ಹೆಸರಿನವನೊಬ್ಬನು ಅಯೋಧ್ಯೆಯ ಹತ್ತಿರದ ಗ್ರಾಮ ಒಂದರಲ್ಲಿ ಹುಟ್ಟಿದ್ದನು. ಅವನು ಬ್ರಹ್ಮಕಾರಿಯಾಗಿ 
ಗುಜರಾತ್‌, ಕಾಠಿಯಾವಾಡ್‌, ಕಚ್ಛ-ಭುಜ ಮೊದಲಾದ ಪ್ರಾಂತಗಳಲ್ಲಿ ಸುತ್ತಾಡುತ್ತಿದ್ದನು. ಅವನು “ಆ ದೇಶ ಅವಿದ್ಯಾಗ್ರಸ್ತ ಮತ್ತು 
ಮಗ್ಧವಾಗಿದೆ. ತಮಗೆ ಬೇಕಾದ ಹಾಗೆ ಇವರನ್ನು ತನ್ನ ಮತಕ್ಕೆ ಒಲಿಸಿಕೊಳ್ಳಬಹುದು ; ಹಾಗೆಯೇ ಈ ಜನರು ಒಲಿಯಬನ್ನಿರು-ಎಂದು. 
ಕಂಡುಕೊಂಡನು. ಅಲ್ಲಿ ಅವನು ನಾಲ್ಕಾರು ಜನರನ್ನು ಶಿಷ್ಕರನ್ನಾಗಿ ಮಾಡಿಕೊಂಡನು. ಅವರೊಂದಿಗೆ ಪರಸ್ಪರ ವಿಚಾರ-ವಿನಿಮಯ, 
ಮಾಡಿಕೊಂಡು-“ಸಹಜಾನಂದನು ನಾರಾಯಣನ ಅವತಾರ ಮತ್ತು ಮಹಾಸಿದ್ಧಸು, ಮತ್ತು ಭಕ್ತರಿಗೆ ಚತುರ್ಭುಜಮೂರ್ತಿಯಾಗಿ 
ದರ್ಶನವನ್ನೂ ಕೊಡುತ್ತಾನೆ”'.- ಎಂದು ಪ್ರಸಿದ್ಧಪಡಿಸಿದನು. ಒಂದು ಸಾರಿ ಕಾಠಿಯಾವಾಡದಲ್ಲಿ, ಯಾವನೋ “ದಾದಾಖಾಚರನೆಂಬ, 
ತಗ್ಗಳೆಲದ ಜಮೀನುದಾರನಾದನಾಠಿ (ಕಾರಿಯಾವಾಡ ಪ್ರಾಂತದವನು)ಯೊಬ್ಬನಿಗೆ ಸಹಜಾನಂದನ ಒಬ್ಬ ಶಿಷ್ಕನು, “ನೀನು ಚತುರ್ಭುಜನಾದ. 
ನಾರಾಯಣನ ದರ್ಶನಮಾಡಲಿಚ್ಛಿಸುವೆಯಾದರೆ, ನಾವು ಸಹಜಾನಂದರಲ್ಲಿ ಪ್ರಾರ್ಥಿಸಿಕೊಳ್ಳುವೆವು'' ಎಂದನು. ಅವನು “ಬಹಳ. 

ತನ್ನ ಕೈಗಳಲ್ಲಿ ಶಂಖ-ಚಕ್ರಗಳನ್ನು ಧರಿಸಿ ಎತ್ತಿಹಿಡಿದನು. ಮತ್ತು ಇನ್ನೊಬ್ಬ ಪುರುಷನು ಅವನ ಹಿಂದ ನಿಂ ತನ್ನ ಕೈಗಳಲ್ಲಿ 
ಗದಾಪದ್ಯಗಳನ್ನು ಹಿಡಿದು, ಸಹಜಾನಂದನ ಪಕ್ಕಗಳಿಂದ ಕೈಗಳನ್ನು ಚಾಚಿ, ಚತುರ್ಭುಜನಂತೆ ಸಜ್ಜಾಗಿ ನಿಂತನು. ದಾದಾಖಾಚರನಿಗೆ. 
ಅವನ ಶಿಷ್ಕರು -“ಒಂದು ಸಾರಿ ಕಣ್ಣುಗಳನ್ನು ತೆರೆದುನೋಡಿ, ಮತ್ತೆ ಕಣ್ಣುಗಳನ್ನು ಮುಚ್ಚಿಕೊಂಡು ಬಿಡಬೇಕು ಮತ್ತು ಬೇಗ ಈ ಕಡೆ 
ಬಂದು ಬಿಡಬೇಕು. ಬಹಳ ನೋಡುವೆಯಾದರೆ, ನಾರಾಯಣದೇವರು ಕೋಪಿಸಿಕೊಳ್ಳುವರು'”-ಎಂದು ಹೇಳಿದರು. ಎಂದರೆ ಶಿಷ್ಕರ 
ಮನ್ನಿನಲ್ಲಿ-ನಮ್ಮ ಕಪಟದ ಪರೀಕ್ಷೆಯನ್ನು ಮಾಡದಿರಲಿ'-ಎಂಬ ಅಭಿಪ್ರಾಯವಿದ್ದಿತು. ಅವನನ್ನು ಕರೆದೊಯ್ದರು. ಆ ಸಹಜಾನಂದನು. 
ಕಲಾಬತ್ತು ಹಾಗೂ ಮಿರುಗುತ್ತಿರುವ ಜರತಾರಿಯ ರೇಕೈವಸ್ಥಗಳನ್ನು ಧರಿಸಿದ್ದನು. ಕತ್ತಲಕೋಣೆಯಲ್ಲಿ ನಿಂತಿದ್ದನು. ಅವನ ಶಿಷ್ಕರು ತತ್‌ 
ಕ್ಷಣ ಲಾಂದ್ರದಿಂದ ಕೊಠಡಿಯ ಕಡೆಗೆ ಬೆಳಕನ್ನು ಬೀರಿದರು. ದಾದಾಖಾಚರನು ನೋಡಿದರೆ, ಚತುರ್ಭಜಮೂರ್ತಿಯ ಕಂಡುಬಂದಿತು. 
ಮತ್ತು ಬೇಗನೇ ದೀಪವನ್ನು ಮರೆಮಾಡಿಬಿಟ್ಟರು. ಅವರೆಲ್ಲಾ ಕೆಳಕ್ಕೆ ಒರಗಿ, ನಮಸ್ಕಾರ ಮಾಡಿ, ಬೇರೆ ಕಡೆಗೆ ಬಂದು ಬಿಟ್ಟರು. ಮತ್ತು 
ಅದೇಕಾಲದಲ್ಲಿ.ನಿನ್ನದು ಧನ್ಯಭಾಗ್ಯ; ಈಗ ನೀನು ಗುರುದೇವರ ಅನುಯಾಯಿಯಾಗಿ ಹೋಗು”'-ಎಂದು ಮಾತನಾಡಿದರು. “ಒಳ್ಳೆಯದು”- 
ಎಂದು ಅವನು ಹೇಳಿದನು. ತಿರುಗಾಡಿಕೊಂಡು ಅವರು ಬೇರೆಡೆಗೆ ಹೋಗುವವರೆಗೆ, ಸಹಜಾನಂದನು ಬೇರೆ ವಸ್ತ-ಧಾರಣಮಾಡಿ, 
ಗದ್ದುಗೆಯ ಮೇಲೆ ಕುಳಿತುಕಾಣಿಸಿದನು. ಆಗ ಶಿಷ್ಕರು -“ನೋಡು, ಈಗ ಬೇರೆ ಸ್ವರೂಪ ಧರಿಸಿ ಇಲ್ಲಿ ವಿರಾಜಿಸುತ್ತಿದ್ದಾರೆ”-ಎಂದರು. 
ಆ ದಾದಾಖಾಚರನು ಇವರ ಬಲೆಯಲ್ಲಿ ಸಿಕ್ಕ ಬಿದ್ದನು. ಅಲ್ಲಿಂದಲೇ ಅವರ ಮತ ಬೇರುಬಿಟ್ಟಿತು. ಏಕೆಂದರೆ-ಅವನೊಬ್ಬ ದೊಡ್ಡ 
ಜಮೀನುದಾರನಾಗಿದ್ದನು. ಅಲ್ಲಿಯೇ ತನ್ನ ಬೇರನ್ನು ಭದ್ರಪಡಿಸಿಕೊಂಡನು. ಆ ಮೇಲೆ ಅಲ್ಲಿ-ಇಲ್ಲಿ ತಿರುಗಾಡುತ್ತದ್ದನು. ಎಲ್ಲರಿಗೂ 
ಉಪದೇಶಮಾಡುತ್ತಿದ್ದನು. ಬಹಳ ಜನರನ್ನು ಸಾಧುಗಳನ್ನಾಗಿಯೂ ಮಾಡುತ್ತಿದ್ದನು. 

ಒಂದೊಂದು ಸಾರಿ ಯಾವನಾದರೂ ಸಾಧುವಿನ ಕೊರಳಿನ ನಾಡಿಯನ್ನು ಉಜ್ಜಿ ಮೂರ್ಛಿತನನ್ನಾಗಿಯೂ ಮಾಡಿಬಿಡುತ್ತಿದ್ದನು. 
ಮತ್ತು ಎಲ್ಲರಿಗೂ -“ನಾವು ಇವರ ಸಮಾಧಿಯನ್ನು ವರಿಸಿದ್ದೇವೆ""- ಎಂದು ಹೇಳುತ್ತಿದ್ದನು. ಇಂತಹ ಧೂರ್ತತ್ವದಲ್ಲಿ ಕಾಶಿಯಾವಾಡದ 
ಮುಗ್ಗ ಜನರು ಅವನ ಸುಳಿಯಲ್ಲಿ ಸಿಕ್ಕಿಕೊಂಡರು. ಯಾವಾಗ ಅವನು ತೀರಿಹೋದನೋ, ಆಗ ಅವನ ಅನುಯಾಯಿಗಳು ಬಹಳ 
ಪಾಖಂಡವನ್ನು ಹರಡಿದರು. 

ಈ ವಿಷಯದಲ್ಲಿ ಈ ದೃಷ್ಟಾಂತ ಉಚಿತವಾಗಬಹುದು. ಹೇಗೆಂದರೆ, ಯಾವನೋ ಒಬ್ಬನು ಕದಿಯುತ್ತಿದ್ದಾಗ ಹಿಡಿಯಲ್ಪಟ್ಟಿದ್ದನು. 


4 ಸತ್ಯಾರ್ಥಪ್ರಕಾಶ 
ನ್ಯಾಯಾಧೀಶನು ಅವನ ಮೂಗು-ವಿಗಳನ್ನು ಕತ್ತರಿಸುವ ಶಿಕ್ಷೆಯನ್ನು ವಿಧಿಸಿದನು. ಯಾವಾಗ ಅವನ ಮೂಗು ಕತ್ತರಿಸಲ್ಪಟ್ಟಿತೋ, ಆಗ. 
ಆ ಧೂರ್ತನು ಕುಣಿಯಲೂ, ಹಾಡಲೂ ಮತ್ತು ನಗಲೂ ಆರಂಭಿಸಿದನು. ಜನರು-“ನೀನೇಕೆ ನಗುತ್ತಿಯೆ”? ಎಂದು ಕೇಳಿದರು. 
ಅವನು “ಹೇಳುವಂತಹ ಮಾತೇ ಅಲ್ಲ?” ಎಂದನು. ಜನರು “ಅಂತಹ ವಿಶೇಷವಾದರೂ ಏನಿದೆ?” ಎಂದು ಪ್ರಶ್ನಿಸಿದರು. 
ಅವನು-“ಬಹುದೊಡ್ಡ ಆಶ್ಚರ್ಯದ ಸಂಗತಿ. ನಾವು ಇಂತಹದನ್ನು ಎಂದೂ ನೋಡಲೇ ಇಲ್ಲ!” ಎಂದನು. ಜನರು “ಹೇಳು, 
ವಿಷಯವೇನು?” ಎಂದರು. ಅವನು-“ನನ್ನ ಮುಂದೆ ಸಾಕ್ಷಾತ್‌ ಚತುರ್ಭುಜ ನಾರಾಯಣನು ನಿಂತಿದ್ದಾನೆ. ನಾನು ನೋಡಿ, ಬಹಳ 
ಪ್ರಸನ್ನನಾಗಿ ಕುಣಿಯುತ್ತಿದ್ದೇನೆ. ಹಾಡುತ್ತಿದ್ದೇನೆ; ನನ್ನ ಭಾಗ್ಯಕ್ಕೆ ಧನ್ಯವಾದವನ್ನರ್ಪಿಸುತ್ತಿದ್ದೇನೆ. ಏಕೆಂದರೆ, ನಾನು ನಾರಾಯಣನ ಸಾಕ್ಷಾತ್‌ 
ದರ್ಶನವನ್ನು ಮಾಡುತ್ತಿದ್ದೇನೆ” - ಎಂದನು. “ನಮಗೇಕೆ ದರ್ಶನವಾಗುವುದಿಲ್ಲ?'”- ಎಂದು ಜನರು ಪ್ರಶ್ನಿಸಿದರು. ಅವನು-“ಮೂಗು 
ಅಡ್ಡಬರುತ್ತಿದೆ. ಮೂಗನ್ನು ಕತ್ತರಿಸಿ ಹಾಕಿದರೆ. ನಾರಾಯಣನು ಕಾಣಿಸುತ್ತಾನೆ; ಇಲ್ಲದಿದ್ದರೆ, ಇಲ್ಲ''-ಎಂದು ಹೇಳಿದನು. ಅವರಲ್ಲಿ 
ಯಾವನೋ ಒಬ್ಬ ಮೂರ್ಜನು -“ಮೂಗು ಹೋದರೆ ಹೋಗಲಿ; ಆದರೆ, ನಾರಾಯಣನ ದರ್ಶನವನ್ನಂತೂ ಅವಶ್ಯವಾಗಿಯೂ 
ಮಾಡಲೇಬೇಕು””-ಎಂದು ಬಯಸಿದನು. ಅವನು “ನನ್ನ ಮೂಗನ್ನು ಕತ್ತರಿಸು; ನಾರಾಯಣನನ್ನು ತೋರಿಸು””-- ಎಂದನು. ಅವನು. 
ಅವನ ಮೂಗನ್ನು ಕತ್ತರಿಸಿ, ಕಿವಿಯಲ್ಲಿ. “ನೀನೂ ಹೀಗೆಯೇ ಮಾಡು. ಇಲ್ಲದಿದ್ದರೆ ನನ್ನ ಮತ್ತು ನಿನ್ನ ಉಪಹಾಸವಾದೀತು”. ಎಂದು 
ಹೇಳಿದನು. ಅವನೂ ಕೂಡ-“ಈಗ ಮೂಗಂತೂ ಬರುವುದಿಲ್ಲ; ಆದುದರಿಂದ ಹೀಗೆಯೇ ಹೇಳುವುದು ಸರಿ”. ಎಂದು ಭಾವಿಸಿದನು. 
ಆಗಲಂತೂ ಅವನೂ ಕೂಡ ಅಲ್ಲಿ ಅವನ ಹಾಗೆಯೇ ಕುಣಿಯಲೂ, ಕುಪ್ಪಳಿಸಲೂ, ಹಾಡಲೂ, ವಾದ್ಯಬಾರಿಸಲೂ, ನಗಲೂ ಮತ್ತು 
"ನನಗೂ ನಾರಾಯಣನು ಕಾಣಿಸುತ್ತಾನೆ'- ಎನ್ನಲೂ ಆರಂಭಿಸಿದನು. 

ಹಾಗೆ ಆಗುತ್ತಾ ಆಗುತ್ತಾ ಒಂದು ಸಾವಿರ ಜನರ ಗುಂಪು ಕೂಡಿತು ಮತ್ತು ಬಹಳ ಕೋಲಾಹಲವೆದ್ದಿತು. ಮತ್ತು ತಮ್ಮ 
ಸಂಪ್ರದಾಯಕ್ಕೆ “ನಾರಾಯಣದರ್ಶೀ" ಎಂದು ಹೆಸರಿಟ್ಟರು. ಯಾವನೋ ಮೂರ್ಬರಾಜನು ಇದನ್ನು ಕೇಳಿ, ಅವರನ್ನು ಕರೆದನು. 
ರಾಜನು ಅವರ ಬಳಿ ಯಾವಾಗ ಹೋದನೋ, ಆಗ ಅವರು ಬಹಳ ಬಹಳ ಕುಣಿಯಲೂ, ಕುಪ್ಪಳಿಸಲೂ, ನಗಲೂ ಆರಂಭಿಸಿದರು. 
ಆಗ ರಾಜನು -“ಇದೇನು ಸಂಗತಿ?” ಎಂದು ಪ್ರಶ್ನಿಸಿದನು. ಅವರು “ಸಾಕ್ಷಾತ್‌ ನಾರಾಯಣ ನವಗೆ ಕಾಣಿಸುತ್ತಾನೆ'.- ಎಂದರು. 

ರಾಜ- ನಮಗೇಕೆ ಕಾಣಿಸುವುದಿಲ್ಲ? 

ನಾರಾಯಣದರ್ಶಿ:- ಯಾವತನಕ ಮೂಗಿರುವುದೋ ಆ ತನಕ ಕಾಣಿಸನು. ಮತ್ತು ಯಾವಾಗ ಮೂಗನ್ನು 
ಛೇದನಮಾಡಿಸಿಕೊಳ್ಳುವೆಯೋ, ಆಗ ನಾರಾಯಣನು ಪ್ರತ್ಯಕ್ಷವಾಗಿ ಕಾಣಿಸುವನು. 

ಈ ಮಾತು ಸರಿಯೆಂದು ಆ ರಾಜನು ಆರೋಚಿಸಿದನು. ರಾಜನು “ಜ್ಯೋತಿಷಿಗಳೇ। ಮುಹೂರ್ತ ನೋಡಿರಿ'. ಎಂದನು. 
ಜ್ಯೋತಿಷಿಗಳು-“ಆಜ್ಞೆಯಂತೆಯೇ, ಅನ್ನದಾತಾ! ದಶಮಿಯ ದಿನ ಪ್ರಾತಜಾಲ ಎಂಟು ಗಂಟೆಗೆ ಮೂಗನ್ನು ಛೇದನ ಮಾಡಿಸುವುದಕ್ಕೆ 
ಮತ್ತು ನಾರಾಯಣನ ದರ್ಶನಮಾಡುವುದಕ್ಕೆ ಬಹಳ ಪ್ರಶಸ್ತವಾದ ಮುಹೂರ್ತವಿದೆ''.- ಎಂದರು. 


ಭಲೇ! ಪೋಪ್‌ ಮಹಾಶಯರೇ! ತಮ್ಮ ಗ್ರಂಥದಲ್ಲಿ ಮೂಗನ್ನು ಛೇದನ ಮಾಡಿಸವ ಮುಹೂರ್ತವನ್ನು ಕೂಡ ಬರೆದಿಟ್ಟಿರಿ! 
ಯಾವಾಗ ರಾಜನಿಗೆ ಬಯಕೆ ಹುಟ್ಟಿತೋ, ಮತ್ತು ಯಾವಾಗ ಆ ಸಹಸ್ರಮಂದಿ ಮೂಗುಹರಕರಿಗೆ ಭೋಜನದ ವ್ಯವಸ್ಥೆ ಮಾಡಲ್ಪಟ್ಟಿತೋ, 
ಆಗಲಂತೂ ಅವರು ಬಹಳ ಪ್ರಸನ್ನರಾಗಿ, ಕುಣಿಯಲೂ ಜಿಗಿಯಲೂ ಮತ್ತು ಹಾಡಲೂ ಆರಂಭ ಮಾಡಿಬಿಟ್ಟರು. ಈ ವರ್ತನೆಯು 
ದಿವಾನವೇ ಮೊದಲಾದ ಅಲ್ಪ ಸ್ವಲ್ಪ ಬುದ್ಧಿಯುಳ್ಳವರಿಗೆ ಒಪ್ಪಿಗೆಯಾಗಲಿಲ್ಲ. 

ರಾಜನ ಬಳಿ ನಾಲ್ಕು ಪಿಳಿಗೆಗಳಷ್ಟು ವೃದ್ಧನಾದ, ೯೦ ವರ್ಷ ವಯಸ್ಸಿನ ದಿವಾನನಿದ್ದನು. ಆ ಕಾಲದಲ್ಲಿ ದಿವಾನನಾಗಿದ್ದ ಅನನ 
ಮೊಮ್ಮಗನ ಮಗನು ಅವನ ಬಳಿ ಹೋಗಿ, ಸುದ್ದಿಯನ್ನು ಹೇಳಿದನು. ಆಗ ವೃದ್ಧನು-“ಧೂರ್ತಜನರು! ನೀನು ನನ್ನನ್ನು ರಾಜನ ಳಿ. 
ಕರೆದುಕೊಂಡು ಹೋಗು"'-ಎಂದನು. ಅವನು ಕರೆದೊಯ್ದನು. ಕುಳಿತುಕೊಳ್ಳುವಾಗ ರಾಜನು ಬಹಳ ಹರ್ಷಿತನಾಗಿ ಆ ಮೂಗುಹರಕರ 
ಮಾತುಗಳನ್ನು ಹೇಳಿದನು. ದಿವಾನನು-“ಕೇಳಿರಿ, ಮಹಾರಾಜರೇ! ಇಷ್ಟು ಅವಸರಪಡಬಾರದು. ಪರೀಕ್ಷಿಸದೆಯೇ ಕೆಲಸಮಾಡಿದರೆ 
ಪಶ್ಚಾತ್ತಾಪ ಪಡಬೇಕಾಗುವುದು””-ಎಂದನು. 

ರಾಜು- ಈ ಸಾವಿರ ಜನರೂ ಸುಳ್ಳನ್ನು ಹೇಳುತ್ತಿರಲಾದೀತೇ? 

ದಿವಾನ ಸುಳ್ಳಾಡಲಿ ಅಥವಾ ನಿಜ ಹೇಳಲಿ; ಪರೀಕ್ಷಿಸದೆ ದಿಟ, ಸಟೆ ಎಂದು ಹೇಗೆ ಹೇಳಬಲ್ಲೆವು? 

ರಾಜ- ಪರೀಕ್ಷೆಯನ್ನು ಯಾವ ರೀತಿ ಮಾಡಬೇಕು? 


ದಿವಾನ್ನ- ವಿದ್ಯೆ, ೃಷ್ಟಿಕ್ರಮ, ಪ್ರತ್ಯಕ್ಷ ಮೊದಲಾದ ಪ್ರಮಾಣಗಳಿಂದ. 








ಏಕಾದಶ ಸಮುಲ್ಲಾಸ. 30. 
ರಾಜ :- ಯಾವನು ಓದಿಲ್ಲವೋ, ಅವನೆಂತು ಪರೀಕ್ಷಿಸಬೇಕು? 
ದಿವಾನ್ನ- ವಿದ್ವಾಂಸರ ಸಂಗದಿಂದ ಜ್ಞಾನವನ್ನು ವರ್ಧಿಸಿಕೊಂಡು. 


ರಾಜ :- ವಿದ್ವಾಂಸನು ಸಿಕ್ಕದೇ ಇದ್ದರೆ? 
ದಿವಾನ:- ಪುರುಷಾರ್ಥಿಗೆ ಯಾರ ವಿಷಯವೂ ದುರ್ಲಭವಲ್ಲ. 
ರಾಜ ಹಾಗಾದರೆ ತಾವೇ ಹೇಳಿರಿ. ಹೇಗೆ ಮಾಡಿದರಾದೀತು? 


ದಿವಾನ:- ನಾನು ವೃದ್ಧನು. ಹಾಗೂ ಮನೆಯಲ್ಲಿ ಕುಂತಿರುತ್ತೇನೆ ಮತ್ತು ಇನ್ನು ಬದುಕಿರುವುದೂ ಕೆಲವೇ ದಿನಗಳಷ್ಟು ಕಾಲ. 
ಆದುದರಿಂದ ಮೊಲು ನಾನು ಪರೀಕ್ಷೆಮಾಡಿಕೊಳ್ಳುವೆನು. ಅದರ ನಂತರ, ಹೇಗೆ ಉಚಿತವೆಂದು ತಿಳಿಯುವಿರೋ, ಹಾಗೆ ಮಾಡಿರಿ. 


`ರಾಜ ಬಹಳ ಒಳ್ಳೆಯ ಮಾತು. ಜ್ಯೋತಿಷಿಗಳೇ! ದಿವಾನರಿಗಾಗಿ ಮುಹೂರ್ತ ನೋಡಿರಿ. 


ಜ್ಯೋತಿಷಿ- ಮಹಾರಾಜರ ಅಪ್ಪಣೆಯಂತೆ. ಇದೇ ಶುಕ್ಲಪಂಚಮೀ ಹತ್ತು ಗಂಟೆಯ ಮುಹೂರ್ತ ಪ್ರಶಸ್ತವಾಗಿದೆ. 


ಪಂಚಮೀ ಯಾವಾಗ ಬಂದಿತೋ, ಆಗ ರಾಜನ ಬಳಿಗೆ ಎಂಟು ಘಂಟೆಗೆ ವೃದ್ಧ ದಿವಾನರು ಹೋಗಿ, “ಸಾವಿರ, ಎರಡು 
ಸಾವಿರ ಸೈನಿಕರನ್ನು ಕರೆದುಕೊಂಡು ಹೊರಡಬೇಕು””.-ಎಂದರು. 


ರಾಜ: ಅಲ್ಲಿ ಸೈನ್ಯಕ್ಕೇನ ಕೆಲಸವಿದೆ? 
ದಿವಾನ-- ತಮಗೆ ರಾಜ್ಯವ್ಯವಸ್ಥೆಯ ತಿಳುವಳಿಕೆಯಿಲ್ಲ. ಹೇಗೆ ನಾನು ಹೇಳುತ್ತೇನೋ, ಹಾಗೆ ಮಾಡಿರಿ. 


ರಾಜ ೯. ಒಳ್ಳೆತು. ಹೋಗು ಸೋದರ! ಸೈನ್ಯಸಿದ್ಧವಾಗಲೆಂದನು. ಒಂಬತ್ತೊವರೆಗೆ ಸವಾರನಾಗಿ ರಾಜನು ಎಲ್ಲರನ್ನೂ ಕರೆದುಕೊಂಡು 
ಹೋದನು. ಅವರನ್ನು ನೋಡಿ ಮೂಗುಹರಕರು ಕುಣಿಯಲೂ, ಹಾಡಲೂ ಆರಂಭಿಸಿದರು. ರಾಜನು ಹೋಗಿ ಕುಳಿತನು. ಯಾವನು 
ಈ ಸಂಪ್ರದಾಯವನ್ನು ಪ್ರಚಲಿತಗೊಳಿಸಿದ್ದನೋ, ಯಾವನ ಮೂಗು ಮೊದಲು ತತ್ತರಿಸಲ್ಪಟ್ಟಿದ್ದಿತೋ, ಅವನು ಆ ಮಹಂತನನ್ನು 
ಕರೆದು -“ಇಂದು ನಮ್ಮ ದಿವಾನರಿಗೆ ನಾರಾಯಣನ ದರ್ಶನ ಮಾಡಿಸಿರಿ''.- ಎಂದು ಹೇಳಿದನು. ಅವನು "ಒಳ್ಳೆಯದು' ಎಂದನು. 
ಹತ್ತು ಘಂಟೆಯ ವೇಳೆ ಯಾವಾಗ ಬಂದಿತೋ, ಆಗ ಒಂದು ತಟ್ಟೆಯನ್ನು ಪುರುಷನೊಬ್ಬನು ಮೂಗಿನ ಕೆಳಗೆ ಹಿಡಿದನು. ಅವನು. 
ಚೂಪಾದ ಚಾಕುವನ್ನು ತೆಗೆದುಕೊಂಡು, ಮೂಗನ್ನು ಕತ್ತರಿಸಿ, ತಟ್ಟೆಯಲ್ಲಿ ಹಾಕಿದನು. ಮತ್ತು ದಿವಾನರ ಮೂಗಿನಿಂದ ರಕ್ತದಧಾರೆ 
ಸುರಿಯತೊಡಗಿತು. ದಿವಾನರ ಮುಖ ಮಲಿನವಾಯಿತು. ಮತ್ತು ಆ ಧೂರ್ತನು ದಿವಾನರ ಕಿವಿಯಲ್ಲಿ -“ತಾವೂ ನನ್ಕು ಎಲ್ಲರಿಗೂ, 
"ಈಗ ನನಗೆ ನಾರಾಯಣನು ಕಾಣಿಸುತ್ತಾನೆ'.-ಎಂದು ಹೇಳಿರಿ. ಈಗ ಕತ್ತರಿಸಿ ಹೋದ ಮೂಗು ಮತ್ತೆ ಬಾರದು. ಟೀಗೆ ಹೇಳದೇ 
ಇದ್ದರೆ, ನಿಮಗೆ ಬಹಳ ಅಪಹಾಸ್ಯವಾಗುವುದು. ಜನರೆಲ್ಲಾ ಗೇಲಿ ಮಾಡುವರು”.- ಎಂದು ಮಂತ್ರೋಪದೇಶಮಾಡಿದನು. ಅವನು. 
ಇಷ್ಟು ಹೇಳಿ ಬೇರೆಯಾದನು. ಮತ್ತು ದಿವಾನರು ಕರವಸ್ಥವನ್ನು ಮೂಗಿಗೆ ಅಡ್ಡವಾಗಿ ಹಿಡಿದುಕೊಂಡರು. ಯಾವಾಗ ದಿವಾನರನ್ನು 
ರಾಜನು-*ಹೇಳಿರಿ, ನಾರಾಯಣನು ಕಾಣಿಸುತ್ತಾನೋ ಅಥವಾ ಇಲ್ಲವೋ?! ಎಂದು ಕೇಳಿದನೋ, ಆಗ ದಿವಾನರು ರಾಜನ ಕಿವಿಯಲ್ಲಿ 
"ಏನೂ ಕಾಣಿಸುವುದಿಲ್ಲ. ವ್ಯರ್ಥವಾಗಿ ಈ ಧೂರ್ತನು ಸಾವಿರಾರು ಜನರನ್ನು ಹಾಳುಮಾಡಿದನು””- ಎಂದರು. ರಾಜರು ದಿವಾನರನ್ನು- “ಈಗ. 
ಏನು ಮಾಡಬೇಕು?” ಎಂದು ಕೇಳಿದನು, ದಿವಾನರು-“ಇವರನ್ನು ಹಿಡಿದು ಕಠಿಣ ಶಿಕ್ಷೆಕೊಡಬೇಕು. ಎಂದಿನವರೆಗೆ ಬದುಕಿರುವರೋ 
ಅಂದಿನವರೆಗೆ ಕಾರಾಗಾರದಲ್ಲಿಡಬೇಕು. ಮತ್ತು ಯಾವನು ಇವರೆಲ್ಲರನ್ನೂ ಹಾಳುಮಾಡಿದ್ದಾನೋ; ಈ ದುಷ್ಪನನ್ನು ಕತ್ತೆಯ ಮೇಲೇರಿಸಿ, 
ಬಹಳ ದುರ್ದಶೆಯಲ್ಲಿಟ್ಟು ಕೊಲ್ಲಬೇಕು””.- ಎಂದರು. ಯಾವಾಗ ರಾಜನೂ, ದಿವಾನರೂ ಕಿವಿಯಲ್ಲಿ ಮಾತನಾಡತೊಡಗಿದರೋ, ಆಗ. 
ಅವರು ಹೆದರಿ ಓಡಿಹೋಗುವ ಸನ್ನಾಹವನ್ನು ಮಾಡಿದರು, ಆದರೆ ನಾಲ್ಕು ದಿಕ್ಕಿನಲ್ಲಿಯೂ ಸೈನ್ಯವು ಮುತ್ತಿಹಾಕಿದಿತು; ಓಡಿಹೋಗಲು 
ಆಗಲಿಲ್ಲ. ರಾಜನು-“ಎಲ್ಲರನ್ನೂ ಹಿಡಿದು ಬೇಡಿಗಳನ್ನು ಹಾಕಿರಿ. ಮತ್ತು ಈ ದುಷ್ಪನ ಮುಖಕ್ಕೆ ಮಸಿ ಬಳೆದು, ಕತ್ತೆಯ ಮೇಲೆ. 
ಕುಳ್ಳಿರಿಸಿ, ಇವನ ಕೊರಳಿಗೆ ಹರಿದ ಪಾದರಕ್ಷೆಗಳ ಹಾರವನ್ನು ಹಾಕಿ, ಎಲ್ಲೆಡೆಯೂ ತಿರುಗಾಡಿಸಿ, ಹುಡುಗರಿಂದ ಇವನಮೇಲೆ. 
ಮಣ್ಣು-ಬೂದಿಗಳನ್ನೆರಚಿಸಿ, ಚೌಕ-ಚೌಕದಲ್ಲಿಯೂ ಎಕೈಡಗಳಿಂದ ಹೊಡೆಯಿಸಿ, ನಾಯಿಗಳಿಂದ ಕಚ್ಚಿಸಿ, ಸಾಯಿಸಿಬಿಡಬೇಕು. ಹೀಗೆ 
ಮಾಡದೇ ಹೋದರೆ, ಮತ್ತೆ ಬೇರೆಯವರೂ ಕೂಡ ಇಂತಹ ಕೆಲಸಮಾಡಲು ಹೆದರುವುದಿಲ್ಲ'.-ಎಂದು ಅಪ್ಪಣೆ ಮಾಡಿದನು. ಹೀಗೆ 


ಈ ಸ್ವಾಮಿನಾರಾಯಣ ಮತದವರು ಧನಾಪಹಾರಿಗಳು; ಛಲಕಪಟಯಕ್ತವಾದ ಕಾರ್ಯವನ್ನು ಮಾಡುತ್ತಾರೆ. ಎಷ್ಟೋ ಜನರು 


310 ಸತ್ಯಾರ್ಥಪ್ರಕಾಶ. 

ಮೂರ್ಯರನ್ನು ದಾರಿತಪ್ಪಿಸಲು ಸಾಯುವ ಸಮಯದಲ್ಲಿ -“ಬಿಳಿಯ ಕುದುರೆಯ ಮೇಲೆ ಕುಳಿತು ಸಹಜಾನಂದರು ಮುಕ್ತಿಗೆ ಕರೆದೊಯ್ಯಲು 
ಬಂದಿದ್ದಾರೆ. ಮತ್ತು ದಿನವೂ ಈ ಮಂದಿರಕ್ಕೆ ಒಂದು ಸಾರಿ ಬಂದು ಹೋಗುತ್ತಾರೆ''-ಎನ್ನುವುದೂ ಉಂಟು. ಜಾತ್ರೆ ಸೇರಿದಾಗ 
ಮಂದಿರದೊಳಗೆ ಪೂಜಾರಿಗಳಿರುತ್ತಾರೆ ಮತ್ತು ಕೆಳಗೆ ಅಂಗಡಿಯಿಟ್ಟಿರುತ್ತಾರೆ. ಮಂದಿರದೊಳಗಿನಿಂದ ಅಂಗಡಿಗೆ ಹೋಗುವ 
ಕಂಡಿಯೊಂದನ್ನಿಡುತ್ತಾರೆ. ಯಾವನಾದರೂ ತೆಂಗಿನಕಾಯಿಯನ್ನು ಅರ್ಪಿಸಿದರೆ, ಅದನ್ನೇ ಅಂಗಡಿಗೆ ಎಸೆದರು. ಅಂದರೆ ಇದೇ ರೀತಿ 
ಒಂದೇ ತೆಂಗಿನಕಾಯಿ ಸಾವಿರ ಸಾರಿ ಮಾರಲ್ಪಡುತ್ತದೆ. ಹೀಗೆಯೇ ಎಲ್ಲ ಪದಾರ್ಥಗಳನ್ನೂ ಮಾರುತ್ತಾರೆ. ಯಾವ ಜಾತಿಯ 
ಕುಂಬಾರನಾಗಿದ್ದರೆ ಕುಂಬಾರನ, ಶಿಲ್ಪಯಾಗಿದ್ದರೆ ಶಿಲ್ಪಿಯ, ವೈಶ್ಯವಾಗಿದ್ದರೆ ವೈಕ್ಯನ ಮತ್ತು ಅಜ್ಜಾನಿಯಾಗಿದ್ರೆ ಅಜ್ಞಾನಿಗಳಿಗೆ ಅರ್ಹವಾದ 
ಕೆಲಸವನ್ನೇ ಮಾಡಿಸಿಕೊಳ್ಳುತ್ತಾರೆ. ತಮ್ಮ ಅನುಯಾಯಿಗಳ ಮೇಲೆ ಒಂದು ತೆರಿಗೆಯನ್ನು ವಿಧಿಸಿಟ್ಟದ್ದಾರೆ. ಲಕ್ಷಾಂತರ-ಕೋಟ್ಕಂತರ: 
ರೂಪಾಯಿಗಳನ್ನು ವಂಚನೆಮಾಡಿ ಒಂದುಗೂಡಿಸಿದ್ದಾರೆ. ಮತ್ತು ಶೇಖರಿಸುತ್ತಾ ಹೋಗುತ್ತಾರೆ. ಯಾವನು ಗದ್ದುಗೆಯ ಮೇಲೆ ಏರುತ್ತಾನೋ, 
ಅವನು ಗೃಹಸ್ಥನಾಗಿ ವಿವಾಹ ಮಾಡಿಕೊಳ್ಳುತ್ತಾನೆ. ಒಡವೆ ಮೊದಲಾದುವನ್ನು ಧರಿಸುತ್ತಾನೆ. ಎಲ್ಲಿಯಾದರೂ ಸತ್ಕಾರಸಮಾರಂಭ: 
ನಡೆದಲ್ಲಿ ಅಲ್ಲಿ ಗೋಕುಲೀಯರಂತೆಯೇ ಗೋಸಾಯೀ ಮಹಾರಾಜರು, ಸೊಸೆಯವರು-ಈ ಮೊದಲಾದ ಹೆಸರುಗಳಿಂದ ಕಾಣಿಕೆ-ಪೂಜೆ. 
ಪಡೆದುಕೊಳ್ಳುತ್ತಾರೆ. 


ತಮ್ಮನ್ನು "ಸತ್ಸಂಗಿ' ಗಳಿಂದೂ, ಮತ್ತು ಬೇರೆ ಮತದವರನ್ನು 'ಕುಸಂಗಿ'ಗಳೆಂದೂ ಹೇಳುತ್ತಾರೆ. ತಮ್ಮಹೊರತು, ಬೇರೆಯವನು. 
ಎಂತಹ ಉತ್ತಮ ಧಾರ್ಮಿಕ ಪುರುಷನೇ ಆಗಿರಲೊಲ್ಲನೇಕೆ? ಆದರೆ ಅವನ ಮನ್ನಣೆಯನ್ನು ಮತ್ತು ಸೇವೆಯನ್ನು ಎಂದಿಗೂ 
ಮಾಡುವುದಿಲ್ಲ. ಏಕೆಂದರೆ-ಅನ್ಕ ಮತಸ್ಥನ ಸೇವೆ ಮಾಡುವುದರಲ್ಲಿ ಪಾಪವಿದೆಯೆಂದು ಎಣಿಸುತ್ತಾರೆ. ಪ್ರಕಟರೂಪದಲ್ಲಿ ಅವರ: 
ಸಾಧುಗಳು ನಾರಿಯರ ಮುಖವನ್ನು ನೋಡುವುದಿಲ್ಲ; ಆದರೆ, ಗುಪ್ತವಾಗಿ ಏನು ಲೀಲೆ ನಡೆಯುತ್ತಿರಬಹುದೋ, ತಿಳಿಯದು. ಇದರ 
ಪ್ರಸಿದ್ಧಿ ಎಲ್ಲೆಡೆಯೂ ಕಡಿಮೆಯಿದೆ. ಒಂದೊಂದೆಡೆ ಸಾಧುಗಳ ಪರಕ್ತೀಗಮನ - ಮೊದಲಾದ ಲೀಲೆ ಹೊರಬಿದ್ದೂ ಇದೆ. ಮತ್ತು 
ಅವರಲ್ಲಿ, ದೊಡ್ಡ ದೊಡ್ಡ ಸ್ಥಿತಿಯುಳ್ಳವರು ಮೃತರಾಗುವಾಗ ಅವರ ಶವಗಳನ್ನು ಗುಪ್ತವಾಗಿ ಭಾವಿಯಲ್ಲೆಸೆದು, “ಇಂತಹ ಮಹಾರಾಜರು 
ಸದೇಹರಾಗಿ ವೈಕುಂಠಕ್ಕೆ ಹೋದರು; ಸಹಜಾನಂದರು ಬಂದು ಕರೆದೊಯ್ದರು, ನಾವು-"ಮಹಾರಾಜ್‌! ಇವರನ್ನು ಕರೆದೊಯ್ಯಬೇಡಿರಿ. 
ಏಕೆಂದರೆ-ಈ ಮಹಾತ್ಮರು ಇಲ್ಲಿರುವುದು ಒಳ್ಳೆಯದು'- ಎಂದು ಬಹಳವಾಗಿ ಪ್ರಾರ್ಥಿಸಿದೆವು. ಸಹಜಾನಂದರು-“ಇಲ್ಲ! ಈಗ: 
ವೈಕುಂಠದಲ್ಲಿ ಇವರ ಅವಶ್ಯಕತೆ ಬಹಳವಿದೆ. ಆದುದರಿಂದ ಕರೆದೊಯ್ಯತ್ತೇವೆ”.-ಎಂದು ಹೇಳಿದರು. ನಾವು ನಮ್ಮ ಕಣ್ಣುಗಳಿಂದ. 
ಸಹಜಾನಂದರನ್ನೂ, ಮತ್ತು ವಿಮಾನವನ್ನೂ ಕೂಡ ನೋಡಿದೆವು ಮತ್ತು ಮೃತರಾಗಲಿದ್ದವರನ್ನು ವಿಮಾನದಲ್ಲಿ ಕೂಡಿಸಿದೆವು. ಮೇಲಕ್ಕೆ 
ಕರೆದುಕೊಂಡು ಹೋದರು ಮತ್ತು ಹೂವುಳೆ ಗರೆಯತ್ತಾ ಹೋದರು”.- ಎಂದು ಪುಸದ್ಧಿಪಡಿಸುತ್ತಾರೆ. ಮತ್ತು ಯಾವಾಗ ಯಾವನಾದರೂ 
ಸಾಧುವು ರೋಗಿಯಾಗಿ, ಉಳಿದುಕೊಳ್ಳುವ ಭರವಸೆಯಿರುವುದಿಲ್ಲವೋ, ಆಗ “ನಾನು ನಾಳೆ ರಾತ್ರಿ ವೈಕುಂಠಕ್ಕೆ ತೆರಳುವೆನು”.-ಎಂದು. 
ಹೇಳುತ್ತಾನೆ. ಆ ರಾತ್ರಿ ಅವನ ಪ್ರಾಣ ಹೋಗದಿದ್ದರೆ ಮತ್ತು ಮೂರ್ಛಿತನಾಗಿದ್ದರೆ, ಆಗಲೂ ಬಾವಿಯಲ್ಲಿ ಎಸೆದುಬಿಡುತ್ತಾರೆ-ಎಂದು 
ಕೇಳಿದ್ದೇವೆ. ಏಕೆಂದರೆ-ಆ ರಾತ್ರಿ ಎಸೆಯದಿದ್ದರೆ, ಸುಳ್ಳಿಗಾರರೆಂದಾಗುತ್ತಾರೆ. ಆದುದರಿಂದ, ಇಂತಹ ಕಾರ್ಯ ಮಾಡುತ್ತಿರಬಹುದು. 

ಹೀಗೆಯೇ ಗೋಕಲೀಯ ಗೋಸಾಯಿ ಯಾವಾ ವೃತನಾಗುತ್ತಾಸೋ, ಆಗ ಅವನ ಶಿಷ್ಕರು-“ಗೋಸಾಯಿಗಳು ಲೀಲಾವಿಸ್ತಾರವಾಡಿ 
ಹೋದರು". ಎಂದು ಹೇಳುತ್ತಾರೆ. ಈ ಗೋಸಾಯಿಗಳ ಮತ್ತು ಸ್ವಾಮೀನಾರಾಯಣ ಮತದವರ ಉಪದೇಶ ಮಾಡಲ್ಪಡುವ ಮಂತ್ರ 
“ಶೀ ಕೃಷ್ಣ ಶರಣಂ ಮಮ”. '-ಎಂಬುದು ಒಂದೇ ಆಗಿದೆ. ಇದಕ್ಕೆ -“ಶ್ರೀಕೃಷ್ಣನು ನನ್ನ ಶರಣನಾಗಿದ್ದಾನೆ; ಎಂದರೆ, ನಾನು. 
ಶ್ರಕೃಷ್ಣುಗೆ ಶರಣಾಗತನಾಗಿದ್ದೇನೆ”.-ಎಂದು ಅರ್ಥಮಾಡುತ್ತಾರೆ. ಆದರೆ ಇದರ ಅರ್ಥ-“ಶ್ರೀಕೃಷ್ಣನ ನನ್ನ ಶರಣನ್ನು ಪ್ರಾಪ್ತಮಾಡಿಕೊಳ್ಳಲಿ; 
ಎಂದರೆ ನನಗೆ ಶರಣಾಗತನಾಗಲಿ”-ಎಂದೂ ಕೂಡ ಆಗಬಲ್ಲುದು. ಈ ಮತಗಳು ಎಶ್ಡಿವೆಯೋ, ಅವು ವಿದ್ಯಾಹೀನವಾಗಿರುವುದರಿಂದ 
ಯದ್ದಾ ತದ್ವಾ ಶಾಸ್ತ್ರವಿರುದ್ಧವಾದ ವಾಕ್ಕರಚನೆ ಮಾಡುತ್ತಾರೆ. ಏಕೆಂದರೆ-ಇವರಿಗೆ ವಿದ್ಯೆಯ ನಿಯಮದ ಪರಿಚಯವಿಲ್ಲ. 

ಪ್ರಶ್ನೆ- ಮಾಧ್ವಮತವಾದರೂ ಶ್ರೇಷ್ಠವೋ? 

ಉತ್ತರ:- ಹೇಗೆ ಅನ್ಕಮತೀಯರಿದ್ದಾರೋ, ಹಾಗೆಯೇ ಮಾದ್ದರೂ ಇದ್ದಾರೆ. ಏಕೆಂದರೆ, ಇವರೂ ಚಕ್ರಾಂಕಿತರಾಗುತ್ತಾರೆ, 
ಎಂದರೆ ತಪ್ತಮುದ್ರಾಧಾರಣೆ ಮಾಡುತ್ತಾರೆ. ಇವರಲ್ಲಿ ಅನ್ಯ ಚಕ್ರಾಂಕತರಿಗಿಂತ ವಿಶೇಷವೇನೆಂದರೆ, ಅದಿಷ್ಟೇ ಆಗಿದೆ: ರಾಮಾನುಜೀಯರು 
ಒಂದು ಸಾರಿ ಚಕ್ರಾಂಕತರಾಗತ್ತಾರೆ ಮತ್ತು ಮಾದ್ದರು ವರ್ಷ- ವರ್ಷವೂ ಮತ್ತೆ ತ್ತೆ ತಪ್ಪಮದ್ರಾಧಾರಣೆಮಾಡಿಸಕೊಳ್ಳತ್ತಾ ಹೋಗ್ತಾರೆ. 
ಚಕ್ರಾಂಕಿತರು ಹಣೆಯ ಮೇಲೆ ಹಳದಿಯ ರೇಖೆ (ನಾಮ) ಯನ್ನೂ, ಮಾದ್ದರು ಕಪ್ಪ ರೇಖೆಯನ್ನೂ ಹಾಕಿಕೊಳ್ಳುತ್ತಾರೆ. ಒಬ್ಬ ಮಾಧ್ವ 
ಪಂಡಿತರೊಂದಿಗೆ ಯಾವನೋ ಒಬ್ಬ ಮಹಾತ್ಮನ ಶಾಸ್ತ್ರಾರ್ಥವಾಗಿದ್ದಿತು. 

ಮಹಾತ್ಮ ನೀವು ಈ ಅಂಗಾರ-ಅಕ್ಷತೆಗಳನ್ನೇಕೆ ಹಾಕಿಕೊಂಡಿರುತ್ತೀರಿ? 





ಏಕಾದಶ ಸಮುಲ್ಲಾರ 311 


ಪಂಡಿತರು:- ಇವುಗಳನ್ನು ಹಾಕಿಕೊಳ್ಳುವುದರಿಂದ ನಮಗೆ ವೈಕುಂತಪ್ರಾಪ್ತಿಯಾಗುವುದು. ಮತ್ತು ಶ್ರೀಕೃಷ್ಣನ ಶರೀರವೂ ಕೂಡ 
ಶ್ಯಾಮಲವರ್ಣವನ್ನುಕ್ಳದಾಗಿದ್ದಿತು. ಈ ಕಾರಣಗಳಿಂದ ನಾವು ಕಪ್ಪು ಅಂಗಾರವನ್ನಿಟ್ಟುಕೊಳ್ಳುತ್ತೇವೆ. 

ಮಹಾತ್ಮ- ಅಂಗಾರ-್ಷತೆಗಳನಟ್ಟುಕೊಳ್ಳುವುದರಿಂದ ವೈಕುಂಕ್ಕೆ ತೆರಳವಿರಾದರೆ, ಸಂಪೂರ್ಣಮುಖವನ್ನೇ ಕಪ್ಪಗೆ ಮಾಡಿಕೊಂಡಲ್ಲಿ, 
ಎಲ್ಲಿಗೆ ಹೋಗುವಿರಿ? ವೈಕುಂಠವನ್ನೂ ದಾಟಿ ಹೋಗಿಬಿಡುವಿರೇನು? ಶ್ರೀಕೃಷ್ಣನ ಸಮಸ್ತ ಶರೀರವೂ ಕಪ್ಪಗಿದ್ದಂತೆ, ನೀವು ಪೂರ್ಣ 
ಶರೀರವನ್ನೂ ಕಪ್ಪಗೆ ಮಾಡಿಕೊಳ್ಳಿರಿ. ಆಗ, ಶ್ರೀಕೃಷ್ಣನೊಂದಿಗೆ ಸಾದ್ಯಕ್ಕಸಿದ್ಧಿಸುವುದು. ಇಂತಹ ಮಾತುಗಳೇ ತುಂಬಿರುವುದರಿಂದ, ಈ 
ಮಾಧ್ದಮತವೂ ಮೊದಲು ಹೇಳಿದ ಮತಗಳಂತೆಯೇ ಇದೆ-ಎಂದು ತಿಳಿಯಿರಿ.* 

ಪ್ರಶ್ನೆ ಲಿಂಗಾಂಕಿತರ (ಲಿಂಗಾಯತರ) ಮತ ಹೇಗೆ ತೋರುತ್ತದೆ? 


ಉತ್ತರ- ಚಕ್ರಾಂಕಿತರ ಮತದ ಹಾಗೆಯೇ; ಲಿಂಗಾಂಕಿತರಲ್ಲಿ ಮಹಾದೇವಸೊಬ್ಬನನ್ನುಳಿದು ಬೇರೆ ಯಾವನನ್ನೂ ಒಪ್ಪದ ಒಂದು 
ಮತವೂ ಇದೆ, ಅದು ಚಕ್ರಾಂಕಿತರು ನಾರಾಯಣನೊಬ್ಬನನ್ನುಳಿದು ಅನ್ಕರನ್ನು ಒಪ್ಪದಂತೆಯೇ ಇದೆ. ಇವರಲ್ಲಿ ವಿಶೇಷವೇನೆಂದರೆ, 
ಲಿಂಗಾಯತರು ಕಲ್ಲಿನ ಲಿಂಗವೊಂದನ್ನು ಚಿನ್ನದ ಅಥವಾ ಬೆಳ್ಳಿಯ ಕರಡಿಗೆಯಲ್ಲಿಟ್ಟು, ಕೊರಳಿಗೆ ತಗಲು ಹಾಹೊಳ್ಳುತ್ತಾರೆ. ನೀರು 
ಕುಡಿಯುವಾಗಲೂ, ಅದಕ್ಕೆ ತೋರಿಸಿಯೇ ಕುಡಿಯುತ್ತಾರೆ. ಅವರ ಮಂತ್ರವೂ ಶೈವರ ಮಂತ್ರದ ಹಾಗೆಯೇ ಇರುತ್ತದೆ. 
ಈಗ ಬ್ರಾಹಸಮಾಜ-ಪ್ರಾರ್ಥನಾಸಮಾಜಗಳ ಗುಣದೋಷ ಕಥನ 
ಪಶ್ನೆ- ಬ್ರಾಹ್ಮಸಮಾಜ ಮತ್ತು ಪ್ರಾರ್ಥನಾಸಮಾಜಗಳಾದರೂ ಉತ್ತಮವಾಗಿವೆಯೋ-ಇಲ್ಲವೋ? 
ಉತ್ತರ: ಹಲವಾರು ಮಾತುಗಳು ಒಳ್ಳೆಯವಿವೆ; ಮತ್ತು ಅದಕ್ಕಿಂತ ಬಹಳವಾಗಿ ಗ್ರಾಹ್ಯವಲ್ಲದ ಮಾತುಗಳೂ ಇವೆ. 


ಪ್ರಶ್ನೆ - ಬ್ರಾಹಸಮಾಜ ಮತ್ತು ಪ್ರಾರ್ಥನಾ ಸಮಾಜ ಎಲ್ಲಕ್ಕಿಂತ ಉತ್ತಮವಾಗಿವೆ. ಏಕೆಂದರೆ - ಇವುಗಳ ನಿಯಮಗಳು 
ಅತ್ಯುತ್ತಮವಾಗಿವೆ. 

ಉತ್ತರ- ನಿಯಮಗಳು ಸಮಸ್ತ ಅಂಶಗಳಲ್ಲಿಯೂ ಉತ್ತಮವಾಗಿಲ್ಲ. ಏಕೆಂದರೆ, ವೇದವಿದ್ಯಾವಿಹೀನ ಜನರ ಕಲ್ಪನೆ ಹೇಗೆ ತಾನೇ 
ಸರ್ವಥಾ ಸತ್ಯವಾಗಿರಬಲ್ಲದು? ಬ್ರಾಹ್ಮ ಸಮಾಜಿಗಳೂ ಮತ್ತು ಪ್ರಾರ್ಥನಾಸಮಾಜಿಗಳೂ ಸ್ವಲ್ಪ ಮಂದಿ ಕೈಸ್ತರಾಗುವುದನ್ನು ತಡೆದುದು, 
ಪಾಷಾಣ-ಮೊದಲಾದುವುಗಳ ಮೂರ್ತಿಗಳ ಪೂಜೆಯನ್ನು ಸ್ವಲ್ಪ ಮಟ್ಟಿಗೆ ದೂರೀಕರಿಸಿದರು. ಬೇರೆಯ ಜಾಲಗ್ರಂಥಗಳಿಂದ ಜನರನ್ನು 
ಸ್ವಲ್ಪದೂರವಿಟ್ಟುದು ಇಂತಹ ವಿಷಯಗಳು ಉತ್ತಮವಾಗಿವೆ. 


(೧) ಆದರೆ ಈ ಜನರಲ್ಲಿ ಸ್ವದೇಶಭಕ್ತಿ ಬಹಳ ಕಡಿಮೆಯಿದೆ. ಬಹಳವಾಗಿ ಕ್ರೈಸ್ತರ ಆಚರಣಗಳನ್ನು ತೆಗೆದುಕೊಂಡಿದ್ದಾರೆ. 
ಖಾದ್ಯ-ಪೇಯಗಳ, ವಿವಾಹ-ಮೊದಲಾದುವುಗಳ ನಿಯಮಗಳನ್ನೂ ಪರಿವರ್ಶಿಸಿಬಿಟ್ಟಿದ್ದಾರ. 


(೨) ತಮ್ಮ ದೇಶದವರ ಪ್ರಶಂಸೆ ಅಥವಾ ಪೂರ್ವಜರ ದೊಡ್ಡಸ್ತಕೆಯನ್ನು ಮಾಡುವುದಂತೂ ದೂರವೇ ಊಳರುತು; ಅದಕ್ಕೆ 
ಪ್ರತಿಯಾಗಿ ಮನಸಿ ನಿಂದೆ ಮಾಡುತ್ತಾರೆ. ವ್ಯಾಬ್ಯಾನಗಳಲ್ಲಿ ಆಂಗ್ದರೇ ಮೊದಲಾದ ಕೈಸ್ತರ ಪ್ರಶಂಸೆಯನ್ನು ಹೃತ್ಪೂರ್ವಕವಾಗಿ. 
ಮಾಡುತ್ತಾರೆ. ಬ್ರಹಸೇ ಮೊದಲಾದ ಖುಷಿಗಳ ಹೆಸರನ್ನೂ ಕೂಡ ಎತ್ತುವುದಿಲ್ಲ. ಅದಕ್ಕೆ ಪ್ರತಿಯಾಗಿ, “ಅಂಗ್ಗರನ್ನುಳದರೆ ಸೃಷ್ಟಿಯಲ್ಲಿ 
ಈ ಪರ್ಯಂತ ಯಾವನೂ ವಿದ್ದಾಂಸನಾಗಲಿಲ್ಲ. ಆರ್ಯಾವರ್ತೀಯ ಜನರು ಸರ್ವದಾ ಮೂರ್ಜಿರೇ ಆಗುತ್ತಾ ಬಂದಿದ್ದಾರೆ. ಎಂದೂ 
ಇವರ ಉನ್ನತಿ ಆಗಿಲ್ಲ'- ಎಂದೂ ಹೇಳುತ್ತಾರೆ. 


(ಐ) ವೇದಾದಿಗಳಿಗೆ ಗೌರವಮಾಡುವುದು ದೂರವೇ ಉಳಿಯಿತು. ತದ್ವಿರದ್ಯ ನಿಂದಿಸುವುದರಿಂದಲಾದರೂ ದೂರವಿರುವುದಿಲ್ಲ. 





* ಜೀವೇಶ್ವರಭೇರ-ಎಂಬ ಮುಖ್ಯಾಂಶದಲ್ಲಿ ಶ್ರೀ. ಮಧ್ವಾಚಾರ್ಯರ ಮತ್ತು ಮಹರ್ಷಿ ದಯಾನಂದರ ಸಿದ್ಧಾಂತ ಒಂದೇ ಆದರೂ, ಸಾಕಾರೇಶ್ಟರವಾದ, 
ಅವತಾರವಾದ, ತಾರತಮ್ಮವಾದ, ಪ್ರತೀಕೋಪಾಸನೆ-ಮೊದಲಾದ ವಿಷಯಗಳಲ್ಲಿ ಶ್ರೀಮನ್ನದ್ದ-ಶ್ರೀಮದ್ವಯಾನಂದರ ನಡುವೆ. ತುಂಬಲಾಗದಂತಹ 
ಮತಭೇದವಿದೆ. ಮಹಾಭಾರತ-ಪಂಚರಾತ್ರ-ಪುರಾಣಗಳಿಗೂ ವೇದಗಳಷ್ಟೇ ಪ್ರಾಧಾನ್ಯ ಕೊಡುವ ಮದ್ದರ ಹಾಗೂ ಕೇವಲ ವೇದಪ್ರಮಾಣಮಬಗಳಾದ 
ಮಹರ್ಷಿ ದಯಾನಂದರ ನಡುವೆ, ಜಾತಿ ಪದ್ಮತ್ರಿಯಂತಹ ಭಗವದ್ದೋಹಕರವೂ, ಮಾನವತ್ವಾಪಹಾರಿಯೂ ಆದ ಘೋರ ಅಭಿಶಾಪದ ಬಗ್ಗೆ 
ಅಭಿಪ್ರಾಯ ಭೇದವಿದ್ದಲ್ಲಿ ಆಶ್ಚರ್ಯವಿಲ್ಲ. ಮಹರ್ಷಿಗಳಿಗೆ ಕೊಲ್ಲಾಪುರಕ್ಕಿಂತ ದಕ್ಷಿಣಕ್ಕೆ ಬರುವ ಅವಕಾಶ ಸಸಸ್ಕಲಿಲ್ಲ. ಮತ್ತು ಮಹರ್ಷಿವರ್ಯರ 
ಕಾರ್ಯಕ್ಷೇತವಾಗಿದ್ದ ಉತ್ತರ ಭಾರತದಲ್ಲಿ ಮಾಧ್ದಮತದ ಪ್ರಚಾರವೂ ಇರಲಿಲ್ಲ. ಮಾಧ್ಯಮತದ ಪ್ರಚಾರವಿರುವ ದಕ್ಷಣ ಕನ್ನಡಕ್ಕೆ ಬಿದ್ದಲ್ಲಿ 
ಮಹರ್ಷಿವರ್ಯರು 'ಇ್ನೂ ಅಸ್ತಿಳದು ದಾರ್ಶನಿದೃ್ತಿಯಂದ ಮಾಧ್ಯಸಂಪ್ರದಾಯದ ಮೆ ಹೆಚ್ಚ ಪ್ರಕಾಶ ಬೀಡತ್ವದ್ದರುಬರಲ್ಲಿ ಸಂದ 
ಇಲ್ಲ ಶ್ರೀ॥ ಮದ್ದರು ತಮ್ಮ ಚೂ ವ್ಯಾಖ್ಯಾನದಲ್ಲಿ ಆಗ್ನಿ-ಮೊದರಾದ ಶಬ್ದಗಳ ಮೇಲೆ. ಶ್ರೀ॥ ದಯಾನಂದರಂತೆಯೇ ಭಾಷ್ಮ ಒರೆದಿರುವುದೂ 
ಗಮನಾರ್ಹರ್ವೇ ಅದ ವಿಷಯವಾಗಿದೆ. 


3೩ ಸತ್ಯಾರ್ಥಪ್ರಕಾಶ 

ಬ್ರಾಹ್ಮಮಾಜದ ಉದ್ವೇಶ್ಯದ ಪುಸ್ತಕದಲ್ಲಿ ಸಾಧುಗಳ ಸಂಖ್ಯೆಯಲ್ಲಿ “ಐಸು, ಮೋಸೆಸ್‌, ಮುಹಮ್ಮದ್‌, ನಾನಕ್‌ ಮತ್ತು ಚೈತನ್ಯ'-ಎಂದು 
ಬರೆದಿದ್ದಾರೆ. ಯಾವನೇ ಖುಷಿ-ಮಹರ್ಷಿಯ ಹೆಸರನ್ನೂ ಕೂಡ ಬರೆಯಲಿಲ್ಲ. ಇದರಿಂದ ಈ ಜನರು ಯಾರ ಹೆಸರುಗಳನ್ನು 
ಬರೆದಿದ್ದಾರೋ, ಅವರ ಮತಗಳನ್ನೇ ಅನುಸರಿಸುವ ಮತದವರು ಇವರು-ಎಂದು ತಿಳಿಯಲ್ಪಡುತ್ತದೆ. ಭಲೇ! ಆರ್ಯಾವರ್ತದಲ್ಲಿ 
ಹುಟ್ಟಿರುವಾಗ ಮತ್ತು ಇದೇ ದೇಶದ ಅನ್ನ-ಜಲಗಳನ್ನು ಸೇವಿಸಿರುವಾಗ, ಈಗಲೂ ಸೇವಿಸುತ್ತಿರುವಾಗ, ತಮ್ಮ ತಾಯಿ, ತಂದೆ, 
ತಾತ-ಮೊದಲಾದವರ ಮಾರ್ಗವನ್ನು ಬಿಟ್ಟು, ಬೇರೆ ವಿದೇಶಿಯ ಮತಗಳ ಕಡಗೆ ಓಲುವುದು, ಬ್ರಾಹ್ಮಸಮಾಜಿಗಳೂ ಮತ್ತು 
ಪ್ರಾರ್ಥನಾಸಮಾಜಿಗಳೂ, ಈ ದೇಶದ ಸಂಸ್ಕೃತ ವಿದ್ಯೆಯಿಂದ ರಹಿತರಾದ ತಮ್ಮನ್ನು ವಿದ್ದಾಂಸರೆಂದು ಪ್ರಕಟಪಡಿಸುವುದು , 
ಅಂಗ್ಲಭಾಷೆಯನ್ನೋದಿ, ಪಂಡಿತತ್ವದ ಅಭಿಮಾನಿಗಳಾಗಿ ಕೂಡಲೇ ಮತವೊಂದನ್ನು ಪ್ರಚಲಿತಗೊಳಿಸುವುದರಲ್ಲಿ ಪ್ರವೃತ್ತರಾಗುವುದು 
ಮಾನವರ ಸ್ಥಿರವಾದ ಮತ್ತು ಉನ್ನತಿಕರವಾದ ಕಾರ್ಯ ಆಗಬಲ್ಲುದಾದರೂ ಹೇಗೆ? 

(೪) ಆಂಗ್ಲರು, ಯವನರು, ತುಚ್ಛವಾದ ನಡೆ-ನುಡಿಗಳನ್ನಿಟ್ಟುಕೊಂಡಿರುವವರು-ಇಂತಹವರೊಂದಿಗೆ ಭೋಜನ-ಪಾನಗಳಲ್ಲಿ 
ಭೇದವನ್ನಿಟ್ಟುಕೊಂಡಿಲ್ಲ. ಖಾದ್ಯಪೇಯಗಳ ಮತ್ತು ಜಾತಿಗಳ ಭೇದವನ್ನು ತೊಡೆದುಹಾಕುವುದರಿಂದ ನಮ್ಮ ಹಾಗೂ ನಮ್ಮ ದೇಶದ 
ಸುಧಾರಣೆಯಾಗುವುದೆಂದೇ ಇವರು ತಿಳಿದಿರಬಹುದು. ಆದರೆ ಇಂತಹ ಪ್ರವೃತ್ತಿಗಳಿಂದ ಸುಧಾರಣೆಯಾಗುವುದೆಲ್ಲಿ? ಪ್ರತಿಯಾಗಿ, 
ದೋಷವೇ ಉಂಟಾಗುತ್ತದೆ. (ಜಾತಿಯಲ್ಲ; ನೀತಿ ನೋಡಿರಿ. ಕುಲವಲ್ಲ; ಶೀಲ ನೋಡಿರಿ-ಎಂಬುದು ಮಹರ್ಷಿಗಳ ಭಾವನೆ) 

(೫) ಪ್ರಶ್ನೆ- ಜಾತಿಭೇದಗಳು ಈಶ್ವರಕೃತವೋ ಅಥವಾ ಮನುಷ್ಯ ಕೃತವೋ? 

ಉತ್ತರ: ಜಾತಿಭೇದಗಳು ಈಶ್ವರಕೃತವಾದುವೂ ಇವೆ; ಮನುಷ್ಯಕ್ಕತವಾದುವೂ ಇವೆ. 

ಪ್ರಶ್ನೆ;- ಈಶ್ವರಕೃತವಾದುವು ಯಾವುವು ಮತ್ತು ಮನುಷ್ಯಕೃತವಾದುವು ಯಾವುವು ? 

ಉತ್ತರ:- ಮನುಷ್ಯ, ಪಶು, ಪಶ್ಚಿ, ವೃಕ್ಷ ಜಲ-ಜಂತು ಮೊದಲಾದ ಜಾತಿಗಳು ಪರಮೇಶ್ವರ ಕೃತವಾಗಿವೆ; ಹೇಗೆ ಪಶುಗಳಲ್ಲಿ 
ಗೋವು, ಕುದುರೆ, ಆನೆ-ಮೊದಲಾದ ಜಾತಿಗಳೂ, ವೃಕ್ಷಗಳಲ್ಲಿ ಅರಳಿ, ಅಲ, ಮಾವು-ಮೊದಲಾದುವು, ಪಕ್ಷಿಗಳಲ್ಲಿ ಹಂಸ, ಕಾಗ್ಗೆ 
ಕೊಕ್ಕರೆ-ಮೊದಲಾದುವೂ, ಜಲಜಂತುಗಳಲ್ಲಿ ಮತ್ಸ್ಯ- ಮೊಸಳೆ ಮೊದಲಾದ ಜಾತಿ-ಭೇದಗಳೂ ಈಶ್ವರಕೃತವಾಗಿವೆಯೋ, ಹಾಗೆ 
ಮನುಷ್ಯರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ , ವೈಶ್ಯ ಶೂದ್ರ, ನಿಷಾದ ಎಂಬಿವು ಈಶ್ವರಕೃತವಾದ ಜಾತಿಭೇದಗಳಲ್ಲ; (ಏಕೆಂದರೆ-ಅವು ಜಾತಿಗಳೇ 
ಅಲ್ಲ) ಮೊದಲು ವರ್ಣಾಶ್ರಮ ವ್ಯವಸ್ಥೆಯನ್ನು ನಿರೂಪಿಸಿರುವಂತೆಯೇ ಗುಣ-ಕರ್ಮ,) ರ್ಮಾವ್ಯವಸ್ಥೆಯನ್ನಂಗೀಕರಿಸುವುದು 
ಅಪಕ್ಕಕ. ಪ್ರತಿಯೊಬ್ಬ ವ್ಯಕ್ತಿಯ ಗುಣ-ಕರ್ಮ ಸ್ವಭಾವಾನುಸಾರವಾಗಿ, ಮೊದಲು ಹೇಳಿರುವಂತೆ, ನಾಲ್ಕು ವರ್ಣಗಳ ವ್ಯವಸ್ಥೆಯನ್ನು 
ಪರೀಕ್ಷಾಪೂರ್ವಕವಾಗಿ ನಿಯತಗೊಳಿಸುವುದು ರಾಜನ ಮತ್ತು ವಿದ್ವಾಂಸರ ಕರ್ತವ್ಯವಾಗಿದೆ-ಎನ್ನುವುದಿಷ್ಟೇ ಈ ವಿಷಯದಲ್ಲಿ 
ಮನುಷ್ಯಕೃತತ್ವವಿರುತ್ತದೆ. ಭೋಜನ-ಭೇದವೂ ಕೂಡ ಈಶ್ವರಕೃತವಾದುದೂ ಇದೆ ; ಮನುಷ್ಯತ್ವವಾದುದೂ ಇದೆ. ಉದಾಹರಣೆಗೆ - 
ಿ0ಹವು ಮಾಂಸಾಹಾರಿ-ವತ್ತು ಜಿಂಕೆ, ಕೋಣ ಮೊದಲಾದುವು ಶಾಖಾಹಾರ ಮಾಡುತ್ತವೆ. ಇದು ಈಶ್ವರಕೃತವಾದ ಭೇದ ಮತ್ತು 
ದೇಶ, ಕಾಲ, ವಸ್ತು-ಇವುಗಳ ಭೇದದಿಂದ ಮಾಡಲ್ಪಡುವ ಬೋಜನ ಭೇದವು ಮನುಷ್ಯಕೃತವಾದುದು. 


ಕ್ಕೆ” ನೋಡಿರಿ, ಐರೋಪ್ಯದೇಶೀಯ ಜನರು ಹ್ಯಾಟು-ಬೂಟುಗಳನ್ನೂ ಕೋಟು-ಷರಾಯಿಗಳನ್ನೂ ಧರಿಸುತ್ತಾರೆ; ಹೋಟೇಲಿನಲ್ಲಿ 
ಎಲ್ಲರ ಕೈನ ತಿನ್ನುತ್ತಾರೆ. ಆದುದರಿಂದ ತಮ್ಮ ಉಸ್ಪತಿಯನ್ನು ಸಾಧಿಸಿಕೊಳ್ಳುತ್ತಾ ಹೋಗುತ್ತಾರೆ. 


ಉತ್ತರಣ ಇದು ನಿಮ್ಮ ತಪ್ಪಗ್ರಹಿಕೆ. ಏಕೆಂದರೆ, ಮುಸಲ್ಮಾನರೂ, ಅತ್ಯಂತ ತುಚ್ಛರೂ ಎಲ್ಲರ ಕೈಯಿನದನ್ನೂ ತಿನ್ನತ್ತಾರೆ. ಆದರೂ, 
ಅವರ ಉಕ್ನತಿಯಾಗದೇಕೆ? 

ಐರೋಪ್ಯರಲ್ಲಿ ಬಾಲ್ಯಾವಸ್ಥೆಯಲ್ಲಿ ವಿವಾಹವಾಗದಿರುವುದು, ಬಾಲಕ ಬಾಲಿಕೆಯರಿಗೆ ವಿದ್ಯೆ-ಸುಶಿಕ್ಷಣಗಳನ್ನು 
ಕೊಡುವುದು-ಕೊಡಿಸುವುದು, ಸ್ವಯಂವರ ವಿವಾಹವಾಗುವುದು-ಮೊದಲಾದ ಶುಭಗಣಗಳಿವೆ. ದುಷ್ಪ-ದುರ್ಜನರ ಉಪದೇಶ ನಡೆಯವವದಿಲ್ಲ. 
ಅವರು ವಿದ್ವಾಂಸರಾಗಿ, ಅವರಿವರ ಪಾಖಂಡಗಳಿಗ ಸಿಕ್ಕಕೊಳ್ಳವುದಿಲ್ಲ. ಏನೇನು ಮಾಡುತ್ತಾರೋ. ಅದನ್ನೆಲ್ಲಾ ಪರಸ್ಪರ ಆಲೋಚಿಸಿ, 
ಮತ್ತು ಸಭೆಯಲ್ಲಿ ನಿಶ್ಚಯಿಸಿ ಮಾಡುತ್ತಾರೆ. ತಮ್ಮ ಸ್ವಜಾತಿಯ ಉ್ನತಿಗಾಗಿ ತನು-ಮನ-ಧನಗಳನ್ನು ವ್ಯಯಿಸುತ್ತಾರೆ. ಆಲಸ್ಯವನ್ನು 
ತೈಜಸ, ಉದ್ಯೋಗವನ್ನು ಮಾಡುತ್ತಾಹೋಗುತ್ತಾರೆ. ನೋಡಿರಿ, ತಮ್ಮದೇಶದಲ್ಲಿ ಆದ ಪಾದರಕ್ಷೆಯನ್ನು ಕಾರ್ಯಾಲಯಗಳ ಹಾಗೂ 
ನ್ಯಾಯಾಲಯಗಳ ಒಳಕ್ಕೆ ಹೋಗಲು ಬಿಡುತ್ತಾರೆ. ಈ ದೇಶದ ಪಾದರಕ್ಷೆಯನ್ನು ಬಿಡುವುದಿಲ್ಲ. ಇಷ್ಟರಿಂದಲೇ ತಮ್ಮ ದೇಶದಲ್ಲಿ 
ನಿರ್ಮಿತವಾದ ಪಾದರರಕ್ಷಿಗಳಿಗೆ ಇಷ್ಟು ಗೌರವವನ್ನು ಕೊಡುತ್ತಾರೋ, ಅಷ್ಟು ಗೌರವವನ್ನೂ ಬೇರೆಯ ದೇಶದ ಪಾದರಕ್ಷಿಗಳಿಗೆ 
ಕೊಡುವುದಿಲ್ಲ.-ಎಂದು ತಿಳಿದುಕೊಳ್ಳಲಿ. 








ಏಕಾದಶ ಸಮುಲ್ಲಾಸ 313 
ನೋಡಿರಿ, ಐರೋಪ್ಯರು ಈ ದೇಶಕ್ಕೆ ಬಂದು ನೂರು ವರ್ಷಕ್ಕಿಂತ ಸ್ವಲ್ಪ ಹೆಚ್ಚು ಕಾಲವಾಯಿತು. ಮತ್ತು ಇಂದಿನವರೆಗೂ ಅವರು, 
ಹೇಗೆ ತಮ್ಮದೇಶದಲ್ಲಿ ಧರಿಸುತ್ತಿದ್ದರೋ, ಹಾಗೆ ದಪ್ಪನಾದ ವಸ್ತ್ರಗಳು-ಮೊದಲಾದುವನ್ನು ಧರಿಸುತ್ತಾರೆ. ಆದರೆ ಅವರು ತಮ್ಮ ದೇಶದ. 
ನಡೆವಳಿಕೆಯನ್ನು ಬಿಡಲಿಲ್ಲ. ಮತ್ತು ನಿಮ್ಮಲ್ಲಿ ಬಹುಮಂದಿ ಜನರು ಅವರ ಅನುಕರಣವನ್ನು ಮಾಡಿಕೊಂಡಿದ್ದೀರಿ. ಇದರಿಂದಲೇ ನೀವು 
ಬುದ್ಧಿಸೀನರು ಮತ್ತು ಅವರು ಬುದ್ಧಿವಂತರು ಎಂದು ಸ್ಥಿರವಾಯಿತು. ಅನುಕರಣಮಾಡುವುದು ಯಾವ ಬುದ್ಧಿಶಾಲಿಯ ಕಾರ್ಯವೂ 
ಅಲ್ಲ. ಮತ್ತು (ಅವರಲ್ಲಿ ಯಾವನು ಯಾವ ಕಾರ್ಯವನ್ನು ವಹಿಸಿಕೊಳ್ಳುತ್ತಾನೋ, ಅವನು ಅದನ್ನು ಯುಕ್ತವಾದ ರೀತಿಯಲ್ಲಿ 
ಮಾಡುತ್ತಾನೆ. ಸರಿಯಾಗಿ (ತಮ್ಮ ಮೇಲಣವರ) ಆಜ್ಞಾನುವರ್ತಿಗಳಾಗಿರುತ್ತಾರೆ. ತಮ್ಮ ದೇಶದವರಿಗೆ ವ್ಯಾಪಾರ-ಮೊದಲಾದುದರಲ್ಲಿ 
ಸಹಾಯ ಕೊಡುತ್ತಾರೆ. ಈ ಮೊದಲಾದ ಗುಣಗಳಿಂದ ಮತ್ತು ಉತ್ತಮ-ಉತ್ತಮವಾದ ಕರ್ಮಗಳಿಂದ ಅವರಿಗೆ ಉನ್ನತಿಯುಂಟಾಗುತ್ತಿದೆ. 
ಹ್ಯಾಟು-ಬೂಟು, ಕೋಟು-ಷರಾಯಿ, ಹೋಟಲಿನಲ್ಲಿ ತಿನ್ನುವುದು-ಕುಡಿಯುವುದು-ಮೊದಾದ ಸಾಧಾರಣವಾದ ಮತ್ತು ಕೆಟ್ಟ ಕರ್ಮಗಳಿಂದ 
ಅವರು ಸಮೃದ್ಧರಾಗಿಲ್ಲ. ಮತ್ತು ಇವರಲ್ಲಿ ಜಾತಿಭೇದವ ಇದೆ. ಯಾವಾಗ ಯಾವನಾದರೂ ಐರೋಪ್ಯನ್ನ, ಎಷ್ಟು ದೊಡ್ಡ ಅಧಿಕಾರದಲ್ಲಿಯೇ 
ಇರಲಿ ಮತ್ತು ಗೌರವಾನ್ದಿತನೇ ಆಗಿರಲಿ; ಯಾವನಾದರೂ ಬೇರೆ ದೇಶದವನ, ಬೇರೆ ಮತದವನ ಕನ್ಶೆಯನ್ನು ಮದುವೆಯಾದರೆ, 
ಅಥವಾ ಐರೋಪ್ಯನ ವಗಳು ಬೇರೆ ದೇಶದವನೊಂದಿಗೆ ವಿವಾಹಿತಳಾದರೆ, ತತ್ಯಾಲವೇ ಅವರ ಆಹ್ವಾನವನ್ನೂ, ಸಹಪಂಕ್ಷಿಭೋಜನವನ್ನೂ 
ಹಾಗೂ ವಿವಾಹ ಮೊದಲಾದುವನ್ನೂ ಅನ್ಕರು ಬಹಿಷ್ಠರಿಸಿಬಿಡತ್ತಾರೆ. ಇದು ಜಾತಿಭೇಧವಲ್ಲದಿದ್ದರೆ ಇನ್ನೇನು? ಮತ್ತು ಮುಗ್ಧಮಾನವರಾದ 
ನಿಮ್ಮನ್ನು “ನಮ್ಮಲ್ಲಿ ಜಾತಿಭೇದವಿಲ್ಲ'ವೆಂದು ಹೇಳಿ ದಾರಿತಪ್ಪಿಸತಾರೆ. ನಿಮ್ಮ ಮುಗ್ಧತ್ತದಿಂದ ನೀವು ಒಪ್ಪಿಕೊಂಡೂ ಬಿಡುತ್ತೀಂ. 
ಆದುದರಿಂದ, ಪುನಃ ಪಶ್ಚಾತ್ವಾಪಪಡಲು ಎಡೆಯಿಲ್ಲದಂತೆ, ಏನನ್ನು ಮಾಡಬೇಕಾದರೂ ಆಲೋಚನೆ ಮಾಡಿಯೇಮಾಡಬೇಕು. 
ನೋಡಿರಿ, ವೈದ್ಯರ ಮತ್ತು ಔಷಧಿಯ ಅವಶ್ಯಕತೆಯಿರುವುದು ರೋಗಿಗೆ; ರೋಗರಹಿತನಿಗಲ್ಲ; ವಿದ್ಯಾವಂತನು ರೋಗರಹಿತನೂ, 
ಮತ್ತು ವಿದ್ಯಾರಹಿತನು ಅವಿದ್ಯಾರೋಗದಿಂದ ಗ್ರಸ್ತನೂ ಆಗಿರುತ್ತಾರೆ. ಆ ರೋಗವನ್ನು ವಾಸಿಮಾಡುವುದಕ್ಕಾಗಿ ಸತ್ಯವಿದೆ ಮತ್ತು 
ಸತ್ಯೋಪದೇಶಗಳಿವೆ. ಅವರಿಗೆ ಅವಿದ್ಯೆಯ ಕಾರಣದಿಂದ, ಭೋಜನ-ಪಾನಗಳಲ್ಲಿಯೇ ಧರ್ಮವಿರುತ್ತದೆ; ಹೋಗುತ್ತದೆ-ಎಂಬ ರೋಗ. 
ಹತ್ತಿರುತ್ತದೆ. ಯಾವಾಗ ಯಾವನಾದರೂ ಭೋಜನಪಾನಗಳಲ್ಲಿ ಅನಾಚಾರ ಮಾಡುತ್ತಿರುವುದನ್ನು ನೋಡುತ್ತಾರೋ, ಆಗ ಅವನು 
ಧರ್ಮಭ್ರಷ್ಟನಾಗಿ ಹೋದನು-ಎಂದು ಹೇಳುತ್ತಾರೆ ಮತ್ತು ತಿಳಿಯುತ್ತಾರೆ. ಅವನ ಮಾತನ್ನು ಕೇಳುವುದಿಲ್ಲ. ಮತ್ತು ಅವನ ಬಳಿ 
ಕುಳಿತುಕೊಳ್ಳುವುದೂ ಇಲ್ಲ; ಅವನನ್ನು ತಮ್ಮ ಬಳಿ ಕೂಡಲೂ ಬಿಡುವುದಿಲ್ಲ. ಈಗ, ನಿಮ್ಮ ವಿದ್ಯೆ ಸ್ವಾರ್ಥಕ್ಕಾಗಿ ಇದೆಯೋ ಅಥವಾ 
ಪರಮಾರ್ಥಕ್ಕಾಗಿಯೋ ಹೇಳಿರಿ. ಯಾವಾಗ ನಿಮ್ಮ ವಿದ್ಯೆಯಿಂದ ಆ ಅಜ್ಞಾನಿಗಳಿಗೆ ಲಾಭವಾಗುವುದೋ, ಆಗಲೇ ಪರಮಾರ್ಥ 
ಸಿದ್ಧಿಸುವುದು. “ಅವರು ತೆಗೆದುಕೊಳ್ಳುವುದಿಲ್ಲ. ನಾವೇನು ಮಾಡೋಣ?'- ಎಂದು ಹೇಳುವಿರಾದರೆ, ಇದು ನಿಮ್ಮ ದೋಷ; 
ಅವರದಲ್ಲ. ಏಕೆಂದರೆ ನೀವು ನಿಮ್ಮ ಆಚರಣವನ್ನು ಸರಿಯಾಗಿಟ್ಟುಕೊಂಡಿದ್ದರೆ, ನಿಮ್ಮೊಂದಿಗೆ ಪ್ರೇಮವಿಟ್ಟು, ಅವರು ಉಪಕಾರ 
ಹೊಂದುತ್ತಿದ್ದರು. ಹೀಗೆ ನೀವು ಸಾವಿರಾರು ಜನರ ಉಪಕಾರವನ್ನು ನಾಶಮಾಡಿ, ನಿಮ್ಮ ಸುಖವನ್ನು ಮಾತ್ರ ಸಾಧಿಸಿಕೊಂಡಿರಿ. ನಿಗೆ 
ಈ ಮಹಾಪರಾಧ ಅಂಟಿಕೊಂಡಿತು. ಏತಕ್ಕೆಂದರೆ-ಪರರ ಉಪಕಾರವೇ ಥರ್ಮ; ಮತ್ತು ಪರರಿಗೆ ಹಾನಿಯನ್ನುಂಟುಮಾಡುವುದೇ 
ಅಧರ್ಮವನಿಸುತ್ತದೆ. ಆದುದರಿಂದ ವಿದ್ವಾಂಸನು ಯಥಾಯೋಗ್ಯವಾದ ವ್ಯವಹಾರಮಾಡಿ, ಅಜ್ಜಾನಿಗಳನ್ನು ದುಃಖಸಾಗರದಿಂದ 
ಪಾರುಮಾಡುವುದಕ್ಕಾಗಿ ನೌಕಾರೂಪನಾಗಿರಬೇಕು. ಸರ್ವಥಾ ಮೂರ್ವಿರು ಮಾಡುವಂತಹ ಕರ್ಮಗಳನ್ನು ಮಾಡಬಾರದು. ಆದರೆ. 
ಯಾವುದರಿಂದ ಅವರ ಮತ್ತು ತನ್ನ ಉನ್ನತಿ ದನಪ್ರತಿದಿನವೂ ಆಗುತ್ತಾ ಹೋಗುವುದೋ, ಅಂತಹ ಕರ್ಮಗಳನ್ನೆಸಗುವುದು ಉಚಿತವಾಗಿರುತ್ತದೆ. 
ಪ್ರಶ್ನೆ ನಾವು ಯಾವ ಪುಸ್ತಕವನ್ನೂ ಈಶ್ವರಪ್ರಣೇತವೆಂದು ಅಥವಾ ಸರ್ವಾಂಶಗಳಲ್ಲಿಯೂ ಸತ್ಯವೆಂದು ಒಪ್ಪವುದಲ್ಲ. 
ಏಕೆಂದರೆ-ಮಾನವರ ಬುದ್ಧಿ ನಿರ್ಭಾಂತವಾಗಿರುವುದಿಲ್ಲ. ಆದ ಕಾರಣ ಅವರು ರಚಿಸಿದ ಗ್ರಂಥಗಳು ಎಲ್ಲವೂ ಭ್ರಾಂತವಾಗಿರುತ್ತವೆ. 
ಆದುದರಿಂದ ನಾವು ಎಲ್ಲಂಂದಲೂ ಸತ್ಯವನ್ನು ಗ್ರಹಿಸುತ್ತೇವೆ ಮತ್ತು ಅಸತ್ತವನ್ನು ಬಿಟ್ಟು ಬಿಡುತ್ತೇವೆ. ಸತ್ಯವು ಬೇಕಾದರೆ ವೇದದಲ್ಲಿರಲಿ, 
ೈಬಲಿನಲ್ಲಿರಲಿ ಅಥವಾ ಕುರಾನಿನಲ್ಲಿರಲಿ; ಮತ್ತು ಬೇರೆ ಯಾವುದೇ ಗ್ರಂಥದಲ್ಲಿರಲಿ, ನವಗೆ ಗ್ರಾಹ್ಯವಾಗಿರುತ್ತದೆ; ಅಸತ್ಯ ಯಾವುದರಲ್ಲಿದ್ದರೂ. 
ಗ್ರಾಹ್ಮವಲ್ಲ. ` 


ಉತ್ತರ- ಯಾವ ಮಾತಿನಿಂದ ನೀವು ಸತ್ಯಗ್ರಾಹಿಗಳಾಗಬಯಸುತ್ತೀರೋ, ಅದೇ ಮಾತಿನಿಂದ ಅಸತ್ತ್ಯಗ್ರಾಹಗಳಾಗಿ ಉಳಿಯುತ್ತೀರಿ. 
ಏಕೆಂದರೆ, ಯಾವಾಗ ಮಾನವರಾರೂ ಭ್ರಾಂತಿರಹಿತರಾಗಲಾರರೋ, ಆಗ ನೀವು ಮಾನವರಾಗಿರುವುದರಿಂದ ಭ್ರಾಂತಿಸಸಿತರಾಗಿರುತ್ತೀರಿ. 
ಯಾವಾಗ ಭ್ರಾಂತಿಸಹಿತನ ವಚನಗಳು ಸರ್ವಾಂಶದಲ್ಲಿಯೂ ಪ್ರಾಮಾಣಿಕವಾಗಿರುವುದಿಲ್ಲವೋ, ಆಗ ನಿಮ್ಮ ವಚನದ ಮೇಲೆಯೂ 
ನಂಬಿಕೆ ಮೂಡಲಾರದು. ಮತ್ತೆ, ನಿಮ್ಮ ವಚನದ ಮೇಲೆಯೂ ಸರ್ವಥಾ ನಂಬಿಕೆಯಿಡಬಾರದು. ಹೀಗೆ ಇರುವುದುದರೆ, ವಿಷಮಿಶ್ರಿತವಾದ 
ಅನ್ನದಂತೆ (ನಿಮ್ಮ ವಚನವು) ತ್ಯಾಗಕ್ಕೆ ಯೋಗ್ಯವಾಗಿರುತ್ತದೆ-ಎಂದ ಮೇಲೆ, ನೀವು ರಚಿಸಿರುವ ಪುಸ್ತಕದ ಪ್ರಮಾಣವನ್ನು ಯಾವನೂ 
ಸ್ವೀಕರಿಸಬಾರದು. “ಹೊರಟರು ಚತುರ್ವೇದಿಗಳು ಷಡ್ನೇದಿಗಳಾಗಲು ; ಗಂಟನಿಂದ ಎರಡು ಕಳೆದುಕೊಂಡು ಉಳಿದರು ದ್ವಿವೇದಿಗಳಾಗಿ”, 
ಹೇಗೆ ಬೇರೆಯವರು ಸರ್ವಜ್ಞರಲ್ಲವೋ, ಹಾಗೆಯೇ ನೀವೂ ಸರ್ವಜ್ಞರೇನಲ್ಲ. ಒಂದೊಂದು ಸಾರಿ ಭ್ರಮದಿಂದ ಅಸತ್ಯವನ್ನು ಗಸಿ, 


314 ಸತ್ಯಾರ್ಥಪ್ರಕಶ 
ಸತ್ಯವನ್ನು ಬಿಟ್ಟು ಬಿಡುತ್ತಲೂ ಇರಬಹುದು. ಆದುದರಿಂದ್ರ ಸರ್ವಜ್ಞನಾದ ಪರಮಾತ್ಮನ ವಚನದ ಸಹಾಯವು ಅಲ್ಪಜ್ಜರಾದ ನಮಗೆ 
ಅವಶ್ಯವಾಗಿ ಲಭಿಸಬೇಕು. ವೇದ-ವ್ಯಾಖ್ಯಾನದಲ್ಲಿ ಹೇಗೆ ಬರೆದಿದ್ದೇವೆಯೋ, ಹಾಗೆ ನೀವು ಅವಶ್ಯವಾಗಿ ಅಂಗೀಕರಿಸಬೇಕು. ಇಲ್ಲವಾದರೆ, 
“ಇತೋ ಭ್ರಷ್ಟಸ್ತತೋ ಭ್ರಷ್ಟ?”-“ಇಲ್ಲಿಂದಲೂ ಜಾರಿದ; ಅಲ್ಲಿಂದಲೂ ಜಾರಿದ'”-ಎಂಬಂತೆ ಆಗ ಬೇಕುದೀತು. ಯಾವವುಗಳಲ್ಲಿ 
ಸ್ವಲ್ಪವೂ ಅಸತ್ಯವಿಲ್ಲವೋ, ಆ ವೇದಗಳಿಂದ ಸಮಸ್ತ ಸತ್ಯವೂ ಲಭಿಸುವಾಗ, ಅವುಗಳನ್ನು ಗ್ರಹಿಸುವುದರಲ್ಲಿ ಸಂಶಯಪಡುವುದೆಂದರೆ, 
ತಮ್ಮ ಮತ್ತು ಅನ್ಕರ ಹಾನಿಯನ್ನು ಮಾಡಿಕೊಳ್ಳುವುದೇ ಆಗಿದೆ. ಈ ಕಾರಣದಿಂದಲೇ ನಿಮ್ಮನ್ನು ಆರ್ಯಾವರ್ತೀಯ ಜನರು ತಮ್ಮವರೆಂದು 
ಅಂಗೀಕರಿಸುವುದಿಲ್ಲ. ಮತ್ತು ನೀವು ಆರ್ಯಾವರ್ತದ ಉನ್ನತಿಗೆ ಕಾರಣರೂಪರೂ ಆಗಲಾರದೇ ಹೋದಿರಿ. ಏಕೆಂದರೆ ನೀವು ಎಲ್ಲ 
ಮನೆಗಳ ಭಿಕ್ಷುಕರಾಗಿಯೇ ಉಳಿದಿದ್ದೀರಿ. “ ಈ ರೀತಿಯಿಂದ ನಾವುಗಳು ನಮ್ಮ ಮತ್ತು ಅನ್ಕರ ಉಪಕಾರವನ್ನು ಮಾಡಬಬ್ಲೆವು”.- ಎಂದು 
ನೀವು ತಿಳಿದಿದ್ದೀರಿ; ಹಾಗೆ ಎಂದಿಗೂ ಮಾಡಲಾರಿರಿ. 

ಹೇಗೆ ಯಾವನೋ ಒಬ್ಬನ ತಂದೆ-ತಾಯಿಗಳಿಬ್ಬರೇ ಪ್ರಪಂಚದ ಮಕ್ಕಳೆಲ್ಲರ ಪಾಲನವನ್ನೂ ಮಾಡಲು ಹೊರಟರೆ, 
ಪಾಲನೆಮಾಡುವುದಂತೂ ಅಸಂಭವವೇ, ಆದರೆ ಈ ವರ್ತನೆಯಿಂದ ತಮ್ಮಮಕ್ಕಳನ್ನೂ ಹಾಳುಮಾಡಿಕೊಳ್ಳುವರೋ, ಹಾಗೆಯೇ ಇದೆ. 
ಪರೀಕ್ಷೆಯನ್ನೂ , ಮತ್ತು ಆರ್ಯಾವರ್ತದ ಉನ್ನತಿಯನ್ನೂ ಎಂದಿಗಾದರೂ ಮಾಡಬಲ್ಲಿರೇನು? ಯಾವ ದೇಶಕ್ಕೆ ರೋಗ ಬಂದಿದೆಯೋ, 
ಅದರ ಔಷಧಿ ನಿಮ್ಮ ಹತ್ತಿರ ಇಲ್ಲ; ಮತ್ತು ಐರೋಪ್ಯರು ನಿಮ್ಮನ್ನು ಅಪೇಕ್ಷಿಸುವುದಿಲ್ಲ. ಮತ್ತು ಆರ್ಯಾವರ್ತದ ಜನರು ನಿಮ್ಮನ್ನು 
ಅನ್ಯಮತೀಯರೆಂಬಂತೆ ತಿಳಿಯುತ್ತಾರೆ. ಈಗಲಾದರೂ ತಿಳಿದುಕೊಂಡು, ವೇದಗಳೇ ಮೊದಲಾದವುಗಳ ಮನ್ನಣೆಯಿಂದ ದೇಶೋನ್ನತಿ. 
ಮಾಡತೊಡಗಿದರೆ, ಒಳಿತಾದೀತು. ಸಮಸ್ತ್ರ ಸತ್ಯವೂ ಪರಮೇಶ್ವರನಿಂದ ಪ್ರಕಾಶಿತವಾಗುತ್ತದೆ-ಎಂದು ನೀವು ಹೇಳುವಾಗ, ಮತ್ತೆ 
ಜುಪಿಗಳ ಆತ್ಮಗಳಲ್ಲಿ ಈಶ್ವರನಿಂದ ಪ್ರಕಾಶಿತವಾದ, ಸತ್ಯಾರ್ಥಯುಕ್ತವಾದ ವೇದಗಳನ್ನು ಅಂಗೀಕರಿಸುವುದಿಲ್ಲವೇಕೆ? ಹೌದು, ನೀವುಗಳು 
ವೇದಗಳನ್ನೋದಲಿಲ್ಲ; ಮತ್ತು ಓದಲು ಇಚ್ಛಿಸುವುದೂ ಇಲ್ಲ-ಇದೇ ಕಾರಣವಾಗಿದೆ. ನಿಮಗೆ ವೇದೋಕ್ತವಾದ ಜ್ಞಾನ ಉಂಟಾಗಬಲ್ಲದಾದರೂ 
ಹೇಗೆ? 


(ಒ) ಎರಡನೆಯದಾಗಿ, ಜಗತ್ತಿನ ಉಪಾದಾನಕಾರಣವಿಲ್ಲದೆ ಜಗದುತ್ಪತ್ತಿಯನ್ನೂ ಹಾಗೂ ಜೀವನನ್ನೂ ಕೂಡ ಉತ್ಪನ್ನನಾದವನು 
ಎಂದು, ಕ್ರೈಸ್ತರು, ಮುಸಲ್ಮಾನರು-ಮೊದಲಾದವರು ಅಂಗೀಕರಿಸುವಂತೆ ಅಂಗೀಕರಸುತ್ತೀರಿ. ಇದರ ಉತ್ತರವನ್ನು ಸೃಷ್ಟುತ್ಪತ್ತಿ ಮತ್ತು 
ಜೀವೇಶ್ವರವ್ಯಾಖ್ಯಾಪ್ರಕರಣಗಳಲ್ಲಿ ನೋಡಿಕೊಳ್ಳಿರಿ. ಕಾರಣವಿಲ್ಲದೆ ಕಾರ್ಯದ ಆಗುವಿಕೆ ಸರ್ವಥಾ ಅಸಂಭವ; ಮತ್ತು ಉತ್ಪನ್ನವಾದ 
ವಸ್ತುವಿನ ನಾಶವಾಗದಿರುವಿಕೆಯೂ ಕೂಡ ಹಾಗೆಯೇ ಅಸಂಭವವಾಗಿದೆ. 

(ಐ) ಪಶ್ಚಾತ್ತಾಪ ಮತ್ತು ಪ್ರಾರ್ಥನೆಯಿಂದ ಪಾಪಗಳ ನಿವೃತ್ತಿಯಾಗುವುದೆಂದು ಅಂಗೀಕರಿಸುವುದೂ ಕೂಡ ನಿಮ್ಮದೊಂದು 
ದೋಷವಾಗಿದೆ. ಇದೇ ಗ್ರಹಿಕೆಯಿಂದ ಜಗತ್ತಿನಲ್ಲಿ ಪಾಪಗಳು ಬಹಳವಾಗಿ ಹೆಚ್ಚಿಹೋಗಿವೆ. ಏಕೆಂದರೆ, ಪೌರಾಣಿಕರು 
ತೀರ್ಥಯಾತ್ರೆ-ಮೊದಲಾದುವುಗಳಿಂದಲೂ, ಜೈನರೂ ಕೂಡ ನವಕಾರಮಂತ್ರ, ಜಪ ಹಾಗೂ ತೀರ್ಥ-ಮೊದಲಾದುವುಗಳಿಂದಲೂ, 
ಕ್ರೈಸ್ತರು ಏಸುವಿನ ಮೇಲೆ ನಂಬಿಕೆಯಿಡುವುದರಿಂದಲೂ, ಮುಸಲ್ಮಾನ ಜನರು “ತೋಬಾ” ಮಾಡುವುದರಿಂದಲೂ, ಫಲಭೋಗವಿಲ್ಲದೆಯೇ 
ಪಾಪ ನಿವೃತ್ತಿಯಾಗುವುದೆಂದು ಒಪ್ಪಿಕೊಳ್ಳುತ್ತಾರೆ. ಇದರಿಂದ ಪಾಪಗಳಿಂದ ಭಯವಿಲ್ಲದೆ, ಪಾಪಗಳಲ್ಲಿ ಪ್ರವೃತ್ತಿ ಬಹಳವಾಗಿ ಹೋಗಿದೆ. 
ಈ ವಿಷಯದಲ್ಲಿ ಬ್ರಾಹ್ಮಮಾಜಿಗಳೂ ಮತ್ತು ಪ್ರಾರ್ಥನಾಸಮಾಜಿಗಳೂ ಕೂಡ ಪೌರಾಣಿಕರು-ಮೊದಲಾದವರಂತೆ ಇದ್ದಾರೆ. ವೇದಗಳನ್ನು 
ಅಂಗೀಕೆರಸಿದ್ದಲ್ಲಿ, ಭೋಗವಿಲ್ಲದೆ ಪಾಪ-ಪುಣ್ಯಗಳ ನಿವೃತ್ತಿಯಾಗದು ಎಂದರಿತು, ಪಾಪಗಳಿಗೆ ಅಂಜುತ್ತಿದ್ದರು ಮತ್ತು ಧರ್ಮದಲ್ಲಿ ಸದಾ 
ಪ್ರವೃತ್ತರಾಗರುತ್ತಿದ್ದರು. ಫಲಭೋಗವಿಲ್ಲದೆಯೇ ನಿವೃತ್ತಿಯನ್ನಂಗೀಕರಿಸುವುದಾದರೆ, ಈಶ್ವರನು ಅನ್ಯಾಯಕಾರೀ-ಎಂದೇ ಸಿದ್ಧವಾಗುತ್ತದೆ. 

(೮) ಜೀವನಿಗೆ ಅನಂತವಾದ ಉನ್ನತಿಯಾಗುವುದೆಂದು ನೀವು ಅಂಗೀಕರಿಸುವುದು ಎಂದಿಗೂ ಆಗಲಾರದ ಮಾತು. ಏಕೆಂದರೆ 
ಸೀಮಾಯಕ್ತ (ದೇಶದ ಅಥವಾ ಪರಿಮಾಣದ ದೃಷ್ಟಿಯಿಂದ) ನಾದ ಜೀವನ ಗುಣ-ಕರ್ಮ-ಸ್ವಭಾವಗಳ ಫಲವೂ ಕೂಡ ಸೀಮಾಯುಕ್ತವೇ 
ಆಗುವುದು ಅವಶ್ಯವಾಗಿದೆ. 

ಪ್ರಶ್ನೆ ಪರಮೇಶ್ವರನು ದಯಾಳುವು. ಸಸೀಮಕರ್ಮಗಳಿಗೆ ಅನಂತ ಫಲಕೊಟ್ಟುಬಿಡುವನು. 


ಉತ್ತರ: ಹೀಗೆ ಮಾಡಿದಲ್ಲಿ ಪರಮೇಶ್ವರನ ನ್ಯಾಯವು ಹಾಳಾಗಿ ಹೋದಿತು ಮತ್ತು ಸತ್ಯರ್ಮಗಳ ಉನ್ನತಿಯನ್ನೂ ಕೂಡ 
ಯಾವನೂ ಮಾಡುವುದಲ್ಲ. ಏಕೆಂದರೆ, ಸ್ವಲ್ಪ ಮಾತ್ರವಾದ ಸತ್ಯರ್ಮಕ್ಕೂ ಕೂಡ ಅನಂತ ಫಲವನ್ನು ಪರಮೇಶ್ವರನು ಕೊಟ್ಟುಬಿಡುವನು! 
ಮತ್ತು ಪಶ್ಚಾತ್ವಾಪದಿಂದ ಅಥವಾ ಪ್ರಾರ್ಥನೆಯಿಂದ ಪಾಪಗಳು ಎಷ್ಟೇ ಇರಲಿ, ಬಿಟ್ಟು ಹೋಗುವುವು-ಎಂಬ ಈ ಬಗೆಯ ಮಾತುಗಳಿಂದ 
ಧರ್ಮಹಾನಿ ಮತ್ತು ಪಾಪ-ಕರ್ಮ ವೃದ್ಧಿಯಾಗುತ್ತದೆ. 





1 


ಏಕಾದಶ ಸಮುಲ್ಲಾಸ 315 

ಪ್ರಶ್ನೆ- ನಾವು ಸ್ವಾಭಾವಿಕ ಜ್ಞಾನವನ್ನು ವೇದಕ್ಕಿಂತ ದೊಡ್ಡದೆಂದು ಒಪ್ಪತ್ತೇವೆ; ನೈಮಿತ್ತಿಕ ಜ್ಞಾನವನ್ನಲ್ಲ. ಏಕೆಂದರೆ, 
ಪರಮೇಶ್ವರಪ್ಪದತ್ತವಾದ ಸ್ವಾಭಾವಿಕ ಜ್ಞಾನ ನಮ್ಮಲ್ಲಿ ಇಲ್ಲದೇ ಇದ್ದರೆ, ವೇದಗಳನ್ನೂ ಕೂಡ ಓದಲು-ಓದಿಸಲು, ತಿಳಿಯಲು-ತಿಳಿಸಲು 
ಹೇಗೆ ಶಕ್ತರಾಗುತ್ತಿದ್ದೆವು? ಆದುದರಿಂದ ನಮ್ಮಗಳ ಮತ ಬಹಳ ಉತ್ತಮವಾಗಿದೆ. 

ಉತ್ಪರ:- ಈ ನಿಮ್ಮ ಕಥನ ನಿರರ್ಥಕ. ಏಕೆಂದರೆ, ಯಾವುದು ಯಾವನಿಂದಲಾದರೂ ಕೊಡಲ್ಪಟ್ಟ ಜ್ಞಾನವಾಗಿರುತ್ತದೋ, ಅದು. 
ಸ್ವಾಭಾವಿಕವಾದುದಲ್ಲ. ಯಾವುದು ಸ್ವಾಭಾವಿಕವೋ, ಅದು ಸಹಜಜ್ಜಾನವಾಗಿರುತ್ತದೆ. ಮತ್ತು ಅದು ಹೆಚ್ಚಲಾರದು; ಕಡಿಮೆಯೂ 
ಆಗಲಾರದು. ಅದರಿಂದ ಯಾವನೂ ಉನ್ನತಿ ಹೊಂದಲಾರನು. ಏಕೆಂದರೆ, ಕಾಡುಮನುಷ್ಯರಲ್ಲಿಯೂ ಸ್ವಾಭಾವಿಕ ಜ್ಞಾನವಿದೆ. ಅವರು 
ಅದೇಕೆ ತಮ್ಮ ಉನ್ನತಿಯನ್ನು ಸಾಧಿಸಲಾರದವರಾಗಿದ್ದಾರೆ? ಮತ್ತು ಯಾವುದು ನೈಮಿತ್ತಿಕ ಜ್ಞಾನವೋ, ಅದೇ ಉನ್ನತಿಯ ಕಾರಣವಾಗಿದೆ. 
ನೋಡಿರಿ, ನೀವು ಮತ್ತು ನಾವು ಬಾಲ್ಯಾವಸ್ಥೆಯಲ್ಲಿ ಕರ್ತವ್ಯ-ಅಕರ್ತವ್ಯ, ಮತ್ತು ಧರ್ಮ-ಅಧರ್ಮ-ಯಾವುದನ್ನೂ ಸರಿಸರಿಯಾಗಿ. 
ತಿಳಿದುಕೊಳ್ಳುತ್ತರಲಿಲ್ಲ. ಯಾವಾಗ ನಾವು ವಿದ್ದಾಂಸರುಗಳಿಂದ ಓದಿದೆವೋ, ಆಗಲೇ ಕರ್ತವ್ಯಾಕರ್ತವ್ಯ ಮತ್ತು ಧರ್ಮಾಧರ್ಮವನ್ನು 
ತಿಳಿದುಕೊಳ್ಳಲಾರಂಭಿಸಿದೆವು. ಆದುದರಿಂದ, ಸ್ವಾಭಾವಿಕ ಜ್ಞಾನವನ್ನು ಸರ್ವೋತ್ಕಷ್ಟವೆಂದು ಗ್ರಹಿಸುವುದು ಸರಿಯಲ್ಲ. 


(೯) ನೀವುಗಳು ಪೂರ್ವಜನ್ಮ ಪುನರ್ಜನ್ನಗಳನ್ನು ಅಂಗೀಕರಿಸದಿರುವುದನ್ನು ಕ್ರೈಸ್ತ-ಮುಸಲ್ವಾನರಿಂದ ತೆಗೆದುಕೊಂಡಿರಬಹುದು. 
ಇದರ ಉತ್ತರವನ್ನೂ ಕೂಡ ಪುನರ್ಜನ್ಮದ ವ್ಯಾಪ್ಯಾನದಲ್ಲಿ ತಿಳಿದುಕೊಳ್ಳಿರಿ. ಆದರೆ, ಜೀವನು ಶಾಶ್ವತನು, ಎಂದರೆ, ನಿತ್ಯಮ; ಮತ್ತು 
ಅವನ ಕರ್ಮಗಳೂ ಕೂಡ ಪ್ರವಾಹರೂಪದಿಂದ ನಿತ್ಯವಾಗಿವೆ. ಕರ್ಮ ಮತ್ತು ಕರ್ಮವಂತನ ಸಂಬಂಧ ನಿತ್ಯವಾಗಿರುತ್ತದೆ-ಎಂದಿಷ್ಟನ್ನಂತೂ 
ತಿಳಿದುಕೊಳ್ಳಿರಿ. ಆ ಜೀವನು ಎಲ್ಲಿಯಾದರೂ ನಿಷ್ಕರ್ಮನಾಗಿ ಕುಳಿತಿದ್ದನೋ? ಅಥವಾ ಕುಳಿತಿರುವನೋ? ಮತ್ತು ನಿಮ್ಮ ಕಥನದಿಂದ 
ಪರಮೇಶ್ವರನೂ ನಿಷ್ಕರ್ಮವಾಗುತ್ತಾನೆ. ಪೂರ್ವಾಪರ ಜನ್ನಗಳನ್ನು ಒಪ್ಪದಿರುವುದರಿಂದ ಕೃತಹಾನಿ? ಮತ್ತು ಅಕ್ಕತಾಭಾಗ್ಯಮ'ೆ, ಸ್ಪರ್ಫ್ಯಣ್ಯ 
ಮತ್ತು ವೈಷಮ್ಯ" ದೋಷಗಳೂ ಕೂಡ ಈ್ವರನಲ್ಲಿ ಬರುತ್ತವೆ. ಏಕೆಂದರೆ, ಜನ್ಮವಾಗದೇ ಇದ್ದರೆ, ಪಾಪ-ಪುಣ್ಯಗಳ ಫಲಭೋಗಕ್ಕೆಯೇ 
ಹಾನಿಯುಂಟಾದೀತು. ಏತಕ್ಕೆಂದರೆ, ಯಾವ ರೀತಿ ಬೇರೆಯವನಿಗೆ ಸುಖ-ದುಖಗಳನ್ನೂ, ಹಾನಿ-ಲಾಭಗಳನ್ನೂ ಉಂಟುಮಾಡಿರುತ್ತಾನೋ, 
ಅದೇ ರೀತಿ ಅದರ ಫಲಗಳನ್ನು ಪಡೆಯಲು ಶರೀರಧಾರಣೆಮಾಡದೇ ಸಾಧ್ಯವಿಲ್ಲ. ಎರಡನೆಯದಾಗಿ, ಪೂರ್ವಜನ್ಮದ ಪಾಪ-ಪುಣ್ಯಗಳಿಲ್ಲದೆ, 
ಸುಖ-ದುಃಖಗಳ ಪ್ರಾಪ್ತಿ ಈ ಜನ್ಮದಲ್ಲಿ ಹೇಗೆ ತಾನೇ ಆದೀತು? ಪೂರ್ವಜನ್ಮದ ಪಾಪ-ಪುಣ್ಯಗಳಿಗೆ ಅನುಸಾರ ಆಗದೇ ಇದ್ದರೆ, 
ಪರಮೇಶ್ವರನು ಅನ್ಯಾಯಕಾರಿಯಾದಾನು ಮತ್ತು ಅನುಭವಿಸದೇ ಕರ್ಮಫಲವು ನಾಶವಾದಂತೆಯೇ ಆಗುವುದು. ಆದುದರಿಂದ ನಿಮ್ಮಗಳ 
ಈ ಮಾತು ಕೂಡ ಒಳ್ಳೆಯದಲ್ಲ. 


(೧೦) ಮತ್ತು ಇನ್ನೂ ಒಂದು ವಿಷಯವೆಂದರೆ, ಈಶ್ವರನ ಹೊರತು, ದಿವೃಗುಣಯುಕ್ತವಾದ ಪದಾರ್ಥಗಳನ್ನೂ ಮತ್ತು 
ವಿದ್ವಜ್ಯನರನ್ನೂ ಕೂಡ "ದೇವತೆಗಳು, ದೇವಜನರು'- ಎಂದು ಅಂಗೀಕರಿಸದಿರುವುದು ಸರಿಯಲ್ಲ. ಏಕೆಂದರೆ, ಪರಮೇಶ್ವರನು 
ಮಹಾದೇವನಾಗಿದ್ದಾನೆ ; ಮತ್ತು ಬೇರೆ ಯಾವ 'ದೇವತೆಯೂ ಇಲ್ಲವಾಗಿದ್ದರೆ, ದೇವಜನರ, ದೇವತೆಗಳ ಸ್ವಾಮಿಯಾದ ಕಾರಣ 
ಮಹಾದೇವನು-ಎನ್ನಿಸಕೊಳ್ಳುತ್ತಿದ್ದನಾದರೂ ಏಕೆ? 

(೧೧) ಅಗ್ನಿಹೋತ್ರ ಮೊದಲಾದ ಪರೋಪಕಾರಕ ಕರ್ಮಗಳನ್ನು ಕರ್ತವ್ಯವೆಂದು ತಿಳಿಯದಿರುವುದೂ ಒಳಿತಲ್ಲ. 

(೧೨) ಜುಪಿ-ಮಹರ್ಷಿಗಳು ಮಾಡಿರುವ ಉಪಾಕಾರಗಳನ್ನು ಒಪ್ಪದೆ, ಏಸು ಮೊದಲಾದವರ ಕಡೆಗೆ ಓಲುವುದು ಓಳ್ಳೆಯದಲ್ಲ. 

(೧೩) ಮತ್ತು ಕಾರಣವಿದ್ಯೆ"ಯಾದ ವೇದಗಳಿಲ್ಲದೆಯೋ, ಬೇರೆ ಕಾರ್ಯ ವಿದ್ಯೆ'ಗಳ ಪ್ರವೃತ್ತಿಯನ್ನು ಅಂಗೀಕರಿಸುವುದು 
ಸರ್ವಥಾ ಅಸಂಭವವಾಗಿದೆ. 

(೧೪) ಮತ್ತು ಯಾವುದು ವಿದ್ಯೆಯ ಚಿಹ್ನೆಯಾಗಿದೆಯೋ, ಆ ಯಜ್ನೋಪವೀತವನ್ನೂ ಮತ್ತು ಶಿಖೆಯನ್ನೂ ಬಿಟ್ಟು, 
ಮುಸಲ್ಯನ-ಕ್ಷೈ್ತರಂೆ ಆಗಿ ಮೆರೆಯುವುದೂ ಕೂಡ ವ್ಯರ್ಥವಾಗಿದೆ. ಷರಾಯಿ - ಮೊದಲಾದ ವಸ್ತಗಳ್ನಿಡುವಾಗ ಮತ್ತು "ಪದಕೆಳಿಗಾಗಿ. 
ಇಚ್ಛಿಸುವಾಗ, ಯಜ್ನೋಪವೀತ ಮೊದಲಾದುದರ ಭಾರ ಬಹುವಾಗಿದ್ದಿತೇನು? 

(೧೫) ಮತ್ತು ಬ್ರಹ್ಮನಿಂದ ಆರಂಭಿಸಿ, ಪರಂಪರೆಯಾಗಿ ಆರ್ಯಾವರ್ತದಲ್ಲಿ ಬಹುಜನ ವಿದ್ವಾಂಸರು ಉದಿಸಿ, ಹೋಗಿದ್ದಾರೆ. 
ಅವರ ಪ್ರಶಂಸೆಯನ್ನು ಮಾಡದೆ, ಐರೋಪ್ಯರ ಸ್ತುತಿಯಲ್ಲಿಯೇ ತತ್ಪರರಾಗಿರುವುದು ಪಕ್ಷಪಾತ ಮತ್ತು ಹೊಗಳಿಕೆ - ಎಂದಲ್ಲದೆ ಮತ್ತೇನು. 
ಎನ್ನಲಾದೀತು? 





೧. ಮುನ್ನ ಮಾಡಿದುದರ ಫಲಸಿಕ್ಕದಿರುವುದು ೨. ಮಾಡದೇ ಇರುವುದರ ಫಲ: ಸಿಕ್ಕಿಹೋಗುವುದು ೩. ನಿರ್ದಯತ್ವ ೪. ಪಕ್ಷಪಾತ. 
* ಕುರಣವಿದೈೆ-ಎಂದರೆ ಬೀಜರೂಪದಲ್ಲಿರುವ ಮೂಲವಿದೈೆ; ಕಾರ್ಯವಿದ್ಯೆ-ಎಂದರೆ, ಅದರ ಆಧಾರದಿಂದ ವಿಸ್ತೃತವಾದ ವಿದ್ಯೆ. 


ಸಾ 'ಸತ್ಯಾರ್ಥಪ್ರಐತ. 

(೧೬) ಮತ್ತು ಬೀಜ-ಮೊಳಕೆಗಳಂತೆ ಜಡ-ಚೇತನಗಳ ಯೋಗದಿಂದ ಜೀವೋತ್ಪತ್ತಿಯನ್ನು ಅಂಗೀಕರಿಸುವುದು, ಉತ್ಪತ್ತಿಗೆ 
(ಜನ್ನ) ಮುನ್ನ ಜೀವತತ್ತ್ವದ (ಇರುವಿಕೆಯನ್ನು ಒಪ್ಪದಿರುವುದು ಹಾಗೂ ಉತ್ಪನ್ನವಾದವನ ನಾಶವನ್ನು ಒಪ್ಪದಿರುವುದು ಪೂರ್ವಾಪರ 
ವಿರುದ್ಧವಾಗಿದೆ. ಉತ್ಪತ್ತಿಗೆ ಮುನ್ನ ಚೇತನ ಮತ್ತು ಜಡವ್ತು ಇರಲಿಲ್ಲವಾದರೆ, ಜೀವನು ಎಲ್ಲಿಂದ ಬಂದನು? ಮತ್ತು ಸಂಯೋಗವಾದುದು. 
ಯಾವ ಪಸ್ತುಗಳದು? ಇವೆರಡನ್ನೂ ಸನಾತನವೆಂದು ಒಪ್ಪಿಕೊಳ್ಳುವರಾದರೆ, ಸರಿ. ಆದರೆ, ಸೃಷ್ಟಿಗೆಮುನ್ನ ಪರಮೇಶ್ವರನನ್ನು€ದು ಬೇರೆ 
ಯಾವ ತತ್ತ್ವದ ಇರುವಿಕೆಯನ್ನೂ ಒಪ್ಪದಿರುವ ನಿಮ್ಮ ಈ ಪಕ್ಷ ವ್ಯರ್ಥವಾಗಿ ಹೋಗುವುದು. 

ಆದುದರಿಂದ, ಉನ್ನತಿಯನ್ನು ಹೊಂದಬಯಸುವಿರಾದರೆ, “ಆರ್ಯಸಮಾಜ”ದೊಂದಿಗೆ ಸೇರಿ, ಅದರ ಉದ್ದೇಶ್ಯಾನುಸಾರವಾಗಿ 
ಆಚರಣಮಾಡುವುದನ್ನು ಸ್ವೀಕರಸರಿ. ಇಲ್ಲದಿದ್ದರೆ, ಕೆ ಏನೂ ಸಿಕ್ಕುವುದಿಲ್ಲ. ಏಕೆಂದರೆ, ಯಾವ ದೇಶದ ಪದಾರ್ಥಗಳಿಂದ ನಮ್ಮ 
ಶರೀರಗಳಾಗಿವೆಯೋ, ಈಗಲೂ ಪಾಲನೆಯಾಗುತ್ತಿದೆಯೋ, ಮುಂದಕ್ಕೂ ಆಗುವುದೋ, ಅದರ ಉನ್ನತಿಯನ್ನು ತನು-ಮನ-ಧನಗಳಿಂದ 
ಎಲ್ಲರೂ ಒಟ್ಟು ಸೇರಿ, ಪ್ರೀತಿಯಿಂದ ಸಾಧಿಸಬೇಕಾದುದು ನಮಗೂ ಮತ್ತು ನಿಮಗೂ ಅತಿ ಉಚಿತವಾಗಿದೆ. ಅದುದರಿಂದ, ಹೇಗೆ 
ಅರ್ಯಸಮಾಜವು ಅರ್ಯಾವರ್ತದೇಶದ ಉಸ್ನತಿಗೆ ಕಾರಣವಾಗಿದೆಯೋ, ಹಾಗೆ ಬೇರೆ ಯಾವುದೂ ಆಗಲಾರದು. ಈ ಸಮಾಜಕ್ಕೆ 
ತಕ್ಕಂತೆ ಸಹಾಯ ಕೊಡುವಿರಾದರೆ, ಬಹಳ ಒಳ್ಳೆಯದು. ಏಕೆಂದರೆ, ಸಮಾಜದ ಸೌಭಾಗ್ಯವನ್ನು ಸಂವರ್ಧಿಸುವುದು ಸಮುದಾಯದ 
ಕಾರ್ಯವಾಗಿದೆ; ಒಬ್ಬನದಲ್ಲ. 

ಪಕ್ನೆ:- ತಾವು ಎಲ್ಲರ ಖಂಡನವನ್ನೂ ಮಾಡುತ್ತಲೇ ಹೋಗುತ್ತೀ; ಆದರೆ, ತಮ್ಮ ತಮ್ಮ ಧರ್ಮದಲ್ಲಿ ಎಲ್ಲರೂ ಒಳ್ಳೆಯವರೇ, 
ಯಾವುದರ ಖಂಡನವನ್ನೂ ಮಾಡಬಾರದು. ಮಾಡುವಿರಾದರೆ, ತಾವು ಇವರಿಗಿಂತ ವಿಶೇಷವಾಗಿ ಏನು ಹೇಳುತ್ತೀರಿ? ಹೇಳುವಿರಾದರೆ, 
ತಮಗಿಂತ ಅಧಿಕನಾದ, ಅಥವಾ ತಮಗೆ ಸಮನಾದ ಯಾವ ಪುರುಷನೂ ಇರಲಿಲ್ಲವೇನು? ಮತ್ತು ಇಲ್ಲವೇನು? ಹೀಗೆ ಅಭಿಮಾನಪಡುವುದು 
ತಮಗೆ ಉಚಿತವಲ್ಲ. ಏಕೆಂದರೆ, ಪರಮಾತ್ಮನ ಸೃಷ್ಟಿಯಲ್ಲಿ ಒಬ್ಬರಿಗಿಂತ ಒಬ್ಬರು ಅಧಿಕರು, ಸಮನಾದವರು ಮತ್ತು ನ್ಯೂನರು ಬಹಳ 
ಮಂದಿಗಳಿದ್ದಾರೆ. ಹೆಮ್ಮೆಪಡುವುದು ಯಾರಿಗೂ ಉಚಿತವಲ್ಲ. 

ಉತ್ತರ ೯. ಧರ್ಮವ ಎಲ್ಲರಿಗೂ ಒಂದೇ ಇರುತ್ತದೋ ಅಥವಾ ಅನೇಕವೋ? ಅನೇಕವಾಗಿರುತ್ತವೆಎನ್ನುವಿರಾದರೆ, ಒಂದಕ್ಕೊಂದು. 
ವಿರುದ್ಧವಾಗಿರುತ್ತವೋ ಅಥವಾ ಅವಿರುದ್ಧವಾಗಿಯೋ? ವಿರುದ್ಧವಾಗಿರುತ್ತವೆ-ಎನ್ನುವಿರಾದರೆ, ಒಂದನ್ನು ಬಿಟ್ಟು ಇನ್ನೊಂದು 
ಧರ್ಮವಾಗಲಾರದು. ಮತ್ತು ಅವಿರುದೃವಾಗಿರುತ್ತವೆ-ಎನ್ನುವಿರಾದರೆ, ಬೇರೆ ಬೇರೆಯಿರುವುದು ವ್ಯರ್ಥವಾಗಿದೆ. ಆದುದರಿಂದ ಧರ್ಮ 
ಮತ್ತು ಅಧರ್ಮ ಒಂದೊಂದೇ ಆಗಿರುತ್ತವೆ; ಅನೇಕವಲ್ಲ. ನಾವು ವಿಶೇಷವಾಗಿ ಹೇಳುವುದೆಂದರೆ ಇದೇ ಆಗಿದೆ. ಸಮಸ್ತ ಸಂಪ್ರದಾಯಗಳ. 
ಉಪದೇಶಗಳನ್ನೂ ಯಾವನಾದರೂ ರಾಜನು ಸಂಚಯ ಮಾಡುವನಾದರೆ, ಒಂದು ಸಾವಿರಕ್ಕಿಂತ ಕಡಿಮೆಯಿರಲಾರದು. ಆದರೆ, 
ಇವುಗಳ ಮುಖ್ಯಭಾಗಗಳನ್ನು ನೋಡುವಿರಾದರೆ, ಪೌರಾಣಿಕ, ಬೈಬಲ್‌-ಆಧಾರಿತ, ಜೈನ ಮತ್ತು ಕುರಾನ್‌-ಆಧಾರಿತ-ಈ ನಾಲ್ಕೇ 
ಇರುತ್ತವೆ. ಏಕೆಂದರೆ, ಈ ನಾಲ್ಕರಲ್ಲೇ ಸರ್ವ ಸಂಪ್ರದಾಯಗಳೂ ಬಂದು ಹೋಗುತ್ತವೆ. 

ಯಾವನಾದರೂ ರಾಜನು ಅವರ ಸಭೆಯನ್ನು ಏರ್ಪಡಿಸಿ, ಯಾವನಾದರೂ ಜಿಜ್ನಾಸುವಾಗಿ, ಮೊದಲು 
ವಾಮಮಾರ್ಗಿಯನ್ನು-ಮಹಾಶಯರೇ! ನಾನು ಈವರೆಗೆ ಯಾವನನ್ನೂ ಗುರುವಾಗಿ ಮಾಡಿಕೊಳ್ಳಲಿಲ್ಲ; ಮತ್ತು ಯಾವ ಧರ್ಮವನ್ನೂ 
ಗ್ರಹಿಸಿಲ್ಲ. ಹೇಳಿರಿ. ಯಾವುದನ್ನು ನಾನು ಗ್ರಹಿಸಬಹುದೋ ಅಂತಹ, ಎಲ್ಲ ಧರ್ಮಗಳಿಗಿಂತ ಉತ್ತಮವಾದ ಧರ್ಮಯಾವುದು?” 
ಎಂದು ಕೇಳಬೇಕು. 

ನಾಮಮಾರ್ಗಿ- ನಮ್ಮದು. 

ಜಿಜ್ಞಾಸು ಈ ೯೯೯ ಹೇಗಿವೆ. 


ವಾಮಮಾರ್ಗಿ- ಎಲ್ಲವೂ ಸುಳ್ಳು ಮತ್ತು ನರಕಕ್ಕೆ ಒಯ್ಯುವಂತಹವು. ಏಕೆಂದರೆ, “ಕೌಲಾತ್‌ ಪರತರಂ ನಹಿ”- ಈ ವಚನದ 
ಪ್ರಮಾಣದಿಂದ, ನಮ್ಮ ಧರ್ಮಕ್ಕಿಂತ ಮಿಗಿಲಾದ' ಯಾವ ಧರ್ಮವೂ ಇಲ್ಲ. 


ಜಿಜ್ನಾಸು- ತಮ್ಮ ಧರ್ಮವೇನು? 


ವಾಮಮಾರ್ಗಿ- ಭಗವತಿಯನ್ನು ಅಂಗೀಕರಿಸುವುದು, ಮದ್ಯಮಾಂಸಾದಿ ಪಂಚಮಕಾರಗಳ ಸೇವನ, ಮತ್ತು ರುದ್ರಯಾಮಲ 
ಮೊದಲಾದ ೬೪ ತಂತ್ರಗಳನ್ನು ಒಪ್ಪವುದು-ಮೊದಲಾದುವುಗಳು. ನೀನು ಮುತ್ತಯನ್ನಚ್ಚಿಸುವೆಯಾದರೆ, ನಮ್ಮ ಅನುಯಾಯಿಯಾಗಿದಿಡು. 


ಏಕಾದಶ ಸಮುಲ್ಲಾಗ 317 
ಜಿಜ್ಞಾಸು- ಒಳ್ಳೆಯದು. ಆದರೆ, ಬೇರೆ ಮಹಾತ್ಮರುಗಳ ದರ್ಶನವನ್ನು ಮಾಡಿ ಪ್ರಶ್ನೆ-ವಿಚಾರಣೆಮಾಡಿ ಬರುವೆನು. ಆ ಮೇಲೆ: 
ಯಾವುದರಲ್ಲಿ ನನಗೆ ಶ್ರದ್ಧೆ ಮತ್ತು ಪ್ರೀತಿ ಹುಟ್ಟುವುದೋ, ಅದರ ಅನುಯಾಯಿಯಾಗುವೆನು. 


ವಾಮಮಾರ್ಗಿ- ಅಯ್ಯೋ, ಭ್ರಾಂತಿಯಲ್ಲೇಕೆ ಬದ್ದಿರುವೆ? ಈ ಜನರು ನಿನ್ನನ್ನು ದಾರಿತಪ್ಪಿ, ತಮ್ಮ ಬಲೆಯಲ್ಲಿ ಸಿಕ್ಕಿಕೊಳ್ಳವರು. 
ಯಾವನ ಬಳಿಗೂ ಹೋಗದಿರು. ನಮಗೇ ಶರಣಾಗತನಾಗು. ಇಲ್ಲದಿದ್ದರೆ, ಪಶ್ಚಾತ್ತಾಪ ಪಡುವೆ. ನೋಡು, ನಮ್ಮ ಮತದಲ್ಲಿ ಭೋಗ 


ಜಿಜ್ಞಾಸು ಒಳ್ಳೆಯದು. ನೋಡಿಯಾದರೂ ಬರುವೆನು. 


ಮುಂದೆ ನಡೆದು, ಶೈವನ ಬಳಿ ತೆರಳಿ, ಪ್ರಶ್ನಿಸಿದರೆ, ಇಂತಹದೇ ಉತ್ತರವನ್ನು ಅವನೂ ಕೊಟ್ಟನು. “ಶಿವ, ರುದ್ರಾಕ್ಷ, 
ಭಸ್ಮಧಾರಣ ಮತ್ತು ಲಿಂಗಾರ್ಚನೆಯಿಲ್ಲದೆ, ಮುಕ್ತಿ ಎಂದಿಗೂ ಆಗುವುದಿಲ್ಲ”. ಎಂದಿಷ್ಟು ಮಾತ್ರ ವಿಶೇಷವಾಗಿ ಹೇಳಿದನು. ಅವನು. 
ಆತನನ್ನೂ ಬಿಟ್ಟು ನವೀನ ವೇದಾಂತಿಯ ಹತ್ತಿರ ಹೋದನು. 

ಜಿಜ್ಞಾಸು ಹೇಳಿರಿ ಮಹೋದಯರೇ! ತಮ್ಮ ಧರ್ಮವೇನು? 

ನೇದಾಂತಿ- ನಾವು ಧರ್ಮ-ಅಧರ್ಮ ಯಾವುದನ್ನೂ ಒಪ್ಪವುದಿಲ್ಲ. ನಾವು ಸಾಕ್ಷಾತ್‌ ಬ್ರಹವಾಗಿದ್ದೇವೆ. ನಮ್ಮಲ್ಲಿ 
ಧರ್ಮಾಧರ್ಮವೆಲ್ಲಿದೆ? ಈ ಜಗತ್ತೆಲ್ಲವೂ ಮಿಥ್ಯೆ. ಮತ್ತು ನೀನು ಜ್ಞಾನಿಯೂ, ಶುದ್ಧ ಚೇತನನೂ ಆಗಬಯಸುವೆಯಾದರೆ, ತನ್ನನ್ನೇ 
ಬಹ್ಮವೆಂದು ಒಪ್ಪಿಕೊಳ್ಳು. ಜೀವಭಾವವನ್ನು ಬಿಟ್ಟು ನಿತ್ಯಮಕ್ತನಾಗಿ ಹೋಗುವೆ. 

ಜಿಜ್ಞಾಸು ನೀವು ಬ್ರಹಾಗಿ್ದರೆ, ನಿತ್ಯ ಮುಕ್ತರಾಗದ್ದರೆ, ಬ್ರಹ್ಮದ ಗುಣ-ಕರ್ಮ-ಸ್ವಭಾವಗಳು ನಿಮ್ಮಲ್ಲಿ ಇಲ್ಲವೇಕೆ? ಮತ್ತು 
ಶರೀರದಲ್ಲಿ ಏಕೆ ಕುಳಿತಿದ್ದೀರಿ? 

ವೇದಾಂತಿ: ನಿನಗೆ ಶರೀರಗಳು ಕಾಣುತ್ತವೆ. ಆದುದರಿಂದಲೇ ನೀನು ಭ್ರಾಂತನಾಗಿದ್ದೀಯೆ. ನಮಗೆ ಬ್ರಹವನ್ನುಳಿದು ಬೇರೆ. 
ಏನೂ ಕಾಣಿಸುವುದಿಲ್ಲ. 

ಜಿಜ್ಞಾಸು- ನೋಡುವವರಾದ ನೀವು ಯಾರು? ಮತ್ತು ಏನನ್ನು ನೋಡುತ್ತೀರಿ. 

ವೇದಾಂತಿ ನೋಡುವ ವಸ್ತುವಲ್ಲವೂ ಬ್ರಹ್ಮ ಮತ್ತು ಬ್ರಹ್ಮನು ಬ್ರಹ್ಮ ನೋಡುತ್ತದೆ. 

ಜಿಜ್ಞಾಸು:- ಎರಡು ಬ್ರಹಗಳಿವೆಯೇ? 

ವೇದಾಂತಿ: ಇಲ್ಲ. ತನ್ನನ್ನು ತಾನೇ ನೋಡಿಕೊಳ್ಳುತ್ತದೆ. 

ಜಿಜ್ಞಾಶು- ಯಾವನಾದರೂ ತನ್ನ ಹೆಗಲ ಮೇಲೆ ತಾನೇ ಏರಬಲ್ಲನೇ? ನಿಮ್ಮ ಮಾತಿಗೆ ಅರ್ಥವಿಲ್ಲ. ಕೇವಲ ಹುಚ್ಚಿನ 
ಮಾತಾಗಿದೆ. 

ಅವನು ಮುಂದೆ ನಡೆದು ಜೈನರ ಬಳಿಹೋಗಿ ಕೇಳಿದನು. ಅವರೂ ಹಾಗೆಯೇ ಹೇಳಿದರು. ಆದರೆ “ಜಿನಧರ್ಮ ಒಂದನ್ನು 
ಬಿಟ್ಟರೆ, ಉಳಿದವೆಲ್ಲಾ ಕೃತ್ರಿಮ. ಜಗತ್ಯರ್ತ್ವವಾದ ಅನಾದಿ ಈಶ್ವರನಾವನೂ ಇಲ್ಲ. ಜಗತ್ತು ಅನಾದಿಕಾಲದಿಂದ ಇದ್ದುದಿದ್ದಂತೆಯೇ ಇದೆ; 
ಮತ್ತು ಹಾಗೆಯೇ ಇರುವುದು. ಬಾ. ನೀನು ನಮ್ಮ ಅನಯಾಯಿಯಾಗು.. ಏಕೆಂದರೆ ನಾವು ಸಮೃಕ್ಷ್ವಿಗಳು; ಎಂದರೆ ಎಲ್ಲ ರೀತಿಯಿಂದಲೂ 
ಆತರದ್ದವ, ಅಡ್ಪನವಾಡ ಮಾತ್ತು ಕುರ್ಭ೯ರಿದ ಬಿರಯಾದ ಎ4 ಸಾತು, -ಎಂದಿಷ್ಟು. 


ಮುಂದೆ ನಡೆದು ಕ್ರೈಸ್ತನು ಕೇಳಿದನು. ಅವನು ವಾಮಮಾರ್ಗಿಯಂತೆಯೇ ಪ್ರಶ್ನೋತ್ತರಗಳನ್ನು ಮಾಡಿದನು. “ಮನುಷ್ಯರೆಲ್ಲರೂ 
ಪಾಪಿಗಳು. ತಮ್ಮ ಸಾಮರ್ಥ್ಯದಿಂದ ಪಾಪ ಬಿಟ್ಟು ಹೋಗುವುದಿಲ್ಲ. ಏಸುವಿನ ಮೇಲೆ ನಂಬಿಕೆಯನ್ನಿಡದೆ, ಪವಿತ್ರನಾಗಿ ಮುಕ್ತಿಯನ್ನು 
ಹೊಂದಲಾರನು. ಏಸುವು ಎಲ್ಲರ ಪ್ರಾಯಸಿತ್ತಕ್ಕಗ ತನ್ನ ಪ್ರಾಣವನ್ನರ್ನಿಸಿ ದಯೆಯನ್ನು ತೋರಿಸಿದ್ದಾನೆ. ನೀನು ನಮ್ಮ ಶಿಷ್ಯನೇ 
ಆಗಿಬಿಡು”'- ನಂದಿಷ್ಟು ವಿಶೇಷವನ್ನು ಹೇಳಿದನು. 





318 ಸತ್ಯಾರ್ಥಪ್ರಕಾಶ 

ಜಿಜ್ಞಾಸುವು ಇದನ್ನು ಕೇಳಿ, ಮೌಲವೀ ಸಾಹೇಬರ ಬಳಿ ಹೋದನು. ಅವರೊಂದಿಗೂ ಇದೇ ರೀಶಿ ಪ್ರಶ್ನೋತ್ತರಗಳಾದುವು. 
“ಅದ್ವಿತೀಯನಾದ ಖುದಾ, ಅವನ ಪೈಗಂಬರ್‌, ಹಾಗೂ ಕುರಾನ್‌ ಶರಿವನ್ನು ಅಂಗೀಕರಿಸದೆ ಯಾವನೂ ಮೋಕ್ಷವನ್ನು ಪಡೆಯಲಾರನು. 
ಯಾವನು ಈ ಮತವನ್ನು ಒಪ್ಪವುದಿಲ್ಲವೋ ಅವನು ನಾರಕೀಯನು ಮತ್ತು ಕಾಫಿರನಾಗುತ್ತಾನೆ; ವಧಾರ್ಹನಾಗಿರುತ್ತಾನೆ'.-ಇದಿಷ್ಟು 
ವಿಶೇಷವನ್ನು ಹೇಳಿದರು. 

ಜಿಜ್ಞಾಸುವು ಇದನ್ನು ಕೇಳಿ, ವೈಷ್ಣವನ ಬಳಿ ಹೋದನು. ಅದೇರೀತಿ ಸಂವಾದ ನಡೆಯಿತು. “ನಮ್ಮನಾಮಗಳನ್ನೂ ಮುದ್ರೆಗಳನ್ನೂ 
ನೋಡಿ, ಯಮರಾಜನು ಹೆದರುತ್ತಾನೆ'"-ಎಂಬಿಷ್ಟು ವಿಶೇಷವನ್ನು ಹೇಳಿದನು. 

ಜಿಜ್ಞಾಸು ಮನಸ್ಸಿನಲ್ಲಿ “ಸೊಳ್ಳೆಗಳು, ನೊಣಗಳು, ಪೋಲೀಸ್‌ ಸಿಪಾಯಿಗಳು, ಕಳ್ಳರು, ಡಕಾಯಿತರು ಮತ್ತು ಶತ್ರುಗಳು 
ಹೆದರದಿರುವಾಗ, ಯಮರಾಜನ ಗಣಗಳು ಹೆದರುವವೇಕೆ?”-ಎಂದು ತಿಳಿದುಕೊಂಡನು. 

ಪನಃ ಮುಂದೆ ಹೊರಟರೆ, ಎಲ್ಲ. ಮತದವರೂ ತಮ್ಮ ತಮ್ಮದನ್ನು ಸತ್ಯವೆಂದು ಹೇಳಿದರು. ಯಾವನೋ ಒಬ್ಬನು "ನಮ್ಮ 
ಕಬೀರನು ಸತ್ಯ'- ಎಂದನು; ಮತ್ತೊಬ್ಬನು "ನಾನಕ್‌', ಮಗದೊಬ್ಬನು "ದಾದೂ', ಮತ್ತಾವನೋ ಒಬ್ಬನು "ವಲ್ಲಭ', ಇನ್ನೂ ಒಬ್ಬನು. 
ಸಹಜಾನಂದ ಸತ್ಯ-ಎಂದು ಹೇಳಿದರು. ಮತ್ತೆ ಕೆಲವರು "ಮದ್ಭರೇ' ಮೊದಲಾದವರು ದೊಡ್ಡವರು; ಅವತಾರ-ಎಂದುದು ಕೇಳಿಸಿತು. 
ಸಾವಿರ ಜನರನ್ನು ಪ್ರಶ್ನಿಸಿ, ಅವರ ಪರಸ್ಪರ ವಿರೋಧವನ್ನು ನೋಡಿ, ವಿಶೇಷವಾಗಿ-ಇವರಲ್ಲಿ ಯಾರೂ ಗುರುಗಳಾಗಿ ಮಾಡಿಕೊಳ್ಳಲು 
ಯೋಗ್ಯರಾದವರಿಲ್ಲ. ಏಕೆಂದರೆ, ಒಬ್ಬೊಬ್ಬನೂ ಸುಳ್ಳು ಎಂದು ತೋರಿಸಲು ಒಂಬೈನೂರ ತೊಂಬತ್ತೊಂಬತ್ತು ಜನ ಸಾಕ್ಷಿಗಳಾದರು. 
ಹೇಗೆ ಸುಳ್ಳುಗಾರರಾದ ಅಂಗಡಿಕಾರರು, ಅಥವಾ ವೇಶ್ಶೆಯರು ಮತ್ತು ಹೊಗಳುಭಟ್ಟರೇ ಮೊದಲಾದವರು ತಮ್ಮ ತಮ್ಮ ವಸ್ತುಗಳ: 
ಹೆಗ್ಗಳಕೆಯನ್ನೂ, ಬೇರೆಯವರ ವಸ್ತುಗಳ ತೆಗಳಿಕೆಯನ್ನೂ ಮಾಡುತ್ತಾರೋ, ಹಾಗೆಯೇ ಈ ಎಲ್ಲರ ಕಥೆಯೂ ಇದೇ?"-ಎಂದು 
ನಿಶ್ಚಯಮಾಡಿಕೊಂಡನು. ಹೀಗೆ ತಿಳಿದುಕೊಂಡು:- 


ತದ್ಮಿಜ್ನಾನಾರಥಂ ಸ. ಗುರುಮೇವಾಭಿಗಚ್ಛೇತ್‌ ಸಮಿತ್ಪಾಣಿಃ ಶ್ರೋತ್ರಿಯಂ ಬ್ರಹನಿಸ್ಕಮ್‌ 11 ೧॥! 

ತಸ್ಮೈ ಸ. ವಿದ್ಯಾನುಪಸನ್ಮಾಯ ಸಮ್ಮಕ್‌ ಪ್ರಶಾಂತಚಿತ್ರಾಯ ಶಮಾನ್ಫಿತಾಯ | 

ಯೆ!ೆನಾಕ್ಚರಂ ಪುರುಷಂ ವೇದ ಸತ್ಯಂ ಪ್ರೋವಾಂಚ ತಾಂ ತತ್ತತೋಬ್ರಹ್ಮನಿದ್ಯಾಮ್‌ 11೨1! 
(ಮುಂಡಕ-೧.೨.೧೨-೧೩) 


ಆ ಸತ್ಯದ ವಿಜ್ಞಾನಕ್ಕಾಗಿ, ಅವನು ಸಮಿತ್ಪಾಣಿಯಾಗಿ, ಎಂದರೆ, ಕೈಜೋಡಿಸಿ, ತೆರವಲ್ಲದ ಕೈಗಳನ್ನುಳ್ಳವನಾಗಿ (ಮತ್ತನ್ನು 
ಹಿಡಿದವನಾಗಿ) ವೇದಜ್ನನೂ, ಬ್ರಹನಿಷ್ಠನೂ ಅದ ಗುರುವಿನ ಬಳಿ ಹೋಗಬೇಕು. ಇಂತಹ ಡಾಂಭಿಕರ ಬಲೆಗೆ ಬೀಳಬಾರದು (೧). 


ಯಾವಾಗ ಇಂತಹ ಜೀಜ್ಞಾರವು ವಿದ್ವಾಂಸ ಹತ್ತಿರ ಹೋಗುತ್ತಾರೋ, ಆಗ ಆ ಶಾಂತಚಿತ್ತಸೂ, ಜಿತೇಂದ್ರಿಯನೂ, ಸಮೀಪಗತನೂ, 
ಆದ ಜಿಜ್ಞಾಸುವಿಗೆ ಯಥಾರ್ಥವಾದ ಬ್ರಹ್ಮವಿದ್ಯೆಯ ಪರಮಾತ್ಮನ ಗುಣ, ಕರ್ಮ, ಸ್ವಭಾವಗಳ ಉಪದೇಶವನ್ನು ಮಾಡಬೇಕು ಮತ್ತು 
ಯಾವ ಯಾವ ಸಾಧನಗಳಿಂದ ಆ ಶ್ರೋತೃವು ಧರ್ಮ, ಅರ್ಥ, ಕಾಮ, ಮೋಕ್ಷ ಹಾಗೂ ಪರಮಾತ್ಮನನ್ನು ತಿಳಿದುಕೊಳ್ಳಬಲ್ಲನೋ, 
ಅಂತಹ ಶಿಕ್ಷಣವನ್ನು ಕೊಡುತ್ತಾಹೋಗಬೇಕು (೨). 

ಯಾವಾಗ ಆವನು ಇಂತಹ ಪುರುಷಃ ಹತ್ತಿರ ಹೋಗಿ, “ಮಹಾಶಯರೇ! ಈಗ ಈ ಸಂಪ್ರದಾಯಗಳ ಗೊಂದಲಗಳಿಂದ ನನ್ನ 
ಚಿತ್ತ ಭ್ರಾಂತವಾಗಿಹೋಯಿತು. ಏಕೆಂದರೆ - ನಾನು ಇವರಲ್ಲಿ ಯಾವನಾದರೂ ಒಬ್ಬನ ಅನುಯಾಯಿಯಾದರೆ, ೯೯೯ ಜನರಿಗೆ. 
ವಿರೋಧಿಯಾಗಿ ಹೋಗಬೇಕಾಗುವುದು. ಯಾವನಿಗೆ ೯೯೯ ಜನರು ಶತ್ರುಗಳೂ ಮತ್ತು ಒಬ್ಬ 'ಮಿತ್ರನೂ ಇರುತ್ತಾರೋ, ಅವನಿಗೆ 
ಎಂದಿಗೂ ಸುಖ ಉಂಟಾಗಲಾರದು. ಆದುದರಿಂದ ನಾನು ಯಾವುದನ್ನು ಗ್ರಹಿಸಬಹುದೋ, ಅಂತಹ ಉಪದೇಶವನ್ನು ತಾವು ನನಗೆ. 
ಮಾಡಿರಿ”'- ಎಂದು ಹೇಳಿದನು. 


ಆಪ್ತ ನಿದ್ದಾಂಸ - ಈ ಸಮಸ್ತ ಮತಗಳೂ ಅವಿದ್ಯಾಜನ್ಯವು, ವಿದ್ಯಾವಿರೋಧಿಗಳೂ ಆಗಿವೆ. ಮೂರ್ಸಿರನ್ನೂ, ಪಾಮರರನ್ನೂ 
ಮತ್ತು ಕಾಡುಮನುಷ್ಯರನ್ನೂ ದಾರಿತಪ್ಪಿಸಿ, ತಮ್ಮ ಬಲೆಗೆ ಸಿಕ್ಕಿಸಿಕೊಂಡು, ತಮ್ಮ ಸ್ಪಾರ್ಥವನ್ನು ಸಾಧಿಸಿಕೊಳ್ಳುತ್ತಾರೆ. ಈ ಬಡಪಾಯಿಗಳು 
ತಮ್ಮ ಮಾನವಜನ್ನದ ಫಲದಿಂದ ರಹಿತರಾಗಿ ತಮ್ಮ ಮನುಷ್ಯಜನವನ್ನು ವ್ಯರ್ಥವಾಗಿ ಹಾಳುಮಾಡಿಕೊಳ್ಳುತ್ತಾರೆ. ನೋಡು, ಯಾವ 
ವಿಷಯದಲ್ಲಿ ಈ ಸಾವಿರ ಮತಗಳೂ ಏಕಮತವಾಗುತ್ತವೋ ಆ ವೇದಧರ್ಮಮಾತ್ರ ಗ್ರಾಹ್ಮವಾಗಿದೆ. ಮತ್ತು ಯಾವುದರಲ್ಲಿ ಪರಸ್ಪರ 
ವಿರೋಧವಿರುತ್ತರೋ, ಆದು ಕಲ್ಪಿತವೂ ಅಸತ್ಯವೂ, ಅಧರ್ಮವು, ಅಗ್ರಾಹ್ಮವೂ ಆಗಿರುತ್ತದೆ. 





ಏಕಾದಶ ಸಮುಲ್ಲಾಸ. 319 

ಜಿಜ್ಞಾಸು ಇದರ ಪರೀಕ್ಷೆ ಹೇಗೆ ಆಗುವುದು? 

ಆಪ್ತ- ನೀನು ಹೋಗಿ ಈ ಕೆಳಗಿನ ಮಾತುಗಳನ್ನು ಕೇಳು. ಎಲ್ಲರದೂ ಏಕ ಸಮೃತ್ತಿಯಾಗುವುದು. 

ಆಗ ಅವನು ಆ ಸಾವಿರ ಜನರ ಮಂಡಲಿಯ ಮಧ್ಯದಲ್ಲಿ ನಿಂತು-“ಆಲಿಸಿರಿ, ಸಮಸ್ತ ಜನರೇ! ಸತ್ಯಭಾಷಣದಲ್ಲಿ ಧರ್ಮವಿದೆಯೋ 
ಅಥವಾ ಮಿಥೈೆಯಲ್ಲಿಯೋ?'-ಎಂದು ಕೇಳಿದನು. ಎಲ್ಲರೂ ಏಕಸ್ವರರಾಗಿ-“ಸತ್ಯಭಾಷಣದಲ್ಲಿ ಧರ್ಮವಿದೆ ಮತ್ತು ಅಸತ್ಯಭಾಷಣದಲ್ಲಿ 
ಅಧರ್ಮವಿದೆ”.- ಎಂದು ಹೇಳಿದರು. ಹಾಗೆಯೇ “ವಿದ್ಯಾಭ್ಯಾಸ, ಬ್ರಹ್ಮಚರ್ಯಪಾಲನ, ಪೂರ್ಣ ಯುವಾವಸ್ಥೆಯಲ್ಲಿ ವಿವಾಹ 
ಮಾಡಿಕೊಳ್ಳುವುದು, ಸತ್ಸಂಗ, ಪುರುಷಾರ್ಥ, ಸತ್ಯವ್ಯವಹಾರ ಮೊದಲಾದುದರಲ್ಲಿ ಧರ್ಮವಿದೆಯೋ, ಅಥವಾ ಅವಿದ್ಯಾಗ್ರಸ್ತರಾಗಿರುವುದು, 
ಬ್ರಹ್ಮಚರ್ಯಪಾಲಿಸದಿರುವುದು, ವ್ಯಭಿಚಾರ ಮಾಡುವುದು, ದುಸ್ಸಂಗ, ಆಲಸ್ಯ, ಅಸತ್ಯವ್ಯವಹಾರ, ಛಲ, ಕಪಟ, ಹಿಂಸೆ, 
ಪರಹಾನಿಮಾಡುವುದು ಮೊದಲಾದ ಕರ್ಮಗಳಲ್ಲಿಯೋ?'”-ಎಂದು ಕೇಳಿದನು. ಎಲ್ಲರೂ ಏಕಮತರಾಗಿ-“ವಿದ್ಯೆ ಮೊದಲಾದುದರ. 
ಗ್ರಹಣದಲ್ಲಿ ಧರ್ಮ ಮತ್ತು ಅವಿದ್ಯೆ-ಮೊದಲಾದುವುಗಳ ಅಂಗೀಕಾರದಲ್ಲಿ ಅಧರ್ಮವಿದೆ?.-ಎಂದು ಹೇಳಿದರು. 


ಆಗ ಜಿಜ್ಞಾಸುವು -“ನೀವು ಇದೇ ರೀತಿ ಎಲ್ಲರೂ ಏಕಮತರಾಗಿ ಸತ್ಯಧರ್ಮದ ಉನ್ನತಿಯನ್ನೂ ಮತ್ತು ಮಿಥ್ಯಾಮಾರ್ಗದ 
ನಾಶವನ್ನೂ ಮಾಡುವುದಿಲ್ಲವೇಕೆ?” ಎಂದು ಪ್ರಶ್ನಿಸಿದನು. 

ಅವರೆಲ್ಲರೂ - “ನಾವು ಹೀಗೆ ಮಾಡಿದರೆ, ನಮ್ಮನ್ನು ಕೇಳುವವರಾರು? ನಮ್ಮ ಅನುಯಾಯಿಗಳು ನಮ್ಮ ಹಿಡಿತದಲ್ಲಿರುವುದಿಲ್ಲ. 
ಆಜೀವಿಕೆ ಹಾಳಾಗಿ ಹೋಗುವುದು. ಮತ್ತು ನಾವು ಏನು ಆನಂದವನ್ನು ಅನುಭವಿಸುತ್ತಿದ್ದೇವೋ, ಅದೆಲ್ಲವೂ ಕೈಬಿಟ್ಟು ಹೋಗುವುದು, 
ಆದುದರಿಂದ, ನವಗೆ ಗೊತ್ತಿದ್ದರೂ ಕೂಡ ತಮ್ಮತಮ್ಮ ಮತಗಳ ಉಪದೇಶವನ್ನು ಮತ್ತು ಆಗ್ರಹವನ್ನು ಮಾಡುತ್ತಲೇ ಹೋಗುತ್ತೇವೆ. 
ಏಕೆಂದರೆ-*ರೊಟ್ಟಿ ತಿನ್ನಿರಿ ಸಕ್ಕರೆಯೊಂದಿಗೆ; ಮುಳುಗಿಸಿ ಲೋಕವ ವಂಚನೆಯೊಂದಿಗೆ'-ಎಂಬುದೇ ಪಲ್ಲವಿ. ನೋಡಿದೆಯೋ? 
ಲೋಕದಲ್ಲಿ ಖುಜುವೂ, ಸತ್ಯವಂತನೂ ಆದ ಮಾನವನಿಗೆ ಯಾವನೂ ದಾನ ಕೊಡುವುದಿಲ್ಲ ಮತ್ತು ಕೇಳುವುದೂ ಇಲ್ಲ. ಯಾವನು 
ಏನಾದರೂ ದಂಭವನ್ನು ಧೂರ್ತತನವನ್ನು ಮಾಡುತ್ತಾನೋ, ಅವನೇ ಭೋಗ್ಯ ವಸ್ತುಗಳನ್ನು ಪಡೆಯುತ್ತಾನೆ''.-ಎಂದು ಹೇಳಿದರು. 


ಜಿಜ್ಞಾಸು :- ನೀವು ಹೇಗೆ ಪಾಖಂಡವನ್ನು ಪ್ರಚಲಿತವಾಗಿಮಾಡಿ, ಬೇರೆ ಮಾನವರನ್ನು ಮೋಸಪಡಿಸುತ್ತೀರಿ; ನಿಮಗೆ ರಾಜನು. 
ಶಿಕ್ಷೆಯ್ನೇಕೆ ವಿಧಿಸುವುದಿಲ್ಲ? 

ಮತೀಯರು - ನಾವು ರಾಜನನ್ನೂ ಕೂಡ ನಮ್ಮ ಅನುಯಾಯಿಯಾಗಿ ಮಾಡಿಕೊಂಡಿದ್ದೇವೆ. ನಾವು ದೃಢವಾದ ವ್ಯವಸ್ಥೆ 
ಮಾಡಿಕೊಂಡಿದ್ದೇವೆ. ಅದು ಬಿಟ್ಟುಹೋಗುವುದಿಲ್ಲ. 

ಜಿಜ್ಞಾಸು - ನೀವು ಛಲದಿಂದ ಅನ್ಯಮತಸ್ಥರಾದ ಮಾನವರನ್ನು ವಂಚಿಸಿ, ಅವರಿಗೆ ಹಾನಿಯನ್ನುಂಟುಮಾಡುತ್ತೀರಿ! ಪರಮೇಶ್ವರನ 
ಮುಂದೆ ಏನು ಉತ್ತರಕೊಡುವಿರಿ? ಮತ್ತು ಘೋರನರಕದಲ್ಲಿ ಬೀಳುವಿರಿ. ಅಲ್ಪ ಜೀವನಕ್ಕಾಗಿ ಇಷ್ಟು ದೊಡ್ಡ ಅಪರಾಧಮಾಡುವುದನ್ನು 
ಬಿಡಲೊಲ್ಲಿರೇಕೆ? 

ಮತೀಯರು :- ಯಾವಾಗ ಏನು ಆಗುವುದೋ, ಆಗ ಅದು ನೋಡಿಕೊಳ್ಳಲ್ಪಡುವುದು. ನರಕದ ಮತ್ತು ಪರಮೇಶ್ವರನ ಶಿಕ್ಷ 
ಯಾವಾಗ ಆಗುವುದೋ, ಆಗ ಆಗುವುದು. ಈಗಲಂತೂ ಆನಂದ ಅನುಭವಿಸುತ್ತೇವೆ. ನಮಗೆ ಪ್ರಸನ್ನತೆಯಿಂದಲೇ ಧನವೇ ಮೊದಲಾದ. 
ಪದಾರ್ಥಗಳನ್ನು ಕೊಡುತ್ತಾರೆ. ನಾವು ಏನೂ ಬಲಾತ್ಕಾರದಿಂದ ತೆಗೆದುಕೊಳ್ಳುವುದಿಲ್ಲ. ಮತ್ತೆ ರಾಜನು ಶಿಕ್ಷೆಯನ್ನೇಕೆ ವಿಧಿಸುವನು? 

ಜಿಜ್ನಾಸು- ಯಾವನಾದರೂ ಚಿಕ್ಕೆ ಹುಡುಗನನ್ನು ಹುರಿದುಂಬಿಸಿ, ಹಣವೇ ಮೊದಲಾದ ಪದಾರ್ಥಗಳನ್ನು ಅಪಹರಿಸಿದರೆ, 
ಅವನಿಗೆ ದಂಡ ಸಿಕ್ಕುವಂತೆ ನಿಮಗೇತಕ್ಕೆ ಸಿಕ್ಕುವುದಿಲ್ಲ? ಏಕೆಂದರೆ-“ಅಜ್ನೋ ಭವತಿ ವೈ ಬಾಲಃ ಪಿತಾ ಭವತಿ ಮಂತ್ರದಃ॥!” 
(ಮನ ೨.೫೩) ಯಾವನು ಜ್ಞಾನರಹಿತನಾಗಿರುತ್ತಾನೋ, ಅವನು ಬಾಲಕನಾಗಿರುತ್ತಾನೆ. ಮತ್ತು ಯಾವನು ಜ್ಞಾನವನ್ನು 
ಕೊಡುವವವಾಗಿರುತ್ತಾನೋ, ಅವನು ಪಿತ ಮತ್ತು ವೃದ್ಧಸೆನಿಸುತ್ತಾನೆ. ಯಾವನು ಬುದ್ಧಿವಂತನಾದ ವಿದ್ವಾಂಸನಾಗಿರುತ್ತಾನೋ, ಅವನು 
ನಿಮ್ಮ ಮಾತುಗಳಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ಆದರೆ, ಬಾಲಕರಂತಿರುವ ಅಜ್ಞಾನೀ ಜನರನ್ನು ವಂಚಿಸುವುದರಿಂದ ನಿಮಗೆ ರಾಜದಂಡವು. 
ಅವಶ್ಯವಾಗಿ ಆಗಬೇಕು. 

ಮತೀಯರು-- ರಾಜರು, ಪ್ರಜೆಗಳು-ಎಲ್ಲರೂ ನಮ್ಮ ಮತದಲ್ಲಿರುವಾಗ, ನಮಗೆ ಶಿಕ್ಷೆಯನ್ನು ಕೊಡವವನು ಯಾವನಿದ್ದಾನೆ? 
ನೀವು ಹೇಳುವಂತಹ ವ್ಯವಸ್ಥೆಯಾದಾಗ, ಈ ಮಾತುಗಳನ್ನು ಬಿಟ್ಟು, ಬೇರೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುವೆವು. 


ಜಿಜ್ಞಾಸು - ನೀವು ಸುಮ್ಮನ್ನ ಕುಳಿತು ವ್ಯರ್ಥವಾಗಿ ವಸ್ತುಗಳನ್ನು ದೋಚಿಕೊಳ್ಳುತ್ತೀರಿ! ಅದಕ್ಕೆ ಬದಲು ವಿದ್ಯಾಭ್ಯಾಸಮಾಡಿ. 


320 ಸತ್ಯಾರ್ಥಪ್ರಜಶ 
ಗೃಹಸ್ಥರ ಪತ್ರ-ಪುತ್ರಿಯರಿಗೆ ಶಿಕ್ಷಣ ಕೊಡುವಿರಾದರೆ, ನಿಮ್ಮ ಮತ್ತು ಗೃಹಸ್ಥರ ಕಲ್ಯಾಣವಾದೀತು. 
ಮತೀಯರು :- ನಾವು ಬಾಲ್ಯಾವಸ್ಥೆಯಿಂದ ಹಿಡಿದು ಮರಣದವರೆಗೆ ಸಿಕ್ಕುವ ಸುಖಗಳನ್ನು ವರ್ಜಿಸಿ, ಬಾಲ್ಯಾವಸ್ಥೆಯಿಂದ 
ಓದುವುದರಲ್ಲಿಯೂ, ಆ ಮೇಲೆ ಓದಿಸುವುದರಲ್ಲಿಯೂ ಮತ್ತು ಉಪದೇಶಮಾಡುವುದರಲ್ಲಿಯೂ ಜನಪ್ಪೂರ್ತಿ 
ಪರಿಶ್ರಮವನ್ನು ಮಾಡಿದರೆ, ನಮಗೇನು ಪ್ರಯೋಜನ? ನಮಗೆ ಹೀಗೆಯೇ ಲಕ್ಷಾಂತರ ರೂಪಾಯಿಗಳು ಸಿಕ್ಕಿಹೋಗುತ್ತವೆ. 
ವಿಲಾಸದಿಂದಿರುತ್ತೇವೆ. ಅದನ್ನೇತಕ್ಕೆ ಬಿಡೋಣ? 
ಜಿಜ್ಞಾಶು- ಇದರ ಪರಿಣಾಮವಂತೂ ಕೆಟ್ಟದೇ. ನೋಡಿರಿ! ನಿಮಗೆ ಮಹಾರೋಗಗಳು ಬರುತ್ತವೆ. ಬೇಗನೇ ಸತ್ತು ಹೋಗುತ್ತೀರಿ, 
ಬುದ್ಧಿವಂತರ ಮಧ್ಯೆ ನಿಂದಿತರಾಗುತ್ತೀರಿ. ಹಾಗಿದ್ದರೂ ತಿಳಿದುಕೊಳ್ಳುವುದಿಲ್ಲವೇಕೆ? 
ಮತೀರಯರು:- ಅಯ್ಯೋ ಸೋದರ! 
ಟಕಾ ಧರ್ಮಷ್ಠಕಾ ಕರ್ಮ ಟಕಾ ಹಿ ಪರಮಂ ಪದಮ್‌ ॥ 
ಯಸ್ಕ ಗೃಹೇ ಟಕಾ ನಾಸ್ತಿ ಹಾ ಟಕಾ ಟಕಟಕಾಯತೇ/. 1೧॥ 
ಆನಾ ಅಂಶಕಲಾಃ ಪ್ರೋಕ್ತಾ ರೂಪ್ಯೋತಸೌ ಭಗವಾನ್‌ ಸ್ವಯಮ್‌ ॥ 
ಅತಸ್ತಂ ಸರ್ವ ಇಚ್ಛಂತಿ ರೂಪ್ಮಂ ಹಿ ಗುಣಮುತ್ತಮಮ್‌ 1೨ ॥| 
ನೀನು ಹುಡುಗ , ಪ್ರಪಂಚದ ವಿಷಯಗಳನ್ನು ನೀನರಿಯೆ. ನೋಡು! ವರಹವಿಲ್ಲದೆ ಧರ್ಮ, ವರಹವಿಲ್ಲದೆ ಕರ್ಮ, ವರಹವಿಲ್ಲದೆ. 
ಪರಮಪದ ಸಿದ್ಧಿಸುವುದಿಲ್ಲ. ಯಾವನ ಮನೆಯಲ್ಲಿ ವರಹವಿಲ್ಲವೋ, ಅವನು ಹಾ! ವರಹ! ವರಹ!! ಎಂದು ಜಪಿಸುತ್ತಾ, ಉತ್ತಮ 
ವಸ್ತುಗಳನ್ನು ತೆರೆದಕಣ್ಣುಗಳಿಂದ. "ಹಾ! ನನ್ನ ಬಳಿ ವರಹದಿದ್ದಿದ್ದರೆ, ಈ ಉತ್ತಮ ಪದಾರ್ಥಗಳನ್ನು ನಾನು ಅನುಭವಿಸುತ್ತಿದೆನಲ್ಲ-ಎಂದು 
ಕಣ್ಣು ಕಣ್ಣು ಬಿಡುತ್ತಾನೆ. (೧) 
ಏಕೆಂದರೆ,- ಎಲ್ಲರೂ ಕೂಡ ಷೋಡಶಕಲಾಯುಕ್ತನಾದ ಅದೃಕ್ಕ ಭಗವಂತನ ಕಥನ-ಶ್ರವಣಗಳನ್ನು ಮಾಡುತ್ತಾರೆ. ಅವನಂತೂ 
ಕಾಣಿಸುವುದಿಲ್ಲ; ಆದರೆ ಹದಿನಾರು ಆಣೆಗಳು ಮತ್ತು ಕಾಸು-ಕವಡೆಗಳೆಂಬ ಅಂಶ ಕಲಾಯುಕ್ತವಾದ ಯಾವ ರೂಪಾಯಿ ಇದೆಯೋ, 
ಅದೇ ಸಾಕ್ಟಾತ್‌ ಪರಮಾತ್ಯ ಅದುದರಿಂದಲೇ ಎಲ್ಲರೂ ಕೂಡ ರೂಪಾಯಿಗಳ ಅನ್ವೇಷಣದಲ್ಲಿರುತ್ತಾರೆ. ಏಕೆಂದರೆ-ಸಕಲಕಾರ್ಯಗಳೂ 
ರೂಪಾಯಿಗಳಿಂದ ಸಿದ್ಧಿಸುತ್ತವೆ. (೨) 
ಜಿಜ್ಞಾಶುಣ ಸರಿ. ನಿಮ್ಮ ಒಳಗಣ ಲೀಲೆ ಹೊರಬುದಿತು. ನೀವು ಈ ಎಷ್ಟು ಪಾಖಂಡಗಳನ್ನು ಎತ್ತಿ ನಿಲ್ಲಸಿದ್ದೀರೋ, 


ಇದೆಲ್ಲವನ್ನೂ ನಿಮ್ಮ ಸುಖಕ್ಕಾಗಿಯೇ ರಚಿಸಿದ್ದೀರಿ. ಆದರೆ, ಇದರಿಂದ ಜಗ್ತಿಗೆ ನಾಶ ಉಂಟಾಗುತ್ತದೆ. ಏಕಿಂದರೆ, ಹೇಗೆ ಸತ್ಕೋಪದೇಶದಿಂದ 
ಜಗತ್ತಿಗೆ ಲಾಭ ಉಂಟಾಗುತ್ತದೋ, ಹಾಗೆಯೇ ಅಸತ್ಯೋಪದೇಶದಿಂದ ಹಾನಿಯುಂಟಾಗುತ್ತದೆ. ನಿಮಗೆ ಧನದ ಅವಶ್ಯಕತೆಯ 


ಇದ್ದಲ್ಲಿ ನೌಕರಿ ಮತ್ತು ವ್ಯಾಪಾರವೇ ಮೊದಲಾದ ಕಾರ್ಯಗಳನ್ನು ಮಾಡಿ, ಧನವನ್ನೇಕೆ ಕೂಡಿಹಾಕಿಕೊಳ್ಳುವುದಿಲ್ಲ? 

ಮತೀಯರು:- ಅದರಲ್ಲಿ ಪರಿಶ್ರಮ ಹೆಚ್ಚು ಮತ್ತು ಹಾನಿಯೂ ಆಗಿಬಿಡುವುದುಂಟು. ಆದರೆ, ನಮ್ಮ ಲೀಲೆಯಲ್ಲಿ ಹಾನಿ 
ಎಂದಿಗೂ ಆಗುವುದಿಲ್ಲ. ಆದರೆ ಸರ್ವಥಾ ಲಾಭವೇ ಲಾಭ ಉಂಟಾಗುತ್ತದೆ. ನೋಡಿರಿ, ತುಳಸೀದಳವನ್ನು ಹಾಕಿ ಚರಣಾಮೃತವಿತ್ತು. 
ಕೊರಳಸರವನ್ನು ಹಾಕಿ, ತಲೆ ಬೋಳಿಸಿಬಿಟ್ಟರೆ, ಅನುಯಾಯಿ ಜೀವನಪೂರ್ತ ಪಶುವಿನಂತಾಗಿ ಹೋಗುತ್ತಾನೆ. ಮತ್ತೆ, ಹೇಗೆ ಬೇಕಾದರೂ 
ನಡೆಯಿಸಿರಿ, ನಡೆಯಬಹುದು. 

ಜಿಜ್ಜಾಸು:- ಈ ಜನರು ನಿಮಗೆ ಬಹಳ ಹಣವನ್ನು ವತಕ್ಕಾಗಿಕೊಡುತ್ತಾರೆ? 

ಮತೀಯರು- ಧರ್ಮ, ಸ್ವರ್ಗ ಮತ್ತು ಮುಕ್ತಿಗಾಗಿ. 


ಜಿಜ್ಞಾಸು: ನೀವೇ ಮುಕ್ತರಾಗಿಲ್ಲ; ಮುಕ್ತಿಯ ಸ್ವರೂಪವನ್ನು ಅಥವಾ ಸಾಧನವನ್ನೂ ತಿಳಿದಿಲ್ಲ. ಎಂದ ಮೇಲೆ, ನಿಮ್ಮ ಸೇವೆಯನ್ನು 
ಮಾಡುವವರಿಗೆ ಏನು ಸಿಕ್ಕುವುದು? 


ಮತೀಯರು- ಈ ಲೋಕದಲ್ಲಿ ಸಿಕ್ಕುವುದೇನೂ ಇಲ್ಲ. ಆದರೆ, ಮೃತರಾದ ಮೇಲೆ ಪರಲೋಕದಲ್ಲಿ ಸಿಕ್ಕುತ್ತದೆ. ಈ ಜನರು 
ನಮಗೆ ಎಷ್ಟು ಕೊಡುತ್ತಾರೋ ಮತ್ತು ಸೇವೆ ಮಾಡುತ್ತಾರೋ, ಅದೆಲ್ಲವೂ ಈ ಜನರಿಗೆ ಪರಲೋಕದಲ್ಲಿ ಸಿಕ್ಕಿಬಿಡುತ್ತದೆ. 





ಏಕಾದಶ ಸಮುಲ್ಲಾಸ. 321 

ಜಿಜ್ಞಾಸು-- ಇವರಿಗೆ ಅವರು ಕೊಟ್ಟುದು- ಸಿಕ್ಕತ್ತದೋ, ಇಲ್ಲವೋ; ತೆಗೆದುಕೊಳ್ಳುವ ನಿಮಗೆ ಏನು ಸಿಕ್ಕುವುದು? ನರಕವೋ, 
ಅಥವಾ ಮತ್ತೆ ಇನ್ನೇನಾದರೂ ಉಂಟೋ? 

ಮತೀಯರು-- ನಾವು ಭಜನೆಮಾಡುತ್ತಾ ಹೋಗುತ್ತೇವೆ. ಇದರ ಸುಖ ನವಗೆ ಸಿಕ್ಕುವುದು. 

ಜಿಜ್ಞಾಸು: ನಿಮ್ಮ ಭಜನೆಯಾದರೂ ದುಡ್ಡಿಗಾಗಿಯೇ ಇದೆ. ಈ ಎಲ್ಲ ಹಣಗಳೂ ಇಲ್ಲಿಯೇ ಬಿದ್ದಿರುವುವು. ಮತ್ತು ಯಾವ 
ಮಾಂಸದ ಮುದ್ದೆಯನ್ನು ಇಲ್ಲಿ ಪಾಲಿಸುತ್ತೀರೋ, ಆದೂ ಕೂಡ ಬಾದಿಯಾಗಿ ಇಲ್ಲಿಯೇ ಉಳಿದುಹೋಗುವುದು. ನೀವು ಪರಮೇಶ್ವರನ. 
ಭಜನೆಯನ್ನು ಮಾಡುತ್ತಾ ಹೋಗಿದ್ದಲ್ಲಿ, ನಿಮ್ಮ ಆತ್ಮನೂ ಪವಿತ್ರನಾಗಿರುತ್ತಿದ್ದನು. 


ಮತೀಯರು-- ನಾವು ಅಶುದ್ಧರೇನು? 
ಜಿಜ್ಞಾಶು- ಆಂತರಿಕವಾಗಿ ಬಹಳ ಕೊಳಕರಾಗಿದ್ದೀಂಿ. 
ಮತೀಯರು- ನೀವು ಹೇಗೆ ತಿಳಿದುಕೊಂಡಿರಿ? 


ಜಿಜ್ನಾಸು:- ನಿಮ್ಮ ನಡೆನುಡಿವ್ಯವಹಾರಗಳಿಂದ. 


ಮತೀಯರು:- ಮಹಾತ್ಮರುಗಳ ವ್ಯವಹಾರ ಆನೆಯ ಹಲ್ಲಿನಂತಿರತ್ತದೆ. ಹೇಗೆ ಆನೆಯ ಹಲ್ಲುಗಳು ಜಗಿಯುವುದಕ್ಕೇ ಬೇರೆ, 
ತೋರಿಸುವುದಕ್ಕೇ ಬೇರೆ ಇರುತ್ತವೋ, ಹಾಗೆಯೇ ಒಳಗಿನಿಂದ ನಾವು ಪವಿತ್ರರಾಗಿದ್ದೇವೆ 'ಮತ್ತು ಹೊರಗಿನಿಂದ ಲೀಲಾಮಾತ್ರ 
ಮಾಡುತ್ತೇವೆ. 


ಜಿಜ್ನಾಸು- ನೀವು ಒಳಗಿನಿಂದ ಶುದ್ಧರಾಗಿುತಿ್ದರೆ, ನಿಮ್ಮ ಬಾಹ್ಯ ಕರ್ಮಗಳೂ ಶುದ್ಧವಾಗಿಯೇ ಇರುತ್ತಿದ್ದವು. ಆದುದರಿಂದ, 
ಒಳಗಿನಿಂದಲೂ ಅಶುಚಿಗಳೇ ಆಗಿದ್ದೀ. 


ಮತೀಯರು-- ನಾವು ಹೇಗುದರೂ ಇರಲೊಲ್ಲವೇಕೆ? ಆದರೆ ನಮ್ಮ ಅನುಯಾಯಿಗಳಾದರೂ ಒಳ್ಳೆಯವರಾಗಿದ್ದಾರಲ್ಲ? 
ಜೆಜ್ಞಾಶು:- ಗುರುಗಳಾದ ನೀವು ಹೇಗಿದ್ದೀರೋ, ನಿಮ್ಮ ಅನುಯಾಯಿಗಳೂ ಹಾಗೆಯೇ ಇರಬಹುದು. 
ಮತೀಯರು-- ಏಕಮತ ಎಂದಿಗೂ ಆಗಲಾರದು. ಏಕೆಂದರೆ-ಮಾನವರ ಗುಣ ಕರ್ಮ-ಸ್ವಭಾವಗಳು ಬೇರೆ ಬೇರೆಯಾಗಿವೆ. 


ಜಜ್ನಾರು- ಬಾಲ್ಯಾವಸ್ಥೆಯಲ್ಲಿ ಒಂದೇ ಬಗೆಯ ಶಿಕ್ಷಣ ಕೊಡಬ್ಪಟ್ಟರೆ, ಸತ್ಯಭಾಷಣ-ಮೊದಲಾದ ಧರ್ಮದ ಶ್ವೀಕಾರವನ್ನು ಮತ್ತು 
ಮಿಥ್ಯಾಭಾಷಣ-ಮೊದಲಾದ ಅಧರ್ಮದ ಪರಿತ್ಯಾಗವನ್ನು ಮಾಡಿದರೆ, ಏಕಮತವು ಅವಶ್ಯವಾಗಿಯೂ ಆದೀತು. ಮತ್ತು ಎರಡು 
ಮತಗಳು, ಎಂದರೆ ಧರ್ಮಾತ್ಮನದು ಹಾಗೂ ಅಧರ್ಮಾತೃರದು ಸದಾ ಇರುತ್ತವೆ; ಅವಂತೂ ಇರತಕ್ಕವೇ ಸರಿ, ಆದರೆ, ಧರ್ಮಾತ್ಮರ 
ಅಧಿಕರಾಗುವುದರಿಂದ ಮತ್ತು ಅಧರ್ಮಿಗಳು ಕಡಿಮೆಯಾಗುವುದರಿಂದ ಜಗತ್ತಿನಲ್ಲಿ ಸುಖ ಹೆಚ್ಚುತ್ತದೆ ಮತ್ತು ಯಾವಾಗ ಅಧರ್ಮಿಗಳು 
ಹೆಚ್ಚಾಗುತ್ತಾರೋ ಆಗ ದುಃಖ ಹೆಚ್ಚತ್ತೆ. ಎಲ್ಲ ವಿದ್ವಾಂಸರೂ ಒಂದೇ ವಿಧದ ಉಪದೇಶ ಮಾಡುವರಾದರೆ, ಏಕಮತವಾಗುವುದರಲ್ಲಿ 
ಸ್ವಲ್ಪವೂ ವಿಳಂಬವಾಗದು. 


ಮತೀಯರು:- ಈ ದಿನಗಳಲ್ಲಿರುವುದು ಕಲಿಯುಗ. ಸತ್ಯಯುಗದ ಮಾತನ್ನು ಇಚ್ಛಿಸಬೇಡಿಿ. 

ಜಿಜ್ಜಾಸು- ಕಲಿಯುಗ ಎಂಬುದು ಕಾಲದ ಹೆಸರು. ಕಾಲವು ನಿಷ್ಕ್ರಿಯವಾಗಿರುವುದರಿಂದ ಧರ್ಮಾಧರ್ಮಗಳ ಆಚರಣದಲ್ಲಿ 
ಅವೇ ಧರ್ಮಯಕ್ತ ಮತ್ತು ಅಧರ್ಮಯಕ್ತೆ'ಯುಗಗಳಗಿದ್ದಲ್ಲಿ, ಆಯಾಯಾ ಯುಗಗಳಲ್ಲಿ ಪ್ರಪಂಚದಲ್ಲಿ ಧರ್ಮಾತ್ಮರೂ, ಅಧರ್ಮಾತ್ಮರೂ 
ಆಗುತ್ತಲೇ ಇರಲಿಲ್ಲ. ಇವೆಲ್ಲವೂ ಸಂಗದ ಗುಣದೋಷಗಳು ; ಸ್ವಾಭಾವಿಕವಾದುದಲ್ಲ. 

ಜಿಜ್ಞಾಸು ಇಷ್ಟನ್ನು ಹೇಳಿ, ಆಪ್ತನ ಹತ್ತಿರ ಹೋದನು. ಅವನು “ಮಹಾಶಯರೇ! ನೀವು ನನ್ನನ್ನು ಉದ್ದರಿಸದಿರಿ. ಇಲ್ಲದಿದ್ದರೆ. 
ನಾನೂ ಕೂಡ ಯಾವನಾದರೊಬ್ಬನ ಬಲೆಯಲ್ಲಿ ಸಿಕ್ಕಿಕೊಂಡು ನಷ್ಟ-ಭ್ರಷ್ಟನಾಗಿ ಹೋಗುತ್ತಿದ್ದೆವು. ಈಗ ನಾನೂ ಕೂಡ ಈ ಪಾಖಂಡಿಗಳ 
ಖಂಡನವನ್ನೂ, ಮತ್ತು ವೇದೋಕ್ತ ಸತ್ಯಮತದ ಮಂಡನವನ್ನೂ ಮಾಡುತ್ತಾ ಹೋಗುವೆನು. 

ಆಪ್ತ ಸಮಸ್ತ ಮಾನವರಿಗೂ ಸತ್ಯದ ಮಂಡನವನ್ನೂ ಮತ್ತು ಅಸತ್ಯದ ಖಂಡನವನ್ನೂ ಓದಿಸಿ, ಹೇಳಿ, ಸತ್ಯೋಪದೇಶದಿಂದ. 
ಉಪಕಾರವನ್ನು ಮಾಡಬೇಕಾದುದೇ ಸಮಸ್ವಮಾನವರ, ವಿಶೇಷತಃ ವಿದ್ದಾಂಸರ ಮತ್ತು ಸಂನ್ಯಾಸಿಗಳ ಕರ್ತವ್ಯವಾಗಿರುತ್ತದೆ. 


32 ಸತ್ಯಾರ್ಥಪ್ರಕಾಶ 

ಪ್ನೆ- ಯಾವ ಬ್ರಹ್ಮಜಾರಿಗಳೂ, ಸಂನ್ಯಾಸಿಗಳೂ ಇದ್ದಾರೋ, ಅವರಾದರೂ ಸರಿಯಾಗಿದ್ದಾರೋ? 

ಉತ್ತರಣ ಈ ಆಶ್ರಮಗಳೇನೋ ಸರಿಯೇ; ಆದರೆ, ಈ ದಿನಗಳಲ್ಲಿ ಇವುಗಳಲ್ಲಿಯೂ ಬಹಳ ಗಲಿಬಿಲಿಯಿದೆ. ಎಷ್ಟೋ ಜನರು 
ಬ್ರಹ್ಮಜರಿಗಳೆಂದು ಹೆಸರನ್ನು ಇಟ್ಟುಕೊಳ್ಳ ತ್ತಾರೆ ಮತ್ತು ನಿರರ್ಥಕವಾಗಿ ಕೂದಲುಗಳನ್ನು ಬೆಳೆಯಿಸಿಕೊಂಡು (ಜಡೆಗಳನ್ನು ಹೆಣೆದುಕೊಂಡು) 
ಸಿದ್ಧಿ ಪ್ರಪ್ತರಂದು ನಟಿಸುತ್ತಾರೆ ಹಾಗೂ ಜಪ-ಪುರಶರಣಾದಿದಲ್ಲಿ ಸಿಕ್ಕಕೊಂಡಿರು್ತಾರೆ. ಬ್ರಹ್ಮಜಾರೀ-ಎಂಬ ಹೆಸರು ಯಾವ ಕಾರಣದಿಂದ 
ಬರುತ್ತದೋ, ಆ ವಿದ್ಯೆಯನ್ನು ಕಲಿಯುವ ಹೆಸರನ್ನೂ ಕೂಡ ಎತ್ತುವುದಿಲ್ಲ. ಆ 'ಬ್ರಹ್ಟ ಎಂದರೆ ವೇದಗಳನ್ನು ಓದುವುದಕ್ಕೆ 
ಸ್ವಲ್ಪವಾದರೂ ಪರಿಶ್ರಮವನ್ನು ಮಾಡುವುದಿಲ್ಲ. ಈ ಬ್ರಹ್ಮುಾರಿಗಳು ಆಡಿನ ಕೊರಳಿನ ಸ್ತನಗಳಂತೆ ನಿರರ್ಥಕರಾಗಿರುತಾರೆ. ಮತ್ತು ಆ 
ಬಗೆಯ ಯಾವ ಸಂನ್ಯಾಸಿಗಳು ವಿದ್ಯಾಹೀನರಾಗಿ, ದಂಡ-ಕಮಂಡಲುಗಳನ್ನು ಹಿಡಿದು, ಕೇವಲ `ಭಿಕ್ಷೆಬೇಡುತ್ತಾ ತಿರುಗಾಡುತ್ತಾರೋ, 
ವೇದಮಾರ್ಗದ ಉನ್ನತಿಯನ್ನು ಸ್ವಲ್ಪವಾದರೂ ಮಾಡುವುದಿಲ್ಲವೋ, ಅಲ್ಪ ವಯಸ್ಸಿನಲ್ಲಿ ಸಂನ್ಯಾಸವನ್ನು ತೆಗೆದುಕೊಂಡು ಪರ್ಯಟನ 
ಮಾಡುತ್ತಾ ಇರುತ್ತಾರೋ, ಮತ್ತು ವಿದ್ಯಾಭ್ಯಾಸವನ್ನು ಬಿಟ್ಟುಬಿಡುತ್ತಾರೋ, ಇಂತಹ ಬ್ರಹ್ಮಾರಿಗಳೂ ಮತ್ತು ಸಂನ್ಕಾಸಿಗಳೂ, ಇಲ್ಲಿ-ಅಲ್ಲಿ, 
ಜಲಸ್ಥಳ-ಪಾಷಾಣ ಮೊದಲಾದುವುಗಳ ದರ್ಶನವನ್ನೂ, ಪೂಜನವನ್ನೂ ಮಾಡುತ್ತಾ ತಿರುಗಡುತಾರೆ. ವಿದೆ ತಿಳಿದಿದ್ದರೂ ಮೌನಧಾರಣ 
ಮಾಡುತ್ತಾರೆ. ಏಕಾಂತ ಸ್ಥಾನದಲ್ಲಿ ಯಥೇಷ್ಟವಾಗಿ ತಿಂದು ಕುಡದು ನದ್ರಿಸ ತ್ತಾ ಬಿದ್ದರುತಾರೆ. ಮತ್ತು ಈರ್ಷ್ಯಾದ್ದೇಷಗಳಿೆ ಸಿಕ್ಕಿಕೊಂಡು 
ನಿಂದೆಕುಚೇಷ್ಟೆಗನ್ನು ಮಾಡಿ ಹೊಟ್ಟಿಹೊರೆದುಕೊಳ್ಳುತ್ತಾರೆ. ಕಾಷಾಯವಸ್ತ್ರ ಹಾಗೂ ದಂಡ-ಧಾರಣವಾತ್ರದಿಂದ ತಮ್ಮನ್ನ ಕೃತಕ್ಕತ್ಯರೆಂದು 
ತಿಳಿದುಕೊಳ್ಳ ತ್ತಾರೆ. ಮತ್ತು ನಿಷ್ಠ್ರಿಯತ್ನವೇ ಸರ್ವೋತ್ಪಷ್ಟವೆಂದರಿತು, ಉತ್ತಮ ಕಾರ್ಯಗಳನ್ನು ಮಾಡುವುದಿಲ್ಲ. ಇಂತಹ ಸಂನ್ಕಾಸಿಗಳೂ 
ಕೂಡ ಜಗ್ತಿನಲ್ಲಿ ವ್ಯರ್ಥವಾಗಿ ವಾಸವಾಡುತ್ತಾರೆ. ಮತ್ತು ಯಾರು ಸಮಸ್ತ ಜಗತ್ತಿನ ಹಿತವನ್ನು ಸಾಧಿಸುತ್ತಾರೋ, ಅವರು ಸರಿಯಾಗಿರತ್ತಾರೆ. 

ಸಸ ಗಿ, ಪುರಿ, ಭಾರತಿ-ಮೊದಲಾದ ಗೋಸಾಯಿಗಳಾದರೂ ಒಳ್ಳೆಯವರೋ? ಏಕೆಂದರೆ, ಮಂಡಲಗಳನ್ನು ರಚಿಸಿಕೊಂಡು 
ಪರ್ಯಟನ ಮಾಡುತ್ತಾರೆ; ನೂರಾರು ಮಂದಿ ಸಾಧುಗಳಿಗೆ ಆನಂದವನ್ನುಂಟುಮಾಡುತ್ತಾರೆ. ಮತ್ತು ಅದ್ವೈತಮತದ ಸಂನ್ಯಾಸಿಗಳು 
ಅದ್ವೈತಮತದ ಉಪದೇಶಗಳನ್ನು ಮಾಡುತ್ತಾರೆ ಮತ್ತು ಅಲ್ಪಸ್ವಲ್ಪ ಅಧ್ಯಯನ-ಅಧ್ಯಾಪನಗಳನ್ನೂ ಮಾಡುತ್ತಾರೆ. ಈ ಕಾರಣದಿಂದ, 
ಉತ್ತಮರಾಗಿರಬಹುದು. 

ಉತ್ತರ: ಈ ಸಂನ್ಯಾಸಿಗಳ ಹತ್ತು ಹೆಸರುಗಳೆಲ್ಲವೂ ಹಿಂದಿನಿಂದ ಕಲ್ಪಿಸಲ್ಪಟ್ಟಿವೆ; ಸನಾತನವಲ್ಲ. ಅವರ ಮಂಡಲಿಗಳು ಕೇವಲ 
ಭೋಜನಕ್ಕಾಗಿಯೇ ಇವೆ. ಬಹು ಮಂದಿ ಸಾಧುಗಳು ಭೋಜನಕ್ಕಾಗಿಯೇ ಮಂಡಲಿಗಳಲ್ಲಿರುತ್ತಾರೆ; ದಾಂಭಿಕರೂ ಆಗಿರುತ್ತಾರೆ. 
ಪುಷ್ಪವನ್ನು ತೆಗೆದುಕೊಂಡು:- 


ನಾರಾಯಣಂ ಪದ್ಯಚನಂ ವಸಿಷ್ಯಂ ಶಕ್ತ ಚೆ ತತ್ಪುತ್ತಂ ಹರಾಶರಂ ಚ 1 
ನ್ಯಾಸಂ ಶುಕಂ ಗೌಡನಾದಂ ಮಹಾಂತಮ್‌ ॥ 


ಈ ಮೊದಲಾದ ಶಬ್ದಗಳನ್ನು ಉಜ್ಛಿಸಿ, "ಹರಹರ' ಎಂದು, ಅವನ ಮೇಲೆ ಹೂವಳೆಗರೆದು, ಸಾಷ್ಟಾಂಗ ನಮಸ್ಕಾರಗಳನ್ನು 
ಮಾಡುತ್ತಾರೆ. ಯಾವನಾದರೂ ಹೀಗೆ ಮಾಡದೇ ಇದ್ದಲ್ಲಿ, ಅವನು ಅಲ್ಲಿರುವುದೂ ಕೂಡ ಕರಿಣವಾಗತ್ತದೆ. ಯಾವುದರಿಂದ ಪ್ರತಿಷ್ಠೆಯುಂಟಾಗಿ, 
ಮಾಲು ದಕ್ಯತ್ತಮೋ, ಅಂತಹ ಈ ದಂಭವನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ಮಾಡುತ್ತಾರೆ. ಎಷ್ಟೋ ಜನ ಮಠಾಧೀಶರು ಗೃಹಸ್ಥರಾಗಿದ್ದರೂ 
ಕೂಡ ಸಂನ್ಯಾಸದ ಅಭಿಮಾನವನ್ನು ಮಾತ್ರ ಮಾಡುತ್ತಾರೆ; ಕರ್ಮ ಏನೂ ಇಲ್ಲ. ಪಂಚಮ ಸಮುಲ್ಲಾಸದಲ್ಲಿ ಏನು ಬರೆದಿದ್ದೇವೋ, 
ಅದೇ ಸಂನ್ಯಾಸದ ಕರ್ಮವಾಗಿದೆ. ಅದನ್ನು ಮಾಡದೆ ವ್ಯರ್ಥವಾಗಿ ಕಾಲವನ್ನು ಕಳೆಯುತ್ತಾರೆ. ಯಾವನಾದರೂ ಒಳ್ಳೆಯ ಉಪದೇಶವನ್ನು 
ಮಾಡಿದರೆ, ಅವನಿಗೂ ವಿರೋಧಿಗಳಾಗುತ್ತಾರೆ. ಬಹುತೇಕವಾಗಿ ಈ ಜನರು ಭಸ್ವ್ರರುದ್ರಾಕ್ಷಧಾರಣ ಮಾಡುತ್ತಾರೆ ಮತ್ತು ಹಲಕೆಲವರು 
ಶೈವ ಸಂಪ್ರದಾಯದ ಅಭಿಮಾನವನ್ನಿಟ್ಟುಕೊಂಡಿರುತ್ತಾರೆ. ಮತ್ತು ಯಾವಾಗಲಾದರೂ ಶಾಸ್ತ್ರಾರ್ಥಮಾಡುವರಾದರೆ, ತಮ್ಮ ಮತದ, 
ಎಂದರೆ, ಶಂಕರಾಜಾರ್ಯೊಕ್ತವಾದುದರ ಸ್ಥಾಪನವನ್ನು ಮಾಡುತ್ತಾರೆ ಮತ್ತು ಚಜ್ರಂತಿತರೇ ಮೊದಲಾದವರ ಖಂಡನದಲ್ಲಿ ಪ್ರ್ಯತ್ತರಾಗಿರತ್ತಾರೆ. 
ವೇದಮಾರ್ಗದ ಉನ್ನತಿಯಲ್ಲಿ ಮತ್ತು ಪಾಖಂಡ ಮಾರ್ಗಗಳಿಷ್ಟಿವೆಯೋ, ಆ ಎಲ್ಲ ಮಾರ್ಗಗಳ ಖಂಡನದಲ್ಲಿ ಪ್ರವೃತ್ತರಾಗುವುದಿಲ್ಲ. 
ಈ ಸಂನ್ಯಾಸೀ ಜನರು-“ನಮಗೆ ಖಂಡನ-ಮಂಡನದಿಂದೇನು ಪ್ರಯೋಜನ? ನಾವಂತೂ ಮಹಾತ್ಮದ್ಮಗಿದ್ದೇವೆ!” ಎಂದು 
ತಿಳಿದಕೊಂಡಿರುತ್ತಾರೆ. ಇಂತಹ ಜನರೂ ಕೂಡ ಜಗತ್ತಿನಲ್ಲಿ ಭಾರರೂಪರಾಗಿತ್ತಾರೆ. 


ಹೀಗೆ ಇರುವುದರಿಂದಲೇ ವೇದಮಾರ್ಗವಿರೋಧಿಗಳಾದ ವಾಮಮಾರ್ಗಿಗಳೇ ಮೊದಲಾದ ಸಾಂಪ್ರದಾಯಿಕರೂ, ಕ್ರೈಸ್ತರೂ, 
ಮುಸಲ್ವಾನರೂ, ಜೈನರೂ ಮೊದಲಾದವರೂ ಹೆಚ್ಚಿಕೊಂಡರು; ಈ"ಟಲ ಹೆಚ್ಚುತ್ತಲೇ ಹೋಗುತ್ತಾರೆ. ಮತ್ತು ಈ ಜನರ ನಾಕವಾಗತ್ತಾ 
ಹೊಗುತ್ತಿದ್ದರೂ ಕೂಡ, ಇವರ ಕಣ್ಣುಗಳು ತೆರೆದುಕೊಳ್ಳುವುದಿಲ್ಲ. ತೆರೆಯುವುದಾದರೂ ಎಲ್ಲಿಂದ? ಅವರ ಮನಸ್ಸಿನಲ್ಲಿ ಸ್ವಲ್ಪವಾದರೂ 








ಏಕಾದಶ ಸಮುಲ್ಲಾಸ. 32 
ಪರೋಪಕಾರ ಬುದ್ಧಿ ಮತ್ತು ಕರ್ತವ್ಯಕರ್ಮಗಳನ್ನು ಮಾಡುವುದರಲ್ಲಿ ಉತ್ಸಾಹವಿದ್ದರಲ್ಲವೇ? ಆದರೆ, ಈ ಮಂದಿ ತಮ್ಮ ಪ್ರತಿಷ್ಠೆ, 
ಭೋಜನ, ಪಾನಗಳ ಮುಂದೆ ನನು ಹೆಚ್ಚಾದುದು ಏನನ್ನೂ ತಿಳಿಯರು ಮತ್ತು ಜಗತ್ತಿನ ನಿಂದೆಗೆ ಬಹಳ ಹೆದರುತ್ತಾರೆ. ಮತ್ತು 
ಕಾ ಬ ತ್‌ ಸಾ ಆಕಳ ಸತತ್‌ (ಪತ್ರೈಷಣಾ ಪುತ್ರರೋ 

ಎನ್ನುವಂತೆ ಶಿಷ್ಯರ ಮೇಲೆ ಮೋಹಿತರಾಗುವುದು) ಈ ಮೂರು ಬಗೆಯ 'ಏಷಣಾ' ಎಂದರೆ ಇಚ್ಛೆಗಳನ್ನು ತ್ಕಾಗಮಾಡುವುದು 

ಉಚಿತವಾಗಿರುತ್ತದೆ. ಏಷಣೆಯೇ ಬಿಟ್ಟುಹೋಗಲಿಲ್ಲವೆಂದಾಗ, ಸಂನ್ಯಾಸ ಉದಿಸಬಲ್ಲದಾದರೂ ಹೇಗೆ? ಎಂದರೆ, ಪಕ್ಷಪಾತ ರಹಿತರಾಗಿ, 
ವೇದಮಾರ್ಗೊೋಪದೇಶದಿಂದ ಜಗತ್ತಿನ ಕಲ್ಯಾಣವನ್ನು ಮಾಡುವುದರಲ್ಲಿ ಅರ್ಹಶಿ ಪ್ರವೃತ್ತರಾಗಿರುವುದು ಸಂನ್ಯಾಸಿಗಳ ಮುಖ್ಯ 
ಕಾರ್ಯವಾಗಿರುತ್ತದೆ. ತಮ್ಮ ತಮ್ಮ ಅಧಿಕಾರದ ಕರ್ಮಗಳನ್ನು ಮಾಡದಿರುವಾಗ, ಮತ್ತೆ ಸಂನ್ಯಾಸ - ಮೊದಲಾದ ಹೆಸರುಗಳನ್ನು 
ಇಡಿಸಿಕೊಳ್ಳುವುದು ವ್ಯರ್ಥವಾಗಿದೆ. ಇಲ್ಲದಿದ್ದರೆ, ಹೇಗೆ ಗೃಹಸ್ಥರು ವ್ಯವಹಾರ ಹಾಗೂ ಸ್ಪಾರ್ಥಕ್ಕಾಗಿ ಪರಿಶ್ರಮವನ್ನು ಮಾಡುತ್ತಾರೋ, 
ಹಾಗೆ, ಸಂನ್ಯಾಸಿಗಳು ಅದಕ್ಕಿಂತ ಹೆಚ್ಚು ಪರಿಶ್ರಮವನ್ನು ಪರೋಪಕಾರ ಮಾಡುವುದರಲ್ಲಿ ತತ್ಪರರಾಗಿ ಮಾಡಿದಾಗ ಮಾತ್ರ, ಎಲ್ಲಾ 
ಆಶ್ರಮಗಳೂ ಉನ್ನತಿ ಹೊಂದುತ್ತಾ ಹೋಗುತ್ತವೆ. 

ನೋಡಿರಿ, ನಿಮ್ಮ ಮುಂದೆ ಪಾಖಂಡಮತಗಳು ಹೆಚ್ಚುತ್ತಾ ಹೋಗುತ್ತವೆ; ನಿಮ್ಮವರು ಕ್ರೈಸ್ತರು, ಮುಸಲ್ವಾನರು ಕೂಡ ಆಗುತ್ತಾ 
ಹೋಗುತ್ತಾರೆ. ನಿಮ್ಮಿಂದ ಕೊಂಚವಾದರೂ ನಿಮ್ಮ ಮನೆಯ ರಕ್ಷಣೆ ಮತ್ತು ಬೇರೆಯವರನ್ನು ಸೇರಿಸಿಕೊಳ್ಳುವುದು ಸಾಧ್ಯವಾಗುತ್ತಿಲ್ಲ! 
ನೀವು ಮಾಡಲು ಬಯಸಿದಾಗ ತಾನೇ ಆಗುವುದು? ಎಂದಿನವರೆಗೆ ವರ್ತಮಾನದಲ್ಲಿ ಮತ್ತು ಭವಿಷ್ಯತ್ತಿನಲ್ಲಿ ನೀವು. 
ಉನ್ನತಿಶೀಲರಾಗುವುದಿಲ್ಲವೋ, ಅಂದಿನವರೆಗೆ ಅರ್ಯಾವರ್ತದ ಮತ್ತು ಅನ್ಯದೇಶಸ್ಥರಾದ ಮಾನವರ ವೃದ್ಧಿಯಾಗುವುದಿಲ್ಲ. ಯಾವಾಗ 
ವೃದ್ಧಿಗೆ ಕಾರಣಗಳಾದ ವೇದಗಳೇ ಮೊದಲಾದ ಸತ್ಯಶಾಸ್ತ್ರಗಳ ಪಠನ-ಪಾಠನಗಳೂ, ಬಹ್ಮಚರ್ಯವೇ ಮೊದಲಾದ ಆಶ್ರಮಗಳ. 
ಯಥಾವತ್ತಾದ ಅನುಷ್ಠಾನವೂ, ಸತ್ಯೋಪದೇಶಗಳೂ ಆಗುತ್ತವೋ, ಆಗಲೇ ದೇಶದ ಉನ್ನತಿಯಾಗುತ್ತದೆ. 

ಎಚ್ಚರಗೊಳ್ಳಿಲಿ! ಬಹುಬಗೆಯ ಪಾಖಂಡದ ಘಟನೆಗಳು ನಿವಗೆ ನಿಜವಾಗಿಯೂ ಕಂಡುಬರುತ್ತವೆ. ಉದಾಹರಣೆಗೆ, ಯಾವನಾದರೂ 
ಸಾಧುವು. ಅಥವಾ ಅಂಗಡಿಕಾರನು ಮಕ್ಕಳು ಮೊದಲಾದುವನ್ನು ಕೊಡುವ ಸಿದ್ಧಿಗಳನ್ನು ತೋರ್ಪಡಿಸಿದಾಗ, ಅವನ ಹತ್ತಿರ ಬಹಳ 
ಮಂದಿ ನಾರಿಯರು ಹೋಗುತ್ತಾರೆ ಮತ್ತು ಕೈಮುಗಿದು ಪತ್ರರನ್ನು ಬೇಡಿಕೊಳ್ಳುತ್ತಾರೆ. ಆಗ ಬಾಬಾಜೀ ಎಲ್ಲರಿಗೂ ಪುತ್ರರಾಗಲಿ-ಎಂದು 
ಆಶೀರ್ವಾದ ಮಾಡುತ್ತಾರೆ. ಅವರಲ್ಲಿ ಯಾವ ಯಾವಳಿಗೆ ಪುತ್ರನು ಹುಟ್ಟುತ್ತಾನೋ, ಆಯಾ ನಾರಿಯು ಬಾಬಾಜೀಯ ವಚನದಿಂದ 
ಮಗನು ಹುಟ್ಟಿದನು-ಎಂದು ತಿಳಿಯುತ್ತಾಳೆ. ಯಾವಾಗ ಯಾವನಾದರೂ-“ಹಣ್ಣು ಹಂದಿ, ಹೆಣ್ಣು ನಾಯಿ, ಹೆಣ್ಣು ಕತ್ತೆ ಮತ್ತು ಕೋಳಿ 
ಮೊದಲಾದುವಕ್ಕೆ ಮಕ್ಕಳು-ಮರಿಗಳು ಯಾವ ಬಾಬಾಜೀಯ ವಚನದಿಂದ ಆಗುತ್ತವೆ?" ಎಂದು ಅವಳನ್ನು ಕೇಳುತ್ತಾನೋ, ಆಗ 
ಅವಳು ಯಾವ ಉತ್ತರವನ್ನೂ ಕೊಡಲಾರಳು. ಯಾವನಾದರೂ “ನಾನು ಬಾಲಕನನ್ನು ಜೀವಿತನಾಗಿಡಬಲ್ಲೆ', ಎಂದು ಹೇಳುವನಾದರೆ. 
ಸ್ವತಃ ಅವನೇ ಸತ್ತುಹೋಗುತ್ತಾನೆ ಏಕೆ? 

ಎಷ್ಟೋ ಜನ ಧೂರ್ತರು, ದಾರಿ ಕಾಯವ ಠಕ್ಕರಂತೆ, ದೊಡ್ಡ ದೊಡ್ಡ ಬುದ್ಧಿವಂತರೂ ಕೂಡ ಮೋಸ ಹೋಗುವ ಹಾಗೆ 
ಮಾಯೆಯನ್ನು ರಚಿಸುತ್ತಾರೆ. ಈ ಜನರು ಐವರೋ, ಏಳು ಮಂದಿಯೂ ಒಂದಾಗಿ ದೂರ ದೂರದ ದೇಶಗಳಿಗೆ ಹೋಗುತ್ತಾರೆ. 
ಯಾವನು ಶರೀರದಿಂದ ದಷ್ಟಪ್ಪಷ್ಟನಾಗಿ ಭಾರಿಯಾಗಿರುತ್ತಾನೋ, ಅವನನ್ನು "ಸಿದ್ಧೆನನ್ನಾಗಿಮಾಡಿಕೊಳ್ಳುತ್ತಾರೆ. ಯಾವ ನಗರದಲ್ಲಿ 
ಅಥವಾ ಗ್ರಾಮದಲ್ಲಿ ಧನಾಢ್ಯರಿರುತ್ತಾರೋ, ಅದರ ಹತ್ತಿರ ವನದಲ್ಲಿ ಆ ಸಿದ್ಧನನ್ನು ಕೂಡಿಸುತ್ತಾರೆ. ಅವನ ಸಾಧಕರು ನಗರದೊಳಕ್ಕೆ 
ಹೋಗಿ, ಅಪರಿಚಿತರಂತಾಗಿ, ಸಿಕ್ಕಿದವರು ಯಾರನ್ನಾದರೂ “ನೀವು ಇಂತಹ ಮಹಾತ್ಮನನ್ನು ಇಲ್ಲಿ ಎಲ್ಲಿಯಾದರೂ ನೋಡಿದ್ದೀರೋ 
ಅಥವಾ ಇಲ್ಲವೋ?” ಎಂದು ಕೇಳುತ್ತಾರೆ. ಅವರು ಇದನ್ನು ಕೇಳಿ -“ಆ ಮಹಾತ್ಮನಾವನು? ಮತ್ತು ಹೇಗಿದ್ದಾನೆ?'” ಎಂದು ಕೇಳುತ್ತಾರೆ. 

` ಸಾಧಕನು -“ದೊಡ್ಡ ಸಿದ್ಧಪುರುಷನು, ಮನಸ್ಸಿನ ಮಾತುಗಳನ್ನೂ ಹೇಳಿಬಿಡುತ್ತಾನೆ. ಬಾಯಿನಿಂದ ಏನನ್ನು ಹೇಳುತ್ತಾರೋ, ಅದು 
ಆಗಿಯೇ ತೀರುತ್ತದೆ. ಮಹಾಯೋಗಿರಾಜನು, ಅವನ ದರ್ಶನಕ್ಕಾಗಿ ನಾವು ಮನೆ-ಬಾಗಿಲು ಬಿಟ್ಟು ಹುಡುಕುತ್ತಾ ತಿರುಗುತ್ತಿದ್ದೇವೆ. ಆ. 
ಮಹಾತ್ಮನು ಈ ಕಡೆ ಬಂದಿದ್ದಾನೆ-ಎಂದು ನಾನು ಕೇಳಿದ್ದೇನೆ”. ಎನ್ನುತ್ತಾನೆ. 

ಗೃಹಸ್ಥನು -“ಯಾವಾಗ ಆ ಮಹಾತ್ಮನ್ನು ನಿಮಗೆ ಸಿಕ್ಕುವನನೋ, ಆಗ ನಮಗೂ ಹೇಳಿರಿ. ನಾವು ದರ್ಶನಮಾಡುವೆವು ಮತ್ತು 
ಮನಸ್ಸಿನ ಮಾತುಗಳನ್ನು ಕೇಳುವೆವು” ಎನ್ನುತ್ತಾನೆ. ಇದೇ ರೀತಿ ಹಗಲೆಲ್ಲಾ ನಗರದಲ್ಲಿ ತಿರುಗುತ್ತಾರೆ ಮತ್ತು ಪ್ರತಿಯೊಬ್ಬನಿಗೂ ಆ 
ಸಿದ್ಧನ್ನ ಮಾತುಗಳನ್ನು ಹೇಳಿ, ರಾತ್ರಿಗೆ ಒಂದುಗೂಡಿ ಸಿದ್ಧರು-ಸಾಧಕರು ಆಗಿ ತಿನ್ನುತ್ತಾರೆ, ಕುಡಿಯುತ್ತಾರೆ. ಮತ್ತು ನಿದ್ದಿಸುತ್ತಾರೆ. 
ಮತ್ತೆಯೂ ಪ್ರಾತಜಾಲ ನಗರಕ್ಕೆ ಅಥವಾ ಗ್ರಾಮಕ್ಕೆ ಹೋಗಿ, ಅದೇ ರೀತಿ ಎರಡು-ಮೂರು ದಿನ ಹೇಳಿ, ಮತ್ತು ನಾಲ್ವರು ಸಾಧಕರು 
ಒಬ್ಬೊಬ್ಬ ಧನಾಢ್ಯನಿಗೂ, “ಆ ಮಹಾತ್ಮರು ಸಿಕ್ಕಿಬಿಟ್ಟರು. ನೀವು ದರ್ಶನ ಮಾಡಬೇಕಾಗಿದ್ದರೆ, ನಡೆಯಿರಿ” ಎಂದು ಹೇಳುತ್ತಾರೆ. 
ಅವರು ಯಾವಾಗ ಸನ್ನದ್ಧರಾಗುತ್ತಾರೋ, ಆಗ ಅವರಿಗೆ-“ನೀವು ಯಾವ ಮಾತನ್ನು ಕೇಳಬಯಸುತ್ತೀರಿ? ನಮಗೆ ಹೇಳಿರಿ”, ಎಂದು 
ಹೇಳುತ್ತಾರೆ. ಒಬ್ಬನು ಪುತ್ರನನ್ನು ಬಯಸುತ್ತಾನೆ; ಇನ್ನೊಬ್ಬನು ಧನವನ್ನಿಚ್ಚಿಸುತ್ತಾನೆ; ಮತ್ತೊಬ್ಬನು ರೋಗನಿವಾರಣವನ್ನು ಬಯಸುತ್ತಾನೆ; 


38 ಸತ್ಯಾರ್ಥಪ್ರಕಾಶ 
ಮತ್ತೆ ಮಗದೊಬ್ಬನು ಶತ್ರುವನ್ನು ಜಯಿಸುವ ಇಚ್ಛಿಯನ್ನು ಹೇಳುತ್ತಾನೆ. ಅವರನ್ನು ಆ ಸಾಧಕರು ಕರೆದೊಯ್ದುತ್ತಾೆ. ಸಿದ್ಧನ 
ಸಾಧಕರೂ ಹೇಗೆ ಸಂಕೇತ ಮಾಡಿಕೊಂಡಿರುತ್ತಾರೊ, ಹಾಗೆ, ಎಂದರೆ-ಯಾವನಿಗೆ ಹಣದ ಬಯಕೆಯಿದೆಯೋ, ಅವನನ್ನು ಬಲಗಡೆಗೆ, 
ಯಾವನಿಗೆ ಪುತ್ರನ ಇಚ್ಛೆಯಿರುತ್ತದೋ ಅವನನ್ನು ಎದುರಿಗೆ, ಯಾವನಿಗೆ ರೋಗ ನಿವಾರಣದ ಇಚ್ಛಿಯಿರುತ್ತದೋ, ಅವನನ್ನು 
ಎಡಗಡೆಗೆ ಮತ್ತು ಯಾವನಿಗೆ ಶತ್ರುವನ್ನು ಗೆಲ್ಲುವ ಇಚ್ಛೆಯಿರುತ್ತದೋ, ಅವನನ್ನು ಹಿಂದಿನಿಂದ ಕರೆದೊಯ್ದು ಎದುರಿನವನ ನಡುವೆ. 
ಕುಳರಸತ್ತಾರ. 

ಯಾವಾಗ ನಮಸ್ಕಾರ ಮಾಡುತ್ತಾರೋ, ಅದೇ ಸಮಯದಲ್ಲಿ ಆ ಸಿದ್ಧನು ತನ್ನ ಸಿದ್ಧತ್ವದ ಉಗ್ಗಡಣೆಯಿಂದ, ಉಜ್ಜ ಧ್ವನಿಯಿಂದ 
“"ನೀನು ಪುತ್ರನ ಬಯಕೆ ಹೊತ್ತು ಇಲ್ಲಿ ಬರಲು, ಇಲ್ಲಿ ನಮ್ಮ ಬಳಿ ಪುತ್ರರನ್ನಿಟ್ಟಿದ್ದಾರೋ?” ಎಂದು ಕೇಳುತ್ತಾನೆ. ಹೀಗೆಯೇ ಧನದ. 
ಇಚ್ಛಿಯನಿಟ್ಟುಕೊಳ್ಳುವನನ್ನು- “ನೀನು ಹಣವನ್ನು ಬಯಸಿ ಬರಲು ಇಲ್ಲಿ ಚೀಲಗಳನ್ನಿಟ್ಟಿದ್ದರೇನ?ಫಶೀರರ ಹತ್ತಿರ ಹಣವನ್ನೆಲಿಟ್ಟಿ್ದಾರೆ?'- 
ಎಂದು ಪ್ರಶ್ನಿಸುತ್ತಾನೆ. ರೋಗವನ್ನುಳ್ಳವನಿಗೆ-“ನೀನು ರೋಗಮಕ್ತಿ ಬಯಸಿಬರಲು ನಾವು ವೈದ್ಯರೇನು? ನಿನ್ನ ರೋಗವನ್ನು ನಿವಾರಿಸಲು 
ನಾವು ವೈದ್ಯರಲ್ಲವಲ್ಲ!-ಹೋಗು ಯಾವನಾದರೂ ವೈದ್ಯನ ಬಳಿಗೆ”.-ಎಂದು ಹೇಳುತ್ತಾನೆ. ಆದರೆ, ಅವನ ತಂದೆ ರೋಗಿಯಾಗಿದ್ದಾಗ, 
ಅವನ ಸಾಧಕನು ಹೆಬ್ಬೆರಳನ್ನೂ, ತಾಯಿ ರುಗ್ಗೆಯಾಗಿದ್ದರೆ ತರ್ಜನಿಯನ್ನೂ, ಸೋದರನು ರೋಗಿಯಾಗಿದ್ದರೆ ನಡುಬೆರಳನ್ನೂ, ಪತ್ನಿಯು 
`ರೋಗಯಕ್ತೆಯಾಗಿದ್ದರೆ ಉಂಗುರದ ಬೆರಳನ್ನೂ, ಮಗಳು ರೋಗಿಗಿಯಾಗಿದ್ದರೆ ಕಿರುಬೆರಳನ್ನೂ ಅಲ್ಲಾಡಿಸಿಬಿಡುತ್ತಾನೆ. ಅದನ್ನು 
ನೋಡಿ ಆ ಸಿದ್ಧನು “ನಿನ್ನ ತಂದೆ ಖಾಯಿಲೆಬಿದ್ದದ್ದಾರೆ. ನಿನ್ನ ತಾಯಿ, ನಿನ್ನ ಸೋದರ, ನಿನ್ನ ಪತ್ನಿ ಮತ್ತು ನಿನ್ನ ಮಗಳು. 
ರೋಗಗ್ರಸೆಯಾಗಿದ್ದಾರೆ. ಆಗಲಂತೂ ಆ ನಾಲ್ಕಕ್ಕೆ ನಾಲ್ಕೂ ಜನ ಬಹಳ ಮುಗ್ಧರಾಗಿ ಹೋಗುತ್ತಾರೆ. ಸಾಧಕರು-“ನೋಡಿರಿ! ನಾವು ಹೇಗೆ. 
ಹೇಳಿದ್ದರೋ, ಹಾಗೆಯೇ ಇದ್ದಾರೋ ಅಥವಾ ಇಲ್ಲವೋ? ಎನ್ನುತಾರೆ. 

ಗೃಹಸ್ಯರು- ಹೌದು, ಹೇಗೆ ನೀವು ಹೇಳಿದ್ದಿರೋ, ಹಾಗೆ ಇದ್ದಾರೆ. ನೀವು ನಮಗೆ ಬಹಳ ಉಪಕಾರವಾಡಿದಿರಿ. ಮತ್ತು ಯಾರ 
ದರ್ಶನಮಾಡಿ ನಾವು ಕೃತಾರ್ಥರಾದೆವೋ, ಅಂತಹ ಮಹಾತ್ಮರು ಸಿಕ್ಕಿದುದು ನಮ್ಮ ಮಹಾಭಾಗ್ಯೋದಯವೇ ಸ೦. 

ಸಾಧಕರು: ನೋಡಿ, ಸೋದರರೇ! ಈ ಮಹಾತ್ಮರು ಮನೋಗಾಮಿಗಳಾಗಿದ್ದಾರೆ. ಇಲ್ಲಿ ಬಹುದಿನ ಇರುವವರಲ್ಲ. ಇವರ 
ಅಶೀರ್ವಾದವನ್ನೇನಾದರೂ ತೆಗೆದುಕೊಳ್ಳಬೇಕಾಗಿದ್ದರೆ, ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ತನು-ಮನ-ಧನಗಳಿಂದ ಇವರ. 
ಸೇವೆವಾಡಿರಿ. ಏಕೆಂದರೆ, ಸೇವೆಯಿಂದಲೇ ನಾವೆ ದಡಮುಟ್ಟುವುದು. ಯಾರ ಮೇಲಾದರೂ ಪುಸನ್ನರಾಗಿಹೋದಲ್ಲಿ ಏನು ವರಗಳನ್ನು 
ಕೊಟ್ಟುಬಿಡುವರೋ ಹೇಳಲಾಗುವುದಿಲ್ಲ. ಸಂತರ ಗತಿ ಅಪಾರವಾಗಿದೆ. 


ಗೃಹಸ್ಥರು ಇಂತಹ ಉಪ್ಪು-ಖಾರ ಹಚ್ಚಿದ ಮಾತುಗಳನ್ನು ಕೇಳಿ, ಬಹಳ ಹರ್ಷದಿಂದ ಅವರನ್ನು ಪ್ರಶಂಸಿಸುತ್ತಾ ಮನೆಯ ಕಡೆಗೆ 
ಹೋಗುತ್ತಾರೆ. ಸಾಧಕರೂ ಕೂಡ ಅವರೊಂದಿಗೇ ಹೊಗುತ್ತಾರೆ. ಏಕೆಂದರೆ, ಯಾರೂ ತಮ್ಮ ಪಾಖಂಡವನ್ನು ಹೊರಗೆಡಹದಿರಲಿ-ಎಂಬ 
ಭಾವನೆಯಿರುತ್ತದೆ. ಆ ಧನಾಢ್ಯರ ಮಿತ್ರನು ಯಾವನಾದರೂ ಸಿಕ್ಕಿದರೆ, ಅವನ ಮುಂದೆಯೂ ಪ್ರಶಂಸೆಮಾಡುತ್ತಾರೆ. ಹೀಗೆಯೇ ಯಾರು 
ಯಾರು ಸಾಧಕರೊಂದಿಗೆ ಹೋಗುತ್ತಾರೋ, ಅವರವರ ವೃತ್ತಾಂತಗಳ್ನೆಲ್ಲಾ ಹೇಳಿ ಬಿಡುತ್ತಾರೆ. ಯಾವಾಗ ನಗರದಲ್ಲಿ-“ಇಂತಹ ಕಡೆಗೆ 
ಬ್ಬ ಬಹಳ ಭಾರೀ ಸಿದ್ಧ ಪುರುಷರು ಬಂದಿದ್ದಾರೆ. ನಡೆಯಿರಿ ಅವರ ಬಳಿಗೆ”. ಎಂಬ ಕೋಲಾಹಲವೇಳುತ್ತದೋ, ಆಗ ಜಾತ್ರೆಗೆ. 
ಜಾತ್ರೆಯೇ ಬಳಿಹೋಗಿ, ಯಾರಾದರೂ-“ಮಹಾತ್ಮಲೇ! ನನ್ನ ಮನ್ಸಿನ ಸ್ಥಿತಿಯನ್ನು ಹೇಳಿರಿ” ಎನ್ನುತ್ತಾರೆ. ಆಗಲಂತೂ ವ್ಯವಸ್ಥೆಯೇ 
ಕೆಟ್ಟುಹೋಗುವುದರಿಂದ ಸಿದ್ಧ್ರರುಷನು ಮೌನಧರಿಸಿಿಡುತ್ತಾನೆ. ಮತ್ತು “ನಮ್ಮನ್ನು ತುಂಬಾ ಪೀಡಿಸಬೇಡಿರಿ'” ಎನ್ನುತ್ತಾನೆ. ಆ 
ಕ್ಷಣದಲ್ಲಿಯೇ ಥಟ್ಟನೆ ಅವನ ಸಾಧಕರೂ ಕೂಡ-“ನೀವು ಇವರನ್ನು ಬಹಳ ಪೀಡಿಸುವಿರಾದರೆ, ಇವರು ಹೊರಟುಹೋಗುವರು".. 
ಎಂದು ಹೇಳಲಾರಂಭಿಸುತ್ತಾರೆ. ಮತ್ತು ಯಾವನು ದೊಡ್ಡ ಮನುಷ್ಯವಾಗಿರುತ್ತಾನೋ, ಅವನು ಸಾಧಕನನ್ನು ಬೇರೆಡೆಗೆ ಕೆರೆದು-ನಮ್ಮ 
ಮನಸ್ಸಿನ ಮಾತನ್ನು ಹೇಳಿಸಿ ಬಿಡುವಿರಾದರೆ, ನಾವು ಸತ್ಯವೆಂದು ಸ್ವೀಕರಿಸುತ್ತೇವೆ". ಎನ್ನುತ್ತಾರೆ. ಸಾಧಕನು “ವಿಷಯವೇನು?” ಎಂದು 
ಕೇಳುತ್ತಾನೆ. ಧನಾಢ್ಯನು ಅವನಿಗೆ ಹೇಳಿಬಿುತ್ತಾನೆ. ಆಗ ಅವನನ್ನು ಅದೇರೀತಿಯ ಸಂಕೇತದಂತೆ ಕರೆದೊಯ್ದು ಕೂಡಿಸಿಬಿಡುತ್ತಾನೆ. 
ಆ ಸಿದ್ಧನ ತಿಳಿದುಕೊಂಡು ಸರ್ರನೇ ಹೇಳಿಬಡುತ್ತಾನೆ. ಆಗಲಂತೂ ಸಂಪೂರ್ಣ ಜನಜಂಗುಳಿಯೇ “ಹೋ! ಬಹುದೊಡ್ಡ ಸಿದ್ಧಪ್ರರುಷರು'- 
ಎಂಬ ಕೂಗು ಕೇಳುತ್ತದೆ. ಒಬ್ಬನು ಮಿಠಾಯಿಯನ್ನು, ಒಬ್ಬನು ಕಾಸನ್ನೂ, ಒಬ್ಬನು ರೂಪಾಯಿಯನ್ನೂ ಒಬ್ಬನು ಸ್ಪರ್ಣಮುದ್ರೆಯನ್ನೂ, 
ಅಲ್ಲಿಯವರೆಗೆ ಯಥೇಷ್ಟವಾಗಿ ಸೂರೆಮಾಡುತ್ತಾರೆ. ಮತ್ತು ಯಾರಾದರೂ ಸತ್ಯದ ಬಗೆಗೆ ಕುರುಡರೂ ದುಡ್ಡಿನ ದೊಡ್ಡಪ್ಪಂದಿರೂ ಅದ 
ಒಬ್ಬರಿಬ್ಬರಿಗೆ ಪುತ್ರರಾಗಲಿ-ಎಂಬ ಆಶೀರ್ವಾದವನ್ನಾಗಲಿ ಬೂದಿಯನ್ನಾಗಲಿ ಎತ್ತಿ ಕೊಡುತ್ತಾನೆ. ಮತ್ತು ಅವರಿಂದ ಸಾವಿರಾರು 
ರೂಪಾಯಿಗಳನ್ನು ತೆಗೆದುಕೊಂಡು, “ನ್ನ ಭಕ್ತಿ ಸತ್ಯವಾಗಿದ್ದರೆ, ಪುತ್ರನು ಹುಟ್ಟುವನು””-ಎಂದು ಬಿಡುತ್ತಾರೆ. ಯಾರನ್ನು ವಿದ್ವಾಂಸರು 
ಮಾತ್ರ ಪರೀಕ್ಷಿಸಬಲ್ಲರೋ, ಆನ್ಕರಿಗೆ ಸಾಧ್ಯವಿಲ್ಲವೋ, ಅಂತಹ ಈ ಬಗೆಯ ಬಹುಮಂದಿ ತಕ್ಕರರುತ್ತಾರೆ! ಆದುದರಿಂದ, ಯಾವನೂ. 
ಅವನನ್ನು ಶಕ್ಕುತನದಲ್ಲಿ ಸಿಕ್ಕಿಸಲು ಆಗದಂತೆ, ಬೇರೆಯವರನ್ನೂ ಕೂಡ ವಂಚನೆಯಿಂದ ದೂರವಿಡಲಾಗುವಂತೆ ವೇದಗಳೇ ಮೊದಲಾದ. 

















ಏಕಾದಶ ಸಮುಲ್ಲಾಸ. 325 
ಶಾಸ್ತ್ರಗಳ ಪಠನವುೂ, ಸತ್ಸಂಗದ ಮಾಡುವಿಕೆಯೂ ಅಗತ್ಯವಾಗಿರುತ್ತದೆ. ಏಕೆಂದರೆ, ವಿದ್ಯೆಯೇ ಮಾನವನ ನೇತ್ರವಾಗಿರತ್ತದೆ. ವಿದ್ಯಾ 
ಶಿಕ್ಷಣಗಳಿಲ್ಲದೆ ಜ್ಞಾನ ಉಂಟಾಗಲಾರದು. ಯಾರು ಬಾಲ್ಕಾವಸ್ಥೆಯಿಂದ ಉತ್ತಮ ಶಿಕ್ಷಣ ಪಡೆಯುತ್ತಾರೋ, ಅವರೇ ಮಾನವರೂ 
ಆಗಿ, ಬಹು ದುಃಖವನ್ನು ಅನುಭವಿಸುತ್ತಾರೆ. ಆದುದರಿಂದ, ಯಾವನು ಬಲ್ಲನೋ ಅವನೇ ಸ್ವೀಕರಿಸುತ್ತಾನೆಯಾದ ಕಾರಣ, ಜ್ಞಾನವನ್ನು 
ವಿಶೇಷವೆಂದು ಹೇಳಿದ್ದಾರೆ. 

ನ. ವೇತ್ತಿ ಯೋ ಯಸ್ಕ ಗುಣಪ್ರಕರ್ಷಂ ಸ ತಸ್ಕೆ ನಿಂದಾಂ ಸತತಂ ಕರೋತಿ | 
ಯಥಾ ಕಿರಾತೀ ಕರಿಕುಂಭಜಾತಾ ಮುತ್ತಾ: ಶರಿತ್ಯಜ್ಮ ಬಿಭರ್ತಿ ಗುಂಜಾ: 1. (ವೃದ್ಧಣಕ್ಕ- ೧೧.೧೨) 


ಯಾವನು ಯಾವುದರ ಗುಣವನ್ನು ಅರಿಯನೋ, ಅವನು, ಭಿಲ್ಲನಾರಿಯು ಆನೆಯ ಮುತ್ತುಗಳನ್ನು ತೃಜಿಸಿ, ಗುಲಗಂಜಿಯನ್ನು 
ಸತ್ಪುರುಷರ ಸಂಗಿಯೂ, ಯೋಗಿಯೂ, ಪುರುಷುರ್ಥಿಯಾ, ಚಿತೇಂದ್ರಿಯನೂ, ಸುಶೀಲನೂ ಆಗಿರುತ್ತಾನೋ, ಅವನೇ 
ಧರ್ಮಾರ್ಥಕಾಮಮೋಕ್ಷಗಳನ್ನು ಗಳಿಸಿ, ಈ ಜನ್ಮದಲ್ಲಿ ಮತ್ತು ಪರಜನ್ಮದಲ್ಲಿ ಸದಾ ಆನಂದದಲ್ಲಿರುತ್ತಾನೆ. 

ಹೀಗೆ ಆರ್ಯಾವರ್ತನಿವಾಸೀಜನರ ಮತದ ವಿಷಯದಲ್ಲಿ ಸಂಕ್ಷೇಪವಾಗಿ ಬರೆದೆವು. ಇದರ ನಂತರ, ಆರ್ಯರಾಜರುಗಳ ಯಾವ. 
ಸ್ವಲ್ಪ ಇತಿಹಾಸ ಸಿಕ್ಕಿದೆಯೋ ಅದು, ಸಮಸ್ತ ಸಜ್ಜನರಿಗೂ ತಿಳಿಸುವ ಸಲುವಾಗಿ ಪ್ರಕಾಶಿಸಲ್ಪಡುತ್ತದೆ. 

ಯಾವುದರಲ್ಲಿ ಶ್ರೀಮಾನ್‌ ಮಹಾರಾಜಾ ಯುಧಿಷ್ಠಿರನಿಂದಾರಂಭಿಸಿ, ಮಹಾರಾಜಾ ಯಶಪಾಲನ ಪರ್ಯಂತ ರಾಜರು 
ಆಗಿಹೋಗಿದ್ದಾರೋ, ಆ ಆರ್ಯಾವರ್ತ ದೇಶೀಯ ರಾಜವಂಶದ ಇತಿಹಾಸವನ್ನು ಈಗ ಸ್ವಲ್ಪ ಬರೆಯುತ್ತೇವೆ. ಮತ್ತು ಶ್ರೀ ಮನ್ಮಹಾರಾಜಾ 
ಸ್ವಾಯಂಭುವಮನುವಿನಿಂದ ಆರಂಭಿಸಿ, ಮಹಾರಾಜಾ ಯಧಿಷ್ಠಿರನವರೆಗಿನ ಇತಿಹಾಸವನ್ನು ಮಹಾಭಾರತ ಮೊದಲಾದುವುಗಳಲ್ಲಿ 
ಬರೆದೇ ಇದೆ. ಮತ್ತು ಇದರಿಂದ ಸಜ್ಜನರಿಗೆ ಈಚೆಗಿನ ಇತಿಹಾಸ ಸ್ವಲ್ಪ ವಿದಿತವಾಗುವುದು. ಈ ವಿಷಯವು 'ವಿದ್ಯಾರ್ಥಿ'' ಸಮ್ಮಿಸತವಾದ, 
“ಹರಿಶ್ಚಂದ್ರ ಚಂದ್ರಿಕಾ” ಮತ್ತು “ ಮೋಹನ ಚಂದ್ರಿಕಾ” ಎಂಬ ಶ್ರೀನಾಥದ್ವಾರಾದಿಂದ ಹೊರಡುತ್ತಿದ್ದ ಪಾಕ್ಚಿಕ ಪತ್ರಗಳಲ್ಲಿದೆ, ಅದು 
ರಾಜಪುತ್ರ ಸ್ಥಾನದಲ್ಲಿನ ಮೇವಾಡರಾಜ್ಯದ ಉದಯಪುರ ಚಿತ್ರೌಡಗಢದಲ್ಲಿ ಎಲ್ಲರಿಗೂ ವಿದಿತವಾಗಿದೆ. ನಾವು ಅದರಿಂದ ಈ ಅನುವಾದವನ್ನು 
ಮಾಡಿದ್ದೇವೆ. ಹೀಗೆಯೇ ನಮ್ಮ ಆರ್ಯಸಜ್ಜನರು ಇತಿಹಾಸ ಮತ್ತು ವಿದ್ಯಾಪಸ್ತಕಗಳ ಅನ್ವೇಷಣವನ್ನು ಮಾಡಿ ಪ್ರಕಾಶಪಡಿಸಿದರೆ, ದೇಶಕ್ಕೆ 
ಬಹಳ ಲಾಭವುಂಟಾಗುವುದು. ಈ ಪತ್ರಸಂಪಾದಕನು ತನ್ನ ಮಿತ್ರನಿಂದ ವಿಕ್ರಮಸಂವತ್‌ ೧೭೮೨ರಲ್ಲಿ ಬರೆಯಲ್ಪಟ್ಟ ಒಂದು ಪ್ರಾಚೀನ 
ಪುಸ್ತಕದಿಂದ ಗ್ರಹಿಸಿ, ಸಂವತ್‌ ೧೯೩೯ರ ಮಾರ್ಗಶಿರ ಶುಕ್ಷೆಕ್ಷದ ೧೯-೨೦ರ ಕಿರಣಗಳಲ್ಲಿ ಎಂದರೆ, ಪಾಶ್ಚಿಕಪತ್ರಗಳಲ್ಲಿ ಮುದ್ರಿಸದೆ. 
ಅದು ಕೆಳಗೆ ಬರೆದಿರುವಂತಿದೆ-ಎಂದು ತಿಳಿದುಕೊಳ್ಳಿರಿ - 


ಆರ್ಯಾವರ್ತದೇಶೀಯ ರಾಜವಂಶಾವಳಿ 
ಇಂದ್ರಪ್ರಸ್ಥದಲ್ಲಿ ಆರ್ಯಸಜ್ಜನರು ಶ್ರೀಮನ್ಮಹಾರಾಜಾ ಯಶಪಾಲನವರೆಗೆ ರಾಜ್ಯವಾಳಿದರು. ಅವರಲ್ಲಿ ಶ್ರೀಮನ್ಮನಾರಾಜಾ 
ಯಧಿಷ್ಠರನಿಂದ ಆರಂಭಿಸಿ, ಮಹಾರಾಜಾ ಯಶಪಾಲನವರೆಗೆ ವಂಶ-ಎಂದರೆ ಪೀಳಿಗೆಗಳು ಸುಮಾರು ೧೨೪ ರಾಜರುಗಳು ೪೧೫೭ 
ವರ್ಷ ಒಂಭತ್ತು ಮಾಸ ೧೪ ದಿವಸಗಳಷ್ಟು ಕಾಲ ಶಾಸನವಾಡಿದ್ದಾರೆ. ಇವರುಗಳ ವಿವರ ಹೀಗಿದೆ:- 


ಶ್ರೀಮನ್ಮಹಾರಾಜಾ ಯಧಿಷ್ಠಿರನಿಂದ ಹಿಡಿದು, ಅವನ ಮಂಶದ ಸುಮಾರು ೩೧ ತಲೆಮಾರಿನವರು ಒಟ್ಟು ಸುಮಾರು ೧೭೭೦ 
ವರ್ಷ, ೧೧ ತಿಂಗಳು ೧೦ ದಿನಗಳಷ್ಟು ಕಾಲ ಅಂದ್ದಾರೆ. ಇವರುಗಳ ವಿಸ್ತಾರ :- 


ಮಾಸಗಳು. ದಿನಗಳು 
೮ ೨೫ 
0 0 
ತ್ರ ೨೩ 
೮ ೨೨ 
೨ ೮ 
೧೧ ೨೭ 
೩ ೧೮ 
೧೦ ೨೪ 
೭ ೨೧. 
೩ ೨೧ 
೫ ೫ 
೧೦. ೪ 
೭ ೪ 
0 ೨೪ 
೧೦ ತ 
೧೧ ಪ 
೧೦. ೮ 
೮ ೧೦ 
೧೦ ೧೦ 
೮ ೨೧ 
೯ ೨೦. 
೧೧ ೨೩ 
೮ ೭ 
೧೦ ೮ 
೧೧ ೮ 
೯ 0. 
೧೦ ೨೬ 
0 0 
೫ ೮ 
೧೧ ೨೧ 


ರಾಜನನ್ನು ಸಂಹರಿಸಿ ರಾಜ್ಯವಾಳಿದನು. ಅವನ ೧೪ 


ಪೀಳಿಗೆಗಳವರು ೫೦೦ ವರ್ಷಗಳು ಮೂರು ತಿಂಗಳುಗಳು, ೧೭ ದಿನಗಳಷ್ಟು ಕಾಲ ಆಳಿದರು. ಇವರುಗಳ ವಿವರಣೆ:- 


ಇ ಸತ್ಯಾರ್ಥಪ್ರಕಾಶ 
ಆರ್ಯರಾಜರು. ವರ್ಷಗಳು 
೧... ರಾಜಾಯಧಿಸಷ್ಠಿರ ೩೬ 
೨... ರಾಜಾ ಪರೀಕ್ಷಿತ್‌ ೬೦ 
೩, ರಾಜಾ ಜನಮೇಜಯ ೮೪ 
೪... ರಾಜಾ ಅಶ್ವಮೇಧ. ೮೨ 
೫... ದ್ವಿತೀಯ ರಾಮ ೮೮ 
೬... ಛತ್ರಮಲ್ಲ ೮೧ 
೭. ಚಿತ್ರರಥ ಚ 
೮... ದುಷ್ಟಕೈಲ್ಕ 2 
೯... ರಾಜಾ ಉಗ್ರಸೇನ ೭೮. 
೧೦. ರಾಜಾ ಶೂರಸೇನ ೨೮ 
೧೧. ಭುವನಪತಿ. ೬೯ 
೧೨, ರಣಜಿತ್‌ ೬೫ 
೧೩. ಹಕ್ಷಕ ೬೪. 
೧೪. ಸುಖದೇವ ೬೨ 
೧೫. ನರಹರಿದೇವ ೫೧ 
೧೬, ಸುಚಿರಥ ೪೨ 
೧೭. ಶೂರಸೇನ (ದ್ರಿ) ೫೮ 
೧೮, ಪರ್ವತಸೇನ. ೫ 
೧೯. ಮೇಧಾವೀ ೫೨ 
೨೦, ಸೋನಚೀರ ೫೦ 
೨೧. ಭೀಮದೇವ ೪೭ 
೨೨. ನೃಹರಿದೇವ ೪೫ 
೨೩. ಪೂರ್ಣಮಲ್ಲ ೪೪ 
೨೪. ಕರದವೀ ೪೪ 
೨೫, ಅಲಂಬಿಕ ೫೦ 
೨೬, ಉದಯಪಾಲ ೩೮. 
೨೭, ಭುವನಮಲ್ಲ ೪ಂ 
೨೮. ದಮಾತ. ೩೨ 
೨೯. ಭೀಮಪಾಲ ೫೮ 
೩೦. ಕ್ಷೇಮಕ ೫೫ 
ರಾಜಾ ಕ್ಷೇಮಕನ ಪ್ರಧಾನ ಸಚಿವನಾಗಿದ್ದ ವಿಶ್ರವಾ-ಎಂಬುವನು. 
ಆರ್ಯರಾಜರು ವರ್ಷಗಳು 

೧. ವಿಶ್ವವಾ ೧೭. 

ಪ ಪುರಸೇನೀ. ೪೨ 

೩. ವೀರಸೇನೀ ೫೨ 

ಲ್ಲ ಅನಂತಶಾಯೀ. ೪೭. 


ಮಾಸಗಳು. ದಿನಗಳು 
೩ ೨೯ 
೮ ೨೧ 
೧೦. ೭ 

೮ ೨೩ 





ಏಕದಶ ಸಮುಲ್ಲಾಸ 327 


೫. 2೫ ೯ ೧೭ 
ಹ, ಪರಮಸೇನೀ ೪೪ ೨ ೨೩ 
೭ ಸುಖಪಾತಾಲ ೩೦. ೨ ೨೧ 
೮. ಕದ್ರುತ ೪೨ ೯ ೨೪ 
೯. ಸಜ್ಜ ೩೨ ೨ ೧೪ 
೧೦... ಅವುರಜೂಡ ೨೭ ೩ ೧೬ 
೧೧. ಅಮೀಪಾಲ ೨೨ ೧೧ ೨೫ 
೧೨. ದಶರಥ ೨೫ ೪ ೧೨ 
೧೩, ವೀರಸಾಲ. ೩೧ ೮ ೧೧ 
೧೪. ವೀರಸಾಲಸೇನ. ೪೭ 0 ೧೪ 


ರಾಜಾ ವೀರಸಾಲ ಸೇನನ ಪ್ರಧಾನವಾಗಿದ್ದ ವೀರಮಹಾನ್‌-ಎಂಬುವನು ರಾಜನನ್ನು ಕೊಂದು ತಾನೇ ರಾಜ್ಯವಾಳಿದನು. ಅವನ 
೧೬ ಪೀಳಿಗೆಗಳವರು ೪೪೫ ವರ್ಷಗಳು, ೫ ಮಾಸಗಳು ಮತ್ತು ಮೂರು ದಿನಗಳಷ್ಟು ಕಾಲ ರಾಜ್ಯವಾಳಿದರು. ಇವರುಗಳ ವಿಸ್ತಾರ:- 


ಆರ್ಯರಾಜರು ವರ್ಷಗಳು ಮಾಸಗಳು ದಿನಗಳು 
೧. ರಾಜಾವೀರವಹಾನ್‌ ೩೫ ೧೦ ೮ 
೨. ಅಜಿತಸಿಂಹ. ೨೩ ೩ ೧೯ 
೩. ಸರ್ವದತ್ತ ೨೮ ೩ ೧೦ 
೪. ಭುವನಪತಿ ೧೫ ೪ ೧೦ 
೫. ವೀರಸೇನ (ಪು ೨೧ ಪಿ ೩ 
ಓ. ಮಹೀಪಾಲ. ೪೦ ೮ 
ಹ ಶತ್ರುಪಾಲ ೨೬ ೪ ೩ 
೮. ಸಂಘರಾಜ ೧೭ ೨ ೧೦ 
೯. ತೇಜಪಾಲ ೨೮ ೧೧ ೧೦ 
೧೦. ಮಾಣಿಕಚಂದ ೩೭ ೩ ೨೧ 
೧೧. ಕಾಮಸೇನೀ ೪೨ ೫ ೧೦ 
೧೨. ಶತ್ರುಮರ್ಧನ. ೮ ೧೧ ೧೩ 
೧೩. ಜೀವನಲೋಕ ೨೮ ೯ ೧೭ 
೧೪. ಹರಿರಾವ ೨೬ ೧೦ ೨೯ 
೧೫. ವೀರಸೇನ (ದ್ವಿ) ೩೫ ೨ ೨೨ 
೧೬. ಆದಿತ್ಯಕೇತು. ೨೩ ೧೧ ೧೩ 


ಮಗಧ ದೇಶದ ರಾಜನಾಗಿದ್ದ ಆದಿತ್ಯಕೇತುವನ್ನು ಪ್ರಯಾಗದ ರಾಜನಾದ ಧಂಧರನೆಂಬುವನು ಕೊಂದು ರಾಜ್ಯವನ್ನಾಳಿದನು. 
ಅವನ ಒಂಬತ್ತು ಪೀಳಿಗೆಯವರು ೩೭೪ ವರ್ಷಗಳು, ೧೧ ಮಾಸಗಳು, ೨೬ ದಿನಗಳಷ್ಟು ಕಾಲ ಆಳಿದರು. ಇವರ ವಿಸ್ತಾರ: 





ಆರ್ಯರಾಜರು. ವರ್ಷಗಳು ಮಾಸಗಳು. 
ರಾಜಾ ಧಂಧರ ೪೨ ೭ 
ಮಹರ್ಷಿ ಸಿ ೨ 
ಸನರಚ್ಚೀ ೫೦ ೧೦. 
೩೦ ೩ 
ದುರನಾಥ ೨೮ ೫ 
೪೫. ೨ 


ಸು 


೧೫೫? ಅಧಿ 





3೫3 ಸತ್ಯಾರ್ಥಪ್ರಕಾಶ 


ಜು ರುದ್ರಸೇನ ೪೭ ೪ ೨೮ 
೮. ಆರೀಲಕ. ೫೨ ೧೦ ೮ 
೯. ರಾಜಪಾಲ. ೨೬ 0 0 


ರಾಜಾ ರಾಜಪಾಲನನ್ನು ಸಾಮಂತನಾಗಿದ್ದ ಮಹಾನ್‌ ಪಾಲನು ವಧಿಸಿ ರಾಜ್ಯವಾಳಿದನು. ಅವನದೊಂದೇ ಪೀಳಿಗೆ; ೧೪ 
ವರ್ಷಗಳಷ್ಟು ಕಾಲ ಅವನೇ ಆಳಿದನು. ಇವನ ವಂಶ ವಿಸ್ತಾರವಾಗಲಿಲ್ಲ. 

ರಾಜಾ ಮಹಾನ್‌ ಪಾಲನ ರಾಜ್ಯದ ಮೇಲೆ ರಾಜಾ ವಿಕ್ರಮಾದಿತ್ಯನು ಅವಂತಿಕಾನಗರಿ (ಉಜ್ಜಯಿನಿ)ಯಿಂದ ಮೇಲೇರಿ ಬಂದು, 
ಮಹಾನ್‌ ಪಾಲನನ್ನು ಸಂಹರಿಸಿ ರಾಜ್ಯವಾಳಿದನು. ಅವನ ಪೀಳಿಗೆ ಅವನೊಂದಿಗೇ ಕೊನೆಯಾಯಿತು. ೯೩ ವರ್ಷಕಾಲ ಅವನು. 
ಆಳಿದನು. ಅವನ ವಂಶ ವಿಸ್ತಾರವಾಗಲಿಲ್ಲ. 


ಶಾಲಿವಾಹನ ಸಾಮಂತನಾಗಿದ್ದ ಪೈಠಣದ ಸಮುದ್ರಪಾಲಯೋಗಿಯ ರಾಜಾ ವಿಕ್ರಮಾದಿತ್ಯನನ್ನು ಸಂಹರಿಸಿ, ರಾಜ್ಯವನ್ನಾಳಿದನು. 
ಅವನ ೧೬ ಪೀಳಿಗೆಗಳವರು ೩೭೨ ವರ್ಷಗಳು, ನಾಲ್ಕು ಮಾಸಗಳು, ೨೭ ದಿನಗಳಷ್ಟು ಕಾಲ ಆಳಿದರು. ಇವರ ವಿಸ್ತಾರ:- 


ಆರ್ಯರಾಜರು ವರ್ಷಗಳು ಮಾಸಗಳು ದಿನಗಳು 
೧. ಸಮುದ್ರಪಾಲ. ೫೪ ೨ ೨೦. 
೨. ಚಂದ್ರಪಾಲ ೩೬ ೫ ೪ 
೩ೂ ಸಹಾಯಪಾಲ ೧೧ ೪ ೧೧ 
೪ ದೇವಪಾಲ. ೨೭ ೧ ೨೮ 
೫. ನರಸಿಂಹಪಾಲ. ೧೮ 0 ೨೦ 
ಓೂ ಸಾಮಪಾಲ ೨೭ ೧ ೧೭ 
ಪ್ರ ರಘುಪಾಲ. ೨೨ ೩ ೨೫ 
೮. ಗೋವಿಂದಪಾಲ ೨೭ ೧ ೧೭ 
೯. ಅವೃತಪಾಲ. ೩೬ ೧೦ ೧೩. 
೧೦. ಬಲೀಪಾಲ ೧೨ ೮ ೪ 
೧೧. ಮಹೀಪಾಲ ೧೩ ಆ ೪ 
೧೨. ಹರೀಪಾಲ. ೧೪ ೮ ೪ 
೧೩. ಸಿ೮ಪಾಲ ೧೧ ೧೦. ೧೯ 
೧೪. ಮದನಪಾಲ. ೧೭ ೧೦ ೧೯ 
೧೫. ಕರ್ಮಪಾಲ ೧೬ ಪ ೨ 
೧೬, ವಿಕ್ರಮಪಾಲ. ೨೪ ೧೧ ೧೩ 


ರಾಜಾ ವಿಕ್ರಮಪಾಲನು ಪಶ್ಚಿಮ ದಿಕ್ಕಿನ (ದೇಶದ) ರಾಜನಾದ ಮಲುಖಚಂದ ಬೋಹರಾ-ಎಂಬುವನ ಮೇಲೆ ಏರಿಹೋಗಿ, 
ರಣರಂಗದಲ್ಲಿ ಹೋರಾಡಿದನು. ಈ ಯುದ್ಧದಲ್ಲಿ ಮಲುಖಚಂದನು ವಿಕ್ರಮಪಾಲನನ್ನು ಸಂಹರಿಸಿ ಇಂದ್ರಪ್ರಸ್ಥದ ರಾಜ್ಯವನ್ನು ಆಳಿದನು. 
ಅವನ ೧೦ ಪೀಳಿಗೆಗಳವರು ೧೯೧ ವರ್ಷ, ಒಂದು ತಿಂಗಳು ೧೬ ದಿನಗಳಷ್ಟು ಕಾಲ ಆಳಿದರು. ಇವರ ವಿಸ್ತಾರ:- 
ಆರ್ಯರಾಜರು ವರ್ಷಗಳು ಮಾಸಗಳು ದಿನಗಳು 


ಮಲುಖಚಂದ್‌ 


ವಿಕ್ರಮಚಂದ್‌ 
ಅಮೀನ್‌ ಚಂದ್‌ 
ರಾಮಚಂದ್‌ 
ಹರೀಚಂದ್‌ 


ಕಲ್ಯಾಣ್‌ ಚಂದ್‌. 


೧೦ 
೧೨ 


೨೪ 


೧೫ ೮ [1 ಅಧಿ 

8835888 

೫ ಇರೆಆ೧ಣ ಟಟ 
ಈ 


ಪ್ರ ಭೀಮಚಂದ್‌: ೧೬ ೨ ೯ 
ಲೋವಚಂದ್‌ ೨೬ ೩ ೨೨ 

೯. ಗೋವಿಂದಚಂದ್‌ ೩೧ ೩ ೧೨ 

೧೦. ರಾಣೀ ಪದ್ಮಾವತೀ ೧ 0 0 


ರಾಣೀ ಪದ್ಯಾವತೀ ಮೃತಳಾದಳು. ಅವಳಿಗೆ ಪುತ್ರನೂ ಕೂಡ ಯಾವನೂ ಇರಲಿಲ್ಲ. ಆದುದರಿಂದ ಎಲ್ಲ ರಾಜ್ಯ ಧುರೀಣರೂ 


ಪರಸ್ಪರ ಸಮಾಲೋಚನೆಮಾಡಿ, ಹರಿಪ್ರೇಮ ವೈರಾಗಿಯನ್ನು ಸಿಂಹಾಸನದ ಮೇಲೆ ಕುಳ್ಳರಿಸಿ, ಆ ರಾಜ್ಯಧುರೀಣರೇ ರಾಜ್ಯವನ್ನಾಳಲು 
ಆರಂಭಿಸಿದರು. ಇವರ ನಾಲ್ಕು ಪೀಳಿಗೆಗಳವರು ೫೦ವರ್ಷ, ೨೧ ದಿನಗಳಷ್ಟು ಕಾಲ ಆಳಿದರು. ಹರಿಪ್ರೇಮನ ವಂಶ ವಿಸ್ತಾರ:- 


ಆರ್ಯರಾಜರು ವರ್ಷಗಳು. ಮಾಸಗಳು ದಿನಗಳು 
೧. ಹರಿಪ್ರೇಮ. ಫೆ ೫ ೧೬ 
೨. ಗೋವಿಂದಪ್ರೇಮ. ೨೦. ೨ ೮ 
೩. ಗೋಪಾಲಪ್ರೇಮ ೨೫ ೭ ೨೮ 
೪. ಮಹಾಬಾಹು ೬ ೮ ೨೯ 


ರಾಜಾ ಮಹಾಬಾಹುವು ರಾಜ್ಯವನ್ನು ತ್ಯಜಿಸಿ, ವನದಲ್ಲಿ ತಪಶ್ಚರ್ಯೆಯನ್ನು ಮಾಡಲು ಹೋದನು. ಬಂಗಾಳದ ರಾಜನಾದ 
ಆಧಿಸೇನನು ಇದನ್ನಾಲಿಸಿ, ಇಂದ್ರಪ್ರಸ್ಥಕ್ಕೆ ಬಂದು ತಾನೇ ರಾಜ್ಯವಾಳತೊಡಗಿದನು. ಇವನ ೧೨ ಪೀಳಿಗೆಗಳವರು ೧೫೧ ವರ್ಷಗಳು 
೧೧ ತಿಂಗಳುಗಳು ಮತ್ತು ಎರಡು ದಿನಗಳಷ್ಟು ಕಾಲ ರಾಜ್ಯವನ್ನಾಳಿದರು. ಇವರ ವಂಶದ ವಿಸ್ತಾರ:- 


ಆರ್ಯರಾಜರು. ವರ್ಷಗಳು ಮಾಸಗಳು 


೪೪78 *8೬೬ಕ್ಕೆ 


0 
೧೨, ದಾಮೋದರಸೇನ. ೧೯ 
ರಾಜಾ ದಾಮೋದರಸೇನನು ತನ್ನ ಸಾಮಂತನಿಗೆ ಬಹಳ ದುಃಖವನ್ನಿತ್ತನು. ಆದುದರಿಂದ (ಮತ್ತೊಬ್ಬಸಾಮಂತ) ದೀಪಸಿಂಹನು, 
ಸೈಸ್ಯವನ್ನೊಟ್ಟುಗೂಡಿಸಿ, ರಾಜನೊಂದಿಗೆ ಯುದ್ಧವನ್ನುಮಾಡಿದನು. ಆ ಯುದ್ಧದಲ್ಲಿ ದೀಪಸಿಂಹನು ರಾಜನನ್ನು ಕೊಂದು ತಾನೇ 
ರಾಜ್ಯವಾಳತೊಡಗಿದನು. ಅವನ ಆರು ಪೀಳಿಗೆಯವರು ೧೦೭ ವರ್ಷಗಳು, ಆರು ತಿಂಗಳುಗಳು ಮತ್ತು ೨೨ ದಿನ ಆಳಿದರು. 
ಇವರುಗಳ ವಿವರಣೆ:- 


384೬08 ೬388888 
೫೫೬58೦ ೧೫858 ಆಣ ಆಇ 


ಆರ್ಯರಾಜರು ವರ್ಷಗಳು ಮಾಸಗಳು. ದಿನಗಳು. 
೧. ದೀಪಸಿಂಹ ೧೭ ೧ ೨೬. 
೨ ರಾಜಸಿಂಹ: ೧೪ ೫ 0 
೩. ರಣಸಿಂಹ: ೯ ೭ ೧೧. 
೪ ನರಸಿಂಹ ೪೫ 0 ೧೫ 





1 ಸತ್ಯಾರ್ಥಪ್ರಕಾಶ 

೫. ಹರಿಸಿಂಹ ೧೩ ೨ ರ್ಮ 

ಓ ಜೀವನಸಿಂಹ ೮ 0 ೧ 

ರಾಜಾ ಜೀವನಸಿಂಹನು ಏನೋ ಒಂದು ಕಾರಣದಿಂದ ತನ್ನ ಸೈನ್ಯವನ್ನೆಲ್ಲಾ ಉತ್ತರದಿಕ್ಕಿಗೆ ಕಳುಹಿಸಿಬಿಟ್ಟನು. ವೈರಾಟದ ರಾಜನಾದ 
ಪೃಥ್ವಿಸಿಂಹ ಚೌಹಾನನು ಈ ಸಮಾಚಾರವನ್ನು ಕೇಳಿ, ಜೀವನಸಿಂಹನ ಮೇಲೆ ಆಕ್ರಮಣವನ್ನು ಮಾಡಿದನು ಮತ್ತು ಯುದ್ಧದಲ್ಲಿ 
ಜೀವನಸಿಂಹನನ್ನು ವಧಿಸಿ, ಇಂದ್ರಪ್ಪಸ್ಥದಲ್ಲಿ ರಾಜ್ಯವನ್ನಾಳಿದನು. ಇವನ ಐದು ತಲೆಮಾರಿನವರು ೮೬ ವರ್ಷಗಳು, ಇಪ್ಪತ್ತುದಿನಗಳಷ್ಟು 
ಕಾಲ ಆಳಿದರು. ಇವರ ವಿವರಣೆ:-. 


| ಆರ್ಯರಾಜರು. ವರ್ಷಗಳು ಮಾಸಗಳು ದಿನಗಳು 
೧... ಪೃಥ್ದೀರಾಜ ೧೨ ೨ ೧೯ 
ಪ ಅಭಯಪಾಲ ೧೪ ೫ ೧೭ 
೩... ದುರ್ಜನಪಾಲ ೧೧ ೪ ೧೮ 
ಲ್ಲ ಉದಯಪಾಲ. ೧೧ ೭ ೩ 
೫. ಯಶಪಾಲ ೨೬ ೪ ೨೭ 
ಗಜನೀಗಢದಿಂದ ಸುಲ್ತಾನ್‌ ಶಹಾಬುದ್ಧೀನ ಗೋರಿ" ರಾಜಾಯಶಪಾಲನ ಮೇಲೆ ದಂಡೆತ್ತಿ ಬಂದನು ಮತ್ತು ರಾಜಾಯಶಪಾಲನನ್ನು 


ಫ್ರಯಾಗದ ಕೋಟೆಯಲ್ಲಿ, ಸಂವತ್‌ ೧೨೪೯ರಲ್ಲಿ ಹಿಡಿದು ಬಂಧಿಸಿದನು. ಆ ಮೇಲೆ ಇಂದ್ರಪ್ರಸ್ಥದ, ಎಂದರೆ ಡೆಲ್ಲಿಯ ರಾಜ್ಯಶಾಸನವನ್ನು 
ತಾನೇ ಮಾಡತೊಡಗಿದನು. ಇವನ ೫೩ ತಲೆಮಾರಿನವರು ೭೫೪ ವರ್ಷಗಳು, ಒಂದು ತಿಂಗಳು ೧೭ ದಿನಗಳಷ್ಟು ಕಾಲ 


ರಾಜ್ಯವನ್ನಾಳಿದರು. ಈ ವಂಶದವರ ವಿವರಣೆಯನ್ನು ಅನೇಕ ಇತಿಹಾಸ ಗ್ರಂಥದಲ್ಲಿ ಬರೆದಿದ್ದಾರೆ. ಆದುದರಿಂದ ಇಲ್ಲಿ ಬರೆಯಲಿಲ್ಲ. 
ಇದರ ನಂತರ ಬೌದ್ಧ ಜೈನ ಮತಗಳ ವಿಷಯದಲ್ಲಿ ಬರೆಯಲ್ಪಡುವುದು. 
ಇತಿ. ಶ್ರೀಮದ್ಭಯಾನಂದ ಸರಸ್ಯತೀ ಸ್ಥಾಮೀ ನಿರ್ಮಿತೇ ಸತ್ಯಾರ್ಥಪ್ರಕಾಶೇ 
ಸುಭಾಸಾವಿಭೂಪಿತ ಅರ್ಯಾವರ್ತೀಯಮತ ಖಂಡನ-ಮಂಡನ ವಿಷಯೇ 
ವಿಕಾದಶ ಸಮುಲ್ಲಾಜಿ ಸಂಪೂರ್ಣ! 





* ಪ್ರಚಲಿತ ಇತಿಹಾಸಗಳಲ್ಲಿ, ಗೋರಿಯೇ ಬೇರೆ, ಗಜನವಿಯೇ ಬೇರೆ-ಎಂದು ಬರೆಯಲ್ಪಟ್ಟಿದೆ. 


ಮಹಾರಾಜಾ ಯಧಿ್ಠಿರನ ಕಾಲದಲ್ಲಿಯೂ ಭಾರತವರ್ಷದಲ್ಲಿ ಅನೇಕ ರಾಜ್ಯಗಳಿದ್ದವು. ಯುಧಿಷ್ಠಿರನ ಅಂಕಿತದಲ್ಲಿಯೇ ಅವು ಇದ್ದವು. 
ಯಧಿಷ್ಠಿರನ ಇಹಲೋಕಲೀಲೆ ತೀರಿದ ಮೇಲೆ, ಯಾವನು ಎಲ್ಲರಿಗಿಂತ ಸಮರ್ಥನೋ, ಅವನೇ ಸಾರ್ವಭೌಮನೆಂದು ಗ್ರಹಿಸಲ್ಪುತ್ತಿದ್ದನು. 
ಮಹರ್ಷಿಗಳ ಈ ಐತಿಹಾಸಿಕ ಉದ್ಧರಣ ಗವೇಷಣಾರ್ಹ. 





ಏಕಾದಶ ಸಮುಲ್ಲಾಗ. 331 


ಅನುಭೂಮಿಕಾ (9) 
ಆರ್ಯಾವರ್ತ ನಿವಾಸಿಗಳಾದ ಮಾನವರುಗಳಲ್ಲಿ ಸತ್ಯಾಸತ್ಯಗಳನ್ನು ಯಥಾವತ್ತಾಗಿ ನಿರ್ಣಯಮಾಡುವ ವೇದವಿದೈೆ ಬಿಟ್ಟುಹೋಗಿ, 
ಅವಿದ್ಯೆಯು ಹರಡಿ ಮತಮತಾಂತರಗಳು ತಲೆಯೆತ್ತಿದವು. ಇದೇ ಜೈನರೇ ಮೊದಲಾದವರ ವಿದ್ಯಾ-ವಿರುದ್ಧವಾದ ಮತಗಳ ಪ್ರಚಾರಕ್ಕೆ. 
ನಿಮಿತ್ತವಾಯಿತು. 


ವಾಲ್ಮೀಕಿಯ ರಾಮಾಯಣ ಮತ್ತು ಮಹಾಭಾರತ ಮೊದಲಾದುವುಗಳಲ್ಲಿ ಜೈನರ ಹೆಸರೂ ಕೂಡ ಬರೆದಿರಲಿಲ್ಲ. ಮತ್ತು ಜೈನರ. 
್ರಂಥಗಳಲ್ಲಿ ವಾಲ್ಮೀಕಿಯ ರಾಮಾಯಣದಲ್ಲಿ ಮತ್ತು ಭಾರತದಲ್ಲಿ ಹೇಳಲ್ಪಟ್ಟಿರುವ ರಾಮ, ಕೃಷ್ಣ ಮೊದಲಾದವರ ಯಶಃ ಕಥನ ಬಹಳ 
ವಿಸ್ತಾರಪೂರ್ವಕವಾಗಿ ಬರೆಯಲ್ಪಟ್ಟಿದೆ. ಇದರಿಂದ ಈ ಮತ ಇವರ ಕಾಲದ ನಂತರ ಹೊರಟಿತು-ಎಂದು ಸಿದ್ಧವಾಗುತ್ತದೆ. ಏಕೆಂದರೆ, 
ಜೈನರು. ತಮ್ಮ ಮತವನ್ನು ಬಹಳ ಪ್ರಾಚೀನವೆಂದು ಬರೆಯುತ್ತಾರೆ. (ವಸ್ತುಸ್ಥಿತಿ) ಹಾಗೆಯೇ ಇದ್ದಲ್ಲಿ, ವಾಲ್ಮೀಕಿಯ-ಮೊದಲಾದ 
ಗ್ರಂಥಗಳಲ್ಲಿ ಅವರ: ಕಥೆ ಅವಶ್ಯವಾಗಿ ಇರುತಿದ್ದಿತು. ಆದುದರಿಂದ, ಜೈನಮತ ಈ ಗ್ರಂಥಗಳ ನಂತರವೇ ಹೊರಟಿದೆ-ಎಂದು, 
ಸಿದ್ಧವಾಗುತ್ತದೆ. 

ಯಾವನಾದರೂ “ಜೈನರ ಗ್ರಂಥಗಳಿಂದ ಕಥೆಗಳನ್ನು ತೆಗೆದುಕೊಂಡು ವಾಲ್ಮೀಕಿಯ-ಮೊದಲಾದ ಗ್ರಂಥಗಳು 
ರಚಿತವಾಗಿರಬಹುದು””.-ಎನ್ನುವುದಾದರೆ, “ವಾಲ್ಮೀಕಿಯ -ಮೊದಲಾದವುಗಳಲ್ಲಿ ನಿಮ್ಮ ಗ್ರಂಥಗಳ ನಾಮೋಲ್ಲೇಖವೂ ಕೂಡ ಐತಕ್ಕಿಲ್ಲ? 
ಮತ್ತು ನಿಮ್ಮ ಗ್ರಂಥಗಳಲ್ಲಿ ಏತಕ್ಕಿದೆ? ತಂದೆಯ ಜನನದ ದರ್ಶನವನ್ನು ಮಗನು ಮಾಡಬಲ್ಲನೇ? ಎಂದಿಗೂ ಮಾಡಲಾರನು''-ಎಂದು 
ಅವನಿಗೆ ಹೇಳಬೇಕು. ಇದರಿಂದ ಜೈನ, ಬೌದ್ಧಮತಗಳು, ಶೈವ-ಶಾಕ್ತ ಮೊದಲಾದ ಮತಗಳ ನಂತರವೇ ಹೊರಟಿವೆ-ಎಂದೇ 
ಸಿದ್ಧವಾಗುತ್ತದೆ. 

ಈಗ ಈ ಹನ್ನೆರಡನೆಯ ಸಮಲ್ಲಾಸದಲ್ಲಿ ಜೈನರ ಮತದ ವಿಷಯದಲ್ಲಿ ಏನೇನು ಬರೆಯಲ್ಪಟ್ಟಿದೆಯೋ, ಅದೆಲ್ಲವೂ ಅವರ. 
ಗ್ರಂಥಗಳ ಸಂಕೇತಪೂರ್ವಕವಾಗಿ ಬರೆಯಲ್ಪಟ್ಟಿದೆ. ಈ ವಿಷಯದಲ್ಲಿ ಜೈನರು ಕೆಟ್ಟದನ್ನು ಎಣಿಸಬಾರದು. ಏಕೆಂದರೆ ನಾವು ಇವರ 
ಮತದ ವಿಷಯದಲ್ಲಿ ಏನೇನು ಬರೆದಿದ್ದೇವೋ, ಅದು ಕೇವಲ ಸತ್ಯಾಸತ್ಯ ನಿರ್ಣಯಕ್ಕಾಗಿ ಇದೆ; ವಿರೋಧವನ್ನಾಗಲಿ, ಹಾನಿಯನ್ನಾಗಲಿ 
ಉಂಟುಮಾಡುವ ಸಲುವಾಗಿ ಅಲ್ಲ. 

ಯಾವಾಗ ಜೈನರು, ಬೌದ್ಧರು ಅಥವಾ ಬೇರೆಯ ಜನರು ಈ ಲೇಖನವನ್ನು ನೋಡುವರೋ, ಆಗ ಎಲ್ಲರಿಗೂ 
ನಿರ್ಣಯದಲ್ಲಿ ಆಲೋಚನೆಯನ್ನು ಮಾಡುವ ಮತ್ತು ಲೇಖನವನ್ನು ಬರೆಯುವ ಅವಕಾಶ ಸಿಕ್ಕುವುದು. ಮತ್ತು ಜ್ಞಾನವೂ ಕೂಡ. 
ಲಭಿಸುವುದು. ಯಾವತ್ತಿನವರೆಗೆ ವಾದಿ-ಪ್ರತಿವಾದಿಗಳಾಗಿ ಪ್ರೀತಿಯಿಂದ ವಾದವು ಮಾಡಲ್ಪಡುವುದಿಲ್ಲವೋ, ಅಥವಾ ಲೇಖನವು 
ಬರೆಯಲ್ಪಡುವುದಿಲ್ಲವೋ, ಆವರೆಗೆ ಸತ್ಯಾಸತ್ಯ ನಿರ್ಣಯವಾಗಲಾರದು. ಯಾವಾಗ ವಿದ್ವಜ್ಜನರಲ್ಲಿ ಸತ್ಯಾಸತ್ಯದ ನಿಶ್ಶಯವಾಗುವುದಿಲ್ಲವೋ, 
ಆಗಲೇ ಅವಿದ್ದಾಂಸರು ಮಹಾ ಅಂಧಕಾರದಲ್ಲಿ ಬಿದ್ದು ಬಹಳ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಆದುದರಿಂದ, ಸತ್ಯದ ಜಯಕ್ಕಾಗಿ 
ಮತ್ತು ಅಸತ್ಯದ ಕ್ಷಯಕ್ಕಾಗಿ ಮೈತ್ರಿಯಿಂದ ವಾದಮಾಡುವುದು ಅಥವಾ ಲೇಖನವನ್ನು ಬರೆಯುವುದು ನಮ್ಮ ಮಾನವ ಜಾತಿಯ 
ಮುಖ್ಯ ಕಾರ್ಯವಾಗಿದೆ. 

ಹೀಗೆ ಆಗದೇ ಹೋದರೆ, ನಾ ಮು ಇಚ್ಛ ಅ ರ್ಕಾನ, ಕೊಬು ಇ ಎಎ್ರ 
ಅವರನ್ನುಳಿದು ಬೇರೆ ಮತದವರಿಗೆ ಅಪೂರ್ವವಾದ ಲಾಭವನ್ನೂ ಮತ್ತು ಬೋಧವನ್ನೂ ಉಂಟುಮಾಡುವಂತಹದಾಗುವುದು. ಏಕೆಂದರೆ, 
ಈ ಜನರು ತಮ್ಮ ಪುಸ್ತಕಗಳನ್ನು ಯಾವ ಬೇರೆಯ ಮತದವನಿಗೂ ನೋಡಲು, 'ಓದಲು ಮತ್ತು ಬರೆಯಲೂ ಕೂಡ ಬಿಡುವುದಿಲ್ಲ 
ಅತ್ಯಂತ ಪರಿಶ್ರಮದಿಂದ, ನನ್ನ ಮತ್ತು ವಿಶೇಷತಃ ಬೊಂಬಾಯಿ ಅಆರ್ಯಸಮಾಜದ ಮಂತ್ರಿ ಸೇಠ್‌ ಸೇವಕಲಾಲ್‌ ಕೃಷ್ಣದಾಸರ 
ಪುರುಷಾರ್ಥದಿಂದ ಗ್ರಂಥಗಳು ಪ್ರಾಪ್ತವಾದುವು. ಮತ್ತು ಕಾಶಿಯಲ್ಲಿನ “ಜೈನ ಪ್ರಭಾಕರ ಯಂತ್ರಾಲಯ'ದಲ್ಲಿ 
ಹಾಗೂ ಬೊಂಬಾಯಿಯಲ್ಲಿ “ಪ್ರಕರಣ ರತ್ನಾಕರ'ವೆಂಬ ಗ್ರಂಥವು ಮುದ್ರಿತವಾದುದರಿಂದಲೂ ಕೂಡ ಎಲ್ಲ ಜನರಿಗೂ ಜೈನ: 
ಮತವನ್ನು ಅವಲೋಕಿಸುವುದು ಸಹಜವಾಗಿದೆ. 

ಒಳ್ಳೆಯದು, ತಮ್ಮ ಮತದ ಪುಸ್ತಕವನ್ನು ತಾವು ಮಾತ್ರ ನೋಡುವುದು ಮತ್ತು ಬೇರೆಯವರಿಗೆ ತೋರಿಸದಿರುವುದು ಯಾವ. 
ವಿದ್ವಾಂಸರ ನಡತೆಯದು? ಇದರಿಂದಲೇ, ಈ ಗ್ರಂಥಗಳನ್ನು ರಚಿಸಿದವರಿಗೆ, ಮೊದಲೇ “ಈ ಗ್ರಂಥಗಳಲ್ಲಿ ಅಸಂಭವವಾದ ಮಾತುಗಳು 
ತುಂಬಿವೆ; ಅನ್ಯಮತೀಯರು ನೋಡುವರಾದರೆ, ಸ್ಟ್‌ ಅಕಾಶ ಕ ಹಾತಾವ 
ಈ ಮತದಲ್ಲಿ ಶ್ರದ್ಧೆಯಿರುವುದಿಲ್ಲ''-ಎಂಬ ಸಂದೇಹದಿದ್ದಿತೆಂದು ವಿದಿತವಾಗುತ್ತದೆ. 

ಆಯಿತು, ಹೇಗಾದರೂ ಇರಲಿ. ಆದರೆ, ಯಾರಿಗೆ ತಮ್ಮ ದೋಷಗಳಂತೂ ಕಾಣಿಸುವುದೇ ಇಲ್ಲವೋ, ಬೇರೆಯವರ ದೋಷಗಳನ್ನು 
ನೋಡಲು ಉದ್ಭುಕ್ತರಾಗಿರುತ್ತಾರೋ, ಅಂತಹ ಮಾನವರೂ ಕೂಡ ಬಹಳ ಜನರಿದ್ದಾರೆ. ಇದು ನ್ಯಾಯದ ಸಂಗತಿಯಲ್ಲ. ಏಕೆಂದರೆ, 
ಮೊದಲು ತಮ್ಮ ದೋಷಗಳನ್ನು ಕಂಡುಕೊಂಡು ದೂರೀಕರಿಸಬೇಕು; ಆ ಮೇಲೆಯೇ ಅನ್ಕರ ದೋಷಗಳ ತಡೆ ದೃಷ್ಟಿಬಿರಿ, ಅವುಗಳನ್ನು 
ನಿವಾರಿಸಬೇಕು. ಈಗ ಈ ಬೌದ್ಧ- ಜೈನಮತದ ವಿಷಯಗಳನ್ನು ಸಮಸ್ತ ಸಜ್ಜನರ ಸಮ್ಮುಖದಲ್ಲಿ ಮಂಡಿಸುತ್ತೇನೆ. ಅದು ಹೇಗೆ. 





ಅಥ ದ್ವಾದಶಸಮುಲ್ದಾಸಾರಂಭಃ 
ಅಥ ನಾಸ್ತಿಕಮತಾಂರ್ಗತ ಚಾರವಾಕ ಬೌದ್ಧ್ಛಿನ-ಮತ ಖಂಡನ ಮಂಡನ 
ವಿಷಯಾನ್‌ ವ್ಯಾಖ್ಯಾಸ್ಯಾಮಃ ॥। 
ಯಾವನು ವೇದಗಳು, ಈಶ್ವರ ಮತ್ತು ಯಜ್ಞವೇ ಮೊದಲಾದ ಉತ್ತಮ ಕರ್ಮಗಳನ್ನೂ ಕೂಡ ಅಂಗೀಕರಿಸುತ್ತಿರಲಿಲ್ಲವೋ, 
ಅಂತಹ ಯಾವನೋ ಒಬ್ಬ ಬೃಹಸ್ಪತಿ ಎಂಬ ಪುರುಷನು ಜನ್ಮವ್ವತ್ತಿದ್ದನು. ನೋಡಿರಿ. ಅವನ ಮತವನ್ನು- 
ಯಾವಜ್ಜೀವೇತ್‌ ಸುಖಂ ಜೀವೇನ್ಮಾಸ್ತಿ ಮೃತ್ಕೋರಗೋಚರಃ | 
ಭಸ್ಮೀಭೂತಸ್ಮ ದೇಹಸ್ಮ ಪುನರಾಗಮನಂ ಕುತಃ ॥॥ (ಸರ್ವದರ್ಶನ ಸಂಗ್ರಹ; ಚಾರವಾಕದರ್ಶನ) 
ಮನುಷ್ಯನೇ ಮೊದಲಾದ ಯಾವ ಪ್ರಾಣಿಯೂ ವೃತ್ತುವಿಗೆ ಕಣ್ಮರೆಯಾಗಿಲ್ಲ; ಎಂದರೆ-ಎಲ್ಲರೂ ಸಾಯಲೇಬೇಕಾಗಿದೆ. ಆದುದರಿಂದ, 
ಎಲ್ಲಿಯವರೆಗೆ ಶರೀರದಲ್ಲಿ ಜೀವನಿದ್ದಾನೋ, ಅಲ್ಲಿಯವರೆಗೆ ಸುಖದಿಂದ ಇರಬೇಕು. ಯಾವನಾದರೂ ಅಧರ್ಮಾಚರಣದಿಂದ ಕಷ್ಟ 
ಉಂಟಾಗುತ್ತದೆ; ಧರ್ಮವನ್ನು ಬಿಟ್ಟು ಬಿಟ್ಟರೆ, ಪುನರ್ಜನ್ಮದಲ್ಲಿ ಮಹಾದುಃಖವನ್ನು ಹೊಂದುವನು-ಎಂದು ಹೇಳಿದರೆ, "ಚಾರವಾಕ'ನು 
“ಅಯ್ಕೋಮುಗ್ಧಸೋದರ! ಸತ್ತಮೇಲೆ ಶರೀರ ಭಸ್ಮವಾಗಿ ಹೋಗುತ್ತದೆ; ಯಾವನು ತಿಂದಿದ್ದಾನೋ ಮತ್ತು ಕುಡಿದಿದ್ದಾನೋ, ಅವನು 
ಪನಃ ಜಗತ್ತಿಗೆ ಬರುವುದಿಲ್ಲ. ಆದರೆ, ಹೇಗೆ ಶಕ್ಕವೋ ಹಾಗೆ ಆನಂದದಲ್ಲಿ ಇರು. ಲೋಕದಲ್ಲಿ ನೀತಿಯಿಂದ ನಡೆದುಕೋ. ಐಶ್ವರ್ಯವನ್ನು 
ಹೆಚ್ಚಿಸಕೋ ಮತ್ತು ಅದರಿಂದ ಬೇಕಾದ ಭೋಗವನ್ನು ಅನುಭವಿಸು. ಇರುವುದು ಇದೇ ಲೋಕವದು ತಿಳಿದುಕೋ; ಪರರೋಕವಾವುದೂ 
ಇಲ್ಲ'.-ಎಂದು ಉತ್ತರಕೊಡುತ್ತಾನೆ. 
ನೋಡಿರಿ, ಪೃಥಿವೀ, ಜಲ, ಅಗ್ನಿ, ವಾಯು ಈ ನಾಲ್ಕುಭೂತಗಳ ಪರಿಣಾಮದಿಂದ ಈ ಶರೀರ ಉಂಟಾಗಿದೆ. ಇದರಲ್ಲಿ 
ಅವುಗಳ ಯೋಗದಿಂದ ಚೈತನ್ಯವು ಉತ್ಪನ್ನವಾಗಿದೆ. ಹೇಗೆ ಮಾದಕದ್ರವ್ಯವನ್ನು ಸೇವಿಸುವುದರಿಂದ ಮದವು ಉತ್ಪನ್ನವಾಗುತ್ತದೋ, 
ಹಾಗೆಯೇ ಜೀವನು ಶರೀರದೊಂದಿಗೆ ಉತ್ಪನ್ನವಾಗಿ, ಶರೀರದ ನಾಶದೊಂದಿಗೆ ತಾನು ಕೂಡ ನಾಶವಾಗಿ ಹೋಗುತ್ತಾನೆ. ಮತ್ತು 
ಪಾಪ-ಪುಣ್ಯಗಳ ಫಲ ಮತ್ತೆ ಲಭಿಸುವುದು ಯಾವನಿಗೆ? 


ತಚ್ಛೈತನ್ನವಿಶಿಷ್ಟದೇಹ ಏನ ಆತ್ಮಾ ದೇಹಾತಿರಿಕ್ತ 1 ಆತನು ಪ್ರಮಾಣಾಭಾವಾತ್‌!! 
(ಸರ್ವದರ್ಶನ ಸಂಗ್ರಹ; ಚಾರವಾಕ ದರ್ಶನ) 


ಈ ಶರೀರದಲ್ಲಿ ನಾಲ್ಕು ಭೂತಗಳ ಸಂಯೋಗದಿಂದ ಜೀವಾತ್ಮನ್ನು ಉತ್ಪನ್ನನಾಗಿ, ಅವುಗಳ ವಿಯೋಗದೊಡನೆಯೇ ನಾಶವನ್ನು 
ಹೊಂದುತ್ತಾನೆ. ಏಕೆಂದರೆ, ಪ್ರತ್ಯಕ್ಷನ್ನು ಮಾತ್ರ ಅಂಗೀಕರಸುತ್ತೇವೆ. ಏಕೆಂದರೆ, ಪ್ರತ್ಯಕ್ಷವಿಲ್ಲದೆ ಅನುಮಾನ-ಮೊದಲಾದವು ಆಗುವುದೇ 
ಇಲ್ಲ: ಆದುದರಿಂದ, ಮುಖ್ಯವಾದ ಪ್ರತ್ಯಕ್ಷದ ಮುಂದೆ ಅನುಮಾನ ಮೊದಲಾದುವು ಗೌಣವಾಗಿರುವುದರಿಂದ, ಅವುಗಳನ್ನು ನಾವು 
ಗ್ರಹಿಸುವುದಿಲ್ಲ. ಸುಂದರಿಯಾದ ಸ್ತ್ರೀಯ ಆಲಿಂಗವವನ್ನು ಆನಂದವನ್ನು ಪಡೆದುಕೊಳ್ಳುವುದು ಪುರುಷಾರ್ಥದ ಫಲವಾಗಿರುತ್ತದೆ. 

ಉತ್ತರ:- ಪೃಥಿವೀ-ಮೊದಲಾದ ಈ ಭೂತಗಳು ಜಡವಾಗಿವೆ. ಅವುಗಳಿಂದ ಚೇತನನ ಉತ್ಪತ್ತಿ ಎಂದಿಗೂ ಆಗಲಾರದು. ಹೇಗೆ 
ಈಗ ಮಾತಪಿತೃಗಳ ಸಂಯೋಗದಿಂದ ದೇಹದ ಉತ್ಪತ್ತಿಯಾಗುತ್ತದೋ, ಹಾಗೆಯೇ ಅದಿಸಷ್ಟಿಯಲ್ಲಿ ಮನುಷ್ಯನೇ ಮೊದಲಾದವರ 
ಶರೀರಗಳ ಆಸೃತಿಯ ನಿರ್ಮಾಣ, ಕರ್ತೃವಾದ ಪರಮೇಶ್ವರನಿಲ್ಲದೆ ಎಂದಿಗೂ ಆಗಲಾರದು. ಚೇತನನ ಉತ್ಪತ್ತಿ ಮತ್ತು ವಿನಾಶ ಮದದ 
ಹಾಗೆ ಆಗುವುದಿಲ್ಲ. ಏಕೆಂದರೆ, ಮದ ಉಂಟಾಗುವುದು ಚೇತನನಿಗೇ ಹೊರತು ಜಡಕ್ಕೆಲ್ಲ. ವಸ್ತುಗಳು ನಷ್ಟವಾಗುತ್ತವೆ, ಎಂದರೆ. 
ಅದೃಶ್ಯವಾಗುತ್ತವೆ ; ಆದರೆ, ಅಭಾವ ಯಾವುದೇ ವಸ್ತುವಿಗೂ ಆಗುವುದಿಲ್ಲ. ಇದೇ ರೀತಿ ಅದೃಶ್ಯನಾಗುವ ಕಾರಣ, ಜೀವನ 
ಅಭಾತವನ್ನೂ ಅಂಗೀಕರಿಸಬಾರದು. ಜೀವಾತ್ಮನು ಯಾವಾಗ ಸದೇಹನಾಗುತ್ತಾನೋ, ಆಗಲೇ ಅವನ ಪ್ರಕಟಣೆಯಾಗುತ್ತದೆ. 
ಯಾವಾಗ ಶರೀರವನ್ನು ಬಿಟ್ಟುಬಿಡುತ್ತಾನೋ, ಆಗ್ಯ ಯಾವುದು ಸಾವಿಗೆ ಈಡಾಗಿದೆಯೋ ಆ ಶರೀರ, ಮೊದಲು ಹೇಗೆ 
ೈತನ್ಯಯು್ತವಾಗಿತ್ತೋ, ಹಾಗೆ ಇರಲಾರದು. 


ಇದೇ ಮಾತನ್ನು ಬೃಹದಾರಣ್ಯಕದಲ್ಲಿ ಹೇಳಿದ್ದಾರೆ-- 
“ನ. ವಾ ಆರೇ ಅಹಂ ಮೋಹಂ ಬ್ರವೀಮಿ . (ಅವಿನಾಶೀ ವಾ ಅರೆ ಅನುಚ್ಛಿತ್ತಿ ಧರ್ಮಾಯಮಾತ್ಯೆತಿ” (0. ೫. ೧೮) 





ದ್ವಾದಶ ಸಮುಲ್ಲಾಸ 33 

ಯಾಜ್ಞವಲ್ಟರು -“%ಓ ಮೈತ್ರೇಯಿ! ನಾನು ಮೋಹದಿಂದ ಮಾತನ್ನಾಡುವುದಿಲ್ಲ. ಆದರೆ, ಯಾವನ ಸಂಯೋಗದಿಂದ ಶರೀರವು. 
ಕ್ರಿಯೆಯನ್ನು ಮಾಡುತ್ತದೋ, ಆ ಆತ್ಮನ್ಮ ಅವಿನಾಶಿಯಾಗಿದ್ದಾನೆ '”.- ಎನ್ನುತ್ತಾರೆ. ಯಾವಾಗ ಜೀವನು ಶರೀರದಿಂದ ಬೇರೆಯಾಗಿ 
ಹೋಗುತ್ತಾನೋ, ಆಗ ಶರೀರದಲ್ಲಿ ಜ್ಞಾನವು ಸ್ವಲ್ಪವೂ ಇರುವುದಿಲ್ಲ. ದೇಹದಿಂದ ಬೇರೆಯಾದ ಆತ್ಮನ್ನು ಇಲ್ಲದೇ ಇದ್ದರೆ, ಯಾವನ 
ಸಂಯೋಗದಿಂದ ಚೇತನತ್ವವೂ, ಮತ್ತು ವಿಯೋಗದಿಂದ ಜಡತ್ವವೂ ಉಂಟಾಗುತ್ತದೋ, ಅವನು ಯಾವನು? ಅವನು ದೇಹದಿಂದ 
ಬೇರೆ ಎಂಬುದು ಸ್ಪಷ್ಟವಾಗಿದೆ. ಹೇಗೆ ಕಣ್ಣು ಎಲ್ಲವನ್ನೂ ನೋಡುತ್ತದೋ, ಆದರೆ ತನ್ನನ್ನು ತಾನು ನೋಡಿಕೊಳ್ಳಲಾರದೋ ಹಾಗೆಯೇ 
ಪ್ರತ್ಯಕ್ಷವಾಗಿ ನೋಡಬಲ್ಲವನು ತನ್ನನ್ನು ತಾನೇ “ಇಂದ್ರಿಯ ಪ್ರತ್ನಕ್ಷ'ವಾಗಿ ಮಾಡಿಕೊಳ್ಳಲಾರನು. ಹೇಗೆ (ಮಾನವನು) ತನ್ನ ಕಣ್ಣಿನಿಂದ 
ಮಡಿಕೆ-ಬಟ್ಟೆ ಮೊದಲಾದ ಪದಾರ್ಥಗಳೆಲ್ಲವನ್ನೂ ನೋಡುತ್ತಾನೋ, ಹಾಗೆ ಕಣ್ಣನ್ನು ತನ್ನ ಜ್ಞಾನದಿಂದ ನೋಡುತ್ತಾನೆ. ಯಾವನು, 
ಕಾರಣವಿಲ್ಲದೆ ಕಾರ್ಯವೂ, ಅವಯವವಿಲ್ಲದೆ ಅವಯವಗಳೂ ಮತ್ತು ಕತ್ಯವಿಲ್ಲದೆ ಕರ್ಮಗಳೂ ಇರಲಾರವೋ, ಹಾಗೆಯೇ (ಪ್ರತ್ಯಕ್ಷದ) 
ಕರ್ತೃವಿಲ್ಲದೆ ಪ್ರತ್ನಕ್ಷಿರುವುದು ಹೇಗೆ ಶಕ್ಕ? 

ಸುಂದರಿಯಾದ ನಾರಿಯ ಸಂಗಡ ಸಮಾಗವು ಮಾಡುವುದನ್ನೇ ಪುರುಷಾರ್ಥದ ಫಲವೆಂದು ಅಂಗೀಕರಿಸುವಿರಾದರೆ, ಕ್ಷಣಿಕವಾದ 
ಸುಖ ಮತ್ತು ಅದರಿಂದ ದುಃವೂ ಕೂಡ ಉಂಟಾಗುತ್ತದೆ. ಅದೂ ಕೂಡ ಪುರುಷಾರ್ಥದ ಫಲವೇ ಆಗಿರಬಹುದೇನೋ? ಹೀಗೆ. 
ಇರುವುದಾದರೆ, ಸ್ವರ್ಗಕ್ಕೂ ಹಾನಿಯುಂಟಾಗುವುದರಿಂದ, ದುಃಖವನ್ನು ಅನುಭವಿಸಬೇಕಾಗುವುದು. ದುಃಖದಿಂದ ಬಿಡುಗಡೆ ಹೊಂದುವುದನ್ಕಾಗಿ 
ಅದು ಪುರುಷಾರ್ಥದ ಫಲವಲ್ಲ. 

ಚಾರವಾಕ - ಯಾರು ದುಃಖಯುಕ್ತವಾದ ಸುಖದ ತ್ಯಾಗವನ್ನು ಮಾಡುತ್ತಾರೋ, ಅವರು ಮೂಖರಾಗಿರುತ್ತಾರೆ. ಹೇಗೆ. 
ಧಾನ್ಯವನ್ನು ಬಯಸುವವನು ಧಾನ್ಯವನ್ನು ಗ್ರಹಿಸಿ, ಹೊಟ್ಟನ್ನು ತೃಜಿಸುತ್ತಾನೋ, ಹಾಗೆ, ಈ ಜಗತ್ತಿನಲ್ಲಿ ಬುದ್ಧಿವಂತರು ಸುಖವನ್ನು 
ಗ್ರಹಿಸಿ, ದುಃಖವನ್ನು ತ್ಯಜಿಸಿದಿಡಬೇಕು. ಏಕೆಂದರೆ, ಈ ಲೋಕದಲ್ಲಿ ಜನರು ಪ್ರಶಸ್ತವಾಗಿರುವ ಸುಖವನ್ನು ಪರಿತ್ಮಜಿಸಿ ಅನುಪಸ್ಥಿತವಾದ 
ಸ್ವರ್ಗದ ಸುಖದ ಇಚ್ಛೆಯನ್ನು ಧೂರ್ತರಿಂದ ಕಥಿತವಾದ, ವೇದೋಕ್ತವಾದ ಅಗ್ನಿಹೋತ್ರವೇ ಮೊದಲಾದ ಕರ್ಮದ, ಉಪಾಸನೆಯ 
ಅದನ್ನು ಆಶಿಸುವುದು ಮೂರ್ಬತನದ ಕೆಲಸವಾಗಿದೆ. ಏಕೆಂದರೆ:- 


ಅಗ್ನಿಹೋತ್ರಂ ತ್ರಯೋ ವೇಡಾಶ್ಚಿದಂಡಂ ' ಭಸ್ಮಗುಂಕನಮ್‌ 1 
ಬುದ್ಧಿಪೌರುಷಹೀನಾನಾಂ ಜೀವಿಕೇತಿ ಬೃಹಸ್ಟತಿಃ ॥1 (ಸರ್ವದರ್ಶನ ಸಂಗ್ರಹ- ಚಾ. ದ.) 
ಚಾರವಾಕ ಮತಪುಚಾರಕನಾದ ಬೃಹಸ್ಪತಿಯು -“ಅಗ್ನಿಹೋತ್ರ, ಮೂರುವೇದಗಳು ಮೂರು ದಂಡಗಳು, ಹಾಗೂ 
ಭಸ್ಮಧಾರಣಮಾಡುವುದು ಇವನ್ನು ಬುದ್ಧಿಪುರುಷಾರ್ಥರಹಿತರಾದ ಪುರುಷರು ಜೀವನನಿರ್ವಾಹಕ್ಕಾಗಿ ಮಾಡಿಕೊಂಡಿದ್ದಾರೆ. 
ಆದರೆ - ಮುಳ್ಳುಚುಚ್ಚಿಕೊಳ್ಳುವುದು ಮೊದಲಾದುದರಿಂದ ಉತ್ಪನ್ನವಾದ ದುಃಖಕ್ಕೇ ನರಶವೆಂದು ಹೆಸರು. ಲೋಕದಲ್ಲಿ ಸಿದ್ಧನಾಗಿರುವ. 
ರಾಜನೇ ಪರಮೇಶ್ವರ ಮತ್ತು ದೇಹದ ನಾಶವಾಗುವಿಕೆಯೇ ಮೋಕ್ಷ. ಬೇರೆ ಏನೂ ಇಲ್ಲ .”- ಎಂದು ಹೇಳುತ್ತಾನೆ. 
ಉತ್ತರ:- ಕೇವಲ ವಿಷಯವೆಂಬ ಸುಖವನ್ನೇ ಪುರುಷಾರ್ಥದ ಫಲವೆಂದು ಅಂಗೀಕರಿಸಿ, ವಿಷಯ-ದುಃಖನಿವಾರಣ ಮಾತ್ರದಲ್ಲಿ 
ಕತಕ್ಕತ್ಯತೆ ಮತ್ತು ಸ್ವರ್ಗವಿದೆ-ಎಂದು ಒಪ್ಪಿಕೊಳ್ಳುವುದು ಮೂರ್ಯತನವಾಗಿದೆ. ಅಗ್ನಿಹೋತ್ರವೇ ಮೊದಲಾದ ಯಜ್ಞಗಳಿಂದ ವಾಯುವಿನ, 
ವೃಷ್ಟಿಯ ಹಾಗೂ ಜಲದ ಶುದ್ಧಿಯ ಮೂಲಕ ಆರೋಗ್ಯ ಪ್ರಾಪ್ತವಾಗುವುದು; ಅದರಿಂದ ಧರ್ಮ, ಅರ್ಥ, ಕಾಮ ಹಾಗೂ ಮೋಕ್ಷದ 
ದ್ಧಿಯಾಗುವುದು. ಅದನ್ನು ತಿಳಿಯದೆ, ವೇದಗಳ, ಈಶ್ವರನ ಮತ್ತು ವೇದೋಕ್ತ ಧರ್ಮದ ನಿಂದೆಯನ್ನು ಮಾಡುವುದು ಧೂರ್ತರ 
ಕಲಸವಾಗಿದ. ತ್ರಿದಂಡದ ಮತ್ತು ಭಸ್ಮದಾರಣದ ಖಂಡನವೇನೋ ಸರಿಯಾಗಿದೆ. ಮುಳ್ಳೇ ಮೊದಲಾದುದರಿಂದ ಉತ್ಪನ್ನವಾಗುವ 
ದುಃಖದ ಹೆಸರೇ ನರಕವಾದಲ್ಲಿ, ಅದಕ್ಕಿಂತ ಅಧಿಕವಾದ ಮಹಾರೋಗ-ಮೊದಲಾದುವು ನರಕವೇಕಲ್ಲ? ರಾಜನು ಐಶ್ವರ್ಯವಂತನೂ 
ಮತ್ತು ಪ್ರಜಾಪಾಲನದಲ್ಲಿ ಸಮರ್ಥನೂ ಆಗಿರುವುದರಿಂದ ಶ್ರೇಷ್ಠನು-ಎಂದು ಅಂಗೀಕರಿಸಿದರೆ, ಅದೂ ಸರಿಯೇ. ಆದರೆ, ಯಾವ 





* ಭೌತಿಕ ಸುಖಾಪಕ್ಷೆ ಬೆಳೆದಲ್ಲಿ ಭೋಗವೇ ಹೆಚ್ಚಿ , ಆನಂದ 'ಸಿಕ್ಕದು-ಎಂದು ಭಾವನೆ. 


334. 


ಸತ್ಯ್ಯರ್ಥಪ್ರಕಾಶ 
ಚಾರವಾಕ - 
ಅಗ್ನಿರುಷ್ಟೋ ಜಲಂ ಶೀತಂ ಶೀತಸ್ವರ್ಶಸ್ತಶಾನಿಃ | 
ಕೇನೇದಂ ಚಿತ್ರಿತಂ ತಸ್ಯಾತ್‌ ಸ್ವಭಾವಾತ್ರದ್ವವಸ್ಥಿತ: 1 ೧॥ 
ನ ಸ್ಥರ್ಗೋ ನಾಪವರ್ಗೋ ವಾ ನೈವಾತ್ಮಾ ಪಾರಲೌಕಿಕಃ | 
ನೈವ ವರ್ಣಾಶ್ರಮಾದೀನಾಂ ಕ್ರಿಯಾಶ್ಚ ಫಲದಾಯಿಕಾಃ 11 ೨ ॥॥ 
ಶುಶ್ಚೇನ್ನಿಹತಃ ಸ್ವರ್ಗಂ ಜ್ಯೋತಿಷ್ಟೋಮೇ ಗಮಿಷ್ಠತಿ ॥ 
ಸ್ವಷಿತಾ ಯಜಮಾನೇನ ತತ್ರ ಕಸ್ಪಾನ್ಹ ಹಿಂಸ್ಕತೇ 11 ೩11 
ಮೃತಾನಾಮಹಿ ಜಂತೂನಾಂ ಶ್ರಾದ್ಯಂ ಚೇತ್ರ್ಯಪ್ತಿಕಾರಣಮ್‌ | 
ಗಚ್ಛತಾಮಿಹ ಜಂತೂನಾಂ ವ್ಯಯರ್ಥಂ ಪಾಥೇಯಕಲ್ಪನಮ್‌ 11೪॥ 
ಸ್ಫರ್ಗಸ್ಥಿತಾ ಯದಾ ತೃಸ್ತಿಂ ಗಚ್ಛೀಯುಸ್ತತ್ರ ದಾನತಃ | 
ಪ್ರಾಸಾದಸ್ಕೋಪರಿಸ್ಕಾನಾಮತ್ರ ಕಸ್ಪಾನ ದೀಯತೇ 1೫ 11 
ಯಾವಜ್ಯೇವೇತ್ಸುಖಂ ಜೀವೇದೃಣಂ ಕೃತ್ಯಾ ಘೃತಂ ಪಿಬೇತ್‌ | 
ಭಸ್ಮೀಭೂತಸ್ಥ ದೇಹಸ್ಕೆ ಪುನರಾಗಮನಂ ಕುತಃ 1೬ ॥| 
ಯದಿ ಗಚ್ಛೇತರಂ ಲೋಕಂ ದೇಹಾದೇಷ ವಿನಿರ್ಗತಃ | 
ಕಸ್ಮಾದ್ಯೂಯೋ ನ ಚಾಯಾತಿ ಬಂಧುಸ್ಕೇಹಸಮಾಕುಲ! 11೭ 11 
ತತಶ್ಚ ಜೀವನೋಪಾಯೋ ಬ್ರಾಹಗ್ಳೈರ್ವಿಹಿತಸ್ಸಹ! 
ಮೃತಾನಾಂ ಪ್ರೇತಕಾರ್ಯಾಣಿ ನ. ತ್ವನ್ನದ್ಧಿದತೇ ಕೃಚಿತ್‌ 11 ೮॥| 
ತ್ರಯೋ ವೇದಸ್ಯ ಕರ್ತಾರೋ ಭಂಡಧೂರ್ತನಿಶಾಚರಾಃ। 
ಜರ್ಫರೀತುರ್ಫರೀತ್ಕಾದಿ ಪಂಡಿತಾನಾಂ ವಚಸ್ಮೃತಮ್‌ 11೯1 
ಅಶ್ಚಸ್ಥಾತ್ರ ಹಿ ಶಿಶ್ನಂತು ಪತ್ನೀಗ್ರಾಹೃಂ ಪುರ್ತಿತಮ್‌ | 
ಭಂಡೈಸ್ವದ್ದತ್ತರಂ ಚೈವ ಗ್ರಾಹ್ಮ ಜಾತಂ ಪ್ರಕೀರ್ತಿತಮ್‌ 11೧೦1 
ಮಾಂಸಾನಾಂ ಖಾದನಂ ತದ್ದನ್ನಿಶಾಚರಸಮೀರಿತಮ್‌ 11೧೧॥ (ಸರ್ವದರ್ಶನುಂಗ್ರಹ, ಚಾರವಾಕ) 


ಯಾವ ಯಾವ ಸ್ಪಾಭಾವಿಕ ಗುಣಗಳಿವೆಯೋ, ಆಯಾ ಗುಣದಿಂದ ದ್ರವ್ಯಗಳು ಸಂಯಕ್ತವಾಗಿ, ಸಮಸ್ತ ವಸ್ತುಗಳೂ ಆಗತ್ತವೆ; ಜಗತ್ತಿನ 
ಕರ್ತೃವು ಯಾವನೂ ಇಲ್ಲ. (೧). 


ಆದರೆ ಇವರಲ್ಲಿ ಚಾರವಾಕನೊಬ್ಬನು ಮಾತ್ರ ಈ ಸಮಸ್ಯ್ನೂ ಒಪ್ಪಕಳತ್ತಾ್ಕ ಆದೆ, ಬೌದ್ಧರ ಮತ್ತು ಜೈನರು ಷರರೋಕವನ್ನೂ, 


ಜೀವಾತ್ಮಸನ್ನೂ ಅಂಗೀಕರಿಸುತ್ತಾರೆ; ಚಾರವಾಕನು ಒಪ್ಪವುದಿಲ್ಲ. ಉಳಿದ ವಿಷಯದಲ್ಲಿ ಒಂದೊಂದು ಮಾತುಗಳನ್ನುಳಿದು ಇವರೆಲ್ಲರ 
ಮತಗಳೂ ಒಂದೇ ಬಗೆಯದಾಗಿವೆ. ಸ್ವರ್ಗವಾವುದೂ ಇಲ್ಲ; ನರಕವೂ ಯಾವುದೂ ಇಲ್ಲ. ಮತ್ತು ಪರಲೋಕಕ್ಕೆ ತೆರಳುವ ಆತ್ಮಸೂ 
ಕೂಡ ಯಾವನೂ ಇಲ್ಲ. ವರ್ಣಾಶ್ರಮಗಳ ಕ್ರಿಯೆಯೂ ಕೂಡ ಫಲದಾಯಕವಲ್ಲ. (೨) 


ಯಜ್ಞದಲ್ಲಿ ಪಶುವನ್ನು ಕೊಂದು ಹೋಮಮಾಡುವುದರಿಂದ, ಅದು ಸ್ವರ್ಗಕ್ಕೆ ಹೋಗುವುದಾದರೆ, ಯಜಮಾನನು ತನ್ನ 


ತಂದೆ-ಮೊದಲಾದವರನ್ನು ಕೊಂದು, ಹೋಮಮಾಡಿ, ಸ್ವರ್ಗಕ್ಕೆ ಕಳುಹಿಸುವುದಿಲ್ಲವೇಕೆ? (ಜಬ) 


ಶ್ರಾದ್ಧ ಮತ್ತು ತರ್ಪಣ ಮೃತರಾದ ಜೀವರಿಗೆ ತೃಶ್ತಿಕಾರವಾಗುವುದಾದರೆ, ಪರದೇಶಕ್ಕೆ ಹೋಗುವವರು ಮಾರ್ಗದಲ್ಲಿ 


ಅನ್ನ, ವಸ್ತ್ರ ಮತ್ತು ಧನ-ಮೊದಲಾದುವನ್ನು ತೆಗೆದುಕೊಂಡು ಹೋಗುತ್ತಾರೆ ಏಕೆ? ಏಕೆದರೆ-ಹೇಗೆ ಮೃತನ ಹೆಸರಿನಿಂದ ಅರ್ಪಣಮಾಡಿದ. 





ದ್ವಾದಶ ಸಮುಲ್ಲಾಸ ೫5 
ಪದಾರ್ಥ ಸ್ವರ್ಗಕ್ಕೆ ತಲುಪುವುದೋ, ಹಾಗೆ ಪರದೇಶಕ್ಕೆ ತೆರಳುವವರಿಗೆ, ಅವರ ಸಂಬಂಧಿಕರೂ ಕೂಡ ಅವರ ಹೆಸರಿನಿಂದ ಅರ್ಪಣಮಾಡಿ. 
ದೇಶಾಂತರಕ್ಕೆ ತಲುಪಿಸಿಬಿಡಬಹುದು! ಇದು ತಲುಪುವುದಿಲ್ಲವಾದರೆ, ಅದು ಹೇಗೆ ತಾನೇ ಸ್ವರ್ಗಕ್ಕೆ , ತಲುಪಬಲ್ಲದು? (೪) 


ಮರ್ತ್ಯಲೋಕದಲ್ಲಿ ದಾನಮಾಡುವುದರಿಂದ ಸ್ವರ್ಗವಾಸಿಗಳು ತೃಪ್ತರಾಗುವರಾದರೆ, ಕೆಳಗೆ ಕೊಡುವುದರಿಂದ ಮನೆಯ ಮಾಳಿಗೆಯ 
ಮೇಲಿರುವ ಪುರುಷ ತೃಪ್ತನಾಗುವುದಿಲ್ಲವೇ? (೫) 

ಆದುದರಿಂದ, ಎಂದಿನವರೆಗೆ ಜೀವಿಸುತ್ತಾನೋ, ಅಂದಿನವರೆಗೆ ಸುಖದಿಂದ ಜೀವಿಸಬೇಕು. ಮನೆಯಲ್ಲಿ ಪದಾರ್ಥಗಳಿಲ್ಲವಾದರೆ, 
ಜೀವನು ತಿಂದಿದ್ದಾನೋ-ಕುಡಿದಿದ್ದಾನೋ, 'ಅದರ ಹಾಗೂ ಅವನ, ಪುನರಾಗಮನವಾಗುವುದಿಲ್ಲ. ಮತ್ತೆ ಯಾವನನ್ನು ಯಾವನು 
ಕೇಳುವನು? ಮತ್ತು ಯಾವನು ಕೊಡುವನು? (೬). 

ಜನರು, ಸಾವಿನ ಸಮಯದಲ್ಲಿ ಜೀವನು ಹೊರಟು ಪರಲೋಕಕ್ಕೆ ಹೋಗುತ್ತಾನೆ-ಎಂದು ಏನು ಹೇಳುತ್ತಾರೋ, ಅದು ಸುಳ್ಳಾದ. 
ಮಾಕು. ಏಕೆಂದರೆ, ಹೀಗೆ ಆಗಿದ್ದಲ್ಲಿ. ಕುಟುಂಬದ ಮೋಹದಿಂದ ಬದ್ಧನಾಗಿ ಮರಳಿ ಮನೆಗೆ ಬಂದು ಬಿಡುವುದಿಲ್ಲವೇಕೆ? (೭) 


ಆದುದರಿಂದ ಈ ಎಲ್ಲವನ್ನೂ ಬ್ರಾಹ್ಮಣರು ತಮ್ಮ ನಿರ್ವಾಹಕ್ಕೆ ಉಪಾಯವಾಗಿ ಮಾಡಿಕೊಂಡಿದ್ದಾರೆ. ದಶಗಾತ್ರ-ಮೊದಲಾದ. 
ಯಾವ ಉತ್ತರಕ್ರಿಯಯನ್ನು ಮಾಡುತ್ತಾ ಹೋಗುತ್ತಾರೋ, ಇದೆಲ್ಲವೂ ಅವರ ಆಜೀವಿಕೆಯ ಲೀಲೆಮಾತ್ರ. (೮) 

ವೇದದ ನಿರ್ಮಾತೃಗಳು ಭಂಡರು, ಧೂರ್ತರು ಮತ್ತು ನಿಶಾಚರರು, ಎಂದರೆ-ರಾಕ್ಷಸರು-ಈ ಮೂವರು, ಜರ್ಫರೀ, ತುರ್ಫರೀ 
ಈ ಮೊದಲಾದುವು ಪಂಡಿತರುಗಳ ಧೂರ್ತತಾಯುಕ್ತವಾದ ವಚನಗಳಾಗಿವೆ. (೯) 


ನೋಡಿರಿ, ಧೂರ್ತರ ರಚನೆಯನ್ನು! ಕುದುರೆಯ ಜನನೇಂದ್ರಿಯವನ್ನು ಸ್ವೀ ಗ್ರಹಿಸಬೇಕು. ಅದರೊಂದಿಗೆ ಯಜಮಾನನ ಸ್ತ್ರೀಯ 
ಸಮಾಗಮವನ್ನು ಮಾಡಿಸುವುದು, ಕನ್ಮೆಯೊಂದಿಗೆ ಅಶ್ಲೀಲವಾದ ಹಾಸ್ಯಮಾಡುವುದು-ಮೊದಲಾದುವನ್ನು ಬರೆಯುವುದು ಧೂರ್ತರನಲ್ಲದೆ. 
ಅನ್ಕರಿಗೆ ಶಕ್ಕವಲ್ಲ. (೧೦) 

ಮತ್ತು ಎಲ್ಲಿ ಮಾಂಸಭಕ್ಷಣವನ್ನು ಬರೆದಿದ್ದಾರೋ, ವೇದದ ಆ ಭಾಗ ರಾಕ್ಷಸನಿಂದ ರಚಿತವಾಗಿದೆ. (೧೧) 

ಉತ್ತರ- ಚೀತನನಾದ ಪರಮೇಶ್ವರನು ನಿರ್ಮಾಣಮಾಡದೆ, ಜಡಪದಾರ್ಥಗಳು ಸ್ವತಃ ಪರಸ್ಪರ, ಸ್ವಭಾವದಿಂದ, ನಿಯಮಪೂರ್ವಕವಾಗಿ 


ಸೇರಿ, ಉತ್ಪನ್ನವಾಗಲಾರವು. ಸ್ವಭಾವದಿಂದಲೇ ಆಗುವುದಾದರೆ, ಎರಡನೆಯ ಸೂರ್ಯ, ಚಂದ್ರ, ಪೃಥಿವೀ ಮತ್ತು ನಕ್ಷತ್ರಗಳೇ 
ಮೊದಲಾದ ಲೋಕಗಳು ತಮ್ಮಷ್ಟಕ್ಕೆ ತಾವೇ ನಿರ್ಮಿತವಾಗಿ ಹೋಗುವುದಿಲ್ಲವೇಕೆ? (೧). 


ಸ್ಪರ್ಗವೆಂಬುದು ಸುಖಭೋಗದ ಮತ್ತು ಸರಕವೆಂಬುದು ದುಃಖಛೋಗದ ಹೆಸರು. ಜೀವಾತ್ಮನು ಇಲ್ಲದೇ ಇದ್ದಿದ್ದರೆ, ಸುಖ-ದುಃಖಗಳ 
ಭೋಕ್ತೃವಾವನು ಆಗಬಲ್ಲನು? ಹೇಗೆ ಈಗ ಸುಖ-ದುಃಖಗಳ ಭೋಕ್ಸೈವು ಜೀವನಾಗಿದ್ದಾನೋ, ಹಾಗೆಯೇ ಪರಜನ್ಮದಲ್ಲಿಯೂ 
ಆಗುತ್ತಾನೆ. ವರ್ಣಾಶ್ರಮಿಗಳ ಸತ್ಯಭಾಷಣ ಮತ್ತು ಪರೋಪಕಾರ-ಮೊದಲಾದ ಕ್ರಿಯೆಗಳೂ ಕೂಡ ನಿಷ್ಠಲವಾಗುವುವೇನು? ಎಂದಿಗೂ 
ಇಲ್ಲ. (೨). 

ಪಶುವನ್ನು ವಧಿಸಿ ಹೋಮಮಾಡಬೇಕೆಂದು ವೇದಗಳೇ ಮೊದಲಾದ ಸತ್ಯಶಾಸ್ತ್ರಗ್ಲಿ ಎಲ್ಲಿಯೂ ಬರೆದಿಲ್ಲ. ಮತ್ತು ಮೃತರಾದವರ 
ಶ್ರಾದ್ಯತರ್ಪಣಗಳನ್ನು ಮಾಡಬೇಕೆನ್ನುವುದು ಕಪೋಲಕಲ್ಪಿತವಾಗಿದೆ. ಏಕೆಂದರೆ, ಇದು ವೇದಗಳೇ ಮೊದಲಾದ ಸತ್ಯಶಾಸ್ತ್ರಗಳಗೆ 
ವಿರುದ್ಧವಾಗಿರುವುದರಿಂದ, ಭಾಗವತವೇ ಮೊದಲಾದ ಪುರಾಣದ ಮತಗಳವರ ಅಭಿಪ್ರಾಯವಾಗಿದೆ. ಆದ ಕಾರಣ, ಈ ಮಾತಿನ 
ಖಂಡನ ಅಖಂಡನೀಯವಾಗಿದೆ. (೩.೪.೫). 


ಯಾವ ವಸ್ತುವಿದೆಯೋ ಅದರ ಅಭಾವವೆಂದಿಗೂ ಆಗುವುದಿಲ್ಲ, ಅಸ್ತಿತ್ವಯುಕ್ತವಾದ ಜೀವನ ಅಭಾವ ಆಗಬಾರದು. ದೇಹವು. 
ಭಸ್ಮವಾಗಿ ಹೋಗುತ್ತದೆ; ಜೀವನಲ್ಲ. ಜೀವನಾದರೋ ಬೇರೆಯ ಶರೀರದಲ್ಲಿ ಪ್ರವೇಶಿಸುತ್ತಾನೆ. ಆದುದರಿಂದ, ಯಾರೇ ಆಗಿರಲೊಲ್ಲರೇಕೆ? 
ಸಾಲ-ಮೊದಲಾದ ರೂಪಗಳಲ್ಲಿ ಅನ್ಕರ ಪದಾರ್ಥಗಳನ್ನು ತೆಗೆದುಕೊಂಡು, ಈ ಲೋಕದಲ್ಲಿ ಅನುಭವಸೈ, ಹಿಂದಿರುಗಿಸುವುದಿಲ್ಲವೋ. 
ಅವರು ನಿಶ್ಚಯವಾಗಿ ಪಾಪಿಗಳಾಗಿ, ಬೇರೆ ಜನ್ಮದಲ್ಲಿ ದುಃಖವೆಂಬ ನರಕವನ್ನು ಅನುಭವಿಸುತ್ತಾರೆ. ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. (೬) 
ದೇಹದಿಂದ ಹೊರಟು ಜೀವನು ಬೇರೆಯ ಸ್ಥಾನಕ್ಕೆ, ಮತ್ತು ಬೇರೆಯ ಶರೀಕಕ್ಕೆ ಪ್ರವೇಶಿಸುತ್ತಾನೆ ಮತ್ತು ಅವನಿಗೆ ಪೂರ್ವಜನ್ಮದ 
ಮತ್ತು ಸಂಸಾರ ಮೊದಲಾದುದರ-ಜ್ಞಾನವು ಸ್ವಲ್ಪವೂ ಇರುವುದಿಲ್ಲ. ಆದುದರಿಂದ ಪುನಃ ಕುಟುಂಬಕ್ಕೆ ಬಂದು ಸಿಕ್ಕಿಕೊಳ್ಳವದಿಲ್ಲ. (೭) 


336 ಸತ್ಕಾರ್ಥಪ್ರಕಾಶ 

ಅಹುದು; ಬ್ರಾಹ್ಮಣರು ಪ್ರೇತಕರ್ಮವನ್ನು ತಮ್ಮ ನಿರ್ವಾಹಕ್ಕಾಗಿ ಮಾಡಿಕೊಂಡಿದ್ದಾರೆ; ಆದರೆ, ವೇದೋಕ್ತವಲ್ಲದ ಕಾರಣ 
ಖಂಡನೀಯವಾಗಿದೆ . (೮) 

ಈಗ ಹೇಳಿರಿ. ಚಾರವಾಕ ಮೊದಲಾದವರು ವೇದಗಳೇ ಮೊದಲಾದ ಸತ್ಯಕಾಸ್ತ್ರಗಳನ್ನು ನೋಡಿದ್ದರೆ, ಕೇಳಿದ್ದರೆ ಅಥವಾ 
ಓದಿದ್ದರೆ, ವೇದಗಳ ನಿಂದೆಯನ್ನು ಎಂದಿಗೂ ಮಾಡುತ್ತಿರಲಿಲ್ಲ. ವೇದಗಳನ್ನು ಭಂಡರು, ಧೂರ್ತರು ಹಾಗೂ ನಿಶಾಚರರಂತಹ ಜನರು 
ಬರೆದಿದ್ದಾರೆ-ಎಂಬ ವಚನವನ್ನು ಎಂದಿಗೂ ಉಚ್ಛರಸುತ್ತಿರಲಿಲ್ಲ. ಹೌದು; ಭಂಡರು, ಧೂರ್ತರು, ನಿಶಾಚರರುಗಳಂತೆ ಮಹೀಧರನೇ 
ಮೊದಲಾದ ಟೀಕಾಕಾರರು ಆದದ್ದಾರೆ. ಧೂರ್ತತನ ಅವರದು; ವೇದಗಳದಲ್ಲ. ಆದರೆ, ಚಾರವಾಕರು, ಅಭಾಣಕರು, ಬೌದ್ಧರು ಮತ್ತು 
ಜೈನರುಗಳ ಮೇಲೆ, ಇವರು ನಾಲ್ಕು ಮೂಲ ವೇದ ಸಂಹಿತೆಗಳನ್ನೂ ಕೂಡ ಅಲಿಸಲಿಲ್ಲ; ನೋಡಲೂ ಇಲ್ಲ ಮತ್ತು ಯಾವನಾದರೂ 
ವಿದ್ದಾಂಸನ ಬಳಿ ಕಲಿಯಲೂ ಇಲ್ಲವಲ್ಲ- ಎಂದು ಮರುಕವಂಟಾಗುತ್ತದೆ.. ಇದೇ ಕಾರಣದಿಂದ ನಷ್ಪ- ಭ್ರಷ್ಟ- ಬುದ್ಧಿಯಕ್ತಾಗಿ ಯದ್ದಾತದ್ದಾ 
ವೇದಗಳ ನಿಂದೆ ಮಾಡಲಾರಂಭಿಸಿಬಿಟ್ಟರು! ದುಷ್ಟ ವಾಮಮಾರ್ಗಿಗಳ ಪ್ರಮಾಣಶೂಸ್ಯವ್ವ, ಕಪೋಲಕಲ್ಪಿತವೂ ಆದ ಭ್ರಷ್ಟ ಟೀಕೆಗಳನ್ನು 
ನೋಡಿ, ವೇದಗಳಿಗೆ ವಿರೋಧಿಗಳಾಗಿ, ಅವಿದ್ಯೆಯೆಂಬ ಅಗಾಧಸಮುದ್ರದಲ್ಲಿ ಹೋಗಿ ಬಿದ್ದರು (೪). 

ಆಯಿತಲ್ಲ; ಆಲೋಚಿಸಬೇಕು. ಸ್ತ್ರೀಯಿಂದ ಕುದುರೆಯ ಜನನೆಂದ್ರಿಯನ್ನು ಹಿಡಿಯಿಸಿ, ಅದರೊಂದಿಗೆ ಸಮಾಗವು ಮಾಡಿಸುವುದು, 
ಮತ್ತು ಯಜಮಾನನ ಕನ್ಶೆಯೊಂದಿಗೆ ಅಶ್ಲೀಲವಾದ ಹಾಸ್ಯ ಮೊದಲಾದುವನ್ನು ಮಾಡುವುದು ವಾಮಮಾರ್ಗಿಗಳ ಹೊರತು ಬೇರೆ. 
ಮಾನವರ ಕಾರ್ಯವಲ್ಲ, ಈ ಮಹಾಪಾಪಿಗಳಾದ ವಾಮಮಾರ್ಗಿಗಳ ಹೊರು, ಭ್ರಷ್ಟವೂ, ವೇದಾರ್ಥಕ್ಕೆ ವಿರುದ್ಧವೂ ಆದ ಅಶುದ್ಧ 
ವ್ಯಾಖ್ಯಾನವನ್ನು ಮತ್ತಾವನು ಮಾಡುತ್ತಿದ್ದನು? ಅತ್ಯಂತ ಪರಿತಾಪವುಂಟಾಗುವುದು, ಯಾರು ಆಲೋಚನೆ ಮಾಡದೆ ವೇದಗಳ ನಿಂದೆಯನ್ನು 
ಮಾಡುವುದರಲ್ಲಿ ತತ್ಸರರಾದರೋ, ಅಂತಹ ಚಾರವಾಕ ಮೊದಲಾದವರ ಮೇಲೆಯೇ! ಸ್ವಲ್ಪವಾದರೂ ತಮ್ಮ ಬುದ್ಧಿಯನ್ನು 
ಉಪಯೋಗಿಸಬಹುದಾಗಿತ್ತು. ಏನು ತಾನೇ ಮಾಡಿಯಾರು ಈ ಬಯಪಾಯಿಗಳು? ಸತ್ಯಾಸತ ವಿಚಾರ ಮಾಡಿ, ಸತ್ಯದ ಮಂಡನವನ್ನೂ, 
ಅಸತ್ಯದ ಖಂಡನವನ್ನೂ ಮಾಡುವುದಕ್ಕೆ ಅವರಲ್ಲಿ ಇಷ್ಟು ವಿದ್ಯೆಯೇ ಇರಲಿಲ್ಲ! (೧೦). 

ಮತ್ತು ಮಾಂಸಭಕ್ಷಣದ ವಿಷಯವೂ ಕೂಡ ಅದೇ ವಾಮಮಾರ್ಗೀಯ ಟೀಕುಕಾರರ ಲೀಲೆಯಾಗಿದೆ. ಆದುದರಿಂದ, ಅವರನ್ನು 
ರಾಕ್ಷಸರೆನ್ನುವುದು ಉಚಿತವಾಗಿದೆ. ಆದರೆ ವೇದಗಳಲ್ಲಿ ಎಲ್ಲಿಯೂ ಮಾಂಸಭಕ್ಷಣವಿಧಾನವನ್ನು ಬರೆದಿಲ್ಲ. ಆದುದರಿಂದ, ಈ ಮೊದಲಾದ 
ಸುಳ್ಳು ಮಾತುಗಳ ಪಾಪವು ಆ ಟೀಕಾಕಾರರಿಗೂ ಮತ್ತು ಯಾರು. ವೇದಗಳನ್ನು ಓದದೆ-ಕೇಳದೆ ಮನಬಂದಂತೆ ನಿಂದಿಸಿದ್ದಾರೋ, 
ಅವರು, ಅವಶ್ಯವಾಗಿ ಅವಿದ್ಯೆಯೆಂಬ ಅಂಧಣಾರದಲ್ಲಿ ಬಿದ್ದು, ಸುಖಕ್ಕೆ ಬದಲು ಎಷ್ಟು ದಾರುಣವಾದ ದುಃಖವನ್ನು ಹೊಂದಿದರೂ, 
ಅಷ್ಟೇ ಕಡಿಮೆ-ಎನ್ನುವುದೇ ಸತ್ಯವಾಗಿದೆ. ಆದುದರಿಂದ, ಮಾನವಮಾತ್ರರು ವೇದಾನುಕೂಲವಾಗಿ ನಡೆದುಕೊಳ್ಳುವುದು 
ಸಮುಚಿತವಾಗಿದೆ. (೧೧). 


ವಾಮಮಾರ್ಗಿಗಳು ಮಿಥ್ಯಾಕಪೋಲಕಲ್ಪನೆಯನ್ನು ಮಾಡಿಕೊಂಡು, ವೇದಗಳ ಹೆಸರಿನಲ್ಲಿ ತಮ್ಮ ಸ್ವಾರ್ಥವನ್ನು ಸಾಧಿಸುವುದಕ್ಕಾಗಿ, 
ಎಂದರೆ ಯಶೇಷ್ಟವಾಗಿ ಮದ್ಯಪಾನ, ಮಾಂಸಭಕ್ಷಣ ಹಾಗೂ ಪರಸ್ವೀಗಮನ ಮೊದಲಾದ ದುಷ್ಕರ್ಮಗಳ ಪ್ರವೃತ್ತಿಯಾಗುವುದಕ್ಕಾಗಿ 
ವೇದಗಳಿಗೆ ಕಳಂಕವನ್ನುಂಟು ಮಾಡಿದರು. ಈ ಮಾತುಗಳನ್ನೇ ನೋಡಿ ಚಾರವಾಕರು, ಚೌದ್ಧರು, ಜೈನರು, ವೇದಗಳ ನಿಂದೆಯನ್ನು 
ಮಾಡತೊಡಗಿದರು. ಮತ್ತು ಬೇರೆಯಾಗಿ ಒಂದು ವೇದವಿರುದ್ದವೂ, ಅನೀಶ್ವರವಾದಿಯೂ, ನಾಸ್ತಿಕವೂ ಆದ ಮತವನ್ನು ಪ್ರಚಲಿತವಾಗಿ 
ಮಾಡಿಕೊಂಡರು. ಚಾರವಾಕರೇ ಮೊದಲಾದವರು ವೇದಗಳ ಮೂಲಾರ್ಥವನ್ನು ಆರೋಚಿಸಿ ನೋಡಿದ್ದರೆ, ಮಿಥ್ಯಾಲೀಲೆಗಳನ್ನು 
ನೋಡಿ, ಸತ್ಯವಾದ ವೇದೋಕ್ತಮತವನ್ನು ಕೈಯಿಂದ ನುಸುಳಿ ಹೋಗಲು ಬಿಡುತ್ತಿದ್ದರಾದರೂ ಏಕೆ? ಮಾಡುವುದಾದರೂ ಏನು. 
ಬಡಪಾಯಿಗಳು? “ಏನಾಶಕಾಲೇ ವಷರೀತ ಬುದ್ಧಿಃ ”- ಯಾವಾಗ ನಷ್ಟದ್ರಷ್ಟನಾಗುವ ಕಾಲ ಬರುತ್ತದೋ, ಆಗ ಮಾನವನ ಬುದ್ಧಿ 
ತಲೆಕೆಳಗಾಗಿ ಹೋಗುತ್ತದೆ. 


ಈಗ ಚಾರವಾಕ ಮೊದಲಾದವರಲ್ಲಿ ಭೇದವೇನಿದೆಯೋ, ಅದನ್ನು ಬರೆಯುತ್ತೇವೆ. ಈ ಚಾರವಾಕರೇ ಮೊದಲಾದವರು ಬಹಳ 
ವಿಷಯಗಳಲ್ಲಿ ಒಂದೇ ಆಗಿದ್ದಾರೆ. ಆದರೆ ಚಾರವಾಕನು ದೇಹದ ಉತ್ಪತ್ತಿಯೊಂದಿಗೆಯೇ ಜೀವೋತ್ಪತ್ತಿಯನ್ನೂ ಮತ್ತು ಅದರ. 
ನಾಶದೊಂದಿಗೆಯೇ ಜೀವನ ನಾಶವನ್ನು ಕೂಡ ಅಂಗೀಕರಿಸುತ್ತಾನೆ. ಪುನರ್ಜನ್ಮ ಮತ್ತು ಪರಲೋಕವನ್ನು ಒಪ್ಪವುದಿಲ್ಲ. ಒಂದು ಪ್ರತ್ಯಕ್ಷ 
ಪ್ರಮಾಗವನ್ನು ಬಿಟ್ಟು, ಅನುಮಾನವೇ ಮೊದಲಾದ ಪ್ರಮಾಣಗಳನ್ನೂ ಕೂಡ ಅಂಗೀಕರಿಸುವುದಿಲ್ಲ. ಚಾರವಾಕ-ಎಂಬ ಶಬ ಪ್ರಗಲ್ಪನಾದ 
ವಾಗಿಯೆಂದೂ ಮತ್ತು ವಿಶೇಷಾರ್ಥದಲ್ಲಿ ವೈತಂಡಿಕನೆಂದೂ ಅರ್ಥವಿದೆ. ಮತ್ತು ಬೌದ್ಧರೂ, ಜೈನರೂ ಪ್ರತ್ಯಕ್ಷ ಮೊದಲಾದ ನಾಲ್ಕು 
ಪ್ರಮಾಣಗಳನ್ನೂ, ಅನಾದಿ ಜೀವನನ್ಮೂ, ಪುನರ್ಜನ್ಮವನ್ನೂ, ಪರಲೋಕವನ್ನೂ, ಮತ್ತು ಮುಕ್ತಿಯನ್ನ್ನೆ ಕೂಡ ಒಪ್ಪಿಕೊಳ್ಳುತ್ತಾರೆ. 
ಚಾರವಾಕ ಮತ್ತು ಬೌದ್ಧರ-ಜೈನರ ಮಧ್ಯೆಯಿರುವ ಭೇದನ ಇಷ್ಟೇ ಆಗಿದೆ. ಆದರೆ ನಾಸ್ತಿಕ, ವೇದ-ಈಶ್ವರನಂದೆ, ಪರಮತದ್ವೇಷ, 





ದ್ವಾದಶ ಸಮುಲ್ಲಾಸ. 387 
ಆರು ಕರ್ಮಗಳು, ಹಾಗೂ ಜಗತ್ಯರ್ತ್ವನಿರಾಕರಣ-ಈ ಮೊದಲಾದ ವಿಷಯಗಳಲ್ಲಿ ಎಲ್ಲರೂ ಏಕಮತರೇ ಆಡದ್ದಾರೆ. ಹೀಗೆ ಸಂಕ್ಷೇಪವಾಗಿ 
ಚಾರವಾಕ ಮತವನ್ನು ತೋರಿಸಿದ್ದೇವೆ. 

ಈಗ ಬೌದ್ಧ ಮತದ ವಿಷಯದಲ್ಲಿ ಸಂಕ್ಷೇಪವಾಗಿ ಬರೆಯುತ್ತೇವೆ. 


ಕಾರ್ಯಾಕರಣಭಾವಾದ್ದಾ ಸ್ವಭಾವಾದ್ಧಾ ನಿಯಾಮಕಾತ್‌ | 
ಅವಿನಾಭಾವನಿಯಮೋ ದರ್ಶನಾಂತರದರ್ಶನಾತ್‌ ॥! 


ಕಾರ್ಯಕಾರಣಭಾವದಿಂದ, ಎಂದರೆ-ಕಾರ್ಯದ ದರ್ಶನದಿಂದ ಕಾರಣದ ಮತ್ತು ಕಾರಣದ ದರ್ಶನದಿಂದ ಕಾರ್ಯ ಮೊದಲಾದುದರ. 
ಸಾಕ್ಷಾತ್ಕಾರವು ಪ್ರತ್ಯಕ್ಷದಿಂದ ಆಗುತ್ತದೆ; ಉಳಿದುದರ ಬಗೆಗೆ ಅನುಮಾನ ಮಾಡಲ್ಪಡುತ್ತದೆ. ಇದು ಇಲ್ಲದೇ ಹೋದರೆ, ಪ್ರಾಣಧಾರಿಗಳ. 
ಸಂಪೂರ್ಣ ವ್ಯವಹಾರಗಳು ಪೂರ್ಣವಾಗರಾರವು-ಈ ಮೊದಲಾದ ಲಕ್ಷಣಗಳಿಂದ ಅನುಮಾನವನ್ನು ಅಧಿಕವಾಗಿ ಅಂಗೀಕರಿಸಿ, ಚಾರವಾಕಂಂದ 
ಬೌದ್ಧರ ಬೇರೆ ಶಾಖೆ ಹೊರಟಿದೆ. 

ನಾಲ್ಕು ವಿಧದ ಬೌದ್ಧ೦ಿದ್ದಾರೆ-ಮೊದಲನೆಯದು "ಮಾಧ್ಯಮಿಕೆ'; ಎರಡನೆಯದು "ಯೋಗಾಚಾರ'; ಮೂರನೆಯದು 'ಸೌತ್ರಾಂತಿಕ' 

“ಬುದ್ಧ್ಯಾ ನಿರ್ವರ್ತತೇ ಸ. ಬೌದ್ಧ” - ಯಾವುದು ಬುದ್ಧಿಯಿಂದ ಸಿದ್ಧವಾಗುತ್ತದೋ, ಎಂದರೆ ಯಾವ ಯಾವ ಮಾತು. 
ತನ್ನ ಬುದ್ಧಿಗೆ ಅಂದುವುದೋ, ಆಯಾ ಮಾತನ್ನು ಒಪ್ಪಿಕೊಳ್ಳಬೇಕು ಮತ್ತು ಯಾವ ಯಾವದು ಬುದ್ಧಿಗೆ ಅಂದುವುದಿಲ್ಲವೋ, 
ಆಯಾಮಾತನ್ನು ಒಪ್ಪಿಕೊಳ್ಳಬಾರದು. (ಬುದ್ಧಿಪೂರ್ವಕವಾಗಿ ಸಿದ್ಧವಾದುದನ್ನೊಪ್ಪವವನೇ ಬೌದ್ಧನು) 

ಇವರಲ್ಲಿ ಮೊದಲನೆಯವನಾದ ಮಾಧ್ಯಮಿಕನು ಸರ್ವಶೂನ್ಯವನ್ನು ಒಪ್ಪತ್ತಾನೆ. ಎಂದರೆ, ಎಷ್ಟು ಪದಾರ್ಥಗಳಿವೆಯೋ, ಅವೆಲ್ಲವೂ. 
ಶೂನ್ಯ; ಎಂದರೆ-ಆದಿಯಲ್ಲಿ ಇರುವುದಿಲ್ಲ; ಅಂತದಲ್ಲಿಯೂ ಇರುವುದಿಲ್ಲ. ಮಧ್ಯದಲ್ಲಿ ಯಾವುದು ಪ್ರತೀತವಾಗುತ್ತದೋ, ಅದೂ ಕೂಡ 
ಪ್ರತೀತವಾಗುವ ಸಮಯದಲ್ಲಿರುತ್ತದೆ; ಅನಂತರ ಶೂನ್ಯದಲ್ಲಿ ಲೀನವಾಗುತ್ತದೆ. ಹೇಗೆ ಗಡಿಗೆ ಉತ್ಪತ್ತಿಗಿಂತ ಮುನ್ನ ಇರುವುದಿಲ್ಲವೋ, 
ಪ್ರಧ್ವಂಸವಾದ ಮೇಲೆಯೂ ಇರುವುದಿಲ್ಲವೋ ಮತ್ತು ಗಡಿಗೆಯ ಅರಿವಿನ ಸಮಯದಲ್ಲಿ ತೋರುತ್ತದೋ ಮತ್ತು ಬೇರೆ ಒಂದು 
ಪದಾರ್ಥಕ್ಕೆ ಅರಿವು ಹೊರಳುವುದರಿಂದ ಗಡಿಗೆಯ ಅರಿವು ಇರುವುದಿಲ್ಲವೋ ಹಾಗೆಯೇ ಎಲ್ಲವೂ; ಆದುದರಿಂದ ಶೂನ್ಯವೇ ಏಕಮಾತ್ರ 
ಶಕ್ತವಾಗಿದೆ 

ಎರಡನೆಯ ವಿಧದ "ಯೋಗಾಚಾರ' ಸಂಪ್ರದಾಯಸ್ಥನು "ಬಾಹ್ಮಶೂನ್ಮ'ವೆಂದು ಅಂಗೀಕರಿಸುತ್ತಾನೆ. ಎಂದರೆ ಪದಾರ್ಥಗಳು 
ಒಳಗೆ ಜ್ಞಾನದಲ್ಲಿ ಭಾಸವಾಗುತ್ತವೆ; ಹೊರಗೆ ಅಲ್ಲ. ಉದಾಹರಣೆಗೆ, ಗಡಿಗೆಯ ಜ್ಞಾನ ಆತ್ಮನಲ್ಲಿದೆ: ಆಗಲೇ ಮಾನವನು “ಇದು. 
ಗಡಿಗೆ ಎನ್ನುತ್ತಾನೆ. ಒಳಗೆ ಜ್ಞಾನವಿಲ್ಲದಿದ್ದರೆ, ಹೇಳಲಾರನು-ಎಂದು ಒಪ್ಪತ್ತಾನೆ. 

ಮೂರನೆಯ ವಿಧದ "ಸೌತ್ರಾಂತಿಕ' ಸಂಪ್ರದಾಯಸ್ಥನು ಹೊರಗೆ ಪದಾರ್ಥದ ಅನುಮಾನವನ್ನು ಸ್ವೀಕರಿಸುತ್ತಾನೆ. ಏಕೆಂದರೆ, 
ಹೊರಗೆ ಯಾವ ಪದಾರ್ಥವೂ ಸಾಂಗೋಪಾಂಗವಾಗಿ ಪ್ರತ್ಯಕ್ಷವಾಗುವುದಿಲ್ಲ, ಆದರೆ ಒಂದು ಬಾಗ ಪ್ರತ್ಯಕ್ಷವಾಗುವುದರಿಂದ, ಉಳಿದುದರ 
ಅನುಮಾನ ಮಾಡಿಕೊಳ್ಳೆಬ್ಬಡುತ್ತದೆ-ಎಂಬುದು ಇವನ ಮತವಾಗಿದೆ. 

ನಾಲ್ಕನೆಯ ವಿಧದವನು "ವೈಭಾಷಿಕ' ಸಂಪ್ರದಾಯಸ್ಥಾಗಿದ್ದಾನೆ. ಹೊರಗೆ ಪದಾರ್ಥ ಪ್ರತ್ಯಕ್ಷವಾಗುತ್ತದೆ; ಒಳಗೆ ಅಲ್ಲ.ಎನ್ನುವುದು. 
ಅವನ ಮತವಾಗಿದೆ. ಉದಾಹರಣೆಗೆ “ಅಯಂ ನೀಲೋ ಘಟ”-ಎಂಬ ಈ ಪ್ರತೀತಿಯಲ್ಲಿ, ನೀಲಿಯ ಬಣ್ಣದ ಗಡಿಗೆಯ ಆಕೃತಿ 


ಇವರ ಆಚಾರ್ಯನಾದ ಬುದ್ಧನು ಒಬ್ಬನೇ ಆದರೂ, ಶಿಷ್ಕರಲ್ಲಿ ಬುದ್ಧಿ ಭೇದದಿಂದ ನಾಲ್ಕು ಬಗೆಯ ಶಾಖೆಗಳಾಗಿವೆ. 
ಸೂರ್ಯಾಸ್ತ್ರವಾದಾಗ ಜಾರಪುರುಷನು ಪರನಾರೀಗಮನವನ್ನೂ ಮತ್ತು ವಿದ್ದಾಯನು ಸತ್ಯಭಾಷಣ-ಮೊದಲಾದ ಶ್ರೇಷ್ಠಕರ್ಮಗಳನ್ನೂ 
ಮಾಡುತ್ತಾರೆ. ಸಮಯವೇನೋ ಒಂದೇ; ಆದರೆ, ತಮ್ಮ ತಮ್ಮ ಬುದ್ಧಿಗನಸಾರ ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಯಿಸುತ್ತಾರೆ. 


ಈಗ, ಈ ಮೇಲೆ ಹೇಳಿದ ನಾಲ್ವರಲ್ಲಿ ಮಾಧ್ಯಮಿಕನು ಎಲ್ಲವನ್ನೂ ಕ್ಷಣಿಕವೆಂದು ಒಪ್ಪತ್ತಾನೆ. ಎಂದರೆ, ಕ್ಷಣಕ್ಷಣಕ್ಕೂ ಬುದ್ಧಿಯ 
ಪರಿಣಾಮಗಳಾಗುತ್ತಿರುವುದರಿಂದ, ಪೂರ್ವಕ್ಷಣದಲ್ಲಿ ತಿಳಿಯಲ್ಪಟ್ಟ ಯಾವ ವಸ್ತುವಿದ್ದಿತೋ, ಅದು ಹಾಗೆಯೇ ಎರಡನೆಯ ಕ್ಷಣದಲ್ಲಿರುವುದಿಲ್ಲ. 
ಆದುದರಿಂದ, ಎಲ್ಲವನ್ನೂ ಕ್ಷಣಿಕವೆಂದು ಒಪ್ಪಬೇಕು ಎಂದು ಅಂಗೀಕರಿಸತ್ತಾನೆ. 


338 ಸತ್ಯಾರ್ಥಪ್ರಕಾಶ 
ಎರಡನೆಯ ಪಂಗಡದ ಯೋಗಾಚಾರಸಂಪ್ರದಾಯಸ್ಥನು, ಏನೇನು ಪ್ರವೃತ್ತಿಯಿದೆಯೋ, ಅದೆಲ್ಲವೂ ದುಃಖರೂಪವೇ; 
ಏಕೆಂದರೆ-ಪ್ರಾಪ್ತಿಯಿಂದ ಸಂತುಷ್ಟನಾಗುವವನು ಯಾವನೂ ಇಲ್ಲ. ಒಂದರ ಪ್ರಾಪ್ತಿಯಾಗುವುದರಲ್ಲಿ ಇನ್ನೊಂದರ ಇಚ್ಛೆ ಇದ್ದೇ 
ಇರುತ್ತದೆ-ಎಂದು ಅಂಗೀಕರಸುತ್ತಾನೆ. 
ಮೂರನೆಯ ಪಂಗಡದ ಸೌತ್ರಾಂತಿಕ ಸಂಪ್ರದಾಯಸ್ಥನು-“ಸಮಸ್ತ ಪದಾರ್ಥಗಳೂ ತಮ್ಮ ತಮ್ಮ ಲಕ್ಷಣಗಳಿಂದ ಗುರುತಿಸಲ್ಪಡುತ್ತವೆ. 
ಹೇಗೆ ಹಸುವಿನ ಚಿಹ್ನೆಗಳಿಂದ ಹಸುವು, ಮತ್ತು ಕುದುರೆಯ ಚಿಹ್ನೆಗಳಿಂದ ಕುದುರೆಯೂ ತಿಳಿದುರುತ್ತವೋ, ಹಾಗೆ ಲಕ್ಷಣಗಳು 


ನಾಲ್ಕನೆಯ ಪಂಗಡದ ವೈಭಾಷಿಕ ಸಂಪ್ರದಾಯಸ್ಥನು ಶೂನ್ಯ ಒಂದೇ ಏಕ ಮಾತ್ರ ಪದಾರ್ಥವೆಂದು ಅಂಗೀಕಸುತ್ತಾನೆ. 


ಮೊದಲನೆಯವನಾದ ಮಾಧ್ಯಮಿಕನು ಎಲ್ಲವನ್ನೂ ಶೂನ್ಯವೆಂದು ಅಂಗೀಕರಸುತ್ತಿದ್ದನು. ಅವನ ಪಕ್ಷವೇ ವೈಭಾಷಿಕನದೂ ಆಗಿದೆ. 
ಈ ಮೊದಲಾದ ಬಹಳ ವಿವಾದಗಳೂ, ಪಕ್ಷಗಳೂ ಬೌದ್ಧರಲ್ಲಿವೆ. ಈ ರೀತಿ ನಾಲ್ಕು ಬಗೆಯ ಭಾವನೆಗಳನ್ನು ಅಂಗೀಕರಿಸುತ್ತಾರೆ. 


ಉತ್ತರ- ಎಲ್ಲವೂ ಶೂನ್ಯವಾಗಿದ್ದರೆ, ಶೂನ್ಯವನ್ನು ತಿಳಿಯುವವನು ಶೂನ್ಯವಾಗಿರಲಾರನು. ಮತ್ತು ಸರ್ವವು ಶೂನ್ಯವೇ ಆಗಿರುವುದಾದರೆ, 
ಶೂನ್ಯವು ಶೂನೃವನ್ನು ತಿಳಿಯಲಾರದು. ಆದುದರಿಂದ, ಶೂನ್ಯವನ್ನು ತಿಳಿಯುವವನು ಮತ್ತು ತಿಳಿಯಲ್ಪಡುವ ವಸ್ತು ಈ ಎರಡು 
ಪದಾರ್ಥಗಳು ಸಿದ್ಧವಾಗುತ್ತವೆ. ಮತ್ತು ಯೋಗಾಜಾರ ಸಂಪ್ರದಾಯಸ್ಥನು ಬಾಹೈಶೂನ್ಯತ್ವವನ್ನು ಒಪ್ಪಿಕೊಳ್ಳುತ್ತಾನೆಯಾದರೆ, ಪರ್ವತ 
ಅವನೊಳಗೆ ಇರಬೇಕು! ಪರ್ವತ ಒಳಗಿದೆ-ಎಂದು ಹೇಳುವನಾದರೆ, ಅವನ ಹೃದಯದಲ್ಲಿ ಪರ್ವತಕ್ಕೆ ಸಮಾನವಾದ ಅವಕಾಶವಲ್ಲಿದೆ? 
ಆದುದರಿಂದ, ಪರ್ವತ ಹೊರಗಿದೆ; ಮತ್ತು ಪರ್ವತದ ಜ್ಞಾನ ಆತನಲ್ಲದೆ. ಸೌತ್ರಾಂತಿಕ ಸಂಪ್ರದಾಯಸ್ಥನು ಯಾವ ಪದಾರ್ಥವನ್ನೂ 
ಪ್ರತ್ಯಕ್ಷವಂದು ಒಪ್ಪದಿರುವನಾದರೆ, ಸ್ವತಃ ಅವನೂ ಮತ್ತು ಅವನ ವಚನವೂ ಕೂಡ ಅನುಮಾನದಿಂದ ಗ್ರಾಹ್ಮವಾಗಿರಬೇಕ; ಪ್ರತ್ಯಕ್ಷವಲ್ಲ. 
ಪ್ರತ್ಯಕ್ಷವಲ್ಲದಿರುವಾಗ-“ಆಯಂ ಘಟ!'-“ಇದು ಮಡಿಕೆ” ಎಂಬ ಪ್ರಯೋಗವಾಗಬಾರದು; “ಅಯಂ ಘಟ್ಟಿಕ ದೇಶಃ” -“ಇದು. 
ಗಡಿಗೆಯ ಒಂದು ಭಾಗ'- ಎನ್ನಬೇಕು ಮತ್ತು ಒಂದು ಬಾಗದ ಹೆಸರು ಗಡಿಗೆಯಲ್ಲ; ಆದರೆ ಎಲ್ಲದರ ಸಮುದಾಯದ ಹೆಸರು 
ಗಡಿಗೆ-ಎಂಬುದು. “ಇದು ಗಡಿಗೆ? ಎನ್ನವುದು ಪ್ರತ್ಯಕ್ಷ; ಅನುಮಾನದಿಂದ ಗ್ರಾಹ್ಯವಾಗವುದಿಲ್ಲ. ಏಕೆಂದರೆ ಸಮಸ್ತ ಅವಯವಗಳಲ್ಲಿರುವುದು. 
ಒಂದು ಅವಯವಿಯೇ; ಅದರ ಪ್ರತ್ಯಕ್ಷವಾಗುವುದರಿಂದ ಗಡಿಗೆಯ ಸಮಸ್ತ ಅವಯವಗಳೂ ಕೂಡ ಪ್ರತ್ಯಕ್ಷವಾಗುತ್ತವೆ. ಎಂದರೆ 
ಅವಯಮಹಿತವಾದ ಘಟ ಅಥವಾ ಗಡಿಗೆ ಪ್ರತ್ಯಕ್ಷವಾಗುತ್ತದೆ. ನಾಲ್ಕನೆಯವನಾದ ವೈಭಾಷಿಕನು ಬಾಹ್ಮ ಪದಾರ್ಥಗಳನ್ನು ಪ್ರತ್ಯಕ್ಷವೆಂದು 
ಓಪ್ಪತ್ತಾನೆ. ಅದೂ ಕೂಡ ಸರಿಯಲ್ಲ. ಏಕೆಂದರೆ, ಎಲ್ಲಿ ಜ್ಞಾತ್ಮವ ಇರುತ್ತಾನೋ, ಜ್ಞಾನವೂ ಇರುತ್ತದೋ ಅಲ್ಲಿಯೇ ಪ್ರತ್ಯಕ್ಷವಾಗುತ್ತದೆ. 
ಪ್ರತ್ಯಕ್ಷದ ವಿಷಯ ಹೊರಗೆ ಇರುತ್ತದಾದರೂ, ಅದೇ ಕಾರಣದ ಜ್ಞಾನ ಆತ್ಮನಗಾಗುತ್ತದೆ. ಹಾಗೆಯೇ ಪದಾರ್ಥ ಕ್ಷಣಿವಾಗಿದ್ದು, ಅದರ 
ಜ್ಞಾನವೂ, ಕ್ಷಣಿಕವಾಗಿದ್ದರೆ, “ಪ್ರತ್ಯಭಿಜ್ಞಾ'- ಎಂದರೆ "ನಾನು ಆ ಮಾತನ್ನಾಡಿದ್ದೆನ' - ಎಂಬ ಸ್ಮರಣ ಆಗಬಾರದು. ಆದರೆ ಮುನ್ನ 
ನೋಡಿದುದರ-ಅಲಿಸಿದುದರ ಸ್ಮರಣ ಉಂಟಾಗುತ್ತದೆ. ಆದುದರಿಂದ ಕ್ಷಣಿಕವಾದವೂ ಸರಿಯಲ್ಲ. ಏಕೆಂದರೆ, ಎಲ್ಲವೂ ದುಃಖವೇ 
ಆಗಿದ್ದರೆ ಮತ್ತು ಸುಖವು ಸ್ವಲ್ಪವೂ ಇಲ್ಲದೇ ಹೋಗಿದ್ದರೆ, ಸುಖದ ಅಪೇಕ್ಷೆಯಿಲ್ಲದೆ ದುಃುವು ಸಿದ್ಧವಾಗುವದಿಲ್ಲ. ಉದಾಹರಣೆಗೆ-ರಾತ್ರಿಯ 
ಅಪೇಕ್ಷೆಯಿಂದ ಹಗಲು ಮತ್ತು ಹಗಲಿನ ಅಪೇಕ್ಷೆಯಿಂದ ರಾತ್ರಿಯುಂಟಾಗುತ್ತದೆ. ಆದುದರಿಂದ, ಎಲ್ಲವೂ ದುಃಖವೇ ಎಂದಂಗಿಕಕರಿಸುವುದು. 
ಸರಿಯಲ್ಲ, ಸ್ವಲಕ್ಷಣವನ್ನು ಮಾತ್ರ ಅಂಗೀಕರಸುವಿರಾದರೆ, ನೇತ್ರವು ರೂಪದ ಲಕ್ಷಣವೆಂದಾದೀತು ಮತ್ತು ರೂಪವು ಲಕ್ಷ್ಮವಾದೀತು. 
ಗಡಿಗೆಯ ರೂಪವು, ಗಡಿಗೆಯ ರೂಪದ ಲಕ್ಷಣವಾದ ಚಹ್ಷದಿನಿಂದ ಬೇರೆಯಾಗಿದೆ. ಮತ್ತು ಗಂಧವ ಪೃಥ್ವಿಯಿಂದ ಅಭಿವೃಾಗಿದೆ. 
ಇದೇ ರೀತಿ, ಬೇರೆಯಾದುದೂ, ಬೇರೆಯಲ್ಲದುದೂ ಆದ ಲಕ್ಷ್ಮ- ಲಕ್ಷಣಗಳನ್ನು ಅಂಗೀಕರಿಸಬೇಕು. ಶೂನ್ಯದ ವಿಷಯದಲ್ಲಿ ಮೊದಲು 
ಯಾವ ಉತ್ತರವನ್ನು ಕೊಟ್ಟಿದ್ದೇವೋ, ಅದು ಎಂದರೆ-ಶೂನೃದ ಜ್ನಾತ್ಸವು ಶೂನ್ಯದಿಂದ ಭಿನ್ನನಾಗಿರುತ್ತಾನೆ ಎನ್ನುವುದು ಸರ. 
ಸರ್ವಸ್ಯ ಸಂಸಾರಸ್ಕೆ ದುಃಖಾತ್ಮಕತ್ವಂ ಸರ್ವತೀರ್ಥಂಕರಸಮತ್ತಂ 11 (ಸರ್ವದರ್ಶನ ಸಂಗ್ರಹ-ಬೌದ್ಧ ದರ್ಶನ) 
ಯಾರನ್ನು ಬೌದ್ಧರು" ತೀರ್ಥಂಕರರೆಂದು ಅಂಗೀಕರಿಸುತ್ತಾರೋ, ಅವರನ್ನೇ ಜೈನರೂ ಅಂಗೀಕರಿಸುತ್ತಾರೆ. ಅದೇ ಕಾರಣದಿಂದ. 
ಇವರಿಬ್ಬರೂ ಒಂದೇ ಆಗಿದ್ದಾರೆ. ಮತ್ತು ಮೊದಲು ಹೇಳಿದ ಭಾವನಾಚತುಷ್ಟಯದಿಂದ, ಎಂದರೆ ನಾಲ್ಕು ಭಾವನೆಗಳಿಂದ ಸಕಲ 
ವಾಸನೆಗಳ ನಿವೃತ್ತಿಯಾಗುವುದಿರಿಂದ ಶೂಸ್ಯವಾಗುವುದೇ ನಿರ್ವಾಣ, ಎಂದರೆ ಮುಕ್ತಿಯೆಂದು ಅಂಗಿಹರತ್ತಾರೆ. ತಮ್ಮ ಶಿಷ್ಕರಿಗೆ 
ಯೋಗಾಚಾರದ ಉಪದೇಶವನ್ನು ಮಾಡುತ್ತಾರೆ. ಗುರುವಿನ ವಚನವನ್ನು ಪ್ರಮಾಣವೆಂದು ಗ್ರಹಿಸಬೇಕು. ಅನಾದಿಯಾದ ಬುದ್ಧಿಯಲ್ಲಿ 
ವಾಸನೆಯುಂಟಾಗುವುದರಿಂದ ಬುದ್ಧಿಯೇ ಅನೇಕಾಕಾರವಾಗಿ ತೋರುತ್ತದೆ. ಅವುಗಳಲ್ಲಿ ಪ್ರಥಮ ಸೃಂದ- 


`ರೂಪವಿಜ್ಞಾನವೇದನಾಸಂಜ್ಞಾ ಸಂಸ್ಕಾರಸಂಜ್ಗಕಃ 11 (ಸರ್ವದರ್ಶನ ಸಂಗ್ರಹ, ಬೌದ್ಧದರ್ಶನ) 
* ಮಹರ್ಷಿಗಳು ಜೈನ-ಬೌದ್ಧ ಮತಗಳನ್ನು ಒಂದೇ ಎಂದಿದ್ದಾರೆ. 











ದ್ವಾದಶ ಸಮುಲ್ಲಾಸ: 339 

ಮೊದಲನೆಯದು, ಇಂದ್ರಿಯಗಳಿಂದ ಯಾವ ರೂಪವೇ ಮೊದಲಾದ ವಿಷಯಗಳು ಗ್ರಹಿಸಲ್ಪಡುತ್ತವೋ, ಅದು “ ರೂಪಸಂಧ ', 
ಎರಡನೆಯದು ಆಲಯವಿದಾನ, ಎಂದರೆ ಪ್ರವೃತ್ತವಾದುದನ್ನು ತಿಳಿದುಕೊಳ್ಳುವುದು ಎಂಬ ವ್ಯವಹಾರವನ್ನು " ವಜ್ಞಾನಸ್ಕಂದ " ಎಂದೂ, 
ಮೂರನೆಯದು ರೂಪಸ್ಕಂಧ ಮತ್ತು ವಿಜ್ಞಾನಸ್ಮಂಧಗಳಿಂದ ಉತ್ಪನ್ನಮದ ಸುಖ- ದುಃಖ ಮೊದಲಾದ ಪ್ರತೀತಿ - ಎಂಬ ವ್ಯವಹಾರವನ್ನು 
"ವೇದನಾಸ್ಕಂದ ' ಎಂದೂ, ನಾಲ್ಕನೆಯದು ಗೋವು ಮೊದಲಾದ ಸಂಜ್ಞೆಗಳ ಸಂಬಂಧವನ್ನು ಆಯಾ ನಾಮಕಗಳೊಂದಿಗೆ. 
ಅಂಗೀಕರಿಸುವುದೆಂಬ ವ್ಯವಹಾರವನ್ನು " ಸಂಜ್ಞಾ-ಸೃಂಧ " ವೆಂದೂ, ಐದನೆಯದು, ವೇದನಾಸ್ಕಂಧದಿಂದ ಉದಿಸುವ ರಾಗ - ದ್ವೇಷ 
ಮೊದಲಾದ ಕ್ಷೇಶಗಳ, ಹಾಗೂ ಹಸಿವು, ಬಾಯಾರಿಕೆ-ಮೊದಲಾದ ಉಪ್ಪ್ಕೇಶಗಳ, ಮದ, ಪ್ರಮಾದ, ಅಭಿಮಾನ, ಧರ್ಮ ಮತ್ತು 
ಅಧರ್ಮವೆಂಬ ವ್ಯವಹಾರವನ್ನು ಸಂಸ್ಕಾರ-ಸ್ಕಂಧವೆಂದೂ ಅಂಗೀಕರಿಸುತ್ತಾರೆ. ಬೌದ್ಧರು ಸಮಸ್ತ ಜಗತ್ತೂ ದುಃಖಮಯ ; ದುಃಖದ 
ಮನೆ; ದುಃಖದ ಸಾಧನ. ಈ ಭಾವನೆಯನ್ನು ಮಾಡಿಕೊಂಡು ಜಗತ್ತಿನಿಂದ ಬಿಡುಗಡೆ ಹೊಂದಬೇಕು-ಎಂದು ಭಾವಿಸುತ್ತಾರೆ. 


ಭಿದ್ಯತೇ ಬಹುಧಾ ಲೋಕೇ ಉಪಾಯ್ಕೆರ್ಬಹುಭಿಃ ಕಲ ॥೧॥ 
ಗಂಭೀರೋತ್ಪಾನಭೇದೇನ ಕೃಚಿಚ್ಚೋಭಯಲಕ್ಷಣಾ | 

ಭಿನ್ನಾ ಹಿ ದೇಶನಾ ಭಿನ್ನಾ ' ಶೂನ್ಮತಾದ್ಧಯಲಕ್ಷಣಾ 11೨1! 
'ಅರ್ಥಾನುಪಾರ್ಜ್ಯ ಬಹುಶೋ ದ್ವಾದಶಾಯತನಾನಿ ವೈ! 
ಪರಿತಃ ಪೂಜನೀಯಾನಿ ತಿಮನ್ನೈರಿಹ ಪೂಜಿತ್ಯೆ: ॥೩॥ 
ಜ್ಞಾನೇಂದ್ರಿಯಾಣಿ ಪಂಚ್ಛವ ತಥಾ ಕರ್ಮೆಂದ್ರಿಯಾಣಿ ಚ 


ಮನೋ ಬುದ್ಧಿರಿತಿ ಪ್ರೋಕ್ತಂ ದ್ವಾದಶಾಯತನಂ ಬುಧೈಃ 1 ೪॥ (ಇರ್ವದರ್ಶನಸಂಗ್ರಹ) 

ಯಾರು ಜ್ಞಾನಿಗಳೂ, ವಿರಕ್ತನೂ, ಜೀವನ್ಮುಕ್ತರೂ, ಲೋಗಗಳಿಗೆ ನಾಥರೂ ಆಗಿರುತ್ತಾರೋ, ಅಂತಹ ಬುದ್ಧನೇ ಮೊದಲಾದ 

ತೀರ್ಥಂಕರರಿಂದ ಉಕ್ತವಾದ, ಪದಾರ್ಥಗಳ ಸ್ವರೂಪವನ್ನು ತಿಳಿದಿರುವ, ಬೇರೆ ಬೇರೆ ವಸ್ತುಗಳ ಉಪದೇಶಕನು, ಬಹು ವಿಧದ 
ಭೇದಗಳಿಂದಲೂ ಮತ್ತು ಬಹಳ ಉಪಾಯಗಳಿಂದಲೂ ಉಪದೇಶಿಸಿರುವುದನ್ನು ಅಂಗೀಕರಿಸಬೇಕು. (೧) 


ನಾವು ಈ ಮುನ್ನ ಹೇಳಿಬಂದಿರುವ, ಶೂನ್ಮವನ್ನೇ ಲಕ್ಷಣವಾಗಿ ಹೊಂದಿರುವ ಯಾವ ಉಪದೇಶಗಳು ಬೇರೆ ಬೇರೆ ಗುರುಗಳದು 
ಇವೆಯೋ, ಅವುಗಳನ್ನು ಅಂಗೀಕರಿಸಬೇಕು. (೨) 


ದ್ವಾದಶಾಯತನ ಪೂಜೆ ಯಾವುದಿದೆಯೋ, ಅದೇ ಮೋಕ್ಷವನ್ನು ಸಾಧಿಸಿಕೊಡುವಂತಹುದಾಗಿದೆ. ಆ ಪೂಜೆಗಾಗಿ ಬಹಳ. 
ದ್ರಷ್ಯ-ಮೊದಲಾದ ಪದಾರ್ಥಗಳನ್ನು ಸಂಪಾದಿಸಿ, ದ್ವಾದಶಾಯತನಗಳನ್ನು, ಎಂದರೆ ಹನ್ನೆರಡು ಬಗೆಯ ಸ್ಥಾನ-ವಿಶೇಷಗಳನ್ನು ನಿರ್ಮಿಸಿ, 
ಎಲ್ಲ ರೀತಿಯಿಂದಲೂ ಪೂಜಿಸಬೇಕು. ಬೇರೆಯದರ ಪೂಜೆ ಮಾಡುವುದರಿಂದ ಪ್ರಯೋಜನವೇನು? (ಬ. 


ಇವರ ದ್ವಾದಶಾಯತನ ಪೂಜೆಯಿದು- ಐದು ಜ್ಞಾನೇಂದ್ರಿಯಗಳು - ಎಂದರೆ, ಶ್ರೋತ್ರ, ತ್ವಚಾ, ಚಚ್ಚಿ ಜಿಜ್ಞೆ ಮತ್ತು ನಾಸಿಕ; 
ಪಂಚಿಕರ್ಮೆಂದ್ರಿಯಗಳು ಎಂದರೆ, ವಾಣಿ, ಕೈ, ಕಾಲು, ಗುದಾ ಮತ್ತು ಉಪಸ್ಥ - ಈ ಹತ್ತು ಇಂದ್ರಿಯಗಳ ಮತ್ತು ಮನಸ್ಸು ಹಾಗೂ 
ಬುದ್ಧಿ- ಇವುಗಳನ್ನೇ ಸತ್ಯರಿಸುವುದು, ಅಂದರೆ, ಇವುಗಳನ್ನು ಆನಂದದಲ್ಲಿ ಪ್ರವೃತ್ತವಾಗಿಟ್ಟುಕೊಳ್ಳುವುದು - ಮೊದಲಾದುದು 
ಬೌದ್ಧಮತವಾಗಿದೆ. (೪) 

ಉತ್ತರ:- ಸಮಸ್ತ ಜಗತ್ತೂ ದುಃಖರೂಪವೇ ಆಗಿದ್ದರೆ, ಯಾವ ಜೀಮಾಗೂ ಪ್ರವೃತ್ತಿಯೇ ಆಗಬಾರದು. ಜಗತ್ತಿನಲ್ಲಿ ಜೀವನ 
ಪ್ರವೃತ್ತಿ ಪ್ರತ್ಯಕ್ಷವಾಗಿ ಕಾಣಿಸುತ್ತದೆ. ಆದುದರಿಂದ ಸಮಸ್ತ ಜಗತ್ತೂ ದುಃರೂಪವಾಗಿರಲಾರದು. ಆದರೆ, ಇದರಲ್ಲಿ ಸುಖ-ದುಃಖ 
ಎರಡೂ ಇವೆ. ಮತ್ತು ಬೌದ್ಧರು ಈ ವಿಧದ ಸಿದ್ಧಾಂತವನ್ನೇ ಒಪ್ಪುವರಾದರೆ, ಅನ್ನ-ಪಾನಗಳ ಸೇವನದಲ್ಲಿ ಹಾಗೂ ಪಠ್ಯ ಮತ್ತು 
ಔಷಧಿಗಳನ್ನು ಸೇವಿಸಿ ಶರೀರರಕ್ಷಣೆ ಮಾಡಿಕೊಳ್ಳುವುದರಲ್ಲಿ ಪ್ರವೃತ್ತರಾಗಿ ಸುಖವನ್ನೇಕೆ ಅಂಗೀಕರಿಸುತ್ತಾರೆ? “`ನಾವು ಪ್ರವೃತ್ತರೇನೋ 
ಆಗುತ್ತೇವೆ; ಆದರೆ, ಇದನ್ನು ದುಃಖವೆಂದೇ ಗ್ರಹಿಸತ್ತೇವೆ”.- ಎನ್ನುವರಾದರೆ, ಈ ಕಥನ ಸಂಭವವೇ ಅಲ್ಲ. ಏಕೆಂದರೆ-ಜೀವನು 


340 ಸತ್ಯಾರ್ಥಪ್ರಕಾಶ. 
ಸುಖವೆಂದರತು ಪ್ರವೃತ್ತನೂ ದುಃಖವೆಂದರಿತ ನಿವೃತ್ತನೂ ಆಗುತ್ತಾನೆ. ಜಗತ್ತಿನಲ್ಲಿ ಧರ್ಮ, ಕ್ರಿಯೆ, ವಿದ್ಯ, ಸತ್ಸಂಗ-ಮೊದಲಾದ ಶ್ರೇಷ್ಠ 
ವೃವಹಾರಗಳಿಲ್ಲವ ಸುಖಕಾರಕವಾಗಿರುತ್ತವೆ.ಬೌದ್ಧರ್ನು ಬಿಟ್ಟು ಯಾವನೇ ವಿದ್ದಾಂಸನೂ ಇವನ್ನು ದುಃಖದ ಕುರುಹೆಂದು ಒಪ್ಪರಲಾರನು, 
ಯಾವ ಪಂಚೆಸ್ಕಂಧಗಳಿವೆಯೋ, ಅವೂ ಕೂಡ ಪೂರ್ಣತಃ ಅಪೂರ್ಣವಾಗಿವೆ. ಏಕೆಂದರೆ, ಈ ಬಗೆಯ ಸ್ಕಂದಗಳನ್ನು 
ತೀರ್ಥಂಕರರನ್ನು ಉಪದೇಶಕರು ಹಾಗೂ ಲೋಜಾಥರು ಎಂದೂ ಅಂಗೀಕರಿಸುತ್ತಾರೆ ಮತ್ತು ಯಾವನು ನಾಥರಿಗೂ ನಾಧನಾಗಿದ್ದಾನೋ, 
ಆ ಅನಾದಿಯಾದ ಪರಮಾತ್ಮನು ಅಂಗೀಕರಿಸುವುದಿಲ್ಲ. ಹಾಗಾದರೆ, ಆ ತೀರ್ಥಂಕರರು ಉಪದೇಶವನ್ನು ಯಾವನಿಂದ ಪಡೆದರು? 
ಸ್ವತಃ (ಉಪದೇಶ) ಪ್ರಾಪ್ತವಾಯಿತು-ಎನ್ನುವರಾದರೆ, ಇಂತಹ ಕಥನ ಸಂಭವವಲ್ಲ. ಏಕೆಂದರೆ, ಕಾರಣವಿಲ್ಲದೆ ಕಾರ್ಯವಾಗಲಾರದು. 
ಮತ್ತು ಜ್ಲಾನಿಗಳ ಸತ್ಸಂಗವನ್ನು ಮಾಡದೆ, ಜ್ಞಾನಿಗಳಾಗಿ ಹೋಗುವುದಿಲ್ಲವೇಕೆ? ಆಗುವುದಿಲ್ಲವೆಂದಾಗ, ಇಂತಹ ಕಥನ ಸರ್ವಥಾ 
ನಿರ್ಮೂಲ ಮತ್ತು ಯುಕ್ತಿಶೂನ್ಯ; ಸನ್ನಿಪಾತಜ್ಜರಗ್ರಸ್ತನ ಅಸಂಗತ ಪ್ರಲಾಪದಂತಿದೆ. 
ಬೌದ್ಧರ ಉಪದೇಶವು ಶೂನ್ಶರೂಪವೇ ಆದ ಅದ್ವೈತವಾಗಿದ್ದರೆ, ಇರುವಂತಹ ವಸ್ತು ಶೂನ್ಮರೂಪವೆಂದಿಗೂ ಆಗಲಾರದು. 
ಹೌದು ಸೂಕ್ಷ್ಮವಾದ ಕಾರಣರೂಪವೇನೋ ಆಗತ್ತೆ. ಆದುದರಿಂದ ಆ ಕಥನವೂ ಕೂಡ ಭ್ರಮರೂಪನವೇ ಆಗದೆ. ದ್ರಮ್ಯೋಪಾರ್ಜನದಿಂದರೇ 
ಮಾಡುವ, ಪೂರ್ವೊತ್ತದ್ದಾದಕಾಯತನ ಪೂಜೆ ಮೊತ್ತದ ಸಾಧನಮೆದು ಅಂೀಕುಸುವಿರಾದರೆ, ದಶಪ್ರಾಣಗಳ ಮತ್ತು ಹನ್ನೊಂದನೆಯವನಾದ 
ಜೀವಾತ್ಮನ ಪೂಜೆಯನ್ನೇಕೆ ಮಾಡುವುದಿಲ್ಲ? ಇಂದ್ರಿಯಗಳ ಮತ್ತು ಅಂತಕರಣದ ಪೂಜೆಯೂ ಮೋಕ್ಟನನ್ನುವಾಗ, ಈ ಬೌದ್ಧಂಗೂ, 
ಬೇರೆ ವಿಷಯಲಂಪಟರಿಗೂ ವ್ಯತ್ಯಾಸವೇನುಳಿಯಿತು? ಅವುಗಳಿಂದ ಈ ಬೌದ್ಧರು ದೂರ ಉಳಿಯಲಾರದೇ ಹೋದರೆ, ಅಲ್ಲಿ 
ಮುಕ್ತಿಯಾದರೂ ಎಲ್ಲಿ ಉಳಿಯಿತು? ಇಂತಹ ವಿಷಯಗಳಿರವೆಡೆ ಮಸ್ತಿಗೇನು ಕೆಲಸ? ಯಾವುದಕ್ಕೆ ಸದೃಶವಾದುದು ಇದೊಂದನ್ನುಳದರೆ 
ಬೇರೆ ಯಾವುದೂ ಇರಲು ಶಕ್ಕವಲ್ಲವೋ, ಅಂತಹ ತಮ್ಮ ಅವಿದ್ಯೆಯ ಉಸ್ಪತಿಯನ್ನು ಈ ಬೌದ್ಧರು ಎಷ್ಟೊಂದು ಸಾಧಿಸಿದ್ದಾರೆ! 
ವೇದಗಳನ್ನೂ, ಈಶ್ವರನನ್ನೂ ವಿರೋಧಿಸಿದುದಕ್ಕೆ ಇದೇ ಫಲ ಇವರಿಗೆ ಸಕ್ಕದೆ-ಎಂದೇ ನಿಶ್ಚಯವಾಗುತ್ತದೆ. ಮೊದಲೇನೋ 
ಸಮಸ್ತ ಜಗತ್ತೂ ದುಃಖರೂಪನೆಂದೇ ಭಾವಿಸಿದರು. ಮತ್ತು ನಡುವೆ ದ್ವಾದಕಾಯತನ ಪೂಜೆಯನ್ನು ತೂರಿಸಿಬಿ್ಟರು. ಮುಕ್ತಪ್ರದವಾಗುವುದ(್ಕೆ 
ಇವರ ದ್ವಾದಶಾಯತನಪೂಜೆ,ಜಗತ್ತಿನ ಪದಾರ್ಥಗಳಿಂದ ಹೊರಗಿಸದಾಗಿದೆಯೇನು? ಅಲ್ಲ, ಎಂದಾದರೂ ಕಣ್ಣನ್ನು ಮುಚ್ಚಿಕೊಂಡು 
ಯ್ಹಾವನಾದರೂ ರತ್ನವನ್ನು ಹುಡುಕಲಿಚ್ಛಸಿದರೆ, ಅಥವಾ ಹುಡುಕಿದರೆ, ಎಂದಿಗಾದರೂ ಲಭಿಸಬಲ್ಲದೇ? ವೇದಗಳನ್ನೂ, ಈಶ್ವರನನ್ನೂ 
ಓಪ್ಪದುದರಿಂದ ಇವರ ಲೀಲೆ ಇಂತಹುದೇ ಆಗಿದೆ. ಈಗಲೂ ಕೂಡ, ಸುಖವನ್ನು ಅಪೇಕ್ಷಿಸುವರಾದರೆ, ವೇದಗಳ ಮತ್ತು ಈಶ್ವರನ. 
ಆಶ್ರಯನನ್ನು ತೆಗೆದುಕೊಂಡು, ತಮ್ಮ ಜನ್ಮವನ್ನು ಸಫಲಗೊಳಿಸಿಕೊಳ್ಳಲಿ. 
“ವಿವೇಕವಿಲಾಸ'” ಎಂಬ ಗ್ರಂಥದಲ್ಲಿ ಬೌದ್ಧರ ಮತವನ್ನು ಈ ಪ್ರಕಾರ ಬರೆದಿದ್ದಾರೆ. 
ಬೌದ್ಯಾನಾಂ ಸುಗತೋ ದೇವೋ ವಿಶ್ವಂ ಚೆ ಕ್ಷಣಭಂಗುರಮ್‌ । 
ಆರ್ಯಸತ್ತ್ವಾಖ್ಯಯಾ ತತ್ತ್ವ್ಯಚತುಷ್ಠಯಮಿದಂ ಕ್ರಮಾತ್‌ ॥೧॥ 
ದುಃಖಮಾಯತನಂಚೈವ ತತಃ ಸಮುದಯೋ ಮತಃ | 
ಮಾರ್ಗಶ್ಯೇತಸ್ಕ ಚ ವ್ಯಾಬ್ಶಾ ಕ್ರಮೇಣ ಶ್ರೂಯತಾಮತಃ ॥1೨॥ 
ಮಟಖಸಂಸಾರಿಣಃ ಸಂಧಾಸ್ತೇ ಚೆ ಪಂಚ ಪ್ರಕೀರ್ತಿತಾಃ | 
ವಿಜ್ಞಾನಂ ವೇದನಾ ಸಂಜ್ಞಾ ಸಂಸ್ಕಾರೋ ರೂಪಮೇವ ಚ 1೩॥ 
ಪಂಚೇಂದ್ರಿಯಾಣಿ ಶಬ್ದಾದ್ಕಾ ವಿಷಯಾ ಪಂಚೆ ಮಾನಸಮ್‌ ॥ 
ಧರ್ಮಾಯತನಮೇತಾನಿ ದ್ಹಾದಶಾಯತನಾನಿ ತು. 11೪॥! 
ರಾಗಾದೀನಾಂ ಗಣೋ$ಯಂ ಸ್ಥಾತ್ಸಮುದೇಶಿ ನೃಣಾಂ ಹೃದಿ | 
ಆತ್ಯಾತ್ಮೀಯಸ್ಥಭಾವಾಖ್ಯ ಸ. ಸ್ವಾತ್ತಮುದಯಃ ಪುನಃ ॥೫॥ 
ಕ್ಷಣಿಕಾಃ ಸರ್ವಸಂಸ್ಕಾರಾ ಇತಿ ಯಾ ವಾಸನಾ ಸ್ಥಿರಾ| 
ಸ. ಮಾರ್ಗ ಇತಿ ವಿಜ್ಞೇಯಃ ಸ ಚೆ ಮೋಕ್ಷೋಂಭಿ ಧೀಯತೇ ॥೭॥ 





ದ್ವಾದಶ ಸಮುಲ್ಲಾಸ 341 
ಪ್ರತ್ಯಕ್ಷಂ ಚಾನುಮಾನಂ ಚ. ಪ್ರಮಾಣದ್ವಿತಯಂ ತಥಾ! 
ಚತುಃ ಪ್ರಸ್ಯಾನಿಕಾ ಚೌದ್ಧಾ ಖ್ಯಾತಾ ವೈಭಾಷಿಕಾದಯಃ 11೭ 
ಅರ್ಥೊ ಜ್ಞಾನಾನ್ವಿತೋ ವೈಭಾಷಿಕೇಣ ಬಹು ಮನ್ನತೇ। 
ಸೌತಾಂತಿಕೇನ ಪ್ರತ್ಯಕ್ಷಗ್ರಾಹ್ಯೋ5ಕರ್ಥೋ ನ ಬಹಿರ್ಮತಃ 1೮ ॥| 
ಆಕಾರಸಹಿತಾ ಬುದ್ಧಿ ರ್ಯೋಗಾಚಾರಸ್ಕೆ ಸಮತ್ಯಾ| 
ಕೇವಲಾಂ ಸಂವಿದಂ ಸಂಸ್ಕಾಂ ಮನ್ಯಂತೇ ಮಧ್ಯಮಾಃ' ಪುನಃ 1೯ ॥ 
ರಾಗಾದಿಜ್ಞಾನಸಂತಾನವಾಸನಾಚ್ಛೇದ ಸಂಭವಾ! 
ಚತುರ್ಣಾಮಹಿ ಬೌದ್ಧಾನಾಂ ಮುಕ್ತಿರೇಷಾ ಪ್ರಕೀರ್ತಿತಾ 11 ೧೦॥ 
ಕೃತಿಃ ಕಮಂಡಲುರ್ಮೌಂಡ್ಕಂ ಚೀರಂ ಪೂರ್ವಾಹ್ನಭೋಜನಮ್‌ ॥ 
ಸಂಘೋ ರಕ್ತಾಂಬರತ್ಮಂ ಚ" ಶಿಶ್ರಿಯೇ ಬೌದ್ಧಂಕ್ಟುಭಿಃ 11೧೧ 11 
೧. ಸುಗತದೇವ ಬುದ್ಧಭಗವಾನ್‌ ಬೌದ್ಧರ ಪೂಜನೀಯ ದೇವನು ; ಮತ್ತು ೨. ಜಗತ್ತು ಕ್ಷಣಭಂಗುರ; ೩. ನರನಾರಿಯರು 
`ಅರ್ಯ- ಆರ್ಯೆಯರು; ಹಾಗೂ ೪. ತತ್ವಗಳ ಆಖ್ಯಾನ; ಪ್ರಸಿದ್ಧವಾದ ಸಂಜ್ಞೆ ಮೊದಲಾದುವು- ಈ ನಾಲ್ಕು ತತ್ವಗಳು ಬೌದ್ಧರ 
ಸ್ವೀಕಾರಯೋಗ್ಯವಾದ ಪದಾರ್ಥಗಳಾಗಿವೆ. (೧). 
ಈ ವಿಶ್ವವನ್ನು ದುಃಖದ ಮನೆಯೆಂದು ತಿಳಿಯಬೇಕು. ಆ ಮೇಲೆ ಸಮುದಯ ಎಂದರೆ ಉನ್ನತಿಯಾಗುತ್ತದೆ. ಮತ್ತು ಇವುಗಳ 
ವ್ಯಾಖ್ಯಾನವನ್ನು ಕ್ರಮದಿಂದ ಅಲಿಸಿರಿ. (೨) 
ಜಗತ್ತಿನಲ್ಲಿ ದುಃಖವೇ ಇದೆ. ಮೊಡಲು ಯಾವ ಪಂಚಸ್ಕಂಧಗಳನ್ನು ಹೇಳಿದ್ದೇವೋ, ಅವುಗಳನ್ನು ತಿಳಿಯಬೇಕು. (೩). 
ಪಂಚಜ್ಞಾನೇಂದ್ರಿಯಗಳು, ಅವುಗಳ ಶಬ್ದ ಮೊದಲಾದ ಐದು ವಿಷಯಗಳು ; ಮತ್ತು ಮನಸ್ಸು ಬುದ್ಧಿ ಎಂಬ 
`ಅಂತಃಕರಣಗಳು - ಧರ್ಮದ ಸ್ಥಾನಗಳು ಇವು ಹನ್ನೆರಡು ಇವೆ. (೪). 
ಮಾನವರ ಹೃದಯದಲ್ಲಿ ಯಾವ ರಾಗ-ದ್ವೇಷ ಮೊದಲಾದುವುಗಳ ಸಮೂಹದ ಉತ್ಪತ್ತಿಯಾಗುವುದೋ, ಅದು ಸಮುದಯ; 
ಆತ್ಮನಾವನಿದ್ದಾನೋ, ಅವನ ಆತ್ಮೀಯ ಸಂಬಂಧ ಹಾಗೂ ಸ್ವಭಾವವು "ಆಖ್ಕಾ' ಎನಿಸುತ್ತದೆ; ಇವುಗಳಿಂದಲೇ ಮರಳಿ ಸಮುದಯ 
ಮೂಡುತ್ತದೆ; (೫) 
ಎಲ್ಲ ಸಂಸ್ಕಾರಗಳೂ ಕ್ಷಣಿಕವಾಗಿವೆ. ವಾಸನೆಯ ಸ್ಥಿರವಾಗುವಿಕೆ ಏನಿದೆಯೋ, ಅದು ಬೌದ್ಧರ ಮಾರ್ಗವಾಗಿದೆ. ಮತ್ತು ಅದೇ 
ಶೂನ್ಯ ತತ್ತ್ವವಾಗುವುದು, ಶೂನ್ಮರೂಪವಾಗುವುದು ಮೋಕ್ಷವಾಗಿದೆ. (೬) 
ಬೌದ್ಧರು ಪ್ರತ್ಯಕ್ಷ ಮತ್ತು ಅನುಮಾನ-ಈ ಎರಡೇ ಪ್ರಮಾಣಗಳನ್ನು ಅಂಗೀಕರಿಸುತ್ತಾರೆ. ಇವರಲ್ಲಿ ವೈಭಾಷಿಕ, ಸೌತ್ರಾಂತಿಕ, 
ಯೋಗಾಚಾರ ಮತ್ತು ಮಾಧ್ಯಮಿಕ ಈ ನಾಲ್ಕುಬಗೆಯ ಭೇದಗಳಿವೆ. (೭) 
ಇವರಲ್ಲಿ ವೈಭಾಷಿಕನು ಜ್ಞಾನದಲ್ಲಿ ಯಾವ ಅರ್ಥ" (ವಸ್ರು) ವಿದೆಯೋ ಅದನ್ನು ಇದೆಯೆಂದು ಅಂಗೀಕರೆಸುತ್ತಾನೆ. ಏಕೆಂದರೆ 
ಯಾವುದು ಜ್ಞಾನದಲ್ಲಿಲ್ಲವೋ, ಅದರ ಅಸ್ತಿತ್ವವನ್ನು ಸಿದ್ಧಪುರುಷನು ಅಂಗೀಕರಿಸಲಾರನು. ಮತ್ತು ಸೌತ್ರಾಂತಿಕನು ಪ್ರತ್ಯಕ್ಷ ಪದಾರ್ಥ 
ಒಳಗಿದೆ; ಹೊರಗಿಲ್ಲ-ಎಂದು ಅಂಗೀಕರಿಸುತ್ತಾನೆ. (೮) 
ಯೋಗುಚಾರನು ಆಕಾರಸಹಿತವು, ವಿಜ್ಞಾನಯುಕ್ತವೂ ಆದ ಬುದ್ಧಿಯನ್ನು ಅಂಗೀಕರಿಸುತ್ತಾನೆ. ಮತ್ತು ಮಾಧ್ಯಮಿಕನು ಕೇವಲ 
ತನ್ನಲ್ಲಿ ಪದಾರ್ಥಗಳ ಜ್ಞಾನಮಾತ್ರವನ್ನು ಅಂಗೀಕರಿಸುತ್ತಾನೆ; ಪದಾರ್ಥಗಳನ್ನಲ್ಲ. (೯). 
ಮತ್ತು ರಾಗವೇ ಮೊದಲಾದ ಜ್ಞಾನದ ಪ್ರವಾಹದ ವಾಸನಾನಾಶದಿಂದ ಉತ್ಪನ್ನವಾದ ಮುಕ್ತಿಯನ್ನು ನಾಲ್ಕು ಸಂಪ್ರದಾಯಗಳ 
ಬೌದ್ಧರೂ ಅಂಗೀಕರಿಸುತ್ತಾರೆ. (೧೦) 
ಜಿಂಕೆ - ಮೊದಲಾದುವುಗಳ ಚರ್ಮ, ಕಮಂಡಲು, ಮುಂಡನ, ವಲ್ಮಲವಸ್ತ ಪೂರ್ವಾಹ್ನದಲ್ಲಿ ಎಂದರೆ ಒಂಬತ್ತು ಗಂಟೆಗಿಂತ 
* ಎಂದರೆ ಪ್ರತ್ಯಕ್ಷವಾಗಿರುವ ವಸ್ತು. 





342 ಸತ್ಯಾರ್ಥಪ್ರಕಾಶ 
ಮುನ್ನ ಬೆಳಗ್ಗೆ ಭೋಜನ, ಏಕಾಕಿಯಾಗಿರದಿರುವುದು. ಕೆಂಪು ಬಟ್ಟೆಯಧಾರಣ-ಇದು ಬೌದ್ಧರ ಸಾಧುಗಳ ವೇಷವಾಗಿದೆ. (೧೧) 

ಉತ್ತರ- ಬೌದ್ಧರ ದೇವರು ಸುಗತ ಬುದ್ಧನೇ ಆಗಿದ್ದರೆ, ಅವನ ಗುರು ಯಾವನಾಗಿದ್ದನು? ಮತ್ತು ವಿಶ್ವವು ಕ್ಷಣಭಂಗುರವಾಗಿದ್ದರೆ, 
“ಇದು ಅದೇ ಆಗಿದೆ”.- ಎಂದು ಹಿಂದೆ ಕಂಡ ಪದಾರ್ಥದ ಸ್ಮರಣವಾಗಬಾರದು. ಕ್ಷಣಭಂಗುರವಾಗಿದ್ದಲ್ಲಿ, ಆ ಪದಾರ್ಥವೇ 
ಇರುವುದಿಲ್ಲ; ಮತ್ತೆ ಸ್ಮರಣವಾವುದರದಾದೀತು? ಕ್ಷಣಿಕವಾದವೇ ಬೌದ್ಧರ ಮಾರ್ಗವಾಗಿದ್ದರೆ, ಇವರ ಮೋಕ್ಷವೂ ಕ್ಷಣಭಂಗುರವೇ 
ಆದೀತು. ಜ್ಞಾನದಿಂದ ಯುಕ್ತವಾದ ಅರ್ಥವೇ * ಧ್ರವ್ಯವಾಗಿದ್ದರೆ, ಜಡದ್ರವ್ಯದಲ್ಲಿಯೂ ಜ್ಞಾನವಿರಬೇಕು. ಮತ್ತು ಅದು ಚಾಲನ 
ಮೊದಲಾದ ಕ್ರಿಯೆಗಳನ್ನು ನಡೆಯಿಸುವುದು ಯಾವುದರ ಮೇಲೆ? ಭಲೇ! ಯಾವುದು ಹೊರಗೆ ಕಾಣಿಸುತ್ತದೋ, ಅದು ಮಿಥ್ಸೆ 
ಹೇಗಾಗಬಲ್ಲರು? ಬುದ್ಧಿಯು ಆಕಾರಸಹಿತವಾಗಿದ್ದರೆ, ಅದು ದೃಶ್ಯವಾಗಿರಬೇಕು. ಕೇವಲ ಜ್ಞಾನವೇ ಹೃದಯದಲ್ಲಿ, ಆತ್ಮಸ್ಥವಾಗಿರುವುದಾದರೆ, 
ಬಾಹ್ಮಪದಾರ್ಥಗಳು ಕೇವಲ ಜ್ಞಾನ (ಎಂದರೆ ಬುದ್ಧಿಯ ಕಲ್ಪನೆ ಮಾತ್ರುವೆಂದೇ ಅಂಗಿಕೃತವಾದರೆ, ಜ್ಞೇಯವಸ್ತುವೇ ಇಲ್ಲದೆ, ಜ್ಞಾನವೇ 
ಉಂಟಾಗದು. ವಾಸನವವಿಚ್ಛೇದವೇ ಮುಕ್ತಿಯೆಂದಾದೆ, ಸುಷುಶ್ತಿಯಲ್ಲಿಯೂ ಮುಕ್ತಿಯನ್ನೊಪ್ಪಬೇಕು. ಹೀಗೆ ಗ್ರಹಿಸುವುದು ವಿದ್ಯಾವಿರುದ್ಧವಾದ 
ಕಾರಣ, ತಿರಸ್ಕರಣೀಯವಾಗಿದೆ. ಹೀಗೆ ಸಂ್ಷಿಪ್ರವಾಗಿ ಬೌದ್ಧಮತೀಯರ ಸಿದ್ಧಾಂತಗಳನ್ನು ಪ್ರದರ್ಶಿಸಿದ್ದೇವೆ. ಈಗ ಬುದ್ಧಿವಂತರೂ, 
ವಿಚಾರಶೀಲರೂ ಆದ ಪುರುಷರು ಅವಲೋಕಿಸಿ - “ಇವರ ವಿದ್ಯೆ ಎಂತಹುದು? ಮತ್ತು ಮತವೆಂತಹುದು?-ಎಂದು ತಿಳಿದುಕೊಳ್ಳುವರು. 
ಇದನ್ನು ಜೈನರೂ ಕೂಡ ಅಂಗೀಕರಿಸುತ್ತಾರೆ. 

ಇಲ್ಲಿಂದ ಮುಂದಕ್ಕೆ ಜೈನಮತದ ವರ್ಣನೆಯಿದೆ. 

“ಪ್ರಕರಣ ರತ್ನಾಕರ”ದ ಪ್ರಥಮ ಭಾಗದ ನಯಚಕ್ರಸಾರದಲ್ಲಿ ಕೆಳಗೆ ಬರೆದಿರುವ ಮಾತುಗಳನ್ನು ಬರೆದಿದ್ದಾರೆ: 

ಬೌದ್ಧರು ಕಾಲಕಾಲಕ್ಕೆ ನವೀನವಾಗುವ (ಪರಿವರ್ತನಶೀಲವಾದ) (೧) ಆಕಾಶ, (೨) ಕಾಲ, (೩) ಜೀವ, (೪) ಪುದ್ಗಲ,-ಈ 
ನಾಲ್ಕು ದ್ರವ್ಯಗಳನ್ನು ಅಂಗೀಕರಿಸುತ್ತಾರೆ. ಮತ್ತು ಜೈನರು (೧) ಧರ್ಮಾಸ್ತಿಕಾಯ, (೨) ಅಧರ್ಮಾಸ್ತಿಕಾಯ, (೩) ಆಕಾಶಾಸ್ತಿಕಾಯ, (೪). 
ಪದ್ಗಲಾಸ್ತಿಕಾಯ, (೫) ಜೀವಾಸ್ತಿಕಾಯ, ಮತ್ತು (೬) ಕಾಲ ಈ ಆರು ದ್ರವ್ಯಗಳನ್ನು ಅಂಗೀಕರಿಸುತ್ತಾರೆ. ಇವುಗಳಲ್ಲಿ ಕಾಲವನ್ನು 
"ಆಸ್ತಿಕಾಯ' ** ವೆಂದು ಒಪ್ಪಿಕೊಳ್ಳುವುದಿಲ್ಲ. ಆದರೆ -“ಕಾಲವು ಉಪಚಾರದಿಂದ ದ್ರವ್ಯವಾಗಿದೆ; ವಸ್ತುತಃ ಅಲ್ಲ''-ಎನ್ನುತ್ತಾರೆ. 

ಅವುಗಳಲ್ಲಿ, ಗತಿಯ ಪರಿವರ್ತನಶೀಲತೆಯ ಪರಿಣಾಮವಾಗಿ ಉಂಟಾಗುವ ಸೀಮಾ ಬಂಧಗಳಿಂದ ಬದ್ಧನಾದ, ಪುದ್ಗಲಗಳ. 
ಚಲನೆಯಿಂದಲೂ ಮತ್ತು ಜೀವನ ಚಲನಗಳಿಂದಲೂ ಉದ್ಭವಿಸುವ ಕರ್ಮಗಳನ್ನು ಕ್ರಮಬದ್ಧವಾಗಿ ಮಾಡುವ ತತ್ವವೇ ಮೊದಲನೆಯದಾದ 
"ಧರ್ಮಾಸ್ತಿಕಾಯ'ವಾಗಿರುತ್ತದೆ. ಮತ್ತು ಅಸಂಖ್ಯ ಪ್ರದೇಶಗಳಲ್ಲಿಯೂ, ಪರಿಣಾಮಗಳಲ್ಲಿಯೂ ಮತ್ತು ಲೋಕಗಳಲ್ಲಿಯೂ 
ವ್ಯಾಪಕವಾಗಿರುತ್ತದೆ. (ಸಂಕ್ಷೇಪತಃ, ಜೀವನ ಮತ್ತು ಪುದ್ಧಲಗಳ ಕರ್ಮಗಳ ಮೇಲೆ ಮಾಡಲ್ಪಡುವ ನಿಯಂತ್ರಣವೇ ಧರ್ಮ ಅಥವಾ 
ಧರ್ಮಾಸ್ತಿಕಾಯ-ಎನ್ನಬಹುದು) ನಿರಂತರವಾಗಿ ಸೀಮಾಬದ್ಧವಾಗಿ ಮಾಡಲ್ಪಡುವ ಪುದ್ಗಲಗಳ ಮತ್ತು ಜೀವರ ತತ್ಪರತ್ವದ ಸ್ರೋತಸ್ಸೇ 
ಎರಡನೆಯದಾದ 'ಅಧರ್ಮಾಸ್ತಿಕಾಯ ವಾಗಿರುತ್ತದೆ. (ಇಂಕ್ಷೇಪತ,ಃ, ಪುದ್ಧಲಗಳ ಮತ್ತು ಜೀವರ ಸಂಯೋಗದ ಅಥವಾ ಪುನರ್ಜನ್ಮದ 
ಮೂಲವು ಅಧರ್ಮಾಸ್ತಿಕಾಯವಾಗಿರುತ್ತದೆ) ಸಮಸ್ತ ಭಾವಪದಾರ್ಥಗಳ ಅಥವಾ ಇರುವಿಕೆಯ ಭೇದಗಳ ಅಥವಾ ತತ್ವಗಳ ಆಧಾರ 
ಅಥವಾ ಆಶ್ರಯವು, ತನ್ನಲ್ಲಿಯೇ, ಚೀತನ ಜೀವರ ಮುಳುಗುವಿಕೆ, ಹೊರಡುವಿಕೆ, ಒಳಹೋಗುವಿಕೆ, ಮತ್ತು ಇತರ ಕಾರ್ಯಗಳೂ, 
ಅದೇ ರೀತಿ ಪುದ್ಗಲಗಳ ಚಲನಗಳಿಗೂ ಎಡೆಯನ್ನೂ ಕೊಡುವಂತಹುದೂ, ಸರ್ವವ್ಯಾಪಕವೂ ಆದ ತತ್ವವೇ ಮೂರನೆಯದಾದ 
ಆಕಶಾಸ್ತ್ರಕಾಯ'ವಾಗಿರುತ್ತದ. ಸೂಕ್ಷ್ಮಮ, ನಿತ್ಯವೂ, ಏಕರಸವೂ, ವರ್ಣ- ಗಂಧ - ಸ್ಪರ್ಶ- ಪರಿವರ್ತನಶೀಲತ್ವ-ವಿಭಾಜತ್ವವೆಂಬ ಸ್ವಾಭಾವಿಕ 
ಗುಣಗಳಿಂದ ಯಕವ, ತುಂಬಿಸುವಂತಹುದೂ, ಕರಗುವಂತಹುದೂ ಆದ ತತ್ತ್ವವು ನಾಲ್ಕನೆಯದಾದ " ಪುದ್ಧರಾಸ್ತಿಕಾಯ ' ವಾಗಿರುತ್ತದೆ. 
ಭೋಕ್ತೃವೂ ಆದ ತತ್ತ್ವವು ಐದನೆಯ “ಜೀವಾಸ್ತಿಕಾಯ” ವಾಗಿರುತ್ತದೆ. ಮತ್ತು, ಮೇಲೆ ಹೇಳಿದ ಐದು ಅಸ್ತಿಕಾಯಗಳಿಗೆ 
ಸಂಬಂಧಿಸಿದಂತೆ ಮೊದಲನೆಯದು, ಆಮೇಲಿನದು, ಹೊಸದು, ಹಳೆಯದು-ಎಂದು ಗ್ರಹಿಸಲು ನೆರವಾಗುವಂತಹುದೂ, ಈಗಲೂ 
ಇರುವಂತಹದೂ ಮತ್ತು ಪರಿವರ್ತನೆಗಳಿಗೆ ಗುರಿಯಾಗುವಂತಹುದೂ ಆದ ತತ್ತ್ವವು ಆರನೆಯದಾದ ಕಾಲವಾಗಿರುತ್ತದೆ. 

ಸೆಮೀಕ್ಷಕ - ಬೌದ್ಧರು ಪ್ರತಿ ಸಮಯದಲ್ಲಿಯೂ ಹೊಸಹೊಸದಾಗುತ್ತಾ ಹೋಗುವ ಯಾವ ನಾಲ್ಕು ಧ್ರವ್ಯಗಳನ್ನೂ 
ಅಂಗೀಕರಸಿದ್ದಾರೋ, ಅವಂತೂ ಸಳ್ಳಾಗಿವೆ. ಏಕೆಂದರೆ, ಆಕಾಶ, ಕಾಲ, ಜೀವ ಮತ್ತು ಪರಮಾಣುಗಳು ನವೀನ ಅಥವಾ ಪುರಾತನವಂದಿಗೂ 
ಆಗಲಾರವು . ಏಕೆಂದರೆ ಅವು ಅನಾದಿಗಳೂ ಮತ್ತು ಕಾರಣರೂಪದಿಂದ ಅವಿನಾಶಿಗಳೂ ಆಗಿವೆ. ಹಾಗಿರುವಲ್ಲಿ, ನವತ್ವ-ಪುರಾಣತ್ವಗಳು. 

* ಜ್ಞಾನಯಕ್ತವಾದ ಜ್ಞೇಯವಸ್ತುವೇ ತತ್ತ್ವ-ಎಂಬ ಸಿದ್ಧಾಂತವು ಸರಿಯಲ್ಲಂಎಂದು ತೋನಿಸಲು ಮರರ್ಷಗಳ ಜ್ಞಾಪನ ಪ್ರಾಣಾ 
ಇವೆ-ಎಂದು ತರ್ಕಿಸಿದ್ದಾರೆ. ಅರ್ಥ-ಎಂಬ ಶಬ್ದ ಪದಾರ್ಥ ಎಂಬರ್ಥದಲ್ಲಿ ಬುದಿದೆ. 

**'ಆಸ್ತಿಕಾಯ' ಎಂದರೆ, ವೈದಿಕ ಪರಿಭಾಷೆಯಲ್ಲಿ 'ದ್ರವ್ಯ' ; "ಭಾವಪದಾರ್ಥ'. 








ದ್ವಾದಶ ಸಮುಲ್ಲಾಸ: 303 
ಅನ್ವಯಿಸಬಲ್ಲವಾದರೂ ಹೇಗೆ? ಮತ್ತು ಜೈನರ. ಗ್ರಹಿಕೆಯೂ ಕೂಡ ಸರಿಯಲ್ಲ. ಏಕೆಂದರೆ, ಧರ್ಮಾಧರ್ಮಗಳು ದ್ರವ್ಯಗಳಲ್ಲ: 
ಗುಣಗಳಾಗಿವೆ. ಇವೆರಡೂ ಜೀವಾಸ್ತಿಕಾಯದಲ್ಲಿ ಬಂದುಹೋಗುತ್ತವೆ. ಆದುದರಿಂದ, ಆಕಾಶಪರಮಾಣು, ಜೀವ ಮತ್ತು ಕಾಲವನ್ನು 
ಅಂಗೀಕರಿಸಿದ್ದ ಸರಿಯಾಗತಿ್ತು. ಮತ್ತು ಯಾವ ಒಂ ದ್ರವ್ಯಗಳ ವೈಶೇಸಿದ್ಲಿ ಅಂಗೀಕಂಸಲ್ಪಟ್ಟಿನೆಯೋ, ಅವೇ ಸರಿಯಾದವಾಗಿವ. 
ಏಕೆಂದರೆ, ಪೃಥಿವೀ-ಮೊದಲಾದ ಐದು ತತ್ತ್ವಗಳೂ, ಕಾಲ, ದಿಕ್ಕು, ಆತ್ಮಾಮತ್ತು ಮನಸ್ಸು ಈ ಒಂಬತ್ತೂ ನಿಶ್ಚಯವಾಗಿಯೂ ಬೇರೆ. 
ಬೇರೆ ಪದಾರ್ಥಗಳಾಗಿವೆ. ಜೀವನೊಬ್ಬನನ್ನು ಚೇತನನೆಂದೊಪ್ಪಿ, ಈಶ್ವರನನ್ನು ಅಂಗೀಕರಿಸದಿರುವುದು ಜೈನರ ಮತ್ತು ಬೌದ್ಧರ 
ಮಿಥ್ಯಾಪಕ್ಷಪಾತದ ಮಾತಾಗಿದೆ. 

ಈಗ ಬೌದ್ಧರು ಮತ್ತು ಜೈನರು ಸಪ್ತಭಂಗೀ ಮತ್ತು ಸ್ಕಾದ್ವಾದವೆಂದು ಯಾವುದನ್ನು ಅಂಗೀಕರಸುತ್ತಾರೋ, ಅದು ಹೀಗಿದೆ 
“ಸನ್‌ಘಟಃ'”- ಇದನ್ನು ಪ್ರಥಮಭಂಗವೆನ್ನತ್ತಾರೆ. ಏಕೆಂದರೆ ಗಡಿಗೆಯ ತನ್ನ ಅಸ್ತಿತ್ವದಿಂದ ಕೂಡಿದೆ. ಎಂದರೆ, ಗಡಿಗೆಯಿದೆ. ಇದು. 
ಅಭಾವದ ವಿರೋಧವನ್ನು ಮಾಡಿದೆ. ಎರಡನೆಯ ಭಂಗ - “ಅಸನ್‌ ಘಟಃ” - “ಗಡಿಗೆಯಿಲ್ಲ'. ಮೊದಲ ಗಡಿಗೆಯ ಭಾವದಿಂದ 
ಮತ್ತು ಈ ಗಡಿಗೆಯ ಅಸದ್ಭಾವದಿಂದ ಎರಡನೆಯ ಭಂಗವುಂಟಾಗಿದೆ. ಮೂರನೆಯ ಭಂಗವಿದು :- “ಸನ್ನಸನ್‌ ಘಟಃ'” ಎಂದರೆ. 
ಇದು ಗಡಿಗೆ ಏನೋ ಅಹುದು; ಆದರೆ ಬಟ್ಟೆಯಲ್ಲ. ಏಕೆಂದರೆ, ಇದು ಅವೆರಡರಿಂದಲೂ ಬೇರೆಯಾಗಿ ಹೋಯಿತು. ನಾಲ್ಕನೆಯ 
ಭಂಗ- ಫಟೋ$ಘಟ!”, ಅಘಟಃ ಪಟಹಃ - ಎನ್ನುವಂತೆ. ಮತ್ತೊಂದು ಬಟ್ಟೆಯ ಅಭಾವದ ಅಪೇಕ್ಷೆಯಿಂದ , ತನ್ನಲ್ಲಿ ತಾನು 
ಇರುವುದರಿಂದ ಗಡಿಗೆಯು ಗಡಿಗೆಯಲ್ಲದುದೆನಸುತ್ತದೆ. ಏಕಕಾಲದಲ್ಲಿ ಅದಕ್ಕೆ ಎರಡು ಸಂಜ್ಞೆಗಳಾದುವು; ಎಂದರೆ ಅದು ಘಟವೂ 
ಅಹುದು; ಅಘಟವೂ ಅಹುದು. ಐದನೆಯ ಭಂಗವಿದು-- ಗಡಿಗೆಯನ್ನು ಬಟ್ಟೆ-ಎನ್ನುವುದು ಅಯೋಗ್ಯ; ಎಂದರೆ, ಅದರಲ್ಲಿ ಗಡಿಗೆತನವನ್ನು 
ಹೇಳಬಹುದು; ಆದರೆ ಬಟ್ಟೆತನವನ್ನು ಹೇಳಲಾಗದು. ಆರನೆಯ ಭಂಗವಿದು:- “ಯಾವುದು ಗಡಿಗೆಯಲ್ಲವೋ, ಅದು ಹೇಳಲು. 
ಯೋಗ್ಯವೂ ಅಲ್ಲ, ಮತ್ತು ಯಾವುದು ಅಹುದೋ, ಆದು ಅಹುದೇ ಅಹುದು ಮತ್ತು ಹೇಳಲು ಯೋಗ್ಯವೂ ಅಹುದು”, 
ಮತ್ತು ಏಳನೆಯ ಭಂಗವಿದು:- “ಯಾವುದನ್ನು ಹೇಳುವುದು ಅಭೀಷ್ಟವಾಗಿದೆಯೋ, ಅದು ಇಲ್ಲವಾಗಿದೆ ಮತ್ತು ಗಡಿಗೆ ಹೇಳಲು 
ಯೋಗ್ಯವೂ ಆಗಿಲ್ಲ'. ಹೀಗೆಯೇ- 
ಸ್ಥಾದಸ್ತಿ ಜೀವೋತಿಯಂ ಪ್ರಥಮೋ ಭಂಗಃ ॥೧॥ 
ಸ್ಕಾನ್ನಸ್ತಿ ಜೀವೋ ದ್ವಿತೀಯೋ ಭಂಗಃ ॥1೨॥ 
ಸ್ಕಾದವಕ್ತವ್ಕೋ ಜೀವಸ್ತೃತೀಯೋ ಭಂಗ ॥1೩॥ 
ಸ್ಥಾದಸ್ತಿ ನಾಸ್ತಿರೂಪೋ ಜೀವಶ್ಚತುರ್ಥೋ ಭಂಗಃ ॥1೪॥ 
ಸ್ಥಾದಸ್ತಿ ಚಾವಕ್ತವ್ಯೋ ಜೀವಃ ಪಂಚೆಮೋ ಭಂಗಃ 1೫॥ 
ಸ್ಕಾನ್ನಾಸ್ತ್ರಿ ಚಾವಕ್ತವ್ಯೋ ಜೀವ: ಷಷ್ಠೋ ಭಂಗಃ 1! ೬ 
ಸ್ಕಾದಸ್ತಿ ಚೆ. ನಾಸ್ತಿಚಾವಕ್ತವ್ಕೋ ಜೀವ ಇತಿ ಸಪ್ತಮೋ ಭಂಗಃ 1 ೭1 
ಅರ್ಥ- “ಇದ್ದಾನೆ ಜೀವ” ಎಂದಾಗ ಜೀವನಲ್ಲಿ ಜೀವನ ವಿರೋಧಿಗಳಾದ ಜಡಪದಾರ್ಥಗಳ ಅಭಾವರೂಪವಾದ ಭಂಗ 
ಮೊದಲನೆಯದೆನಿಸುತ್ತದೆ. ಎರಡನೆಯ ಭಂಗವಿದು- “ಇಲ್ಲ ಜೀವನು ಜಡದಲ್ಲಿ”- ಎಂಬ ಕಥನವೂ ಕೂಡ ಉಂಟು; ಇದರಿಂದ. 
ಇದು ಎರಡನೆಯ ಭಂಗವೆನಿಸುತ್ತದೆ. “ಜೀವನು ಹೇಳಲು ಯೋಗ್ಯನಲ್ಲ'.- ಇದು ಮೂರನೆಯ ಭಂಗ. ಯಾವಾಗ ಜೀವನು 
ಶರೀರಧಾರಣ ಮಾಡುತ್ತಾನೋ, ಆಗ ಪ್ರಸಿದ್ಧಾಗಿರುತ್ತಾನೆ; ಮತ್ತು ಯಾವಾಗ ಶರೀರದಿಂದ ಬೇರೆಯಿರುತ್ತಾನೋ, ಆಗ 
ಅಪ್ರಸ್ಧನಾಗಿದ್ತಾೆ, ಎಂಬ ಕಥನವಾದಾಗ, ಅದನ್ನ ನಾಲ್ಕನೆಯ ಭುಗವಸ್ನ್ಟರೆ, “ಜೀವನಾ; ಆದರೆ, ಹೇಳಲು ಯೋಗ್ಯನಲ್ಲ”. 
ಎಂಬ ಈ ಕಥನವನ್ನು ಐದನೆಯ ಭಂಗವೆನತ್ತಾರೆ. “ಜೀವನು ಪ್ರತ್ಯಕ್ಷಪ್ರಮಾಣದಿಂದ ಕಥನೀಯನಲ್ಲ; ಆದುದರಿಂದ ಚಾಕ್ಷುಷ 
ಪ್ರತ್ಯಕ್ಷನಲ್ಲ.'-ಎಂಬ ವ್ಯವಹಾರವಿದೆ. ಅದನ್ನು ಆರನೆಯ ಭಂಗವೆ್ನುತ್ತಾರೆ. “ಒಂದು ಕಾಲದಲ್ಲಿ ಅನುಮಾನ ಪ್ರಮಾಣದಿಂದ ಜೀವನ 
ಇರುವಿಕೆ; ಅದೃಶ್ಯತ್ವದಿಂದಾಗಿ ಇಲ್ಲದಿರುವಿಕೆ. ಮತ್ತು ಒಂದೇ ರೀತಿಯಲ್ಲಿರದಿರುವುದ; ಆದರೆ-ಕ್ಷಣಕ್ಷಣದಲ್ಲಿ ಪರಿಣಾವಕ್ಕೆ ಈಡಾಗುತ್ತಿರುವುದು. 
ಇರುವಿಕೆ ಇಲ್ಲದಿರುವಿಕೆಯಾಗದ; ಮತ್ತು ಇಲ್ಲದಿರುವಿಕೆ ಇರುವಿಕೆಯಾಗುವ ವ್ಯವಹಾರವೂ ಆಗದು”.- ಇದು ಏಳನೆಯ ಭಂಗವೆನಿಸುತ್ತದೆ. 
ಇದೇ ರೀತಿ ನಿತೃತ್ವ ಸಪ್ರಭಂಗೀ; ಮತ್ತು ಅನಿತೃತ್ವ ಸಪ್ತಭಂಗೀ; ಸಾಮಾನ್ಯಧರ್ಮ, ವಿಶೇಷಧರ್ಮ, ಗುಣ ಮತ್ತು ಪರ್ಯಾಯಗಳ. 
ದೃಷ್ಟಿಯಿಂದ ಪ್ರತಿಯೊಂದು ವಸ್ತುವಿಗೂ ಸಪ್ತಭಂಗಿಯು ಅನ್ವಯಿಸುವುದು. ಹಾಗೆ ದ್ರವ್ಯಗಳು, ಗುಣಗಳು, ಸ್ವಭಾವಗಳು ಮತ್ತು 
ಪರ್ಯಾಯಗಳು (ಪರಿವರ್ತನಗಳು) ಅನಂತವಾಗಿರುವುದರಿಂದ, ಸಪ್ತಭಂಗಿಯೂ ಅನಂತವಾಗಿರುತ್ತೆ. ಈ ರೀತಿ ಬೌದ್ಧರ ಹಾಗೂ ಜೈನರ 


344 ಸತ್ಯಾರ್ಥಪ್ರಕಾಶ. 
ಸ್ಯಾದ್ವಾದ ಮತ್ತು ಸಪ್ನಭಂಗೀ ನ್ಶಾಯ ನಿರೂಪಿತವಾಗಿದೆ. 


ಸಮೀಕ್ಷಕೆ - ಈ ಕಥನ ಒಂದು ಅನ್ಯೋನ್ಯಾಭಾವದಲ್ಲಿ, ಸಾಧರ್ಮವೈಧರ್ವ್ಯದಲ್ಲಿ ಪ್ರತಿಪಾದಿತವಾಗಬಲ್ಲದು. ಈ ಸರಳ 
ಪ್ರಕರಣವನ್ನು ಬಿಟ್ಟು, ಕಠಿನವಾದ ಬಲೆಯನ್ನು ಬೀಸುವುದು ಕೇವಲ ಅಜ್ಜಾನಿಗಳನ್ನು ಸಿಕ್ಕಸಿಕೊಳ್ಳುವುದಕ್ಕಾಗಿ ಮಾತ್ರವಾಗಿರುತ್ತದೆ. 
ನೋಡಿರಿ! ಜೀವನ ಅಭಾವ ಅಜೀವನಲ್ಲಿ. ಅಜೀವನ ಅಭಾವ ಜೀವನಲ್ಲಿ ಇದ್ದೇ ಇರುತ್ತದೆ. ಹೇಗೆ ಜೀವ ಮತ್ತು ಜಡ ಎರಡಕ್ಕೂ 
ಅಸ್ತಿತ್ವವಿರುವುದರಿಂದ ಸಾಧರ್ಮ್ಮ ಮತ್ತು ಚೀತನ ಹಾಗೂ ಜಡವಾಗಿರುವುದರಿಂದ ವೈಧರ್ಮ, ಎಂದರೆ ಜೀವನಲ್ಲಿ ಚೇತನತ್ವ (೮ಬ. 
ಇದೆ; ಮತ್ತು ಜಡತ್ವ (ನಾಸ್ತಿ) ಇಲ್ಲ. ಇದೇ ರೀತಿ ಜಡದಲ್ಲಿ ಜಡತ್ವವಿದೆ; ಮತ್ತು ಚೇತನತ್ವವಿಲ್ಲ. ಇದರಿಂದ ಗುಣ, ಕರ್ಮ, ಸ್ವಭಾವಗಳ 
ಸಮಾನಧರ್ಮ ಮತ್ತು ವಿರುದ್ಧರರ್ಮದ ಸಮಾಲೋಚನೆಯಿಂದ ಇವರ ಸಪ್ತಭಂಗೀ-ಸ್ಮಾದ್ವಾದವೆಲ್ಲವೂ ಸಹಜತ್ವದಿಂದ ಅರಿವಿಗೆ 
ಬಂದುಬಿಡುತ್ತದೆ. ಮತ್ತು ಇಷ್ಟು ಪ್ರಪಂಚನಾವರ್ಧನ ಯಾವ ಕಾರ್ಯಕ್ಕಾಗಿ? ಈ ವಿಷಯದಲ್ಲಿ ಬೌದ್ಧರ ಮತ್ತು ಜೈನರ ಮತ ಒಂದೇ 
ಆಗಿದೆ. ಸ್ವಲ್ಪ ಮಾತ್ರ ಬೇರೆಯಾಗುವುದರಿಂದ ಭಿನ್ನಭಾವವೂ ಉಂಟಾಗುತ್ತದೆ. 


ಈಗ, ಇದರ ಮುಂದಕ್ಕೆ ಕೇವಲ ಜೈನಮತದ ವಿಷಯದಲ್ಲಿ ಬರೆಯಲ್ಪಡುತ್ತದೆ. 
ಚಿದಚದ್ಮ್ಯಪರೇ ತತ್ತ್ವ ವಿವೇಕಸ್ತದ್ದಿವೇಚನಮ್‌ | 
ಉಪಾದೇಯಮುಪಾದೇಯಂ ಹೇಯಂ ಹೇಯಂ ಚೆ ಕುರ್ವತಃ ॥೧॥ 
ಹೇಯಂ ಹಿ. ಕರ್ತರಾಗಾದಿ ತತ್ಕಾರ್ಯಮವಿವೇಕಿನಃ | 


ಉಪಾದೇಯಂ ಪರಂಜ್ಯೋತಿರುಪಯೋಗ್ಯಿಕಲಕ್ಷಣಮ್‌ 11೨11 

ಜೈನರು ಚಿತ್‌ ಮತ್ತು ಅಚಿತ್‌, ಎಂದರೆ ಚೀತನ ಮತ್ತು ಜಡ-ಎರಡೇ ಪರತತ್ತ್ವಗಳನ್ನು ಅಂಗೀಕರಿಸುತ್ತಾರೆ. ಅವೆರಡರ 

ನಿವೇಚನಕ್ಕೇ ವಿವೇಕವೆಂದು ಹೆಸರು, ಯಾವ ಯಾವುದು ಸ್ವೀಕಾರಯೋಗ್ಯವೋ ಅದೆಲ್ಲದರ ಸ್ವೀಕಾರವನ್ನೂ, ಮತ್ತು ಯಾವ ಯಾವುದು 
ತ್ಯಾಗಯೋಗ್ಯವೋ, ಆದೆಲ್ಲದರ ತ್ಕಾಗವನ್ನೂ ಮಾಡುವವನನ್ನು ವಿವೇಕಯೆನ್ನತ್ತರೆ. (೧). 

ಜಗತ್ತಿನ ಕರ್ತೃ, ಮತ್ತು ರಾಗ ಮೊದಲಾದುದು ಮತ್ತು ಈಶ್ವರನು ಜಗತ್ತನ್ನು ರಚಿಸಿದ್ದಾನೆ-ಎಂಬ ಈ ಅವಿವೇಕೀ ಮತದ 


ತ್ಯಾಗವನ್ನೂ ಮತ್ತು ಯೋಗದಿಂದ ಲಕ್ಷತನಾಗುವ ಪರಮ ಜ್ಯೋತಿಸ್ಟರೂಪನಾದ ಯಾವ ಜೀವನಿದ್ದಾನೋ, ಅವನ ಶ್ವಿಕಾರವನ್ನೂ 
ಮಾಡುವುದು ಉತ್ತಮವಾಗಿದೆ. (೨) 


ಎಂದರೆ, ಜೀವನ ಹೊರತು ಎರಡನೆಯ ಚೀತನತತ್ತ್ವವಾದ ಈಶ್ವರನನ್ನು ಅಂಗೀಕರಿಸುವುದಿಲ್ಲ. ಅನಾದಿಸಿದ್ದನಾದ ಈಶ್ವರನಾವನೂ 
ಇಲ್ಲವೆಂದು ಬೌದ್ಧರೂ, ಜೈನರೂ ತಿಳಿಯುತ್ತಾರೆ. ಈ ವಿಷಯದಲ್ಲಿ ರಾಜಾ ಶಿವಪ್ರಸಾದರು "ಇತಿಹಾಸ ತಿಮಿರನಾಶಕ'ವೆಂಬ 
ಗ್ರಂಥದಲ್ಲಿ “ಇವರಿಗೆ ಎರಡು ಹೆಸರುಗಳಿವೆ-ಒಂದು ಜೈನವೆಂದು, ಮತ್ತು ಇನ್ನೊಂದು ಬೌದ್ಧ ಎಂದು. ಇವು ಪರ್ಯಾಯವಾಚಕ 
ಶಬ್ದಗಳಾಗಿವೆ.'- ಎಂದು ಬರೆಯುತ್ತಾರೆ. ಆದರೆ ಬೌದ್ಧರಲ್ಲಿ ವಾಮಮಾರ್ಗಿ ಮಾಂಸಾಹಾರಿಗಳಿದ್ದಾರೆ. ಅವರೊಂದಿಗೆ ಜೈನರಿಗೆ. 
ವಿರೋಧವಿದೆ. ಆದರೆ ಯಾವ ಮಹಾವೀರ ಮತ್ತು ಗೌತಮ ಗಣಧರರಿದ್ದಾರೋ, ಅವರಿಗೆ ಬೌದ್ಧರು "ಬುದ್ಧನೆಂದು ಹೆಸರಿಟ್ಟಿದ್ದಾರೆ; 
ಮತ್ತು ಜೈನರು ಅವರನ್ನೇ ಗಣಧರ ಮತ್ತು ಜಿನವರ-ಎಂದು ಕೆರದಿದ್ದಾರೆ. ಈ ವಿಷಯದಲ್ಲಿ ಯಾರ ಪರಂಪರೆ ಜೈನಮತವಾಗಿದೆಯೋ 
ಆ ರಾಜಾ ಶಿವಪ್ರಸಾದರು ತಮ್ಮ “ಇತಿಹಾಸತಿಮಿರನಾಶಕ'ವೆಂಬ ಗ್ರಂಥದ ಮೂರನೆಯ ಖಂಡದಲ್ಲಿ-“ಯಾರು ಜನ್ನವತ್ತಿ ಒಟ್ಟು 
ಸಾವಿರವರ್ಷಗಳು ಕಳೆದಿವೆಯೋ, ಆ ಸ್ವಾಮೀ ಶಂಕರಾಚಾರ್ಯರಿಗಿಂತ ಮೊದಲು ಸಂಪೂರ್ಣ ಭಾರತವರ್ಷದಲ್ಲಿ ಬೌದ್ಧ ಅಥವಾ 
ಜೈನಧರ್ಮ ಹರಡಿದ್ದಿತು'" ಎಂದು.. ಬರೆದಿದ್ದಾರೆ. ಇದರ ಮೇಲೆ-“ಮಹಾವೀರನ ಗಣಧರ ಗೌತಮ ಸ್ವಾಮಿಯ ಸಮಯದಿಂದ 
ಶಂಕರಸ್ವಾಮಿಯ ಸಮಯದವರೆಗೆ ಯಾವ ವೇದ ವಿರುದ್ಧವಾದ ಮತವು ಸಮಸ್ತ ಭಾರತ ವರ್ಷದಲ್ಲಿಯೂ ಪ್ರಸರಿಸಿದ್ದಿತೋ, ಮತ್ತು 
ಯಾವುದನ್ನು ಅಶೋಕನು ಮತ್ತು ಸಂಪ್ರತಿ ಮಹಾರಾಜನು ಅಂಗೀಕರಿಸಿದರೋ, ಅದೇ ಬೌದ್ಧಮತವೆಂದು ನಮ್ಮ ಆಶಯ. ಜೈನರು 
ಅದರಿಂದ ಯಾವ ರೀತಿಯಿಂದಲೂ ಹೊರ ಬರಲಾರರು. ಯಾರಿಂದ ಜೈನ ಶಬ್ದ ಹೊರಟಿತೋ ಆ ಜಿನ, ಯಾವನಿಂದ ಬೌದ್ಧ ಶಬ್ದ 
ಹೊರಟಿತೋ ಆ ಬುದ್ಧ ಎರಡೂ ಪರ್ಯಾಯವಾಚಕ ಶಬ್ದಗಳಾಗಿವೆ. ಲೋಕದಲ್ಲಿ ಎರಡಕ್ಕೂ ಒಂದೇ ಅರ್ಥ ಬರೆದಿದ್ದಾರೆ. ಮತ್ತು 
ಗೌತಮನನ್ನು ಇಬ್ಬರೂ ಒಪ್ಪಿಕೊಳ್ಳುತ್ತಾರೆ. ಅದೇ ಕಾರಣದಿಂದ, ದೀಪವಂಶ-ಈ ಮೊದಲಾದ ಬೌದ್ಧ ಗ್ರಂಥಗಳಲ್ಲಿ ಶಾಕ್ತ ಮುನಿ 
ಗೌತಮ ಬುದ್ಧನನ್ನು ಅನೇಕಸಾರಿ ಮಹಾವೀರ ಎಂಬ ಹೆಸರಿನಿಂದಲೇ ನಿರ್ದೆಶಿಸಿದ್ದಾರೆ. ಅವರ ಕಾಲದಲ್ಲಿ ಅವರ ಮತ ಒಂದೇ 
ಇದ್ದಿರಬಹುದು. ನಾವು "ಜೈನ' ಎಂದು ಬರೆಯದೆ, ಗೌತಮನ ಮತದವರನ್ನು "ಬೌದ್ದರು' ಎಂದು ಬರೆದಿರುವುದರ ಉದ್ದೇಶ್ಯ, ಬೇರೆ 
ದೇಶದವರು "ಬೌದ್ದರು'. ಎಂಬ ಹೆಸರಿನಿಂದ ಬರೆದಿರುವುದೇ ಆಗಿದೆ””.- ಎಂದು ಟಿಪ್ಪಣಿಯನ್ನು ಬರೆದಿದ್ದಾರೆ. ಹೀಗೆಯೇ 
"ಅಮರಕೋಶ'ದಲ್ಲಿಯೂ ಬಿರೆದಿದ್ದಾರೆ:- 


ದ್ವಾದಶ ಸಮುಲ್ಲಾಸ: 345 
ಸರ್ವಜ್ಞ ಸುಗತೋ ಬುದ್ಯೋ ಧರ್ಮರಾಜಸ್ತಥಾಗತಃ | 
ಸಮಂತ ಭದ್ರೋ- ಭಗವಾನ್‌ ಮಾರಜಿಲ್ಲೋತಜಿಜ್ಯನ: 11 ೧॥1 
ಷಡಭಿಜ್ಞೋ ದಶಬಲೋಂದ್ಧಯವಾದೀ ವಿನಾಯಕ | 
ಮುನೀಂದ್ರ: ಶ್ರೀಘನಃ ಶಾಸ್ತ್ರಾ ಮುನಿಃ ಶಾಕಮುನಿಸ್ತು ಯಃ 11೨11 
ಸೆ. ಶಾಕ್ತಸಿಂಹ ಸರ್ವಾರ್ಥ: ಸಿದ್ಯ ಶೌದ್ಯೋದನಿಶ್ಚ ಸ 1 
ಗೌತಮಶ್ಯಾರ್ಶಬಂಧುಶ್ಚ ಮಾಯಾದೇವೀಸುತಶೃಷ: 11೩ ॥1 (ಅಮರಕೋಶ: - ೧.೧.೮-೧೦). 
ಈಗ ನೋಡಿರಿ! ಬುದ್ಧ ಜಿನ ಮತ್ತು ಬೌದ್ಧ ಜೈನ ಒಬ್ಬನದೇ ಹೆಸರು ಅಹುದೋ ಅಲ್ಲವೋ? ಅಮರಸಿಂಹನೂ ಕೂಡ 
ಬುದ್ಧಜಿನ ಒಬ್ಬನೇ ಎಂದು ಬರೆಯುವಾಗ ಮೈಮರೆತನೇನು? ಯಾವ ಅವಿದ್ದಾಂಸರಾದ ಜೈನರಿದ್ದಾರೋ, ಅವರಂತೂ ತಮ್ಮದನ್ನೂ 
ಅರಿಯರು; ಬೇರೆಯವರದನ್ನೂ ಅರಿಯರು. ಕೇವಲ ಹಠವನ್ನು ಮಾತ್ರ ಮಾಡುತ್ತಾ ವಾದಿಸುತ್ತಾ ಹೋಗುತ್ತಾರೆ. ಆದರೆ, ಜೈನರಲ್ಲಿ 
ಯಾರು ವಿದ್ವಾಂಸರಿದ್ದಾರೋ, ಅವರೆಲ್ಲರೂ ಬುದ್ಧ ಮತ್ತು ಜಿನ, ಹಾಗೂ ಬೌದ್ಧ ಮತ್ತು ಜೈನ ಪರ್ಯಾಯವಾಚಕಗಳೆಂದು ಬಲ್ಲರು. 
ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಜೈನರು ಜೀವನೇ ಪರಮೇಶ್ವರನಾಗಿ ಹೊಗೆಗ್ತಾನೆ-ಎಂದು ಹೇಳುತ್ತಾರೆ. ಅವರು ತಮ್ಮ ತೀರ್ಥಂಕರರನ್ನೇ 
ಕೇವಲೀ, ಮುಕ್ತಿ ಪ್ರಾಪ್ತರು ಮತ್ತು ಪರಮೇಶ್ವರರು-ಎಂದು ಅಂಗೀಕರಿಸುತ್ತಾರೆ. ಅನಾದಿ ಪರಮೇಶ್ವರ ನಾವನೂ ಇಲ್ಲವೆನ್ನತಾರೆ. 
ಸರ್ವಜ್ಞ, ವೀತರಾಗ, ಅರ್ಹನ್‌, ಕೇವಲೀ, ತೀರ್ಥಕೃತ್‌, ಜಿನ-ಈ ಆರೂ ನಾಸ್ತಿಕರ ದೇವತೆಗಳ ಹೆಸರುಗಳಾಗಿವೆ. ಆದಿದೇವನ 
ಸ್ವರೂಪವನ್ನು ಚಂದ್ರಸೂರಿಯು “ಆಪ್ಪನಿಶ್ಚಯಾಲಂಕಾರ''ಎಂಬ ಗ್ರಂಥದಲ್ಲಿ ಹೀಗೆ ಬರೆದಿದ್ದಾನೆ. 
ಸರ್ವಜ್ಞೋ ವೀತರಾಗಾದಿಶೋಹಸ್ತ್ರೈ ಲೋಕೃಪೂಜಿತಃ | 
ಯಥಾಸ್ಥಿತಾರ್ಥವಾದೀಚೆ ದೇವೋಂರ್ಹನ್‌ ಪರೆಮೇಶ್ವರ: 1೧! 
ಹಾಗೆಯೇ ತೌತಾತೀತರೂ" ಕೂಡ ಬರೆದಿದ್ದಾರೆ:- 
ಸರ್ವಜ್ನೋ ದೃಶ್ಯತೇ ತಾವನ್ನೇದಾನೀಮಸ್ಕದಾದಿಭಿಃ 1 
ದೃಷ್ಟೋನ ಚೈಕದೇಶೋಶಿತ್ತಿ ಲಿಂಗಂ ವಾ ಯೋತನುಮಾಪಯೇತ್‌ 1೨ 
ನ. ಚಾಗಮ ವಿಧಿಃ ಶಶ್ಚಿನ್ನಿತಸವ್ವಜ್ಞ ಬೋಧಕ | 
ನಚ ತತ್ರಾರ್ಥವದಾನಾಂ ತಾತ್ರರ್ಯಮಷಿಕಲ್ಛತೇ 1೩1 
ನ. ಚಾನ್ಯಾರ್ಥಪುಧಾನೈಸ್ತದಸ್ತಿತ್ವಂ ಚ ವಿಧೀಯತೇ | 
ನ. ಚಾನುವಾದಿತುಂ ಶಕ್ತ ಪೂರ್ವಮನ್ಮೆ ರಬೋಧಿತಃ 11೪11. (ಸರ್ವದರ್ಶನಸಂಗ್ರಹ- ಅರ್ಹತದರ್ಶನ) 
ಯಾವನು ರಾಗವೇ ಮೊದಲಾದ ದೋಷಗಳಿಂದರಹಿತನೂ, ತ್ನೈಲೋಕ್ಯ ಪೂಜನೀಯನೂ ಪದಾರ್ಥಗಳನ್ನು ಯಥಾವತ್ತಾಗಿ 
ಹೇಳುವವ, ಸರ್ವಜ್ಞನೂ, ಆದ ಅರ್ಹನ್‌ ಬೇವನಿದ್ದಾನೋ, ಅವನೇ ಪರಮೇಶ್ವರನಾಗಿದ್ದಾನೆ. (೧). 
ನಾವು ಈ ಸಮಯದಲ್ಲಿ ಪರಮೇಶ್ವರನನ್ನು ನೋಡದೇ ಇರುವ ಕಾರಣ, ಯಾವ ಸರ್ವಜ್ಞನೂ, ಅನಾದಿಯೂ ಆದ ಪರಮಶ್ಚರನೂ. 
ಪ್ರಶ್ಯಕ್ಷನಾಗಿಲ್ಲ. ಈಶ್ವರನ (ಇರುವಿಕೆ) ಯಲ್ಲಿ ಪ್ರತ್ಯಕ್ಷ ಪ್ರಮಾಣವಿಲ್ಲದಿರುವಾಗ ಅನುಮಾನವೂ ಅನ್ವಯಿಸಲಾರದು (೨). 
ಪ್ರತ್ಯಕ್ಷಾನುಮಾರ್ಗಗಳಿಲ್ಲದ ಮೇಲೆ ಆಗಮ-ಎಂದರೆ ನಿತ್ಯನೂ, ಅನಾದಿಯೂ, ಸರ್ವಜ್ಞನೂ ಆದ ಪರಮಾತ್ಮನ ಬೋಧಕವಾದ. 
ಶಬ್ದಪ್ರಮಾಣವೂ ಕೂಡ ಇರಲಾರದು. ಮೂರು ಪ್ರಮಾಣಗಳೂ ಇಲ್ಲವಾದರೆ, ಅರ್ಥವಾದ-ಎಂದರೆ, ಸ್ತುತಿ, ನಿಂದೆ, ಪರಕೃತಿ-ಎಂದರೆ. 
ಅನ್ಯನ ಚರಿತ್ರದ ವರ್ಣನ, ಮತ್ತು ಪುರಾಕಲ್ಪ-ಎಂದರೆ ಇತಿಹಾಸದ ತಾತ್ಪರ್ಯವೂ ಕೂಡ ಅನ್ವಯಿಸಲಾರದು (೩). 
ಮತ್ತು ಅನ್ಯಾರ್ಥ ಪ್ರಧಾನದಂತೆ-ಎಂದರೆ, ಬಳಸಿದ ಶಬ್ಧಗಳಿಂದ ಸೂಚಿತವಾಗುವ ವಸ್ತುಗಳನ್ನು ಬಿಟ್ಟು, ಬೇರೆಯದೇ ಆದ 
ವಸ್ತುಗಳನ್ನು ಸೂಚಿಸುವ, "ಚತುರ್ಭುಜ, ತ್ರಿಣೇತ್ರ' ಮೊದಲಾದ ಬಹುವ್ರೀಹಿ ಸಮಾಸದಂತೆ, ಪರೋಕ್ಷವಾಗಿ ಪರಮಾತ್ಮನ ಸಿದ್ಧಿಯೂ 
ಆಗದು. ಮತ್ತೆ ಉಪದೇಶಕರಿಂದ, ತಾವು ಅಲಿಸದಿರುವ ಈಶ್ವರನಬಗೆಗೆ ಅನುವಾದವಾಗಬಲ್ಲದಾದರೂ ಹೇಗೆ? (೪). 





* ತುತಾಶಿತ-ಎಂಬುದು "ಕುಮಾರಿಲೆನ ಮತ್ತೊಂದು ಹೊರು. ಕುಮಾರಿಲನು "ಮೀಮಾಂಸಾ ವಾರ್ತಿಕೆನ್ನು ಬರೆದ ಪದ್ಧ ಮೀಮಾಂಸಕ, 
ಅವನ: ಅನುಯಾಯಿಗಳು 'ತೌತಾತಿತ'ರು. 





346 ಸತ್ಯಾರ್ಥಪ್ರಾಶ 

ಇದರ ಪ್ರತ್ಕಾಖ್ಯಾನ ಅಥವಾ ಖಂಡನ :- ಅನಾದಿಯಾದ ಈಶ್ವರನು ಇಲ್ಲದೇ ಹೋಗಿದ್ದಲ್ಲಿ, "ಅರ್ಹನ್‌' ದೇವನ 
ಮಾತಾಶಿತೃಗಳೇ ಮೊದಲಾದವರ ಶರೀರದ ಆಕೃತಿಯನ್ನು ಯಾವನು ನಿರ್ಮಿಸುತ್ತಿದ್ದವು? ಸಂಯೋಗಶತ್ಯವಿಲ್ಲದೆ, ಯಥಾಯೋಗ್ಯವಾಗಿ 
ಸರ್ವಾವಯವ ಸಂಪನ್ನವೂ ಯಥೋಚಿತವಾದ ಕಾರ್ಯವನ್ನು ಮಾಡುವುದರಲ್ಲಿ ಉಪಯುಕ್ತವೂ ಆದ ಶರೀರ ರೂಪುಗೊಳ್ಳಲೇಲಾರದು. 
ಮತ್ತು ಯಾವ ಪದಾರ್ಥಗಳಿಂದ ಶರೀರವಾಗಿದೆಯೋ, ಅವು ಜಡವಾಗಿರುವುದರಿಂದ, ಸ್ವತಃ ಈ ರೀತಿಯ ಉತ್ತಮ ರಚನಾ 
ಯುಕ್ತವಾದ ಶರೀರವಾಗಿ ರೂಪಗೊಳ್ಳಲಾರವು; ಏಕೆಂದರೆ, ಅವುಗಳಲ್ಲಿ ಹೇಗೆ ಇರುವುದು ಯೋಗ್ಯವೋ, ಹಾಗೆ ರೂಪಗೊಳ್ಳುವ: 
ಜ್ಞಾನವೇ ಇಲ್ಲ. ಮತ್ತು ಯಾವನು ರಾಗಮೊದಲಾದ ದೋಷಗಳಿಂದ ಸಹಿತನಾಗಿದ್ದು, ಆಮೇಲೆ ದೋಷರಹಿತನಾಗುತ್ತಾನೋ ಅವನು 
ಎಂದಿಗೂ ಈಶ್ವರನಾಗಲಾರನು. ಏಕೆಂದರೆ, ಯಾವ ನಿಮಿತ್ತದಿಂದ ಅವನು ರಾಗ - ಮೊದಲಾದುವುಗಳಿಂದ ಮುಕ್ತನಾಗುತ್ತಾನೋ, ಆ 
ಮುಕ್ತಿಯೂ ಕೂಡ ಅ ನಿಮಿತ್ತದ ಕಾರ್ಯವಾದ ಮುಕ್ತಿಯಾಗಿರುವುದರಿಂದ, ಈ ನಿಮಿತ್ತವ ಬಿಟ್ಟು ಹೋಗಿರುವುದರಿಂದ, ಅನಿತ್ಯವಾಗಿರುವುದು. 
ಯಾವನು ಅಲ್ಪನೂ, ಅಲ್ಪಜ್ಞನೂ ಆಗಿದ್ದಾನೋ, ಅವನು ಎಂದಿಗೂ ಸರ್ವವ್ಯಾಪಕನೂ ಮತ್ತು ಸರ್ವಜ್ಞನೂ ಆಗಲಾರನು. ಏಕೆಂದರೆ, 
ಜೀವನ ಸ್ವರೂಪವು ಏಕದೇಶೀಯವು, ಮತ್ತು ಪರಿಮಿತಗುಣಕರ್ಮಸ್ಥಭಾವಯುಕ್ತವೂ ಆಗಿದೆ. ಅವನು ಸಮಸ್ತ ವಿದೈೆಗಳಲ್ಲಿಯೂ 
ಎಲ್ಲ ರೀತಿಯಿಂದಲೂ ಯಥಾರ್ಥವಾದಿಯಾಗಲಾರನು. ಆದುದರಿಂದ ನಿಮ್ಮ ತೀರ್ಥಂಕರನು ಎಂದಿಗೂ ಪರಮೇಶ್ವರನಾಗಲಾರನು. 
ನೀವು ಯಾವ ಪದಾರ್ಥಗಳು ಪ್ರಶ್ನಕ್ಷವಾಗಿವೆಯೋ, ಅವುಗಳನ್ನು ಮಾತ್ರ ಅಂಗೀಕರಸುತ್ತೀರೋ? ಅಪ್ರಶ್ಯಕ್ಷವಾಗಿರುವುದನ್ನು 
ಅಂಗೀಕರಿಸುವುದಿಲ್ಲವೊ? ಹೇಗೆ ಕಿವಿಯಿಂದ ರೂಪದ ಮತ್ತು ಕಣ್ಣಿನಿಂದ ಶಬ್ದದ ಗ್ರಹಿಕೆಯಾಗಲಾರದೋ, ಹಾಗೆಯೇ ಅನಾದಿ 
ಪರಮಾತ್ಮನನ್ನು ( ಈ ಇಂದ್ರಿಯಗಳಿಂದ ನೋಡಲಾಗದು) ಅವನನ್ನು ನೋಡುವ ಸಾಧನ ಶುದ್ಧವಾದ ಅಂತಃಕರಣ ; ವಿದ್ಯೆಯಿಂದ 
ಮತ್ತು ಯೋಗಾಭ್ಯಾಸದಿಂದ ಪಪಿತ್ವಾತ್ಮನು ಪರಮಾತ್ಮನನ್ನು ಪ್ರಶ್ನಕ್ಷವಾಗಿ ನೋಡುತ್ತಾನೆ. ಹೇಗೆ ಓದದೇ ಇದ್ದರೆ, ವಿದ್ಯೆಯ ಪ್ರಯೋಜನಗಳ 
ಪ್ರಾಪ್ತಿಯಾಗುವುದಿಲ್ಲವೋ, ಹಾಗೆಯೇ ಯೋಗಾಭ್ಯಾಸ ಮತ್ತು ಜ್ಞಾನವಿಲ್ಲದೆ ಪರಮಾತ್ಮನೂ ಕಾಣಿಸುವುದಿಲ್ಲ. ಹೇಗೆ ಭೂಮಿಯ 
ರೂಪವೇ ಮೊದಲಾದ ಗುಣಗಳನ್ನು ಮಾತ್ರವೇ ನೋಡಿ, ತಿಳಿದು, ಗುಣಗಳಿಂದ ಅವ್ಯವಹಿತವಾದ (ಅಡ್ಡಿ ಅಥವಾ ಮರೆಯಿಲ್ಲದೆ) 
ಸಂಬಂಧದಿಂದ ಪೃಥಿವಿಯು ಪ್ರತ್ಯಕ್ಷವಾಗುತ್ತದೋ, ಹಾಗೆ ಈ ಸೃಷ್ಟಿಯಲ್ಲಿ ಪರಮಾತ್ಮನ ರಚನಾವಿಶೇಷವಾದ ಚಿಹ್ನೆಯನ್ನು ನೋಡಿದಲ್ಲಿ 
ಪರಮಾತ್ಮನು ಪ್ರತ್ಯಕ್ಷನಾಗುತ್ತಾನೆ. ಮತ್ತು ಪಾಪಾಚರಣದ ಇಚ್ಛೆಯುಂಟಾದ ಸಮಯದಲ್ಲಿ ಯಾವ ಭಯ, ಸಂಶಯ, ಲಜ್ಜೆ. 
ಉತ್ಪ್ನವಾಗುತ್ತವೋ, ಅವು ಅಂತರ್ಯಾಮಿಯಾದ ಪರಮಾತ್ಮನ ಕಡೆಯಿಂದ ಆಗುತ್ತವೆ. ಇದರಿಂದಲೂ ಪರಮಾತ್ಮನು ಪ್ರಶ್ಯಕ್ಷಾಗಿರುತ್ತಾನೆ. 
ಮುಕ್ತಿಗೆ ಅನುಮಾನಪ್ರಮಾಣ ಅನ್ನಯಿಸುವುದರಲ್ಲಿ ಸಂದೇಹವೇನು ತಾನೇ ಆದಿತು? (೨) 


ಮತ್ತು ಪ್ರತ್ನಕ್ಷ ಅನುಮಾನಗಳು ಅನ್ವಯಿಸುವುದರಿಂದ ಆಗಮ ಪ್ರಮಾಣವೂ ಕೂಡ ನಿತ್ಕನೂ, ಅನಾದಿಯೂ, ಸರ್ವಜ್ಞಕೂ ಆದ 
ಈಶ್ವರನ ಬೋಧಕವಾಗಿರುತ್ತದೆ. ಆದುದರಿಂದ ಈಶ್ವರನ ವಿಷಯದಲ್ಲಿ ಶಬ್ದ ಪ್ರಮಾಣವೂ ಇದೆ. ಯಾವಾಗ ಮೂರು ಪ್ರಮಾಣಗಳಿಂದಲೂ 
ಈಶ್ವರನನ್ನು ಜೀವನು ತಿಳಿದುಕೊಳ್ಳಬಲ್ಲನೋ, ಆಗ ಅರ್ಥವಾದ-ಎಂದರೆ ಪರಮೇಶ್ವರನ ಗುಣಗಳ ಪ್ರಶಂಸೆಯನ್ನು ಮಾಡುವುದೂ 
ಕೂಡ ಯಥಾರ್ಥವಾಗಿ ಅನ್ವಯಿಸುತ್ತದೆ. ಏಕೆಂದರೆ-ಯಾವ ಪದಾರ್ಥಗಳು ನಿತ್ಯವಾಗಿರುತ್ತವೋ, ಅವುಗಳ ಗುಣ-ಕರ್ಮ-ಸ್ವಭಾವಗಳೂ 
ಕೂಡ ನಿತ್ಯವಾಗಿರುತ್ತವೆ. ಅವುಗಳ ಪ್ರಶಂಸೆಯನ್ನು ಮಾಡುವುದರಲ್ಲಿ ಪ್ರತಿಬಂಧಕವಾವುದೂ ಇಲ್ಲ. (೩). 


ಹೇಗೆ ಮಾನವರಲ್ಲಿ (ಜೀವಿತದಲ್ಲಿ ಕತ್ಯವಿಲ್ಲದೆ ಯಾವ ಕಾರ್ಯವೂ ಆಗವುದಿಲ್ಲವೋ, ಹಾಗೆಯೇ ಕತ್ಯವಿಲ್ಲದೆ ಈ ಮಹತ್ಯಾರ್ಯದ 
ಆಗುವಿಕೆಯು ಸರ್ವಥಾ ಅಸಂಭವಮಾಗಿದೆ. ಸ್ಥಿತಿ ಹೀಗಿರುವಾಗ, ಈಶ್ವರನ ಇರುವಿಕೆಯಲ್ಲಿ ಮೂಢನಿಗೂ ಕೂಡ ಸಂದೇಹ ಉಂಟಾಗಲಾರದು. 
ಪರಮಾತ್ಮನ ಬಗೆಗೆ ಉಪದೇಶಗಳನ್ನು ಮಾಡುವವರಿಂದ ಯಾವಾಗ ಅಲಿಸುವರೋ, ಆ ಸಂತರ ಅದರ ಅನುವಾದವನ್ನು ಮಾಡುವುದು 
ಕೂಡ ಸರಳವಾಗಿರುತ್ತದೆ (೪). 





ಈ ಕಾರಣದಿಂದ ಪ್ರಶ್ನಕ್ಷ ಮೊದಲಾದ ಪ್ರಮಾಣಗಳ (ಅಭಾವದ) ನೆಪದಿಂದ ಈ 
ಮೊದಲಾದ ಜೈನರ ವ್ಯವಹಾರ ಅನುಚಿತವಾಗಿದೆ. 

ಪ್ರಶ್ನೆ- ಅನಾದೇರಾಗಮಸ್ಕಾರ್ಥೋ ನ ಚೆ ಸರ್ವಜ್ಞ ಆದಿಮಾನ್‌ | 
ಕೃತ್ರಿಮೇಣತ್ವಸತ್ಯೇನ ಸೆ. ಕಥಂ ಪತಿಪದ್ಯತೇ : ॥1೧/! 
ಆಥ ತದ್ದಚನೇನೈವ ಸರ್ವಜ್ಞೋತನ್ಕೆ: ಪ್ರತೀಯತೇ | 
ಪ್ರಕಲ್ಪೇತ ಕಥಂ. ಸಿದ್ಧಿರನ್ನೋತನ್ಯಾಶ್ರಯಯೋಸ್ತೆಯೋ ॥1 ೨1 
ಸರ್ವಜ್ನೋಕ್ತತಯಾ ವಾಕ್ಯಂ ಸತ್ಯಂ ತೇನ ತದಸ್ತಿತಾ | 
ಕಥಂ ತದುಭಯಂ ಸಿಧ್ಧೇತ್ಸಿದ್ಧಮೂಲಾಂತರಾದ್ಯತೇ 11೩1. (ಸರ್ವದರ್ಶನಸಂಗ್ರಹ- ಅರ್ಹತ ದರ್ಶನ) 


ಅಸ್ತಿತ್ವದ) ಖಂಡನವನ್ನು ಮಾಡುವುದೇ 


ವ್ಹಾದಶ ಸಮುಲ್ಲಾಸ 347 

ಆದಿಯನ್ನುಳ್ಳ ಸರ್ವಜ್ಞನು” ಅನಾದಿಯಾದ ಆಗಮಶಾಸ್ತ್ರದ ಪ್ರತಿಪಾದ್ಯ ವಿಷಯವಾಗಲಾರದು; ಏಕೆಂದರೆ, ರಚಿಸಲ್ಪಟ್ಟ 
ಅಸತ್ಯವಚನದಿಂದ * ಅವನ ಪ್ರತಿಪಾದನ ಆಗಬಲ್ಲುದಾದರೂ ಹೇಗೆ? (೧) 

ಮತ್ತು ಪರಮೇಶ್ವರನ ವಚನದಿಂದಲೇ ಪರಮೇಶ್ವರನು ಸಿದ್ಧನಾಗುತ್ತಾನೆಯಾದರೆ, ಅನಾದಿ ಈಶ್ವರನಿಂದ ಅನಾದಿ ಶಾಸ್ತ್ರದ ಸಿದ್ಧಿ 
ಅನಾದಿ ಶಾಸ್ತ್ರದಿಂದ ಅನಾದಿ ಈಶ್ವರನ ಸಿದ್ಧಿ ಎಂಬ ಅನ್ಕೋತನ್ಶಾಶ್ರಯದದೋಷ ಬರುತ್ತದೆ (೨). 

ಏಕೆಂದರೆ, ಸರ್ವಜ್ಞನ ಕಥನವಾದುದರಿಂದ ಆ ವೇದಕ್ಕೆ ಸತ್ಯವೆಂದು, ಮತ್ತು ಅದೇ ವೇದವಚನದಿಂದ ಈರನ ಸಿದ್ಧಿಯನ್ನು 
ಮಾಡುತ್ತೀರಿ. ಇದು ಹೇಗೆ ಸಿದ್ಧವಾದೀತು? ಆ ಶಾಸ್ತ್ರದ ಮತ್ತು ಪರಮೇಶ್ವರನ ಸಿದ್ಧಿಗಾಗಿ ಯಾವುದಾದರೂ ಮೂರನೆಯ ಪ್ರಮಾಣಬೇಕು. 
ಹೀಗೆ ಅಂಗೀಕರಿಸುವಿರಾದರೆ, ಅನವಸ್ಥಾದೋಷ್‌ ಬರುವುದು (೩). 


ಉತ್ತರ- ನಾವು ಪರಮೇಶ್ವರನನ್ನೂ , ಮತ್ತು ಪರಮೇಶ್ವರನ ಗುಣ-ಕರ್ಮ-ಸ್ವಭಾವಗಳನ್ನೂ ಅನಾದಿಯೆಂದು ಅಂಗೀಕೆರಸುತ್ತೇವೆ. 
ಅನಾದಿ-ನಿತ್ಯ ಪದಾರ್ಥಗಳಲ್ಲಿ ಅನ್ಯೋತನ್ಯಾಶ್ರಯದೋಷ ಬರಲಾರದು. ಹೇಗೆ ಕಾರ್ಯದಿಂದ ಕಾರಣದ ಜ್ಞಾನವೂ ಮತ್ತು ಕಾರಣದಿಂದ 
ಕಾರ್ಯದ ಬೋಧಛೂ ಉಂಟಾಗುತ್ತದೋ, ಹೇಗೆ ಕಾರ್ಯದಲ್ಲಿ ಕಾರಣದ ಸ್ವಭಾವವೂ ಮತ್ತು ಕಾರಣದಲ್ಲಿ ಕಾರ್ಯದ ಸ್ವಭಾವವೂ 
ನಿತ್ಯವಾಗಿರುತ್ತದೋ, ಹಾಗೆ ಪರಮೇಶ್ವರನೂ ಮತ್ತು ಪರಮೇಶ್ವರನ ಅನಂತ ವಿದ್ಯೆಯೇ ಮೊದಲಾದ ಗುಣಗಳೂ ನಿತ್ಯವಾಗಿರುವುದರಿಂದ, 
ಈಶ್ವರ ಪ್ರಣೀತವಾದ ವೇದದಲ್ಲಿ ಅನವಸ್ಥಾದೋಷವು ಬರುವುದಿಲ್ಲ. (೧-೩) ಮತ್ತು ನೀವು ತೀರ್ಥಂಕರರನ್ನು ಪರಮೇಶ್ವರರೆಂದು 
ಅಂಗೀಕರಸುತ್ತೀರಿ. ಇದು ಎಂದಿಗೂ ಹೊಂದಿಕೊಳ್ಳಲಾರದು. ಏಕೊದಕೆ, ಮಾತಾಪಿತ್ಯಗಳಿ್ಲದಿದ್ದರೆ, ಅವರಿಗೆ ಶರೀರವೇ ಪ್ರಾಸ್ತವಾಗುವುದಿಲ್ಲ 
ಎಂದ ಮೇಲೆ ಅವರು ತಪಶ್ಚರ್ಯೆಯ ಜ್ಞಾನವನ್ನೂ ಮತ್ತು ಮುಕ್ತಿಯನ್ನೂ ಹೇಗೆ ತಾನೇ ಪಡೆಯಬಲ್ಲರು? ಹಾಗೆಯೇ ಸಂಯೋಗದ. 
ಆದಿ ಅವಶ್ಯವಾಗಿ ಇರುತ್ತದೆ.. ಏಕೆಂದರೆ, ವಿಯೋಗವಿಲ್ಲದೆ ಸಂಯೋಗವು ಆಗಲೇಲಾರದು. ಆದುದರಿಂದ, ಅನಾದಿಯಾದ ಸೃಶ್ಟಿಕತ್ಯ 
ಪರಮಾತ್ಮನನ್ನು ಅಂಗೀಕರಿಸಿರಿ.. 


ನೋಡಿರಿ! ಯಾವನು ಎಷ್ಟೇ ದೊಡ್ಡ ಸಿದ್ಧನೇ ಆಗಿರಲಿ, ಹಾಗಿದ್ದರೂ ಕೂಡ ಶರೀರ-ಮೊದಲಾದುವುಗಳ ರಚನೆಯನ್ನು 
ಪೂರ್ಣಶಃತಿಳಿದುಕೊಳ್ಳಲಾರನು. ಯಾವಾಗ ಸಿದ್ಧ ಜೀವನು ಸುಷುಶ್ತಿ ಸ್ಥತಿಯಲ್ಲಿರುತ್ತಾನೋ, ಆಗ ಅವುನಗೆ ಸ್ವಲ್ಪ ಅರಿವೂ ಆಗುವದಿಲ್ಲ. 
ಯಾವಾಗ ಜೀವನು ದುಃಖವನ್ನು ಹೊಂದುತ್ತಾನೋ ಆಗ ಅವನ ಜ್ಞಾನವೂ ಕೂಡ ಕಡಿಮೆಯಾಗಿ ಹೋಗುತ್ತದೆ. ಹೀಗೆ ಪರಿಚ್ಛಿನ್ನ 
ಸಾಮರ್ಥ್ಯವನ್ನುಳ್ಳ ಏಕದೇಶೀಯನನ್ನು ಈಶ್ವರನೆಂದು ಗ್ರಹಿಸುವುದು ಭ್ರಾಂತ ಬುದ್ಧಿಯುಕ್ತರಾದ ಜೈನರನ್ನು ಬಿಟ್ಟರೆ, ಬೇರೆ, ಯಾವಿಗೂ 
ಶಕ್ಕವಲ್ಲ. ತೀರ್ಥಂಕರರು ತಮ್ಮ ಮಾತಾಪಿತೃಗಳಿಂದ ಉದ್ಭವಿಸಿದರು-ಎಂದು ನೀವು ಹೇಳುವಿರಾದರೆ, ಅವರು ಯಾರಿಂದ ಹುಟ್ಟಿದರು? 
ಮತ್ತು ಅವರ ಮಾತಾಪಿತೃಗಳು ಯಾರಿಂದ ಜನಿಸಿದರು? ಮತ್ತೆ ಅವರ ಮಾತಾಪಿತೃಗಳೂ ಯಾರಿಂದ ಉತ್ಪನ್ನರಾದರು? ಈ 
ಮೊದಲಾದ ಅನವಸ್ಥಾದೋಷಫು ಬರುವುದು. ಘಿ 


ಆಸ್ತಿಕನ ಮತ್ತು ನಾಸ್ತಿಕನ ಸಂವಾದ 


ಇಲ್ಲಿಂದ ಮುಂದಕ್ಕೆ “ಪ್ರಕರಣ ರತ್ನಾಕರ” ದ್ವಿತೀಯ ಭಾಗದ ಆಸ್ತ-ವಾಸ್ತಕ ಸಂವಾದದ ಪ್ರಶ್ನೋತ್ತರಗಳ್ನು ಇಲ್ಲಿ ಬರೆಯತ್ತೇವೆ. 
ಅದನ್ನು ದೊಡ್ಡ ದೊಡ್ಡ ಜೈನರು ತಮ್ಮ ಸಮ್ಮತಿಯಿಂದ ಅಂಗೀಕರಿಸಿದ್ದಾರೆ ಮತ್ತು ಬೊಂಬಾಯಿಯಲ್ಲಿ ಮುದ್ರಣವಾಡಿಸಿದ್ದಾರೆ. 


ನಾಸ್ತಿಕ:- ಈಶ್ವರನ ಇಚ್ಛೆಯಿಂದ ಏನೂ ಆಗುವುದಿಲ್ಲ. ಏನೇನೂ ಆಗುತ್ತದೋ, ಅದೆಲ್ಲವೂ ಕರ್ಮದಿಂದ. 


ಆಸ್ತಿಕ ಎಲ್ಲವೂ ಕರ್ಮದಿಂದ ಆಗುವುದಾದರೆ, ಕರ್ಮ ಯಾರಿಂದ ಆಗುತ್ತದೆ? ಜೀವ ಮೊದಲಾದವರಿಂದ 
ಯಾವ ಕಿವಿಯೇ ಮೊದಲಾದ ಸಾಧನಗಳಿಂದ ಜೀವನು ಕರ್ಮಮಾಡುತ್ತಾನೋ, ಅವು ಯಾರಿಂದಾದವು? ಅನಾದಿಕಾಲದಿಂದ ಮತ್ತು 
ಸ್ವಭಾವದಿಂದ ಆಗುತ್ತವೆ-ಎಂದು ಹೇಳುವಿರಾದರೆ, ಅನಾದಿಯಾದುದರ ಬಿಟ್ಟು ಹೋಗುವಿಕೆ ಅಸಂಭವವಾಗಿ, ನಿಮ್ಮ ಮತದಲ್ಲಿ 
ಮುಕ್ತಿಗೆ ಅಭಾವ ಬರುವುದು. ಪ್ರಾಗಭಾವದ " ಹಾಗೆ ಅನಾದಿಗಳೇ ಆದರೂ ಸಾಂತವಾಗಿರುತ್ತವೆ-ಎನ್ನುವಿರಾದರೆ, ಯತ್ನವಿಲ್ಲದೆಯೇ. 


೧. ಎಂದರೆ, ಮೊದಲು ಸರ್ವಜ್ಞನಾಗಿರದೆ, ಸಾಧನಾನಂತರ ಸರ್ವಜ್ಞನಾದವನು, 
೨. ಯಾವುದು ಅನಾದಿಯಲ್ಲವೋ ಅದು ರಚಿತವಾದುದು, ರಚಿತವಾದ ವಚನ ನಿತ್ಯವಲ್ಲದ ಕಾರಣ ಅಸತ್ಯ. 
೩. ಅದರಿಂದ ಇದೋ, ಇದರಿಂದ ಅದೋ, ಮೂರಸೆಯಜಾಂದ ಇವೆರಡೋ.ಎಂಬ ಸಂಶಯಾಸ್ತದವಾದ ನಿಲುವ; ಸಂಜ ಸ್ಥಿತಿ 


* ವೈದಿಕರೂ ಕೂಡ ಪ್ರಾಗಭಾವ, ಎಂದರೆ ಪದಾರ್ಥ ಉತ್ಪನ್ನವಾಗುವ ಮುನ್ನ ಇದ್ದ ಅದರ ಅಭಾವ, ಪ್ರದ್ವಂಸಾಭಾವ ಎಂದರೆ, ವಸ್ತುವ್ರನಾಶವಾದ 
ಮೇಲೆ ಉದ್ಭವಿಸುವ ಅಭಾವ, ಅಕ್ಕೋತನ್ಯಾಭಾವ, ಎಂದರೆ ಗೋವಿಲ್ಲಿಅಶ್ವತ್ವಲ:ಅಶ್ವದಲ್ಲಿ ಗೋತ್ವವಿಲ್ಲ-ಎಂಬ ರೀತಿಯ ಅಭಾವ, ಸಂಬಂಧಾಭಾವ, 
ಎಂದರೆ ಮನೆಯಲ್ಲಿ ಘಟವಿಲ್ಲ- ಎಂಬ ಬಗೆಯ ಅಭಾವ ಹಾಗೂ ಅತ್ಯಂತಾಭಾವ, ಎಂದರೆ ಸರ್ವದಾ, ಸರ್ವಥಾ ಸರ್ವತ್ರ ವಸ್ತುವಿನ ಅಭಾವ-ಇವನ್ನು 
ಗ್ರಹಿಸುತ್ತಾರೆ, ಪ್ರಾಗಭಾವ ಅನಾದಿಯಹುದು; ಪದಾರ್ಥ ರಚಿತವಾದ ಮೇಲೆ ಆ ಅಭಾವಕ್ಕೆ ಅಂತ ಬರುವುದು. 





348 ಸತ್ಯಾರ್ಥಶ್ರಕಾಶ 


ಸರ್ವರ ಕರ್ಮಗಳೂ ನಿವೃತ್ತವಾಗಿ ಹೋಗುವುವು.” ಈಶ್ವರನು ಫಲ ಪ್ರದಾಯಕನಲ್ಲವಾದರೆ, ಪಾಪದ ಫಲವಾದ ದುಃಖವನ್ನು ಜೀವನು 
ತನ್ನ ಇಚ್ಛೆಯಿಂದ ಎಂದಿಗೂ ಅನಭವಿಸುವುದಿಲ್ಲ. ಉದಾಹರಣೆಗೆ, ಕಳ್ಳರೇ ಮೊದಲಾದವರು ಕಳ್ಳತನದ ಘಲವನ್ನು ತಮ್ಮ ಇಚ್ಛೆಯಿಂದ 
ಅನುಭವಿಸುವುದಿಲ್ಲ; ಆದರೆ-ರಾಜ್ಯವ್ಯವಸ್ಥೆಯಿಂದಾಗಿ ಅನುಭವಿಸುತ್ತಾರೆ. ಹಾಗೆಯೇ ಪರಮೇಶ್ವರನು ಭೋಗಮಾಡಿಸುವುದರಿಂದ 
ಪಾಪ-ಪುಣ್ಯಗಳ ಫಲವನ್ನು ಅನುಭವಿಸುತ್ತಾರೆ. ಅನ್ಯಥಾ ಕರ್ಮ-ಸಂಕರವಾಗಿ ಹೋಗುವುದು. ಒಬ್ಬರ ಕರ್ಮವನ್ನು ಮತ್ತೊಬ್ಬರು 
ಅನುಭವಿಸಬೇಕಾಗಿ ಬಂದೀತು." 


ನಾಸ್ತಿಕ :- ಈಶ್ವರನು ಅಕ್ರಿಯನು. ಏಕೆಂದರೆ, ಕರ್ಮಗಳನ್ನು ಮಾಡುತ್ತಿದ್ದಲ್ಲಿ ಕರ್ಮಫಲವನ್ನು ಕೂಡ ಅನುಭವಿಸಬೇಕಾಗಿ ಬರುತ್ತದ್ದತು. 
ಆದುದರಿಂದ ಹೇಗೆ ನಾವು ಕೇವಲ ಜ್ಞಾನಿಗಳಾಗಿ ಮುಕ್ತರಾದವರನ್ನು ಅಂಗೀಕರಿಸುತ್ತೇವೊ, ಹಾಗೆ ನೀವು ಕೂಡ ಅಂಗೀಕರಿಸಿರಿ, 


ಆಸ್ತಿಕ- ಈಶ್ವರನು ಅಕ್ರಿಯನಲ್ಲ ಸಕ್ರಿಯನು. ಚೇತನನಾಗಿರುವಾಗ ಕರ್ತೃವೇಕಲ್ಲ? ಮತ್ತು ಕತ[ವಾಗಿರುವುದಾದರೆ ಕ್ರಿಯೆಯಿಂದ 
ಎಂದಿಗೂ ಬೇರೆಯಿರಲಾರನು. ನೀವು ಎಂತಹ ಕೃತ್ರಿಮನೂ, ಕಲ್ಪಿತನೂ ಆದ, ಜೀವನಿಂದ ಆದ ಈಶ್ವರನನ್ನು, ತೀರ್ಥಂಕರನನ್ನು 
ಅಂಗೀಕರಿಸುತ್ತೀರೋ, ಅಂತಹ ಈಶ್ವರನನ್ನು ವಿದ್ದಾಂಸನಾವನೂ ಅಂಗೀಕರಿಸಲಾರನು. ಏಕೆಂದರೆ, ನಿಮಿತ್ತದಿಂದ ಈಶ್ವರನಾಗುವುದಾದರೆ. 
ಅವನು ಅನಿತ್ಯನೂ, ಪರಾಧೀನನೂ ಆಗಿ ಹೋಗುವನು. ಏಕೆಂದರೆ, ಈಶ್ವರನಾಗುವ ಮುನ್ನ ಜೀವನಾಗಿದ್ದನು. ಆಮೇಲೆ ಯಾವುದೋ 
ನಿಮಿತ್ತದಿಂದ ಈಶ್ವರನಾದನು; ಹಾಗಾದರೆ ಮತ್ತೂ ಜೀವನಾಗಿ ಹೋಗುವನು ಜೀವತ್ವೆಂಬ ತನ್ನ ಸ್ವಭಾವವನ್ನು ಎಂದಿಗೂ ಬಿಡಲಾರನು. 
ಏಕೆಂದರೆ, ಅನಾದಿಕಾಲದಿಂದ ಜೀವಾದ್ದಾನೆ; ಮತ್ತು ಅನಂತ ಕಾಲದವರೆಗೂ ಇರುವನು. ಆದುದರಿಂದ, ಅನಾದಿಯೂ ಸ್ವತಃ ಸಿದ್ಧನೂ 
ಆದ (ಈ) ಈಶ್ವರನನ್ನು ಅಂಗೀಕರಿಸುವುದು ಯೋಗ್ಯವಾಗಿದೆ. ನೋಡಿರಿ, ಹೇಗೆ ವರ್ತಮಾನದಲ್ಲಿ ಜೀವನು ಪಾಪ-ಪುಣ್ಯಗಳನ್ನು 
ಮಾಡುತ್ತಾನೋ, ಸುಖ-ದುಃಖಗಳನ್ನು ಅನುಭವಿಸುತ್ತಾನೋ, ಹಾಗೆ ಈಶ್ವರನು ಎಂದಿಗೂ (ಸುಖ-ದುಃಖ ಭಾಗಿ) ಆಗುವುದಿಲ್ಲ. 
ಈಶ್ವರನು ಕ್ರಿಯಾವಂತನಾಗಿರದಿದ್ದರೆ, ಈ ಜಗತ್ತನ್ನೆಂತು ನಿರ್ಮಿಸಬಲ್ಲವನಾಗುತ್ತಿದ್ದನು? ಕರ್ಮಗಳನ್ನು ಪ್ರಭಾವದಂತೆ ಆನಾದಿ-ಸಾಂತವೆಂದು 
ಗ್ರಹಿಸುವಿರಾದರೆ, ಕರ್ಮವು ಸಮವಾಯ ಸಂಬಂಧದಿಂದ ಇರಬಾರದು. ಯಾವುದು ಸಮವಾಯಸಂಬಂಧ" ದಿಂದ ಇರುವುದಿಲ್ಲವೋ, 
ಅದು ಯೋಗಜ(ಸಂಬಂಧ) ವಾಗಿ ಅನಿತ್ಯವಾಗಿರುತ್ತದೆ. ಮುಕ್ತಿಯಲ್ಲಿ ಕ್ರಿಯೆಯನ್ನೇ ಅಂಗೀಕರಿಸುವುದಿಲ್ಲವಾದರೆ, ಆ ಮುಕ್ತ ಜೀವರು 
ಜ್ಞಾನಯುಕ್ತರಾಗಿರುತ್ತಾರೋ, ಅಥವಾ ಇಲ್ಲವೋ? ಆಗಿರುತ್ತಾರೆ-ಎನ್ನುತ್ತೀರಾದರೆ, ಆಭ್ಯಂತರಕ್ರಿಯರಾದರು. ಮುಕ್ತಿಯಲ್ಲಿ ಕಲ್ಲಿನಂತೆ 
ಜಡವಾಗಿರುತ್ತಾರೆಯೇ? ಒಂದೇಕಡೆ ಬಿದ್ದಿರುತ್ತಾರೆಯೇ? ಮತ್ತು ಚಲನವಲನವೇನನ್ನೂ ಮಾಡುವುದಿಲ್ಲವೇ? ಹಾಗಾದರೆ ಮುಕ್ತಿ 
ಏನಾಯಿತು? ಆದರೆ, ಕತ್ತಲಿನಲ್ಲಿ ಮತ್ತು ಬಂಧನದಲ್ಲಿ ಬಿದ್ದುಹೋದರು, ಅಷ್ಟೇ! 


ನಾಸ್ತಿಕ- ಈಶ್ವರನು ವ್ಯಾಪಕನಲ್ಲ, ವ್ಯಾಪಕನಾಗಿರುವುದಾದರೆ, ಸಕಲ ವಸ್ತುಗಳೂ ಚೇತನವಾಗಿರುವುದಿಲ್ಲವೇಕೆ? ಮತ್ತು ಬ್ರಾಹ್ಮಣ, 
ಕತಿಯ, ವೈಶ್ಯ, ಶೂದ್ರ ಮೊದಲಾದವರ ಸ್ಥಿತಿಗಳು ಉತ್ತಮ ಮಧ್ಯಮ ನಿಕೃಷ್ಟವಾದುವೇಕೆ? ಏಕೆಂದರೆ, ಈಶ್ವರನು ಎಲ್ಲರಲ್ಲಿಯೂ 
ಒಂದೇ ರೀತಿ ವ್ಯಾಪಕನಾಗಿರುತ್ತಾನಾದರೂ, ಕಾಿಷ್ಠತ್ವ-ಜ್ಯೇಷ್ಠತ್ವಗಳಿರಬಾರದು... 


ಆಸ್ತಿಕ ವ್ಯಾಪ್ಯ ಮತ್ತು ವ್ಯಾಪಕ ಒಂದಾಗಿರುವುದಿಲ್ಲ. ಆದರೆ, ವ್ಯಾಪ್ಯವು ಏಕದೇಶೀಯವು ಮತ್ತು ವ್ಯಾಪಕವು ಸರ್ವದೇಶೀಯವೂ 
ಆಗಿರುತ್ತದೆ. ಉದಾಹರಣೆಗೆ, ಆಕಾಶವು ಎಲ್ಲದರಲ್ಲಿಯೂ ವ್ಯಾಪಕವಾಗಿದೆ ಮತ್ತು ಭೂಗೋಳವು, ಹಾಗೂ ಗಡಿಗೆ-ಬಟ್ಟಿ ಮೊದಲಾದ. 
ಸಮಸ್ತ ವ್ಯಾಪ್ಯ (ವಸ್ತು ಗಳೂ ಏಕದೇಶೀಯವಾಗಿವೆ. ಹೇಗೆ ಪೃಥಿವೀ ಅಕಾಶ ಒಂದಲ್ಲವೋ, ಹಾಗೆಯೇ ಈಶ್ವರ ಮತ್ತು ಜಗತ್ತು 
ಒಂದಲ್ಲ. ಹೇಗೆ ಸಮಸ್ತ ಗಡಿಗೆ-ಅರಿವೆ ಮೊದಲಾದುದರಲ್ಲಿ ಅಕಾಶ ವ್ಯಾಪಕವಾಗಿದೆಯೋ ಮತ್ತು ಗಡಿಗೆ-ಅರಿವೆ ಮೊದಲಾದುವು. 
'ಅಕುಶವಲ್ಲವೋ, ಹಾಗೆ ಚೇತನನಾದ ಪರಮೇಶ್ವರನು ಎಲ್ಲರಲ್ಲಿಯೂ ಇದ್ದಾನೆ ಮತ್ತು ಎಲ್ಲವೂ ಚೀತನವಾಗುವುದಿಲ್ಲ. ಹೇಗೆ ವಿದ್ವಾಂಸರೂ 
ಅವಿದ್ವಾಂಸರೂ ಮತ್ತು ಧರ್ಮಾತ್ಮರೂ, ಅಧರ್ಮಾತ್ಮರೂ ಸಮಾನರಾಗಿರುವುದಿಲ್ಲವೋ, ಹಾಗೆ ವಿದ್ಯೆಮೊದಲಾದ ಸದ್ಗುಣಗಳೂ, 
ಮತ್ತು ಸತ್ಯಭಾಷಣ ಮೊದಲಾದ ಕರ್ಮಗಳೂ, ಸುಶೀಲತೆ ಮೊದಲಾದ ಸ್ವಭಾವಗಳೂ ನ್ಯೂನಾಧಿಕವಾಗಿರುವುದರಿಂದ ಬ್ರಾಹ್ಮಣ, 
ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ನಿಷಾದರು ಕೇವಲ ಯೋಗ್ಯತಾ ದೃಷ್ಟಿಯಿಂದ, ದೊಡ್ಡವರು-ಚಿಕ್ಕವ-ಎಂದು ಭಾವಿಸಲ್ಪಡುತ್ತಾರೆ, ಅಷ್ಟೇ. 
ವರ್ಣವ್ಯವಸ್ಥೆಯನ್ನು ಚತುರ್ಥ ಸಮಲ್ಲಾಸದಲ್ಲಿ ಬರೆದಿದ್ದೇವೆ. ಅಲ್ಲಿ ನೋಡಿಕೊಳ್ಳಿರಿ. 

೧. ಕೊನೆಯಾಗಲೇಬೇಕು ಬಂಧನ-ಎಂದ ಮೇಲ್ಮೈ, ಯತ್ನ ಮಾಡುವುದು-ಮಾಡದಿರುವುದು ಎರಡೂ ಒಂದೇ! 

೨. ಮಹರ್ಷಿಗಳ ತರ್ಕಗಂಭೀರ್ಯವನ್ನು ಗ್ರಹಿಸುವುದು ಸ್ವಲ್ಪ ಕಷ್ಟ. ಜೈನರು. ಕರ್ಮಗಳನ್ನು ಕ್ರಿಯಾರೂಪನವನ್ನದೆ. ಆತ್ಮನಿಗೆ ಅಂಟಿಕೊಳ್ಳದ 
ಅದಾವುದೋ ಅಣುಗಳಂತಹ (ಕರ್ಮ ಪುದ್ಧಲ) ವೆಂದೂ ತಿಳಿಯತ್ತಾರೆ. ಆ ಕರ್ಮ ಸ್ವತಃ ಜಡ. ಚೇತನವಾದ ಜೀವ ಜಡವಾದ ಕರ್ಮದ ಫಲವನ್ನು 
ಅನುಭವಿಸಬೇಕುದ ಕಾಲದಲ್ಲಿ ಒಳ್ಳೆಯದನ್ನೇ ಆರಸಿಕೊಂಡಾನು. ಫಲ ದಾತೃವಿಲ್ಲ; ಫಲಗೋತ್ಸ ಮಾತ್ರವಿದ್ದಾೆ ಗ್ರಹತಕೆಟ್ಟದನ್ನಕೆ ಆರಸಿಕೊಂಡಾನು? 

* ಸಮವಾಯ ಸಂಬಂಧವೆಂದರೆ, ನಿತ್ಯ ಸಂಬಂಧ್ಯ ಶಾಶ್ವತಸಂಬಂಧ. ಚೇತನನಾದ ಜೀವ ಮತ್ತು ಚೀತನನಾದ ಈಶ್ಯರ-ಇವರಿಗೂ 
ಕರ್ಮಗಳೊಂದಿಗೆ ಇರುವ ಸಂಬಂಧ ನೈಮಿತ್ರೀವಾದ ಸಂಬಂಧವಲ್ಲ. ಕಾರಣಾಂತರದಿಂದ ಕರ್ಮ ಗುಟುಬಿದ್ದು ಕಾರಣಾಂತರದಿಂದ ಬಿಟ್ಟೂ ಹೋಯಿತು-ಎಂದು. 
ಚೇತನ ಪದಾರ್ಥ ಹಾಗೂ ಕರ್ಮಗಳ ಸಂಬಂಧವನ್ನು ವರ್ಣಿಸಲಾಗದ. ಚೈತನ್ಯ ಹಾಗೂ ಕ್ರಿಯೆ ಸರ್ವದಾ ಅನ್ಯೋತ್ಯಾಶ್ರಿತವೇ, 





ದ್ವಾದಶ ಸಮುಲ್ಲಾಸ 349 
ನಾಸ್ತಿಕ ಈಶ್ವರನ ರಚನೆಯಿಂದ ಸೃಷ್ಟಿಯಾಗುವುದುದರೆ, ಮಾತಾಪಿತ್ಯಗಳ ಕೆಲಸವೇನಿದೆ? 


ಆಸ್ತಿ ಈಶ್ವರನು ಈಶ್ವರೀಯ ಸೃಷ್ಟಿಯ ಕರ್ತ್ಯವ; ಜೈವೀ ಸೃಷ್ಟಿಯ ಕರ್ತ್ಯವಲ್ಲ. ಜೀವನ ಕರ್ತವ್ಯಕರ್ಮಗಳು ಯಾವವು ಇವೆಯೋ, 
ಅವುಗಳನ್ನು ಈಶ್ವರನು ಮಾಡುವುದಿಲ್ಲ. ಆದರೆ, ಜೀವನೇ ಮಾಡುತ್ತಾನೆ ಹೇಗೆ ವೃಕ್ಷಗಳು, ಫಲಗಳು, ಓಷಧಿ, ಅನ್ನ ಮೊದಲಾದುದನ್ನು 
ಈಶ್ವರನು ಉತ್ಪನ್ನ ಮಾಡಿದ್ದಾನೋ, ಅದನ್ನು ಗ್ರಹಿಸಿ ಮಾನವರು ಹಿಟ್ಟು ಮಾಡಬದದ್ದರ, ಕಟ್ಟದಿದ್ದರೆ, ರೊಟ್ಟಿ-ಮೊದಲಾದ ಪದಾರ್ಥಗಳನ್ನು 
ಮಾಡದಿದ್ದರೆ ಮತ್ತು ತಿನ್ನದೆಯೂ ಇದ್ದರೆ, ಈಶ್ವರನು ಅವರಿಗೆ ಬದಲು ಈ ಕಾರ್ಯಗಳನ್ನು ಎಂದಾದರೂ ಮಾಡುವನೋ? ಮತ್ತು 
ಜೀವರು ಈ ಕಾರ್ಯಗಳನ್ನು ಮಾಡದೇ ಇದ್ದರೆ, ಜೀವರ ಜೀವನವೂ ಕೂಡ ನಡೆಯಲಾರದು. ಆದುದರಿಂದ, ಆದಿ ಸೃಷ್ಟಿಯಲ್ಲಿ 
ಜೀವರ ಶರೀರಗಳನ್ನೂ ಮತ್ತು ಅಜ್ಞನ್ನೂ (ಆತ) ರಚಿಸುವುದು ಈಶ್ವರಾಧೀನ ; ಆಮೇಲೆ ಅವ್ಪಗಳಿಂದ ಸಂತಾನೋತ್ಪಾದನ - ಮೊದಲಾದುವನ್ನು 
ಮಾಡುವುದು ಜೀವನ ಕರ್ತವ್ಯಕರ್ಮವಾಗಿದೆ. 

ನಾಸ್ತಿಕ ಪರಮಾತೃನ್ನ ಶಾಶ್ವತನೂ, ಅನಾದಿಯೂ, ಚಿದಾನಂದ ಜ್ಞಾನಸ್ವರೂಪನೂ ಆಗಿರುವನಾದರೆ, ಜಗತ್ತಿನ ಪ್ರಪಂಚದಲ್ಲಿ 
ಹಾಗೂ ದುಃಖದಲ್ಲಿ ಬಿದ್ದನೇಕೆ? ಆನಂದವನ್ನುಳಿದು ದುಃಖವನ್ನು ಗ್ರಹಿಸುವಂತಹ ಕಾರ್ಯವನ್ನು ಯಾವ ಸಾಧಾರಣ ಮಾನವನೂ ಕೂಡ 


ಆಶ್ವಿಕ- ಪರಮಾತ್ಮನು ಯಾವುದೇ ಪ್ರಪಂಚದಲ್ಲಿ ಮತ್ತು ದುಃಖದಲ್ಲಿ ಬೀಳುವುದಿಲ್ಲ: ತನ್ನ ಆನಂದವನ್ನು ಬಿಡುವುದೂ ಇಲ್ಲ. 
ಏಕೆಂದರೆ, ಯಾವನು ಏಕದೇಶೀಯನಾಗಿದ್ದಾನೋ ಅವನು ಮಾತ್ರ ಪ್ರಪಂಚದಲ್ಲಿ ಮತ್ತು ದುಃಖದಲ್ಲಿ ಬೀಳುವುದು ಶಕ್ಕ; ಸರ್ವದೇಶೀಯಸು. 
ಬೀಳುವುದಿಲ್ಲ, ಅನಾದಿಯೂ, ಚಿದಾನಂದನೂ, ಜ್ಞಾನಸ್ವರೂಪನೂ ಆದ ಪರಮಾತ್ಮನ್ನು ಜಗತ್ತನ್ನು ರಚಿಸುವುದಿಲ್ಲವಾದರೆ, ಬೇರೆ. 


ನಾಸ್ತಿಕ ಈಶ್ವರನು ಮುಕ್ತಿರೂಪ ಸುಖಿವನ್ನು ಬಿಟ್ಟು ಜಗತ್ತಿನ ಸೃಜನ, ಧಾರಣ ಹಾಗೂ ಪ್ರಳಯ ಮಾಡುವ ಗೊಂದಲದಲ್ಲಿ 
ಅದೇಕೆ ಬಿದ್ದನು? 


ಆಸ್ತಿಕ ಈಶ್ವರನು ಸದಾ ಮುಕ್ತವಾಗಿರುವುದರಿಂದ, ಸಾಧನಗಳಿಂದ ಸಿದ್ಧರಾದ ನಿಮ್ಮ ತೀರ್ಥಂಕರರುಗಳಂತೆ ಏಕದೇಶದಲ್ಲಿರುವ 
ಪರಮಾತಿದ್ದಾನೋ, ಅವನು ಈ ಕಿಂಚನ್ನತ್ರ ಜಗತ್ತನ್ನು ರಚಿಸುತ್ತಾ, ಧರಿಸುತ್ತಾ, ಪ್ರಳಯಗೊಳಿಸುತ್ತಾ ಇದ್ದರೂ ಕೂಡ ಬಂಧನದಲ್ಲಿ 
ಬೀಳುವುದಿಲ್ಲ. ಏಕೆಂದರೆ ಬಂಧಮೋಕ್ಷಗಳು ಸಾಪೇಕ್ಷವಾಗಿವೆ. ಉದಾಹರಣೆಗೆ, ಮುಕ್ತಿಯ ಅಪೇಕ್ಷೆ (ಹೋಲಿಕೆ, ದೃಟ್ಟಯಿಂದ 
ಬಂಧವೂ ಮತ್ತು ಬಂಧದ ಅಪೇಕ್ಷೆಯಿಂದ ಮುಕ್ತಿಯೂ ಇರುತ್ತವೆ. ಯಾವನು ಎಂದೂ ಬದ್ಧನಾಗಿರಲೇ ಇಲ್ಲವೋ, ಅವನು ಮುಕ್ತನಂದು 
ಹೇಗೆ ಹೇಳಲ್ಪಡಲು ಸಾಧ್ಯ?* ಮತ್ತು ಯಾವ ಏಕದೇಶೀಯರಾದ ಜೀವರಿದ್ದಾರೋ ಅವರೇ ಸದಾ ಬದ್ಧರು ಮತ್ತು ಮುಕ್ತರು ಆಗುತ್ತಾ 
ಇರುತ್ತಾರೆ. ಅನಂತನೂ, ಸರ್ವದೇಶೀಯನೂ, ಸರ್ವವ್ಯಾಪಕನೂ ಆಗಿರುವ ಈ್ವರನು ನಿಮ್ಮ ತೀರ್ಥಂಕರರುಗಳಂತೆ ಬಂಧನದ ಅಥವಾ. 
ಸೈಿ್ತಿಕ ಮುಕ್ತಿಯ ಚಕ್ರದಲ್ಲಿ ಎಂದಿಗೂ ಬೀಳುವುದಿಲ್ಲ. ಆದುದರಿಂದ ಪರಮಾತ್ಮನು ಯಾವಾಗಲೂ ಮುಸ್ತನೆಸುತ್ತಾನೆ. 

ನಾಸಿಕ” ಹೇಗೆ ಭಂಗೀಗೇವನದ ಮದವನ್ನು ಮಾನವನು ತಾನೇ ಅನುಭವಿಸುತ್ತಾನೋ, ಹಾಗೆ ಜೀವರು ಕರ್ಮಗಳ ಫಲಗಳನ್ನು 
ತಾವೇ ಅನುಭವಿಸಬಲ್ಲರು. ಇದರಲ್ಲಿ ಈಶ್ವರನ ಕಾರ್ಯವಿಲ್ಲ. 

ಆಸ್ತಿಕ ಹೇಗೆ ರಾಜನು ಇಲ್ಲದೆ ದರೋಡೆಕೋರರು, ವ್ಯಭಿಚಾರಿಗಳು, ಕಳ್ಳರು ಮೊದಲಾದ ದುಷ್ಟಮಾನವರು ಸ್ವತಃ 
ಗಲ್ಲಿಗೇರುವುದಿಲ್ಲವೋ, ಅಥವಾ ಕಾರಾಗೃಹಕ್ಕೆ ತೆರಳುವುದಿಲ್ಲವೋ, ಹೋಗಲು ಬಯಸುವುದೂ ಇಲ್ಲವೋ, ಆದರೆ ಹೇಗೆ ರಾಜನು 
ರಾಜ್ಯದ ನ್ಯಾಯವ್ಯವಸ್ಥೆಗೆ ಅನುಸಾರವಾಗಿ ಬಲವಂತದಿಂದ ಹಿಡಿಸಿ ಯಥೋಚಿತವಾಗಿ ಶಿಕ್ಷವಿಧಿಸುತ್ತಾನೋ, ಅದೇ ರೀತಿ ಜೀವರಿಗೂ. 
ಕೂಡ ಈಶ್ವರನು, ತನ್ನ ನ್ಯಾಯವ್ಯವಸ್ಥೆಗೆ ಅನುಗುಣವಾಗಿ, ಅವರವರ ಕರ್ಮಾನುಸಾರ ಯಥಾಯೋಗ್ಯವಾಗಿ ಶಿಕ್ಷೆಯನ್ನು ಕೊಡುತ್ತಾನೆ. 
ಏಕೆಂದರೆ, ಯಾವ ಜೀವನೂ ಕೂಡ ತನ್ನ ದುಷ್ಟಕರ್ಮಗಳ ಘಲವನ್ನು ಅನುಭವಿಸಲು ಇಚ್ಛಿಸುವುದಿಲ್ಲ. ಆದುದರಿಂದ ಅವಶ್ಕವಾಗಿ 
ಪರಮಾತ್ಮನು ನ್ಯಾಯಾಧೀಶನಾಗಿರಬೇಕು. 


* ಶುದ್ಧ ದಾರ್ಶನಿಕತಥ್ಯವಿದೇ ಆದರೂ, ಬದ್ಧ ಜೀವರನ್ನು ಪಕ್ಷಕಾರನು 
ಹೇಳುವುದುಂಟು. 








350 ಸತ್ಯಾರ್ಥಪ್ರಕಾಶ 
ನಾಸ್ತಿಕ- ಜಗತ್ತಿನಲ್ಲಿ ಒಬ್ಬ ಈಶ್ವರನಿಲ್ಲ; ಆದರೆ, ಎಷ್ಟು ಜನ ಮುಕ್ತಜೀವರಿದ್ದಾರೋ, ಅವರೆಲ್ಲರೂ ಈ್ವರರಾಗಿದ್ದಾರೆ. 
ಆಸ್ತಿಕ ಈ ಕಥನ ಸರ್ವಥಾ ವ್ಯರ್ಥವಾಗಿದೆ. ಏಕೆಂದರೆ, ಮೊದಲು ಬದ್ಧವಾಗಿದ್ದು ಮುಸ್ತಾಗಿದ್ದರೆ, ಪುನಃ ಬಂಧನದಲ್ಲಿ 
ಅವಶ್ಯವಾಗಿ ಬೀಳುವನು. ಏಕೆಂದರೆ, ಅವರು ಸ್ವಾಭಾವಿಕವಾಗಿ ಸದಾ ಕಾಲದಲ್ಲಿಯೂ ಮುಕ್ತರಾಗಿರುವವರಲ್ಲ. ಹೇಗೆ ನಿಮ್ಮ ಇಪ್ಪತ್ತು 
ನಾಲ್ಕು ಜನ ತೀರ್ಥಂಕರರು ಮೊದಲು ಬದ್ದರಾಗಿದ್ದು ಆಮೇಲೆ ಮುಕ್ತರಾದರೋ, ಹಾಗೆಯೇ ಮತ್ತೆ ಕೂ£ ಬಂಧನದಲ್ಲಿ ಅವಶ್ಯವಾಗಿ: 
ಬೀಳುವರು. ಮತ್ತು ಬಹುಜನ ಈಶ್ವರರು ಇರುವರಾದರೆ, ಹೇಗೆ ಜೀವರು ಅನೇಕರಿರುವುದರಿಂದ ಕಾದಾಡುತ್ತಾ.3ತ್ತಾಡುತ್ತಾ 
ಅಲೆದಾಡುತ್ತಾರೋ, ಹಾಗೆ ಈಶ್ವರರೂ ಕೂಡ ಕಾದಾಡುತ್ತಾ.ತಿತ್ತಾಡುತ್ತಾ ಮೆರೆಯುವರು. 


ನಾಸ್ತಿಕ- ಓ ಮೂಢ! ಜಗತ್ತಿನ ಕರ್ತೃ ಯಾವನೂ ಇಲ್ಲ; ಆದರೆ, ಜಗತ್ತು ಸ್ವತಃ ಸಿದ್ಧವಾಗಿದೆ. 


ಆಸ್ತಿಕ ಇದು ಜೈನರ ಎಷ್ಟು ದೊಡ್ಡ ಅಪಸಿದ್ಯಾಂತ? ಅಲ್ಲ, ಕರ್ತ್ಯವಿಲ್ಲದೆ ಯಾವುದಾದರೂ ಕರ್ಮ, ಕರ್ವವಿಲ್ಲದೆ ಯಾವುದಾದರೂ 
ಕಾರ್ಯ ಆಗುತ್ತಿರುವುದು ಜಗತ್ತಿನಲ್ಲಿ ಕಂಡುಬರುತ್ತದೆಯೇ? ಗೋಧಿಯ ್ಡದ್ದೆಯಲ್ಲಿ ಸ್ವತಃ ಸಿದ್ಧವಾದ ಹಿಟ್ಟು ಉದ್ಭವಿಸಿ, ತಾನೇ 
ರೊಟ್ಟಿಯಾಗಿ, ತಾನೇ ಜೈನರ ಉದರದೊಳಕ್ಕೆ ಸೇರಿಹೋಗುವುದು-ಎಂಬಂತಹ ಮಾತು ಇದು. ಹತ್ತಿ, ನೂಲು, ಬಟ್ಟೆ, ಅಂಗವಸ್ಥ, 
ದುಪಟಿ, ಪಂಚೆ, ಪೇಟ ಮೊದಲಾದವು ತಾವೇ ಸ್ವತಃ ಸಿದ್ಧವಾಗಿ ಎಂದಿಗೂ ಬರುವುದಿಲ್ಲ. ಸ್ಥಿತಿ ಹೀಗೆ ಇರುವಾಗ, ಸ್ವತಃ ಯಾವುದೂ 
ಉದ್ಭವಿಸದಿರುವಾಗ, ಕರ್ತೃವಾದ ಈಶ್ಟರನಿಲ್ಲದೆ ಈ ವಿವಿಧ ಜಗತ್ತು ಹಾಗೂ ನಾನಾ ಪ್ರಕಾರದ ರಚನಾ ವಿಶೇಷಗಳು ಆಗಬಲ್ಲುವಾದರೂ 
ಹೇಗೆ? ಹಠಧರ್ಮದಿಂದ ಸ್ವತಃ ಸಿದ್ಧವಾದ ಜಗತ್ತನ್ನು ಅಂಗೀಕರಿಸುವಿರಾದರೆ, ಮೇಲೆ ಹೇಳಿದ ಸ್ವತಃ ಸಿದ್ಧವಾದ ವಸ್ತ್ರಗಳು-ಮೊದಲಾದುವು. 
ಕರ್ತ್ಯವಿಲ್ಲದೆ ಆಗುವುದನ್ನು ಪ್ರತ್ಯಕ್ಷವಾಗಿ ತೋರಿಸಿರಿ. ಈ ರೀತಿ ಸಿದ್ಧಪಡಿಸಲು ಆಗದಿರುವಾಗ, ನಿಮ್ಮ ಪ್ರಮಾಣ ಶೂನ್ಯವಾದ ಕಥನವನ್ನು 
ಯಾವ ಬುದ್ಧಿನಂತನು ತಾನೇ ಅಂಗೀಕರಿಸಲು ಸಾಧ್ಯ? 


ನಾಸ್ತಿಕ- ಈಶ್ವರನು ವಿರಕ್ತನೋ ಅಥವಾ ಮೋಹಿತನೋ? ವಿರಕ್ತನಾಗಿರುವುದಾದರೆ ಜಗತ್ತಿನ ಪ್ರಪಂಚದಲ್ಲಿ ಬಿದ್ದನೇಕೆ? 
ಮೊಹಿತನಾಗಿರುವುದಾದರೆ, ಜಗತ್ತನ್ನು ರಚಿಸಲು ಸಮರ್ಥನಾಗಲಾರನು. 

ಆಸ್ತಿಕ- ಪರಮೇಶ್ವರನಲ್ಲಿ ವೈರಾಗ್ಯ ಅಥವಾ ಮೋಹ ಎಂದಿಗೂ ಉದಯಿಸಲಾರದು. ಏಕೆಂದರೆ, ಯಾವನು ಸರ್ವವ್ಯಾಪಕನೋ, 
ಅವನು ಬಿಡುವುದುವುದನ್ನು ಮತ್ತು ಗ್ರಹಿಸುವುದಾವುದನ್ನು? ಈಶ್ವರನಿಗಿಂತ ಉತ್ತಮವಾದ, ಅಥವಾ ಅವನಿಗೆ ಪ್ರಾಪ್ತವಾಗದಿರುವ 
ಯಾವ ಪದಾರ್ಥವೂ ಇಲ್ಲ. ಆದುದರಿಂದ ಯಾವುದರಲ್ಲಿಯಾದರೂ ಅವನಿಗೆ ಮೋಹವೂ ಕೂಡ ಆಗುವುದಿಲ್ಲ. ವೈರಾಗ್ಯದ ಮತ್ತು 
ಮೋಹದ ಉದ್ಭವ ಜೀವನಲ್ಲಿ ಆಗುತ್ತದೆ; ಈಶ್ವರನಲ್ಲಿ ಅಲ್ಲ. 

ನಾಸ್ತಿಕ ಈಶ್ವರನನ್ನು ಜಗತ್ತಿನ ಕರ್ತೃವೆಂದೂ, ಮತ್ತು ಜೀವರ ಕರ್ಮಗಳ ಫಲಗಳ ದಾತೃವೆಂದೂ ಅಂಗೀಕರಿಸುವಿರಾದರೆ, 
ಈಶ್ವರನು ಪ್ರಾಪಂಚಿಕವಾಗಿ ದುಃಖಿಯಾಗಿ ಹೋಗುವನು. 

ಆಸ್ತಿಕ- ಒಳ್ಳಿತು; ಅನೇಕ ಬಗೆಯ ಕರ್ಮಗಳ ಕರ್ತೃವು, ಪ್ರಾಣಿಗಳಿಗೆ ಫಲಗಳ ದಾತೃವೂ, ಧಾರ್ಮಿಕನೂ, ನ್ಯಾಯಾಧೀಶನೂ 
ಆದ ವಿದ್ವಾಂಸನೂ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ; ಪ್ರಾಪಂಚಿಕನೂ ಆಗುವುದಿಲ್ಲ. ಎಂದ ಮೇಲೆ, ಅನಂತಸಾಮರ್ಥ್ಯಯುಕ್ತನಾದ. 
ಪರಮೇಶ್ವರನು ಪ್ರಾಪಂಚಿಕನೂ ಮತ್ತು ದುಃಖಿಯೂ ಹೇಗೆ ತಾನೇ ಆಗುವನು? ನೀವು ನಿಮ್ಮ ಅಜ್ಞಾನದಿಂದ, ನಿಮ್ಮ ಮತ್ತು ನಿಮ್ಮ 
ತೀರ್ಥಂಕರರ ಹಾಗೆ ಪರಮೇಶ್ವರನೂ ಕೂಡ ಇದ್ದಾನೆಂದು ತಿಳಿಯುತ್ತೀರಿ. ಅದು ನಿಮ್ಮ ಅವಿದ್ಯೆಯ ಲೀಲೆಯಾಗಿದೆ. ಅವಿದ್ಯೆ 
ಮೊದಲಾದ ದೋಷಗಳಿಂದ ಬಿಡುಗಡೆ ಹೊಂದಬಯಸುವಿರಾದರೆ, ವೇದಗಳೇ ಮೊದಲಾದ ಸತ್ಯಕಾಸ್ತ್ರಗಳ ಆಶ್ರಯವನ್ನು ತೆಗೆದುಕೊಳ್ಳಿರಿ. 
ಭ್ರಮದಲ್ಲಿ ಬಿದ್ದುಕೊಂಡು ಮುಗ್ಗರಿಸುತ್ತೀರಿ ಏಕೆ? 

ಈಗ ಜೈನರು ಜಗತ್ತನ್ನು ಹೇಗೆ ತಿಳಿದಿರುತ್ತಾರೋ, ಹಾಗೆ, ಇವರುಗಳ ಸೂತ್ರಗಳಿಗೆ ಅನುಸಾರವಾಗಿ ತೋರಿಸುತ್ತೇವೆ ಮತ್ತು 
ಸಂಕ್ಷೇಪವಾಗಿ ಮೂಲದ ಅರ್ಥವನ್ನು ಮಾಡಿ, ಆ ಮೇಲೆ ಸತ್ಯಾಸತ್ಯಗಳ ಸಮೀಕ್ಷೆಯನ್ನು ಮಾಡಿತೋರಿಸುತ್ತೇವೆ:- 

ಮೂರ್ಲ- ಸಾಮಿ ಅಣಾಇ ಅಣಂತೇ ಚ ನೂಗಣ ಸಂಸಾರಘೋರೆ ಕಾಂತರೇ | 

ಮೋಹಾಇ ಕಮ್ಮ ಗುರು ಠಿಇ ಎವಾರ್ಗವಸನುಮಮಣ ಜೀವರೋ |! 
(ಪ್ರಕರಣ ರತ್ನಾಕರ-- ಭಾಗ-೨ ಷಷ್ಠೀಶತಕ:-೬೦.೨) 
ಇದು ರತ್ನಸಾರಭಾಗವೆಂಬ ಗ್ರಂಥದ ಸಮೃಕ್ರ್ವಪ್ರಕಾಶ ಪ್ರಕರಣದಲ್ಲಿರುವ ಗೌತಮ ಮತ್ತು ಮಹಾವೀರರ ಸಂವಾದವಾಗಿದೆ. 
ಸಂಕ್ಷೇಪವಾಗಿ ಇದರ ಉಪಯುಕ್ತವಾದ ಅರ್ಥವೇನೆಂದರೆ - ಈ ಜಗತ್ತು ಅನಾದಿ-ಅನಂತವಾಗಿದೆ. ಎಂದಿಗೂ ಇದರ 


ತ್‌ 





ದ್ವಾದಶ ಸಮುಲ್ಲಾಸ 3 
ಉತ್ಪತ್ತಿಯಾಗಲಿಲ್ಲ. ವಿನಾಶವೂ ಕೂಡ ಎಂದೂ ಆಗುವುದಿಲ್ಲ. ಅಂದರೆ, ಜಗತ್ತು ಯಾವನ ರಚನೆಯೂ ಅಲ್ಲ. ಅದೇ ಆಸ್ತಿಕನಾಸ್ತಿಕ 
ಸಂವಾದದಲ್ಲಿ. ಓ ಮೂಢ! ಜಗತ್ತಿನ ಕರ್ತ್ಯವಾವನೂ ಇಲ್ಲ; ಅದೆಂದಿಗೂ ಆಗಲಿಲ್ಲ; ಮತ್ತು ಎಂದಿಗೂ ನಾಶವಾಗುವುದೂ ಇಲ್ಲ”-ಎಂದು 
ಹೇಳಿದೆ. 

ಸಮೀಕ್ಷಕ :- ಯಾವುದು ಸಂಯೋಗದಿಂದ ಉತ್ಪನ್ನವಾಗುತ್ತದೋ, ಅದು ಎಂದಿಗೂ ಅನಾದಿ- ಅನಂತವಾಗಲಾರದು. ಮತ್ತು 
ಕರ್ಮವು ಉತ್ಪತ್ತಿ ಮತ್ತು ವಿನಾಶವಿಲ್ಲದೆ ಇರುವುದಿಲ್ಲ. ಜಗತ್ತಿನಲ್ಲಿ ಎಷ್ಟು ಪದಾರ್ಥಗಳು ಉತ್ಪನ್ನವಾಗುತ್ತವೋ, ಅವೆಲ್ಲವೂ ಸಂಯೋಗದಿಂದ. 
ಉದಿಸುವಂತಹವೂ, ಉತ್ಪತ್ತಿ - ವಿನಾಶಯುಕ್ತವೂ ಆಗಿಯೇ ನೋಡಬ್ಪಡುತ್ತವೆ. ಮತ್ತೆ, ಜಗತ್ತು ಉತ್ಪನ್ನವಾದುದೂ ಮತ್ತು 
ವಿನಾಶಯುಕ್ತವಾದುದೂ ಏಕಲ್ಲ? ಆದುದರಿಂದ, ನಿಮ್ಮ ತೀರ್ಥಂಕರರುಗಳಿಗೆ ಸಮ್ಯಜ್ಗಾನವಿರಲಿಲ್ಲ. ಅವರಿಗೆ ಸಮ್ಮಕ್‌ ಜ್ಞಾನವಿದ್ದದ್ದರೆ, 
ಇಂತಹ ಅಸಂಭವವಾದ ಮಾತುಗಳನ್ನೇಕೆ ಬರೆಯುತ್ತಿದ್ದರು? ನಿಮ್ಮಗುರುಗಳು ಹೇಗೆ ಇದ್ದಾರೋ, ಹಾಗೆಯೇ ಶಿಷ್ಕರಾದ ನೀವೂ ಕೂಡ 
ಇದ್ದೀರಿ. ನಿಮ್ಮ ಮಾತುಗಳನ್ನು ಅಲಿಸುವವನಿಗೆ ಪದಾರ್ಥಜ್ನಾನವೆಂದಿಗೂ ಉಂಟಾಗಲಾರದು. ಆಯಿತಲ್ಲ! ಯಾವ ಸಂಯುಕ್ತ ಪದಾರ್ಥ 
ಪ್ರತ್ಯಕ್ಷವಾಗಿ ಕಾಣುತ್ತಿದೆಯೋ, ಅದರ ಉತ್ಪತ್ತಿಯನ್ನು ಮತ್ತು ವಿನಾಶವನ್ನು ಹೇಗೆ ಅಂಗೀಕರಿಸುವುದಿಲ್ಲ? ಎಂದರೆ, ಇವರ ಆಚಾರ್ಯರಿಗೆ 
ಅಥವಾ ಜೈನರಿಗೆ ಭೂಗೋಳ ಖಗೋಳ ವಿದ್ಯೆಯೂ ಕೂಡ ಬರುತ್ತಿರಲಿಲ್ಲ ಮತ್ತು ಈಗಲೂ ಆ ವಿದ್ಯೆ ಇವರಲ್ಲಿಲ್ಲ. ಅನ್ಯಥಾ, ಕೆಳಗೆ. 
ಬರೆದಿರುವಂತಹ ಅಸಂಭವವಾದ ವಿಷಯಗಳನ್ನು ಒಪ್ಪತ್ತಿದ್ದರೆಂತು? ಮತ್ತು ಹೇಳುತ್ತಿದ್ದರೆಂತು? ನೋಡಿರಿ! ಈ ಸೃಷ್ಟಿಯಲ್ಲಿ ಪೃಥಿವೀಕಾಯ 
ಜೀವರನ್ನೂ, ಎಂದರೆ ಪೃಥಿವಿಯನ್ನೇ ಶರೀರವಾಗಿ ಹೊಂದಿರುವ ಜೀವರನ್ನೂ ಮತ್ತು ಜಲಕಾಯರಾದ ಹಾಗೂ ಇನ್ನಿತರ ಕಾಯರಾದ 
ಜೀವರನ್ನೂ ಕೂಡ ಅಂಗೀಕರಿಸುತ್ತಾರೆ. ಇದನ್ನು ಯಾವನೂ ಒಪ್ಪಲಾರನು. ಮತ್ತೂ ನೋಡಿರಿ ಇವರ ಮಿಥ್ಯಾಕಥನಗಳನ್ನು. ಯಾವ 
ತೀರ್ಥಂಕರರನ್ನು ಜೈನರುಗಳು ಸಮ್ಮಕ್‌ ಜ್ಞಾನಿಗಳು ಮತ್ತು ಪರಮೇಶ್ವರರು-ಎಂದು ಅಂಗೀಕರಿಸುತ್ತಾರೋ, ಅವರ ಮಿಥ್ಯಾಕಥನಗಳ: 
ಮಾದರಿಗಳು ಇವಾಗಿವೆ:- 

“ರತ್ನಾಸಾರಭಾಗ''ದ ೧೪೫ನೆಯ ಪುಟ. ಈ ಗ್ರಂಥವನ್ನು ಜೈನರು ಅಂಗೀಕರಿಸುತ್ತಾರೆ ಮತ್ತು ಇದು ಇಸವೀ ಸನ್‌ ೧೮೭೯ರ 
ಏಪ್ರಿಲ್‌ ೨೮ನೆಯ ದಿನಾಂಕದಂದು ಬನಾರಸದ “ಜೈನ ಪ್ರಭಾಕರ ಮುದ್ರಣಾಲಯ'ದಲ್ಲಿ ನಾನಕಚಂದ್‌ ಜತಿಯು ಮುದ್ರಣ ಮಾಡಿಸಿ 
ಪ್ರಸಿದ್ಧಪಡಿಸಿದ್ದಾರೆ. ಅದರ, ಮೇಲೆ ಹೇಳಿದ ಪುಟದಲ್ಲಿ ಕಾಲದ ವ್ಯಾಖ್ಯಾನವನ್ನು ಈ ರೀತಿ ಮಾಡಿದ್ದಾಗೆ:- ಎಂದರೆ, ಸಮಯದ 
ಹೆಸರು ಸೂಕ್ಷ್ಮಣಾಲವೆಂದಾಗಿದೆ. ಮತ್ತು ಅಸಂಖ್ಯಾತವಾದ ಸಮಯಗಳನ್ನು 'ಅವಲೀ' ಎನ್ನುತ್ತಾರೆ. ಒಂದು ಕೋಟಿ ಅರವತ್ತೇಳು ಲಕ್ವ 
ಎಪ್ಪತ್ತು ಸಾವಿರದ ಇನ್ನೂರಾರು ಆವಲಿಗಳಿಂದ ಒಂದು ಮುಹೂರ್ತವಾಗುತ್ತದೆ. ಅಂತಹ ಮೂವತ್ತು ಮುಹೂರ್ತಗಳಿಗೆ ಒಂದು ದಿವಸ; 
ಅಂತಹ ಹದಿನೈದು ದಿವಸಗಳಿಗೆ ಒಂದು ಪಕ್ಷ; ಅಂತಹ ಎರಡು ಪಕ್ಷಗಳಿಗೆ ಒಂದು ಮಾಸ; ಅಂತಹ ಹನ್ನೆರಡು ಮಾಸಗಳಿಗೆ ಒಂದು 
ವರ್ಷ. ಅಂತಹ ಎಪ್ಪತ್ತು ಲಕ್ಷ ಕೋಟಿ, ಐವತ್ತಾರು ಸಾವಿರ ಕೋಟಿ ವರ್ಷಗಳಿಗೆ ಒಂದು "ಪೂರ್ವ'ವಾಗುತ್ತದೆ. ಇಂತಹ ಅಸಂಖ್ಯಾತ 
ಪೂರ್ವಗಳನ್ನು ಒಂದು ಪಲ್ಮೋಪಮ ಕಾಲವೆನ್ನುತ್ತಾರೆ. 'ಅಸಂಖ್ಯಾತ'ವೆಂದರೆ-ನಾಲ್ಕು ಕೋಶ (ಸುಮಾರು ಎಂಟು ಮೈಲಿ) ಚದರವೂ, 
ಅಷ್ಟೇ ಆಳವೂ ಆದ ಬಾವಿಯನ್ನು ತೆಗೆದು, ಅದನ್ನು "ಜಗುಲಿಯಾ ಮನುಷ್ಯನ' ಶರೀರದ, ಕೆಳಗೆ ಉಲ್ಲೇಖಿಸಿರುವ ಕೂದಲುಗಳ 
ತುಂಡುಗಳಿಂದ ತುಂಬಿಸಬೇಕು. ಎಂದರೆ, ಜಗುಲಿಯಾ ಮನುಷ್ಯನ ಕೂದಲುಗಳು ಆಧುನಿಕ ಮಾನವನ ಕೂದಲುಗಳಿಗಿಂತ ೪೦೯೬ 
ಭಾಗದಷ್ಟು ಸೂಕ್ಷ ವಾಗಿರುತ್ತೆ. ಜಗುಲಿಯಾ ಮನುಷ್ಯನ ೪೦೯೬ ಕೂದಲುಗಳನ್ನು ಸೇರಿಸಿದರೆ ಆಧುನಿಕ ಮಾನವನ ಒಂದು ಕೂದಲಾಗುತ್ತದೆ. 
ಇಂತಹ ಜಗುಲಿಯಾಮನುಷ್ಯನ ಒಂದು ಕೂದಲಿನ ಒಂದು ಅಂಗುಲ ಭಾಗವನ್ನು ಏಳುಸಾರಿ ಎಂಟು-ಎಂಟು ಚೂರುಗಳನ್ನು 
ಮಾಡುವುದರಿಂದ ೨೦,೯೭,೧೫೨ ತುಣುಕುಗಳಾಗುತ್ತವೆ. ಇಂತಹ ತುಣುಕುಗಳಿಂದ ಮೇಲೆ ಹೇಳಿದ ಸುಮಾರು ಎಂಟು ಘನ 
ಮೈಲುಗಳಷ್ಟಿರುವ ಬಾವಿಯನ್ನು ತುಂಬಿಸಬೇಕು. ಅದರೊಳಿಗಿನಿಂದ ನೂರು-ನೂರು ವರ್ಷಕ್ಕೆ ಒಂದೊಂದು ತುಣುಕು ತೆಗೆಯುತ್ತಾ 
ಹೋಗಬೇಕು. ಯಾವಾಗ ಎಲ್ಲ ತುಣುಕಗಳೂ ಹೊರಕ್ಕೆ ಬಂದುಬಿಡುತ್ತವೋ ಮತ್ತು ಬಾವಿಖಾಲಿಯಾಗಿ ಹೋಗುತ್ತದೋ, ಆಗಲೂ 
ಅದು ಸಂಖ್ಯಾತಕಾಲವೇ. ಮತ್ತು ಯಾವಾಗ ಅವುಗಳಲ್ಲಿನ ಒಂದೊಂದು ತುಣಕನ್ನೂ ಅಸಂಖ್ಯಾತ ತುಣುಕಗಳನ್ನಾಗಿಮಾಡಿ, ಆ 
ತುಣುಕುಗಳಿಂದ, ಅದರ ಮೇಲೆ ಚಕ್ರವರ್ತಿ ಸಾರ್ವಭೌಮನ ಸೇನೆಯು ಹಾದುಹೋದರೂ ಕುಸಿಯದ ಹಾಗೆ, ಆ ಬಾವಿಯನ್ನು 
ಅದುಮಿ-ಅದುಮಿ ತುಂಬಿಸಬೇಕು. ಆ ತುಣುಕುಗಳನ್ನು ನೂರುವರ್ಷಕ್ಕೆ ಒಂದರಂತೆ ತೆಗೆಯಬೇಕು. ಯಾವಾಗ ಆ ಬಾವಿ ರಿಕ್ಷವಾಗಿ 


ಆಗ ಒಂದು. "ಪದ್ಗಲಪರಾವೃತ್ತವಾಗುತ್ತದೆ. ಈಗ ಅನಂತಕಾಲವೆಂದು ಯಾವುದನ್ನು ಹೇಳುತ್ತಾರೆ? ಸಿದ್ಧಾಂತ ಪುಸ್ತಕಗಳಲ್ಲಿ ಒಂಬತ್ತು. 
ದೃಷ್ಟಾಂತಗಳಿಂದ ಕಾಲದ ಯಾವ ಸಂಖ್ಯೆಯನ್ನು ಗಣಿಸಿದ್ದಾರೋ, ಅದರ ನಂತರ 'ಅನಂತಕಾಲ'ವೆನಿಸುತ್ತದೆ. ಅಂತಹ ಅನಂತ 


352 ಸತ್ಯಾರ್ಥಪ್ರಕಾಶ. 
ಪುದ್ಧಲಪರಾವೃತ್ತ ಕಾಲಗಳು ಜೀವನಿಗೆ ಅವಾಗಮನಮಾಡುತ್ತಾ ಕಳೆದಿವೆ. ಈ ಮೊದಲಾಗಿವೆ”, 

ಗಣಿತವಿದ್ಯಾಭಿಜ್ನರಾದ ಸೋದರ ಜನರೇ! ಕೇಳಿರಿ. ಜೈನರ ಗ್ರಂಥಗಳ ಕಾಲಗಣನೆಯನ್ನು ಮಾಡಬಲ್ಲಿರೋ ಅಥವಾ ಇಲ್ಲವೋ? 
ಮತ್ತು ನೀವು ಇದನ್ನು ಸತ್ಯವೆಂದೂ ಕೂಡ ಒಪ್ಪಬಲ್ಲಿರೋ ಅಥವಾ ಇಲ್ಲವೋ? ನೋಡಿರಿ! ಈ ತೀರ್ಥಂಕರರುಗಳು ಇಂತಹ ಗಣಿತ. 
ವಿದ್ಯೆಯನ್ನು *೪ತಿದ್ದರು! ಇವರ ಮತದಲ್ಲಿ ಇಂತಹ ಗುರುಗಳು ಮತ್ತು ಶಿಷ್ಕರು ಇದ್ದಾರೆ; ಅವರ ಅವಿದ್ಯೆಗೆ ಯಾವದೇ ಇತಿಮಿತಿಯೂ. 
ಇಲ್ಲಿ. ಇನ್ನೂ ಕೇಳಿರಿ ಇವರ ಅಂಧಲೀಲೆಯನ್ನು. ರತ್ನಸಾರಭಾಗದ ೧೩೩ರ ಪುಟದಿಂದ ಹಿಡಿದು ಏನೇನೋ ನಿರರ್ಥಕವಾದ 
ಮಾತುಗಳಿವೆ. ಎಂದರೆ ಜೈನರ ಸಿದ್ಧಾಂತಗಳಿವೆ; ಅಂದರೆ ಯಷಭದೇವಾಂದಾರಂಭಿಸಿ ಮಹಾವೀರನವರೆಗೆ ಯಾವ ೨೪ ಮಂದಿ ಇವರ 
ತೀರ್ಥಂಕರರಾಗಿದ್ದಾರೋ, ಅವರುಗಳ ವಚನಗಳ ಸಾರಸಂಗ್ರಹವಿದೆ-ಎಂದು ರತ್ನಸಾರಭಾಗದ ೧೪೮ನೆಯ ಪುಟದಲ್ಲಿ ಬರೆದಿದ್ದಾರೆ. 
ಪೃಥಿವೀಕಾಯ ಜೀವರನ್ನು, ಮಣ್ಣು ಕಲ್ಲು ಮೊದಲಾದ ಪೃಥಿವಿಯ ಭೇದಗಳನ್ನು ತಿಳಿಯಬೇಕು. ಅವುಗಳಲ್ಲಿರುವ ಜೀವರ ಶರೀರದ 
ಪರಿಮಾಣ ಒಂದು ಅಂಗುಲದ ಅಸಂಖ್ಯಾತ ಭಾಗವೆಂದು ತಿಳಿಯಬೇಕು; ಅಂದರೆ ಅತ್ಯಂತ ಸೂಕ್ಷರಾಗಿದ್ದಾರೆ. ಅವರ ಆಯಸ್ಸಿನ 
ಅವಧಿ, ಎಂದರೆ ಅವರು ಅಧಿಕಕ್ಕಿಂತ ಅಧಿಕ ೨೨ ಸಾವಿರ ವರ್ಷಪರ್ಯಂತ ಜೀವಿಸುತ್ತಾರೆ. (ರತ್ನ-ಪ್ರ-೧೪೯) ವನಸ್ಪತಿಯ ಒಂದು. 
ಶರೀರದಲ್ಲಿ ಅನಂತ ಜೀವರಿರುತ್ತಾರೆ. ಯಾವುವು ಕಂದ-ಮೂಲಪ್ರಧಾನವಾಗಿರುತ್ತವೋ ಅವು ಸಾಧಾರಣ ವನಸತಿಗಳೆನಿಸುತ್ತವೆ. ಮತ್ತು 
`ಅನಂತಕಾಯ ಪ್ರಧಾನವಾದುವು ಯಾವುವು ಇವೆಯೋ, ಅವುಗಳನ್ನು ಸಾಧಾರಣ ವನಸ್ಪತಿಯ ಜೀವರುಗಳಿನ್ನಬೇಕು. ಅವುಗಳ ಅಯಸ್ಸು 
ಅನಂತಮುಹೂರ್ತವಾಗಿರುತ್ತದೆ. ಆದರೆ, ಇಲ್ಲಿ ಪೂರ್ವೋಕ್ತವಾದ ಇವರುಗಳ ಮುಹೂರ್ತವನ್ನು ಗ್ರಹಿಸಬೇಕು. ಮತ್ತು ಒಂದು 
ಶರೀರದಲ್ಲಿ ಏಕೇಂದ್ರಿಯ ಎಂದರೆ ಕೇವಲ ಸ್ಪರ್ಶೆಂದ್ರಿಯವು ಇವುಗಳಲ್ಲಿರುತ್ತದೆ. ಮತ್ತು ಅವರಲ್ಲಿ ಒಬ್ಬ ಜೀವನಿರುತ್ತಾನೆ. ಅದನ್ನು 
ಪ್ರತ್ಯೇಕ ವನಸ್ಪಿಯೆನ್ನುತ್ತಾರೆ. ಅವನ ದೇಹದ ಅಳತೆ ಒಂದು ಸಾವಿರಯೋಜನಗಳು. ಎಂದರೆ, ಪೌರಾಣಿಕರ ಯೋಜನ ನಾಲ್ಕು 
ಕೋಶಗಳು; ಆದರೆ ಜೈನರ ಯೋಜನ ೧೦,೦೦೦ ಕೋಶಗಳಷ್ಟು ಇರುತ್ತದೆ. ಇಂತಹ ೪,೦೦೦ ಕೋಶಗಳ ಶರೀರವಿರುತ್ತದೆ. ಅದರ 
ಆಯಸ್ಸು ಅಧಿಕಾಧಿಕವೆಂದರೆ ಹತ್ತು ಸಾವಿರ ವರ್ಷಗಳಷ್ಟು ಆಗಿರುತ್ತದೆ. 

ಈಗ ಎರಡು ಇಂದ್ರಿಯಗಳನ್ನುಳ್ಳ ಜೀವರ ವಿಷಯ. ಎಂದರೆ-ಅವುಗಳ ಶರೀರ ಮತ್ತು ಒಂದು ಮುಖ; ಶಂಖ, ಕವಡೆ ಮತ್ತು 
ಹೇನು - ಮೊದಲಾದುವು ಇಂತಹವಾಗಿ ಇರುತ್ತವೆ. ಅವುಗಳ ದೇಹದ ಅಳತೆ ಅಧಿಕಾಧಿಕವೆಂದರೆ ೪೮ ಕೋಟಗಳ ಸ್ಥೂಲ ಶರೀರವಿರುತ್ತದೆ. 
ಮತ್ತು ಅವುಗಳ ಆಯಸ್ಸು ಅತ್ಯಂತ ಹೆಚ್ಚಿಂದರೆ ಹನ್ನೆರಡು ವರ್ಷಗಳಷ್ಟಾಗಿರುತ್ತದೆ (ರತ್ನ-ಪುಟ-೧೫೦) 

ಇಲ್ಲಿ ಬಹಳ ಮುಗ್ಗರಸಿದ್ದಾರೆ. ಏಕೆಂದರೆ, ಇಷ್ಟು ದೊಡ್ಡ ಶರೀರದ ಅಯಸ್ಸುಗಳನ್ನು ಹೆಚ್ಚಾಗಿ ಬರೆಯಬೇಕಾಗಿದ್ದಿತು. ಮತ್ತು 
೪೮ ಕೋಶಗಳ ಸ್ಥೂಲವಾದ ಹೇನು ಜೈನರ ತಲೆಗಳಲ್ಲಿ ಬೀಳುತ್ತಿರಬಹುದು. ಮತ್ತು ಅವರು ನೋಡಿಯೂ ಇರಬಹುದು! ಇಷ್ಟು 
ದೊಡ್ಡ ಹೇನನ್ನು ನೋಡಲು ಬೇರೆಯವನಿಗೆ ಇಂತಹ ಭಾಗ್ಯವಾದರೂ ಎಲ್ಲಿದೆ? 

ಮತ್ತೂ ನೋಡಿರಿ ಇವರ ಗೊತ್ತು-ಗರಿಯಿಲ್ಲದ ಮಾತನ್ನು. ಇವರ ಚೇಳುಗಳು, ತಿಗಣೆಗಳು, ಚಿಗಟಗಳು ಮತ್ತು ನೊಣಗಳು 
ಒಂದು ಯೋಜನದಷ್ಟು ದೊಡ್ಡ ಶರೀರದಿಂದ ಯಕ್ತವಾಗಿವೆ! ಇವುಗಳ ಆಯಸ್ಸು ಅತ್ಯಂತ ಅಧಿಕವೆಂದರೆ ಆರು ತಿಂಗಳಷ್ಟು 
ಆಗಿರುತ್ತೆ. ನೋಡಿರಿ, ಸೋದರರೇ! ನಾಲ್ಕು-ನಾಲ್ಕು ಕೋಶದ ಚೀಳನ್ನು ಬೇರೆ ಯಾವನೂ ನೋಡಿರಲಾರನು. ಎಂಟು ಮೈಲಿಗಳವರೆಗಿನ 
ಶರೀರಗಳನ್ನುಳ್ಳ ಚೇಳುಗಳು ಮತ್ತು ನೊಣಗಳೂ ಕೂಡ ಜೈನರ ಮತದಲ್ಲಿರುತ್ತದೆ. ಇಂತಹ ಚೇಳುಗಳು ಮತ್ತು ನೊಣಗಳು ಅವರ 
ಮನೆಗಳಲ್ಲಿಯೇ ಇರಬಹುದು. ಮತ್ತು ಅವರೇ ನೋಡಿರಬಹುದು. ಬೇರೆ ಯಾವನೂ ಜಗತ್ತಿನಲ್ಲಿ ನೋಡಿರಲಾರನು. ಯಾವಾಗಲಾದರೂ 
ಇಂತಹ ಚೇಳುಗಳು ಯಾವನಾದರೂ ಜೈನನನ್ನು ಕುಟುಕಿದರೆ, ಅವನ ತಿ ಏನಾಗುತ್ತಿರಬಹುದು? 


'ಜಲಚರಗಳಾದ ಮೀನು ಮೊದಲಾದುವುಗಳ ಶರೀರದ ಅಳತೆ ಒಂದು ಸಾವಿರ ಯೋಜನ; ಎಂದರೆ - ೧೦,೦೦೦ ಕೋಶಕ್ಕೆ 
ಒಂದು ಯೋಜನವೆಂದು ಗಣಿಸಿದರೆ, ಒಂದು ಕೋಟಿ ಕೋಶದ ಶರೀರವಾಗುತ್ತದೆ. ಮತ್ತು ಒಂದು ಕೋಟಿ "ಪೂರ್ವವರ್ಷ'ಗಳ. 
ಆಯಸ್ಸಿರುತ್ತದೆ. ಅಂತಹ ಸ್ಥೂಲವಾದ ಜಲಚರವನ್ನು ಜೈನರ ಹೊರತು ಬೇರೆ ಯಾವನೂ ನೋಡಿರಲಾರನು. ಮತ್ತು ಚತುಷ್ಟಾದವಾದ 
ಆನೆ ಮೊದಲಾದುದರ ದೇಹದ ಅಳತೆ ಎರಡು ಕೋಶದಿಂದ ಒಂಬತ್ತು ಕೋಶಗಳವರೆಗೆ ಮತ್ತು ಅಯಸ್ಸು ಎಂಬತ್ತನಾಲ್ಕು ಸಾವಿರ 
ವರ್ಷಗಳು-ಈ ಮೊದಲಾಗಿದೆ. ಇಂತಹ ದೊಡ್ಡ ದೊಡ್ಡ ಶರೀರಗಳ ಜೀವರನ್ನೂ ಕೂಡ ಜೈನರೇ ನೋಡಿರಬಹುದು ಮತ್ತು ಅಂಗೀಕತ್ತಾರೆ. 
ಮತ್ತೆ ಯಾವ ಬುದ್ಧಿಶಾಲಿಯೂ ಒಪ್ಪಲಾರನು. (ರತ್ನ- ಪುಟ-೧೫೧) ಜಲಚರಗಳಲ್ಲಿ ಗರ್ಭದಿಂದ ಹುಟ್ಟುವ ಜೀವರ ದೇಹಗಳ ಅಳತೆ. 
ಉತ್ಕೃಷ್ಟವಾದುದು ಒಂದು: ಸಾವಿರ ಯೋಜನ, ಎಂದರೆ-ಒಂದು ಕೋಟೆ ಕೋಶಗಳಷ್ಟು ಮತ್ತು ಆಯಸ್ಸು ಒಂದು ಕೋಟೆ 
“ಪೂರ್ವವರ್ಷಗಗಳ್ಟು ಆಗಿರುತ್ತದೆ. 

ಇಷ್ಟು ದೊಡ್ಡ ಶರೀರಗಳ ಮತ್ತು ಆಯಸ್ಸಿನ ಜೀವರನ್ನೂ ಕೂಡ ಕೇವಲ ಇವರ ಆಚಾರ್ಯರುಗಳೇ ಸ್ವಪ್ನದಲ್ಲಿ ನೋಡಿರಬಹುದು. 
ಯಾವುದು ಎಂದಿಗೂ ಸಂಭವವೇ ಆಗಲಾರದೋ, ಅಂತಹ ಮಹಾಮಿಥೈಯ ಮಾತಲ್ಲವೇ ಇದು? 


ದ್ವಾದಶ ಸಮುಲ್ಲಾಸ: 353 
ಈಗ ಕೇಳಿರಿ ಭೂಮಿಯ ಪರಿಮಾಣವನ್ನು. (ರತ್ನಸಾರಭಾಗ- ಪು. ೧೫೨) ಈ ಸೊಟ್ಟು ಲೋಕದಲ್ಲಿ ಅಸಂಖ್ಯಾತ ದ್ವೀಪಗಳೂ, 
ಮತ್ತು ಅಸಂಖ್ಯಾತ ಸಮುದ್ರಗಳೂ ಇವೆ. ಈ ಅಸಂಖ್ಯಾತದ ಪ್ರಮಾಣವು, ಅಂದರೆ, ಎರಡೂವರೆ ಸಾಗರೋಪಮ ಕಾಲದಲ್ಲಿ ಎಷ್ಟು 
ಸಮಯವಾಗುವುದೋ, ಆಷ್ಟು ದ್ವೀಷಗಳೂ, ಮತ್ತು ಸಮದ್ರಗಳೂ ಇವೆ-ಎಂದು ತಿಳಿಯಬೇಕು. ಈಗ ಈ ಪೃಥಿವಿಯಲ್ಲಿ ಜಂಬೂದ್ವೀಪವ. 
ಮೊದಲದು; ಎಲ್ಲ ದ್ವೀಪಗಳ ನಡುವೆಯಿದೆ. ಇದರ ವಿಸ್ತಾರ ಒಂದು ಲಕ್ಷ ಯೋಜನ್ಕ ಎಂದರೆ, ಒಂದು ಅರ್ವ ಕೋತವಾಗಿದೆ, 
ಮತ್ತು ಇದರ ನಾಲ್ಕು ಕಡೆಯೂ ಲವಣ ಸಮುದ್ರವಿದೆ. ಅದರ ಪ್ರಮಾಣ ಎರಡು ಲಕ್ಷ ಯೋಜನ ಕೋಶ; 'ಎಂದರೆ ಎರಡು 
ಅರ್ವಕೋಶದಷ್ಟಿವೆ. ಈ ಜಂಬೂದ್ವೀಪದ ನಾಲ್ಕು ಕಡೆಯೂ “ಘಾತಕ ಖಂಡ”-ಎಂಬ ಹೆಸರಿನ ಯಾವ ದ್ವೀಪವಿದೆಯೋ, ಅದರ 
ವಿಸ್ತಾರ ನಾಲ್ಕು ಲಕ್ಷ ಯೋಜನ, ಎಂದರೆ ನಾಲ್ಕು ಅರ್ವಕೋಶದಷ್ಟಿದೆ. ಮತ್ತು ಅದರ ಹಿಂದೆ 'ಕಾಲೋವಧಿ' ಸಮುದ್ರವಿದೆ. ಅದರ. 
ವಿಸ್ತಾರ ಎಂಟು ಲಕ್ಷ. ಎಂದರೆ ಎಂಟು ಅರ್ವಕೋಶಗಳಷ್ಟಿದೆ. ಅದರ ಹಿಂದೆ “ಪುಷ್ಕರಾವರ್ತ” ದ್ವೀಪವಿದೆ. ಅದರ ವಿಸ್ತಾರ ೧೬. 
ಕೋಶದಷ್ಟಿದೆ. ಆ ದ್ವೀಪದ ಒಳಭಾಗ ಉಜ್ಜಿ-ನೀಚವಾಗಿದೆ. ಆ ದ್ವೀಪದ ಅರ್ಧ ಭಾಗದಲ್ಲಿ ಮನುಷ್ಯರು ವಾಸಿಸುತ್ತಾರೆ. ಮತ್ತು 
ಅದರಿಂದ ಮುಂದಕ್ಕೆ ಅಸಂಖ್ಯಾತ ದ್ವೀಪಗಳೂ-ಸಮುದ್ರಗಳೂ ಇವೆ. ಅದರಲ್ಲಿ ತಿರ್ಯಗ್ಯೋನಿ ಜೀವರಿರುತ್ತಾರೆ. (ರತ್ನಸಾರ ಭಾಗ, 
ಪೃಷ್ಠ-೧೫೩) ಜಂಬೂದ್ವೀಪದ ಒಂದು ಹಿಮವಂತ, ಒಂದು ಐರಂಡವಂತ, ಒಂದು ಹರಿವರ್ಷ, ಒಂದು ರಮ್ಮಕ, ಒಂದು 
ದೇವಕುರು, ಒಂದು ಉತ್ತರಕುರು ಈ ಆರು ಕ್ಷೇತ್ರಗಳಿವೆ. 


ಸಮೀಕ್ಷಕ ಕೇಳಿ ಸೋದರರೇ! ಭೂಗೋಳವಿದ್ಯಾಭಿನ್ನರಾದ ಜನರೇ! ಭೂಗೋಳದ ಆಳತೆ ಮಾಡುವಲ್ಲಿ ನೀವ ಮುಗ್ಗರಸಿದಿರೋ, 
ಅಥವಾ ಜೈನರೋ? ಜೈನರು ತಪ್ಪ ಮಾಡಿರುವರಾದರೆ, ಅವರಿಗೆ ತಿಳುವಳಿಕೆ ಹೇಳಿರಿ. ಮತ್ತು ನೀವೇ ತಪ್ಪ ಮಾಡಿರುವಿರಾದರೆ, 
ಅವರಿಂದ. ತಿಳುವಳಿಕೆ ಪಡೆದುಕೊಳ್ಳಿರಿ. ಸ್ವಲ್ಪ ಆಲೋಚಿಸಿ ನೋಡುವಿರಾದರೆ, ಜೈನರ ಆಚಾರ್ಯರು ಮತ್ತು ಶಿಷ್ಕರು ಭೂಗೋಳ, 
ಖಿಗೋಳ ಮತ್ತು ಗಣಿತ ವಿದ್ಯೆಯನ್ನು ಸ್ವಲ್ಪವೂ ಓದಿರಲಿಲ್ಲವೆಂದೇ ನಿಶ್ಚಯವಾಗುತ್ತದೆ. ಓದಿದ್ದ ಪಕ್ಷದಲ್ಲಿ ಮಹಾ ಅಸಂಭವವಾದ 
ಬುರುಡೆಗಳನ್ನೇಕೆ ಹೊಡೆಯುತ್ತಿದ್ದರು? ಇಂತಹ ಅವಿದ್ಯಾವಂತರಾದ ಪುರುಷರು ಜಗತ್ತನ್ನು ಅಕತಕವೆಂದರೆ ಮತ್ತು ಈಶ್ವರನನ್ನು 
ಒಪ್ಪದಿದ್ದರೆ, ಇದರಲ್ಲಿ ಆಶ್ಚರೃವೇನಿರುತ್ತದೆ? ಇದೇ ಕಾರಣದಿಂದ ಜೈನರು ತಮ್ಮ ಪುಸ್ತಕಗಳನ್ನು ಯಾವ ವಿದ್ವಾಂಸರಾದ ಅನ್ಯಮತಸ್ಥರಿಗೂ 
ಕೊಡುವುದಿಲ್ಲ. ಏಕೆಂದರೆ ಯಾವುವನ್ನು ಈ ಜನರು ಪ್ರಾಮಾಣಿಕವಾದ, ತೀರ್ಥಂಕರರುಗಳಿಂದ ರಚಿತವಾದ ಸಿದ್ಧಾಂತ ಗ್ರಂಥಗಳೆಂದು 
ಅಂಗೀಕರಿಸುತ್ತಾರೋ, ಅವುಗಳಲ್ಲಿ ಇದೇ ರೀತಿಯ ಅವಿದ್ಯಾಯಕ್ತವಾದ ಮಾತುಗಳೇ ತುಂಬಿಕೊಂಡಿವೆ. ಆದುದರಿಂದ, ಅವುಗಳನ್ನು 
ಬುದ್ಧಿಯನ್ನು ಹೊಂದಿರುವವನಾದರೆ, ಅವನು ಎಂದಿಗೂ ಈ ಬುರುಡೆ ಕಗ್ಗವನ್ನು ಸತ್ಯವೆಂದು ಅಂಗೀಕರಿಸಲಾರನು.' ಈ ಸಮಸ್ತ 
ಪ್ರಪಂಚವನ್ನೂ ಜೈನರು ಜಗತ್ತನ್ನು ಅನಾದಿಯೆಂದು ಅಂಗೀಕೆರಿಸುವುದಕ್ಕಾಗಿಯೇ ಹೂಡಿದ್ದಾರೆ. ಆದರೆ, ಇದು ಬರಿಯ ಸುಳ್ಳು. 
ಅಹುದು, ಜಗತ್ತಿನ ಕಾರಣ ಅನಾದಿಯಾಗಿದೆ. ಏಕೆಂದರೆ, ಆ ಪರಮಾಣು ಮೊದಲಾದ ತತ್ವಸ್ಥರೂಪವು ಅಕರ್ತೃಕವಾಗಿದೆ. ಆದರೆ. 
ಅವುಗಳಲ್ಲಿ, ನಿಯಮಪೂರ್ವಕವಾಗಿ ಆಗುವ ಮತ್ತು ಕೆಡುವ ಸಾಮರ್ಥ್ಯ ಸ್ವಲ್ಪವೂ ಇಲ್ಲ. ಏಕೆಂದರೆ, ಪರಮಾಣು ಎಂಬುದು ಒಂದು 
ಧ್ರವೃದ ಹೆಸರಾಗಿದೆ ಮತ್ತು ಸ್ವಭಾವತಃ ಬೇರೆ ಬೇರೆ ರೂಪವಾಗಿದ್ದು ಜಡವಾಗಿವೆ; ಅವು ತಮ್ಮಷ್ಟಕ್ಕೆ ತಾವೇ ಯಥಾಯೋಗ್ಯವಾಗಿ. 
ರೂಪ ತಾಳಲಾರವು. ಆದುದರಿಂದ ಇವುಗಳಿಂದ ಸೃಷ್ಟಿಯನ್ನು ರಚಿಸುವವನಾದ ಚೇತನನು ಅವಶ್ಯವಾಗಿಯೂ ಇದ್ದಾನೆ. ಮತ್ತು ಆ. 
ರಚನಾ ಕರ್ತೃವು ಜ್ಞಾನರೂಪನಾಗಿದ್ದಾನೆ. ನೋಡಿರಿ, ಪೃಥಿವೀ, ಸೂರ್ಯ- ಮೊದಲಾದ ಸಮಸ್ತ ಲೋಕಗಳನ್ನೂ ನಿಯಮದಲ್ಲಿಡುವುದು 
ಅನಂತನೂ, ಅನಾದಿಯೂ, ಚೇತನನೂ ಆದ ಪರಮಾತ್ಮನ ಕಾರ್ಯವಾಗಿದೆ. ಯಾವುದರಲ್ಲಿ ಸಂಯೋಗವು, ರಚನಾವಿಶೇಷವು 
ಕಾಣಿಸುತ್ತದೋ, ಆ ಸ್ಥೂಲ ಜಗತ್ತು ಅನಾದಿ ಎಂದಿಗೂ ಆಗಲಾರದು. ಕಾರ್ಯಜಗತನ್ನು ನಿತ್ಯವೆಂದು ಅಂಗೀಕರಿಸುವಿರಾದರೆ, ಅವರ 
ಕಾರಣವಾವುದೂ ಇರಲಾರದು. ಆದರೆ, ಆದೇ ಕಾರ್ಯ-ಕಾರಣರೂಪವಾಗಿ ಹೋಗುವುದೆಂದು ಹೇಳುವಿರಾದರೆ, ತನ್ನ ಕಾರ್ಯ ಮತ್ತು 


ತ್ತು ತನ್ನ ತಂದೆಯೂ ಮಗನೂ ತಾನೇ ಆಗುವುದೂ ಶಕ್ಕವಲ್ಲ, ಆದುದರಿಂದ ಜಗತ್ತಿನ ಕರ್ತೃವನ್ನು ಅವಶ್ಯವಾಗಿಯೇ ಅಂಗೀಕೆಸಬೇಕುಗಿದೆ. 
ಪ್ರಶ್ನೆ- ಈಶ್ವರನನ್ನು ಜಗತ್ತಿನ ಕತ್ಯ[ವೆಂದು ಗ್ರಹಿಸುವಿರಾದರೆ, ಈಶ್ವರನ ಕರ್ತೃ ಯಾವನು? 
ಉತ್ತರ:- ಕರ್ತೃವಿನ ಕರ್ತೃವು ಮತ್ತು ಕಾರಣದ ಕಾರಣ ಯಾವನೂ, ಯಾವುದೂ ಆಗಲಾರದು. ಏಕೆಂದರೆ, ಮೊದಲು ಕರ್ತೃ 
ಮತ್ತು ಕಾರಣವಿರುವುದರಿಂದಲೇ ಕಾರ್ಯವಾಗುತ್ತದೆ. ಯಾವುದರಲ್ಲಿ ಸಂಯೋಗ-ವಿಯೋಗವಾಗುವುದಿಲ್ಲವೋ, ಯಾವುದು ಪ್ರಥಮ 
ಸಂಯೋಗ- ವಿಯೋಗದ ಕಾರಣವೋ, ಅದರ ಕರ್ತೃ ಅಥವಾ ಕಾರಣ ಯಾವ ರೀತಿಯಲ್ಲಿಯೂ ಇರಲಾರದು. ಇದರ ವಿಶೇಷ. 
ವ್ಯಾಖ್ಯಾನವನ್ನು ಎಂಟನೆಯ ಸಮುಲ್ಲಾಸದಲ್ಲಿ, ಸೃಷ್ಟಿ ವಿವರಣೆಯಲ್ಲಿ ಮಾಡಿದ್ದೇವೆ. ನೋಡಿಕೊಳ್ಳಿರಿ. ಈ ಜೈನರಿಗೆ ಸ್ಥೂಲವಾದ 
ವಿಷಯದ ಜ್ಞಾನವೂ ಯಥಾವತ್ತಾಗಿಯಿಲ್ಲ. ಇನ್ನು ಪರಮ ಸೂಕ್ಷ್ಮವಾದ ಸೃಷ್ಟಿ ವಿದ್ಯಾಜ್ಞಾನ ಹೇಗೆ ತಾನೇ ಆಗಲು ಶಕ್ಕೆ? ಜೈನರು 


354 ಸತ್ಯಾರ್ಥಪ್ರಕಾಶ 
ಪರಿವರ್ತನಗಳನ್ನೂ,' ಪ್ರತಿವಸ್ತುವಿನಲ್ಲಿಯೂ ಅನಂತ ಅನಂತ ಪರಿವರ್ತನಗಳನ್ನೂ ಗ್ರಹಿಸುತ್ತಾರೆ”.- ಎಂದು ಪ್ರಕರಣರತ್ನಾಕಾರದ. 
ಪ್ರಥಮ ಭಾಗದಲ್ಲಿ ಬರೆದಿದ್ದಾರೆ. ಈ ಮಾತೂ ಕೂಡ ಎಂದಿಗೂ ಅನ್ವಯಿಸಲಾರದು. ಏಕೆಂದರೆ-ಅಂತ, ಎಂದರೆ ಎಲ್ಲೆಯಿರುವ 
ತತ್ತ್ವಗಳಿಗೆ ಸಂಬಂಧಿಸಿದುದೆಲ್ಲವೂ ಅಂತಯತ್ತವೇ ಆಗಿರುತ್ತವೆ. ಅನಂತ - ಎಂಬ ಶಬ್ದಕ್ಕೆ ಅಸಂಸ್ಯವೆಂದು ಅರ್ಥಮಾಡಿದರೂ ಸರಿಹೋಗದು. 
ಹೌದು; (ಅವನ ಎಣಿಕೆಗೆ ಅಂದದ ಕಾರಣ) ಜೀವನ ದೃಷ್ಟಿಯಿಂದ ಅನಂತ - ಎಂದರೆ ಅಸಂಖ್ಯವೆಂದು ಔಷಜಾರಿಕವಾಗಿ ಒಪ್ಪಬಹುದು ; 
ಈಶ್ವರನ ದೃಷ್ಟಿಯಿಂದಲ್ಲ, ಏಕೆಂದರೆ, ಒಂದೊಂದು ದ್ರವ್ಯದಲ್ಲಿನ ಒಂದೊಂದು ಕಾರ್ಕಕಾರಣ ಸಾಮರ್ಥ್ಯವನ್ನು ಅವಿಭಾಗ ಪರಿವರ್ತನಗಳಿಂದ. 
ಅನಂತ ಸಾಮರ್ಥ್ಯವೆಂದು ಗ್ರಹಿಸುವುದು ಕೇವಲ ಅವಿದ್ಯೆಯ ಮಾತಾಗಿರುತ್ತದೆ. ಒಂದು ಪರಮಾಣು ದ್ರವ್ಯಕ್ಕೆ ಎಲ್ಲೆಯಿರುವಾಗ 
ಅಂನಂತವಾದ ಭಾಗಗಳಾಗುವ ಪರಿವರ್ತನೆಗಳು ಘಟಿಸಬಲ್ಲವೆಂತು? ಹೀಗೆಯೇ ಒಂದೊಂದು ದ್ರವ್ಯದಲ್ಲಿ ಅನಂತಗುಣಗಳನ್ನೂ, 
ಒಂದು ಗುಣಪ್ರದೇಶದಲ್ಲಿ ಅವಿಭಾಗರೂಪವಾದ ಅನಂತ ಪರಿವರ್ತನೆಗಳನ್ನೂ ಅನಂತವೆಂದು ಗ್ರಹಿಸುವುದು ಹುಡುಗತನದ ಮಾತಾಗಿದೆ. 
ಏಕೆಂದರೆ, ಯಾವುದರ ಅಧಿಕರಣ (ನೆಲೆ, ಆಶ್ರಯ) ಕೈ ಎಲ್ಲೆಯಿದೆಯೋ, ಅದರಲ್ಲಿರುವ ತತ್ತ್ವಗಳಿಗೆ ಎಲ್ಲೆ ಏಕಿಲ್ಲ? ಇದೇ ರೀತಿಯ 
ಉದ್ದುದ್ಧದ-ಅಗಲಗಲದ ಮಿಥ್ಯಾ ವಿಷಯಗಳನ್ನು ಬರೆದಿದ್ದಾರೆ. ಇನ್ನು ಜೀವ ಮತ್ತು ಅಜೀವ - ಈ ಎರಡು ಪದಾರ್ಥಗಳ ವಿಷಯದಲ್ಲಿ 
ಜೈನರ ನಿಶ್ಚಯ ಹೀಗಿದೆ:- 
ಚೇತನಾಲಕ್ಷಣೋ ಜೀವ: ಸ್ಕಾದಜೀವಸ್ತದನ್ನಕಃ ॥ 
ಸೆತ್ಕರ್ಮಪುದ್ಧಲಾಃ ಪುಣ್ಯಂ ಪಾಪಂ: ತಸ್ಮ ವಿಷರ್ಯಯಃ ॥ 

ಇದು ಜಿನದತ್ತಸೂರಿಯ ವಚನವಾಗಿದೆ. ಮತ್ತು ಇದೇ “ಪ್ರಕರಣರತ್ನಾಕರದ” ಮೊದಲನೆಯ ಭಾಗದ “ನಯಚಕ್ರಸಾರ”ದಲ್ಲಿಯೂ 
“ಚೇತನೆಯನ್ನೇ ಲಕ್ಷಣವಾಗಿ ಉಳ್ಳವನು ಜೀವನು ಮತ್ತು ಚೀತನಾರಹಿತನು ಅಜೀವನು. ಎಂದರೆ, ಜಡದ್ರವ್ಯ. ಸತ್ಯರ್ಮವೆಂಬ 
ಪುದ್ಗಲಗಳೇ ಪುಣ್ಯ: ಮತ್ತು ದುಷ್ಕರ್ಮವೆಂಬ ಪುದ್ಗಲಗಳೇ ಪಾಪಗಳೆನಿಸುತ್ತವೆ'.- ಎಂದು ಬರೆದಿದ್ದಾರೆ. 

ಸಮೀಕ್ಷಕ- ಜೀವ ಮತ್ತು ಜಡದ ಲಕ್ಷಣವೇನೋ ಸರಿಯಾಗಿದೆ. ಆದರೆ ಜಡರೂಪವಾದ ಯಾವ ಪುದ್ಧಲಗಳಿವೆಯೋ, ಅವು 
ಎಂದಿಗೂ ಪಾಪ-ಪುಣ್ಯಯಕ್ತವಾಗಲಾರವು. ಏಕೆಂದರೆ, ಪಾಪ-ಪುಣ್ಯಮಾಡುವ ಸ್ವಭಾವ ಚೇತನನಲ್ಲಿರುತ್ತದೆ. ನೋಡಿರಿ, ಈ 
ಜಡಪದಾರ್ಥಗಳಿಷ್ಟಿವೆಯೋ, ಅವೆಲ್ಲವೂ ಪಾಪ-ಪುಣ್ಯರಹಿತವಾಗಿವೆ. ಜೀವರನ್ನು ಅನಾದಿಯೆಂದು ಗ್ರಹಿಸುವುದೇನೋ ಸರಿ; ಆದರೆ. 
ಅದೇ ಅಲ್ಪನೂ, ಅಲ್ಪಜ್ಞನೂ ಆದ ಜೀವನನ್ನು ಮುಕ್ತಿತಿಯಲ್ಲಿ ಸರ್ವಜ್ನನೆಂದು ಗ್ರಹಿಸುವುದು ತಪ್ಪ. ಏಕೆಂದರೆ, ಯಾವನು ಅಲ್ಪನೂ 
ಮತ್ತು ಅಲ್ಬಜ್ಞನೂ ಆಗಿರುತ್ತಾನೋ, ಅವನ ಸಾಮರ್ಥ್ಯವೂ ಕೂಡ ಅಲ್ಪವೇ ಆಗಿ, ಸದಾ ಒಂದಿಗೇ ಇರುವುದು. ಜೈನರು ಜಗತ್ತು, 
ಜೀವರು, ಜೀವರ ಕರ್ಮಗಳು ಮತ್ತು ಬಂಧನವನ್ನು ಅನಾದಿಯೆಂದು ಅಂಗೀಕರಿಸುತ್ತಾರೆ. ಇಲ್ಲಿಯೂ ಕೂಡ ಜೈನರ ತೀರ್ಥಂಕರರು 
ಎಡಬಿದ್ದಾರೆ. ಏಕಿದರೆ, ಸಂಯಕ್ತವಾದ ಕುರ್ಯಜಗತ್ತು ಪ್ರವಾಹರೂಪದಿಂದ ಅನಾದಿಯಾದರೂ, ಸ್ವರೂಪತಃ ಅನಾದಿಯಲ್ಲ. ಕಾರ್ಯರೂಪ 
ಜಗತ್ತೂ, ಜೀವನ ಕರ್ಮಗಳೂ ಮತ್ತು ಬಂಧನವೂ ಸ್ವರೂಪತಃ ಅನಾದಿಯಾಗಿರಲಾರವು. ಏಕೆಂದರೆ, ಯಾವ ಪದಾರ್ಥ 
ಅನಾದಿಯಾಗಿರುತ್ತದೋ, ಅದು ಎಂದಿಗೂ ಬಿಟ್ಟು ಹೋಗಲಾರದು. ಅನಾದಿಯಾದುದರ ನಾಶವನ್ನೂ ಕೂಡ ಅಂಗೀಕರಿಸುವಿರಾದರೆ, 
ನಿಮ್ಮ ಸಮಸ್ತ ಅನಾದಿ ಪದಾರ್ಥಗಳ ನಾ£ ಪ್ರಸಂಗವೂ ಬರುವುದು. ಮತ್ತು ಸಮಸ್ತ ಕರ್ಮಗಳ ನಾಶದ ಪ್ರಸಂಗವೂ ಬರುವುದು. 
ಹಾಗೆಯೇ ಅನಾದಿಯಾದುದನ್ನು ನಿತ್ಯವೆಂದು ತಿಳಿಯುವಿರಾದರೆ, ಕರ್ಮವೂ ಮತ್ತು ಕರ್ಮಬಂಧನವೂ ಕೂಡ ನಿತ್ಯವೆಂದಾಗುವುದು. 
ಮತ್ತು ಸಮಸ್ತ ಕರ್ಮಗಳ ಬಿಟ್ಟು ಹೋಗುವಿಕೆಯಿಂದ ಮುಕ್ತಿಯನ್ನು ಅಂಗೀಕುಸುವಿರಾದರೆ, ಸಮಸ್ತ ಕರ್ಮಗಳ ಬಿಟ್ಟು ಹೋಗುವಿಕೆಯೆಂಬುದು 
ಮುಕ್ತಿಯ ನಿಮಿತ್ತಮಾಯಿತು. ಅ ಸ್ಥಿತಿಯಲ್ಲಿ ಸೈಮಿತಿಕೀ ಮುಕ್ತಿ (ಮಿತ್ತದಿಂದ ಲಭಿಸುವ) ಅದಾಯಿತು. ಹಾಗಾದರೆ, ಅದು ಶಾಸ್ತ್ರತವಾಗದು. 
ಹಾಗೂ ಕರ್ಮ- ಕರ್ತ್ಯಗಳ ಸಂಬಂಧ ನಿತ್ಕವಾಗಿರುವುದರಿಂದ, ಕರ್ಮಗಳೂ ಕೂಡ ಎಂದಿಗೂ ಬಿಟ್ಟು ಹೋಗುವದಿಲ್ಲ. ಮತ್ತೆ, ನಿಮ್ಮ 
ಮುಕ್ತಿಯನ್ನೂ ಮತ್ತು ನಿಮ್ಮ ತೀರ್ಥಂಕರರ ಮುಕ್ತಿಯನ್ನೂ ನಿತ್ಯವೆಂದು ಅಂಗೀಕರಿಸುವುದು ಯುಕ್ತವಾಗಲಾರದು. 

ಪ್ರಶ್ನೆ:- ಹೇಗೆ ಧಾನ್ಯದ ಸಿಪ್ಪೆಯನ್ನು (ಹೊಟ್ಟನ್ನು) ತೆಗೆದುಬಿಡುವುದರಿಂದ ಅಥವಾ ಬೆಂಕಿಯನ್ನು ಹೊತ್ತಿಸುವುದರಿಂದ, ಆ 
ಬೀಜವು ಮತ್ತೆ ಬೆಳೆಯುವುದಿಲ್ಲವೋ, ಹಾಗೆಯೇ ಮುಕ್ತಿಯನ್ನು ಪಡೆದುಕೊಂಡ ಜೀವನು ಪುನಃ ಜನನ-ಮರಣರೂಪ ಜಗತ್ತಿಗೆ 
ಬರುವುದಿಲ್ಲ. 

ಉತ್ತರ- ಜೀವರ ಮತ್ತು ಕರ್ಮಗಳ ಸಂಬಂಧ ಸಿಪ್ಪೆ ಮತ್ತು ಬೀಜದ (ಸಂಬಂಧ) ದಂತೆಯಿಲ್ಲ. ಆದರೆ ಇವರದು ಸಮವಾಯ 
ಸಂಬಂಧ (ತ್ಯಸಂಬಂಧುವಾಗಿದೆ. ಈ ಕಾರಣದಿಂದ ಅನಾದಿಕಾಲದಿಂದ ಜೀವಾದ್ದಾನೆ ; ಮತ್ತು ಅವನಲ್ಲಿ ಕರ್ಮ ಹಾಗೂ ಕತ್ಯತ್ವ. 
ಶಕ್ತಿಯ ಸಂಬಂಧವಿದೆ. ಅವನಲ್ಲಿ ಕರ್ಮಮಾಡುವ ಶಕ್ತಿಯ ಅಭಾವವನ್ನೂ ಕೂಡ ಅಂಗೀಕರಿಸುವಿರಾದರೆ, ಜೀವರೆಲ್ಲರೂ ಪಾಷಾಣದಂತೆ 
ಆಗಿಹೋಗುವರು ಹಾಗೂ ಮುಕ್ತಿಯನ್ನನುಭವಿಸುವ ಸಾಮರ್ಥ್ಯವೂ ಇರಲಾರದು. ಅನಾದಿಕಾಲದ ಕರ್ಮಬಂಧವವು ಬಿಟ್ಟುಹೋಗಿ ಹೇಗೆ 


ಇತತಾಸಾಷಾಧ್ಯಾಷಾರಾರ್ಷಾಷ್ಯಷಾಷಷಾಷ 





ದ್ವಾದಶ ಸಮುಲ್ಲಾಸ 355 
ಜೀವನು ಮುಕ್ತನಾಗುವನೋ, ಹಾಗೆಯೇ ನಿಮ್ಮ ಮುಕ್ತಿಯಿಂದಲೂ ಹೊರಬಂದು, ಬಂಧನದಲ್ಲಿ ಬೀಳುವನು . ಏಕೆಂದರೆ, ಕರ್ಮವೆಂಬ 
ಮುಕ್ತಿ ಸಾಧನಗಳಿಂದ ಬಿಡುಗಡೆ ಹೊಂದಿ ಜೀವನ ಮುಕ್ತನಾಗುವಿಕೆಯನ್ನು ಅಂಗೀಕರಿಸುವ ಹಾಗಯೇ, ನಿತ್ಯಮುಕ್ತಿಯಿಂದಲೂ ಹೊರಬಂದು. 
ಬಂಧನದಲ್ಲಿ ಬೀಳುವನು (ಎಂದೂ ಒಪ್ಪಿಕೊಳ್ಳಬೇಕಾದೀತು) ಸಾಧನಗಳಿಂದ ಸಿದ್ಧವಾದ ಪದಾರ್ಥ ಎಂದಿಗೂ ನಿತ್ಯವಾಗಲಾರದು, 
ಮತ್ತು ಸಾಧನಗಳಿಲ್ಲದೆಯೇ ಸಿದ್ಧವಾಗುವ ಮುಕ್ತಿಯನ್ನು ಅಂಗೀಕರಿಸುವಿರಾದರೆ, ಕರ್ಮಗಳಿಲ್ಲದೆಯೇ ಬಂಧನವೂ ಪ್ರಾಪ್ತವಾಗಬಲ್ಲದು. 
ಹೇಗೆ ವಸ್ತಗಳಗೆ ಕೊಳೆ ಹತ್ತಿಕೊಳ್ಳುತ್ತದೋ, ಮತ್ತು ತೊಳೆಯವುದರಿಂದ ಬಿಟ್ಟೂ ಹೋಗುತ್ತದೋ, ಮತ್ತೆಯೂ ಕೊಳೆ ಅಂಟಿಕೊಳ್ಳುತ್ತದೋ, 
ಹಾಗೆ, ಮಿಥ್ಯಾತ್ರವೇ ಮೊದಲಾದ ಕಾರಣಗಳಿಂದ, ಅಜ ಮೊದಲಾಯದರ ಆಶ್ರಯದ ಜವ ಬಲ ಪೂ 
ಮತ್ತು ಸಮ್ಮಕ್‌-ಜ್ಞಾನ, ಸಮ್ಮಗ್ಗರ್ಶನ ಮತ್ತು ಸಮ್ಮಕಾರಿತ್ರದಿಂದ ನಿರ್ಮಲನಾಗುತ್ತಾನೆ. ಮತ್ತು 
ಕೊಳೆಹತ್ತಿಕೊಳ್ಳುವುದೆಂದು ಗ್ರಹಿಸುವಿರಾದರೆ, ಓತ ಪವ ತಾಗ ಎಸಾಶಲಳನ ಗತ 
ಅವಶ್ಯವಾಗಿ ಒಪ್ಪಿಕೊಳ್ಳಬೇಕಾಗುವುದು. ಏಕೆಂದರೆ - ಹೇಗೆ ನಿಮಿತ್ತಗಳಿಂದ ಮಲಿನತೆ ಬಿಟ್ಟು ಹೋಗುತ್ತದೋ, ಹಾಗೆ, ನಿಮಿತ್ತಗಳಿಂದ 
ಮಲಿನತೆ ಹತ್ತಿಕೊಳ್ಳುವುದೂ ಉಂಟು. ಆದುದರಿಂದ ಜೀವನಿಗೆ ಬಂಧನವನ್ನೂ ಮತ್ತು ಮುಕ್ತಿಯನ್ನೂ ಪ್ರವಾಹ ರೂಪದಿಂದ 
ಅನಾದಿಯೆಂದು ಗ್ರಹಿಸಿರಿ; ಅನಾದಿತ್ವ-ಅನಂತತ್ವದ ದೃಷ್ಟಿಯಿಂದ, ಎಂದರೆ ಸ್ವರೂಪತಃ ಅಲ್ಲ. 

ಪ್ರಶ್ನೆ- ಜೀವನು ಎಂದೂ ನಿರ್ಮಲನಾಗಿರಲಿಲ್ಲ; ಆದರೆ, ಮಲಸಹಿತನಾಗಿದ್ದಾನೆ. 

ಉತ್ತರಣ ಎಂದಿಗೂ ನಿರ್ಮಲನಾಗಿರಲಿಲ್ಲವಾದರೆ, ಎಂದೂ ನಿರ್ಮಲನೂ ಕೂಡ ಆಗಲಾರನು. ಹೇಗೆ ಶುದ್ಧವಾಗಿದ್ದ ವಸ್ತಿ, 
ಆ ಮೇಲೆ ಹತ್ತಿಕೊಂಡ ಕೊಳೆಯನ್ನು ತೊಳೆದು ದೂರಿಕರಿಸುತ್ತಾರೋ, ಅದರ ಸ್ವಾಭಾವಿಕವಾದ ಬಿಳಿಯ ಬಣ್ಣವನ್ನು ಬಿಡಿಸರಾಗದೋ, 
ಕೊಳೆಯ ಮತ್ತೂ ಕೂಡ ಬಟ್ಟೆಗೆ ಹತ್ತಿಕೊಳ್ಳತ್ತದೋ, ಹಾಗೆಯೇ ಮುಕ್ತಿಯಲ್ಲಿಯೂ ಕೂಡ ಹತ್ತಿಕೊಳ್ಳುವದು, (ಜೀವಸಾಧನಾನಿಮಿತ್ತದಿಂದ 
ಪಡೆದ ಮುಕ್ತಿ, ಪ್ರವಾಹತಃ ಆದಿಯಕ್ತವಾಗಿರುವುದರಿಂದ, ಪ್ರವಾಹತ। ಅಂತಯುಕ್ತ; ಸ್ವರೂಪತಃ ಅನಾದಿ-ಅನಂತವಲ್ಲ) 

ಪ್ರಶ್ನೆ - ಜೀವನು ಪೂರ್ವದಲ್ಲಿ ಸಂಪಾದಿಸಿದ ಕರ್ಮದಿಂದಲೇ ಶರೀರಧಾರಣ. ಮಾಡುತ್ತಾನೆ. ಈಶ್ವರನನ್ನು ಅಂಗೀಕರಿಸುವುದು 
ವ್ಯರ್ಥವಾಗಿದೆ. 

ಉತ್ಪರ- ಕೇವಲ ಕರ್ಮವೇ ಶರೀರಧಾರಣಕ್ಕೆ ನಿಮಿತ್ತವಾಿದ್ದರೆ, ಈಶ್ವರನು ಕಾರಣವಲ್ಲವಾಗಿದ್ದರೆ, ಆ ಜೀವನು,ಯಾವುದರಲ್ಲಿ 
ಬಹಳ ದುಃಖವಿರುತ್ತದೋ, ಅ ಕೆಟ್ಟ ಜನ್ಮವನ್ನು ಎಂದಿಗೂ ಧಾರಣಮಾಡುವುದಿಲ್ಲ; ಆದರೆ ಯಾವಾಗಲೂ ಉತ್ತಮೋತ್ತ ಜನ್ನಗಳನ್ನೇ 
ಧರಿಸುತ್ತಾ ಹೋಗುವನು. ಕರ್ಮವು ಪ್ರತಿಬಂಧಕವಾಗಿರುವುದೆಂದು ಹೇಳುವಿರಾದರೂ, ಹೇಗೆ ಕಳ್ಳನು ತಾನೇ ಮುಂದೆ ಬಂದು 
ಕಾರಾಗೃಹಕ್ಕೆ ಹೋಗುವುದಿಲ್ಲವೋ, ಮತ್ತು ಸ್ವತಃ ನೇಣನ್ನೂ ಹಾಕಿಕೊಳ್ಳುವುದಿಲ್ಲವೋ, ಆದರೆ ರಾಜನು (ಅದೆಲ್ಲವನ್ನೂ  ವಿಧಿಸುತ್ತಾನೋ, 
ಹಾಗೆಯೇ, ಜೀವನಿಗೆ ಶರೀರಧಾರಣವನ್ನು ಮಾಡಿಸುವ ಮತ್ತು ಅವನ ಕರ್ಮಾನುಸಾರ ಫಲಗಳನ್ನು ಕೊಡುವ ಪರಮೇಶ್ವರನನ್ನು ನೀವೂ 
ಕೂಡ ಅಂಗೀಕರಿಸಿರಿ. 


ಪಕ್ನೆ- ಮದದ ಹಾಗೆ ಕರ್ಮಫಲ ತಾನೇ ಪ್ರಾಪ್ತವಾಗುತ್ತದೆ. ಫಲಕೊಡುವುದಕ್ಕೆ ಬೇರೆಯವನ ಅವಶ್ಯಕತೆಯಿಲ್ಲ. 


ಉತ್ತರ ಹೀಗಿ್ದಲ್ಲಿ, ಹೇಗೆ (ಅಭ್ಯಾಸಪೂರ್ವಕವಾಗಿ) ಮದ್ಯಪಾನ ಮಾಡುವವರಿಗೆ ಮದವು ಕಡಿಮೆ ಏರುತ್ತದೋ, ಅಭ್ಯಾಸವಿಲ್ಲದವುಗೆ 
ಹೆಚ್ಚಾಗಿ ಏರುತ್ತದೋ, ಹಾಗೆ ದಿನವೂ ಬಹಳವಾಗಿ ಪಾಪ-ಪುಣ್ಯ ಮಾಡುವವರಿಗೆ ಕಡಿಮೆಯಾಗಿಯೂ, ಮತ್ತು ಯಾವಾಗಲೋ 
ಒಂದೊಂದು ಸಾರಿ ಸ್ವಲ್ಪ ಸ್ವಲ್ಪ ಪುಣ್ಯ-ಪಾಪ ಮಾಡುವವರಿಗೆ ಹೆಚ್ಚಾಗಿಯೂ ಫಲವಾಗಬೇಕು. ಹಾಗೂ ಅಲ್ಪಕರ್ಮ ಮಾಡುವವರಿಗೆ 
ಅಧಿಕ ಫಲ ಲಭಿಸಬೇಕು. 


ಪ್ರಶ್ನೆ- ಯಾವನ ಸ್ವಭಾವ ಹೇಗಿರುವುದೋ, ಅವನಿಗೆ ಅಂತಹದೇ ಫಲ ಸಿಕ್ಕುತ್ತಾ ಹೋಗುವುದು. 


ಉತ್ತರ- ಸ್ವಭಾವದಿಂದ ಆಗುವುದಾದರೆ, ಆದರ ಬಿಟ್ಟುಹೋಗುವಿಕೆ ಅಥವಾ ಸಿಕ್ಕುವಿಕೆಶಕ್ಕವಲ್ಲ. ಅಹುದು; ಹೇಗೆ ಶುದ್ಧ ವ್ಯ 
ಕಾರಣಾಂತರಗಳಿಂದ ಕೊಳೆ ಹತ್ತಿಕೊಳ್ಳುತ್ತದೋ, ಅದನ್ನು ಬಿಡಿಸುವ ನಿಮಿತ್ತಗಳಿಂದ ಬಿಟ್ಟೂ ಹೋಗುತ್ತದೋ, ಹಾಗೆ ಎಂದು 
ಒಪ್ಪಿಕೊಳ್ಳುವಿರಾದರೆ, ಅದು ಸರಿ. 

ಪ್ರಶ್ನೆ- ಸಂಯೋಗವಿಲ್ಲದೇಹೋದರೆ, ಕರ್ಮವು ಪರಿಣಾಮವನ್ನು ಹೊಂದಲಾರದು. ಹೇಗೆ ಹಾಲು ಮತ್ತು ಹೆಪ್ಪ-ಇವುಗಳ. 
ಸಂಯೋಗವಾಗದೆ ಮೊಸರು ಆಗುವುದಿಲ್ಲವೋ, ಅವುಗಳ ಸೇರುವಿಕೆಯಿಂದಲೇ ಮೊಸರಾಗುತ್ತದೋ, ಹಾಗೆಯೇ ಜೀವನ ಮತ್ತು. 
ಕರ್ಮದ ಯೋಗದಿಂದಲೇ ಕರ್ಮದ ಪರಿಣಾಮವಾಗುತ್ತದೆ. 


ಉತ್ಪರ:- ಹೇಗೆ ಹಾಲು ಹಾಗೂ ಹೆಪ್ಪನ್ನು ಸೇರಿಸವ ಮೂರನೆಯವನಿರುತ್ತಾನೋ, ಹಾಗೆಯೇ ಜೀವರನ್ನು ಕರ್ಮಫಲಗಳೊಂದಿಗೆ. 


356 ಸತ್ಯಾರ್ಥಪ್ರಕಾಶ. 
ಕೂಡಿಸುವವನಾದ, ಮೂರನೆಯವನಾದ ಈಶ್ವರನೂ ಇರಬೇಕು. ಏಕೆಂದರೆ, ಜಡಪದಾರ್ಥಗಳು ಸ್ವತಃ ನಿಯಮಪೂರ್ವಕವಾಗಿ. 
ಓಂದುಗೂಡುವುದಿಲ್ಲ ಮತ್ತು ಜೀವರೂ ಕೂಡ ಅಲ್ಪಜ್ಜರಾಗಿರುವುದರಿಂದ ಸ್ವತಃ ತಮ್ಮ ಕರ್ಮಫಲವನ್ನು ಪಡೆದುಕೊಳ್ಳಲಾರರು. ಇದರಿಂದ, 
ಈಶ್ವರನಿಂದ ಸ್ಥಾಪಿತವಾದ, ಸೃಷ್ಟಿ ಕ್ರಮವಿಲ್ಲದೆ, ಕರ್ಮಫಲದ ವ್ಯವಸ್ಥೆಯಾಗಲಾರದು-ಎಂದು ಸಿದ್ಧವಾಯಿತು. 

ಪ್ರಶ್ನೆ- ಯಾವನು ಕರ್ಮದಿಂದ ಮುಕ್ತವಾಗಿರುತ್ತಾನೋ, ಅವನೇ ಈಶ್ವರನೆನಿಸುತ್ತಾನೆ. 

ಉತ್ತರ:- ಅನಾದಿಕಾಲದಿಂದ ಜೀವರೊಂದಿಗೆ ಕರ್ಮಗಳು ಹೊಂದಿಕೊಂಡಿರುವಾಗ, ಅವುಗಳಿಂದ ಜೀವರು ಸದಾ ಕಾಲಕ್ಕೂ 
ಎಂದಿಗೂ ಮುಕ್ತರಾಗಲಾರರು. 

ಪ್ರಶ್ನೆ- ಕರ್ಮದ ಬಂಧನ ಅದಿಯಕಕ್ತವಾಗಿದೆ. 


ಉತ್ಪರ- ಅದು ಆದಿಯಕ್ತವಾಗಿರುವುದಾದರೆ, ಕರ್ಮದ ಯೋಗ ಅನಾದಿಯಲ್ಲ. ಮತ್ತು ಸಂಯೋಗದ ಆದಿಯಲ್ಲಿ ಜೀವನು 
ನಿಷ್ಯರ್ಮನಾಗಿರುವನು ಮತ್ತು ನಿಷ್ಕರ್ಮನಿಗೆ ಕರ್ಮ ಹತ್ತಿಕೊಂಡಿತು-ಎಂದಾದರೆ, ಮುಕ್ತರಿಗೂ ಕೂಡ ಹತ್ತಿಕೊಳ್ಳುವುದು. ಮತ್ತು ಕರ್ಮ 
ಹಾಗೂ. ಕರ್ಮದ ಸಂಬಂಧವು ಸಮವಾಯ - ಎಂದರೆ ನಿತ್ಯಸಂಬಂಧವಾಗಿರುತ್ತದೆ ; ಇದು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. 
ಆದಕಾರಣ, ನವಮ ಸಮುಲ್ಲಾಸದಲ್ಲಿ ಹೇಗೆ ಬರೆದಿದ್ದೇವೋ, ಹಾಗೆಯೇ ಅಂಗೀಕರಿಸುವುದು ಸಂಯಾಗಿರುತ್ತದೆ. ಜೀವನು ಎಷ್ಟು 
ಬೇಕೆನಿಸಿದರೆ ಅಷ್ಟೂ ತನ್ನ ಜ್ಞಾನವನ್ನೂ ಮತ್ತು ಸಾಮರ್ಥ್ಯವನ್ನೂ ಹೆಜ್ಚಸಿಕೊಳ್ಳಲ; ಹಾಗಿದ್ದರೂ ಅವನಲ್ಲಿ ಪರಿಮಿತ ಜ್ಞಾನ ಹಾಗೂ 
ಸೀಮಾಯ್ತರಾದ ಸಾಮರ್ಥ್ಯವೇ ಇರುವುದು. ಈಶ್ವರನಿಗೆ ಸಮನಾಗಿ ಎಂದಿಗೂ ಆಗಲಾರನು ಅಹುದು ಎಷ್ಟು ಸಾಮರ್ಥ್ಯ ವರ್ಧಿಸುವುದು 
ಉಚಿತವೋ, ಅಷ್ಟನ್ನು ಯೋಗದಿಂದ ಹೆಚ್ಚಿಸಿಕೊಳ್ಳಬಲ್ಲನು. ಮತ್ತು ಜೈನರಲ್ಲಿ ಯಾವ ಅರ್ಹತರು ದೇಹದ ಪರಿಮಾಣಕ್ಕೆ ಸರಿಯಾಗಿ 
ಜೀವ ಪರಿಮಾಣವನ್ನು ಅಂಗೀಕರಿಸುತ್ತಾರೋ, ಅವರನ್ನು “ಸ್ಥಿತಿ ಹೀಗಿದ್ದಲ್ಲಿ ಆನೆಯ ಜೀವ ಇರುವೆಯ ಹಾಗೂ ಇರುವೆಯ ಜೀವ 
ಆನೆಯ ದೇಹದಲ್ಲಿ ಹೇಗೆ ಹೊಂದಿಕೊಳ್ಳಬಲ್ಲದು?” ಎಂದು ಪ್ರಶ್ನಿಸಬೇಕು. ಇದೂ ಒಂದು ಮೌಢ್ಯದ ಮಾತೇ ಆಗಿದೆ. ಏಕೆಂದರೆ, 
ಜೀವನು ಒಂದು ಸೂಕ್ಷ್ಮ ಪದಾರ್ಥವಾಗಿದ್ದಾನೆ. ಅವನು ಒಂದು ಪರಮಾಣುವಿನಲ್ಲಿಯೂ ಇರಬಲ್ಲನು, ಆದರೆ, ಅವನ ಶಕ್ತಿಗಳು 
ಶರೀರದಲ್ಲಿ ಪ್ರಾಣ, ವಿದ್ಯುತ್ತು ಮತ್ತು ನಾಡಿಗಳು-ಮೊದಲಾದುವುಗಳ ಸಂಗಡ ಸಂಯುಕ್ತವಾಗಿರುತ್ತವೆ. ಅವುಗಳಿಂದ ಸಮಸ್ತ ಶರೀರದ 
ಸಂಗತಿಗಳನ್ನೂ ತಿಳಿದುಕೊಳ್ಳುತ್ತಾನೆ. ಒಳ್ಳೆಯ ಸಂಗದಿಂದ ಒಳ್ಳೆಯವನೂ, ಮತ್ತು ಕೆಟ್ಟ ಸಂಗದಿಂದ ಕೆಟ್ಟವನೂ ಆಗುತ್ತಾನೆ. 
ನ್ನು ಜೈನರು ಧರ್ಮವನ್ನು ಈ ರೀತಿ ಅಂಗೀಕರಿಸುತ್ತಾರೆ: 
ಮೂಲ- ರೇ ಜೀವ ಭವದುಹಾಇಂ ಇಕ್ಕಂ ಚಿಯ ಹರಣ ಜಿಣಮಯಂ ಧಮ್ಮಮ್‌ ॥ 
ಇಯರಾಣಂ ಪರಮಂತೋ ಸುಹ ಕಯ್ಕೇ ಮೂಡ ಮುಸಿ ಓ ಸಿ॥| 
(ಪ್ರಕರಣರತ್ನಾಕರ-- ಭಾಗ-೨, ಷಷ್ಯೀಶತಕ-೬೧.೩) 
ಓ ಜೀವ! ಒಂದೇ ಜಿನಮತ, ಶ್ರೀವೀತರಾಗಭಾಷಿತ ಧರ್ಮ ಜಗತ್ತಿಗೆ ಸಂಬಂಧಪಟ್ಟ ಜನ್ಮ ಮುಪ್ಪು, ಮರಣ ಮೊದಲಾದ 
ದುಃಖಗಳ ಹರಣಕಾರರವಾಗಿದೆ. ಇದೇ ರೀತಿ ಸುದೇವ ಹಾಗೂ ಸುಗುರುವನ್ನೂ ಕೂಡ ಜೈನ ಮತೀಯರು ತಿಳಿದುಕೊಳ್ಳಬೇಕು. 
ವೀತರಾಗನಾದ ಯುಷಭದೇವನೇ ಮೊದಲಾದ ವೀತರಾಗರಾದ ದೇವರುಗಳಿಂದ ಬೇರೆಯಾದ ಹರಿ,ಹರ, ಬ್ರಹ್ಮ- ಮೊದಲಾದ. 
ಕುದೇವರುಗಳನ್ನು ತಮ್ಮ ಕಲ್ಯಾಣಕ್ಕಾಗಿ ಪೂಜಿಸುವ ಯಾವ ಜೀವರಿದ್ದಾರೋ, ಅವರೆಲ್ಲಾ ವಂಚಿತರಾದ ಮಾನವರಾಗಿದ್ದಾರೆ. 
ಕುಗುರುಗಳನ್ನೂ ಮತ್ತು ಕುಧರ್ಮವನ್ನೂ ಸೇವಿಸುವುದರಿಂದ ಸ್ವಲ್ಪವೂ ಕಲ್ಯಾಣವಾಗುವುದಿಲ್ಲ-ಎಂಬುದಾಗಿದೆ. 
ಸಮೀಕ್ಷಕ್ಕ ಈಗ ಇವರ ಧರ್ಮದ ಪುಸ್ತಕಗಳು ಹೇಗೆ ನಿಂದಾಯಕ್ತವಾಗಿವೆ ಎಂದು ವಿದ್ವಾಂಸರು ಆಲೋಚಿಸಬೇಕು. 
ಮೂಲ ಅರಿಹಂ ಜೇವೋ ಸುಗುರು ಸುದ್ಯಂ ಧಮ್ಯಂ ಚೆ ಪಂಚ ನವಕಾರೋ | 
ಧನ್ನಾಣಂ ಕಯಚ್ಛಾಣಂ ನಿರಂತರಂ ವಸಈ ಹಿಯಯಮ್ಮಿ | (ಪ್ರಕ. ಭಾ. ೨ ಷಷ್ಯೀ- ೬೦. ಸೂತ್ರ-೧) 
ಎರಡನೆಯದಾವುದೂ ಇಲ್ಲ. ದೇವರ ದೇವನಾಗಿ ಶೋಧಾಯಮಾನನಾಗಿದುವ ಅರಿಹಂತಾ ದೇವನು ಜ್ಞಾನ್ರ್ರಯಾವಂತನೂ, ಶಾಸ್ತ್ರಗಳ 


ಉಪದೇಶಕನೂ, ಶುದ್ಧರೂ ಕಷಾಯ-ಮಲರಹಿತನೂ, ಸಮೃ್ಮಕ್ಕ್ವ- ವಿನಯ - ದಯೆಗಳ ಮೂಲವೂ ಆಗಿದ್ದಾನೆ. ಆ ಶ್ರೀಜಿನನಂದ 
ಹೇಳಲ್ಪಟ್ಟ ಯಾವ ಧರ್ಮವಿದೆಯೋ, ಅದೇ, ದುರ್ಗತಿಯಲ್ಲಿ ಬೀಳುವ ಪ್ರಾಣಿಗಳ ಉದ್ಭಾರಣರಃವಾಗಿದೆ ಮತ್ತು ಹರಿ-ಹರ 


೨ ಆ ಯಷಾಶಫಾಕಾಣಾಣಘಾ)ಾ)ೂಗಗಾಗಾಗಾವಾಣಾಣಣಾಹಾ 


ದ್ವಾದಶ ಸಮುಲ್ಲಾಸ 357 
ಮೊದಲಾದವರ ಧರ್ಮ ಸಂಸಾರದಿಂದ ಉದ್ಧಾರ ಮಾಡುವಂತಹುದಲ್ಲ. ಮತ್ತು ಅರಿಹಂತಾ ಮೊದಲಾದ ಐವರು ಪರಮೇಷ್ಠಿಗಳಿಗೂ, 
`ಅವರ ಸಂಬಂಧಿಕರಿಗೂ ನಮಸ್ಕಾರ. ಈ ನಾಲ್ಕು ಪದಾರ್ಥಗಳು ಧನ್ಯವಾಗಿವೆ. ಎಂದರೆ, ದಯೆ, ಕ್ಷಮೆ, ಸಮ್ಯಕ್ಷ್ವಜ್ಞಾನದರ್ಶನ ಮತ್ತು 
ಚಾರಿತ್ರ-ಇದು ಜೈನರ ಧರ್ಮವಾಗಿದೆ. 

ಸಮೀಕ್ಷಕ- ಮಾನವಮಾತ್ರರ ಮೇಲೆ ದಯೆಯಿಲ್ಲದಿರುವಾಗ, ಆದಯೆ ದಯೆಯಲ್ಲ; ಕ್ಷಮೆಯೂ ಇಲ್ಲ. ಜ್ಞಾನಕ್ಕೆ ಪ್ರತಿಯಾಗಿ 
ಅಜ್ಞಾನ; ದರ್ಶನವಂತೂ ಕತ್ತಲೆಯ ಬೀಡು! ಮತ್ತು ಚಾರಿತ್ರಕ್ಕೆ ಬದಲು ಉಪವಾಸ ಸಾಯುವುದು-ಇದಾವ ದೊಡ್ಡ ಉತ್ತಮ 
ಸಿದ್ಧಾಂತವೋ? ಜೈನಮತದ, ಧರ್ಮದ ಹೊಗಳಿಕೆ: 

ಮೂಲ: - ಜಇ ನ ಕುಣಸಿ ತವ ಚರಣಂ ನ ಪಢಸಿ ನ ಗುಣೋಸಿ ದೇಸಿ ನೋ ದಾನಮ್‌ | 

ತಾ ಇತ್ತಿಯ ಸಕ್ಕಿಸಿಜಂ ದೇವೋ ಇಕ್ಕೆ ಅರಿಹಂತೋ 1! (ಪ್ರಕರಣ ಭಾ.೨. ಷಷ್ಯೀ-೬೧. ಸೂತ್ರ-೨.) 


ಓ ಮಾನವ! ನೀನು ತಪಸ್ಸನ್ನೂ, ಜಾರಿತ್ರವನ್ನೂ ನಿರ್ವಹಿಸಲಾಗದಿದ್ದರೂ, ಸೂತ್ರಗಳನ್ನು ಓದಲಾಗದಿದ್ದರೂ,- ಪ್ರಕರಣ 
ಮೊದಲಾದವುಗಳ ವಿವೇಚನೆ ಮಾಡಲಾಗದಿದ್ದರೂ, ಮತ್ತು ಸುಪಾತ್ರರೇ ಮೊದಲಾದವರಿಗೆ ದಾನವನ್ನು ಕೊಡಲಾಗದಿದ್ದರೂ, ಏಕ 
ಮಾತ್ರ ಅರಿಹಂತಾ ದೇತವನೇ ನಮ್ಮ ಆರಾಧನೆಗೆ ಯೋಗ್ಯನೆಂದು ತಿಳಿಯುವುದು, ಹಾಗೂ ಸದ್ಗುರವಿನಲ್ಲಿ; ಸದ್ಯರ್ಮವಾದ ಜೈನಮತದಲ್ಲಿ 
ಶ್ರದ್ಧೆಯನ್ನಿಡುವುದು ಸರ್ವೋತ್ತಮವಾದ ವಿಷಯ ಮತ್ತು ಉದ್ಧಾರದ ಕಾರಣವಾಗಿರುತ್ತದೆ. 

ಸಮೀಕ್ಷಕ - ದಯೆ ಮತ್ತು ಕ್ಷಮೆ ಒಳ್ಳೆಯ ತತ್ತ್ವಗಳಾಗಿದ್ದರೂ, ಪಕ್ಷಪಾತದಲ್ಲಿ ಸಿಕ್ಕಿಕೊಂಡಿರವ ಕಾರಣ ದಯೆಯು ಅದಯೆಯೂ, 
ವತ್ತು ಕ್ಷಮೆಯು ಅಕ್ಷಮೆಯೂ ಆಗಿ ಹೋಗುತ್ತದೆ. ಇದರ ತಾಶ್ಚರ್ಯವೇನೆಂದರೆ, ಯಾವನೇ ಜೀವನಿಗೂ ದುಃಖವನ್ನು ಕೊಡದಿರುವುದು 
ಸರ್ವಥಾ ಸಂಭವವಾಗಲಾರದು. ಏಕೆಂದರೆ, ದುಷ್ಟರಿಗೆ ಶಿಕ್ಷೆಯನ್ನು ಕೊಡುವುದೂ ಕೂಡ ದಯೆಯಲ್ಲಿಯೇ ಎಣಿಸಲರ್ಹವಾಗಿದೆ. ಒಬ್ಬ 
ದುಷ್ಟನಿಗೆ. ಶಿಕ್ಷೆ ಕೊಡಲ್ಪಡದಿದ್ದರೆ, ಸಾವಿರಾರು ಮಂದಿ ಮಾನವರಿಗೆ ದುಃಖ ಉಂಟಾಗುವುದು. ಆದ ಕಾರಣ, ಆ ದಯೆಯು 
ಅದಯೆಯೂ, ಮತ್ತು ಆ ಕ್ಷಮೆಯೂ ಅಕ್ಷಮೆಯೂ ಅಗಿ ಹೋಗುವುದು. ಸಕಲ ಪ್ರಾಣಿಗಳ ದುಃಖವನ್ನು ನಾಶಮಾಡುವ ಮತ್ತು 
ಸುಖದ 'ಪ್ರಾಕ್ತಿಯನ್ನು ಮಾಡುವ ಉಪಾಯವೇ ದಯೆ-ನ್ನಿಸುತ್ತದೆ. ಎಂಬುದೇನೋ ಸರಿಯೇ. ಕೇವಲ ನೀರನ್ನು ಶೋಧಿಸಿ 
ಕುಡಿಯುವುದು, ಕ್ಷುದ್ರ ಜಂತುಗಳನ್ನು ರಕ್ಷಿಸುವುದು ಮಾತ್ರವೇ ದಯೆ-ವನ್ನಿಸುವುದಿಲ್ಲ. ಮತ್ತು ಈ ಬಗೆಯ ದಯೆ ಜೈನರ ಕಥನ 
ಮಾತ್ರವಾಗಿದೆ. ಏಕೆಂದರೆ, ಹಾಗೆ ಅವರು ವರ್ತಿಸುವುದಿಲ್ಲ. ಮಾನವಮಾತ್ರರ ಮೇಲೆ ಅವರು ಯಾವುದೇ ಮತದಲ್ಲಿರಲಿ, ದಯೆ 
ತೋರಿಸಿ, ಇತರ ಮಾನವೇತರ ಜೀವರಲ್ಲಿಯೂ ಯಥೋಚಿತವಾಗಿ ದಯೆಯಿಟ್ಟು, ಅನ್ನ-ಪಾನ ಮೊದಲಾದವುಗಳಿಂದ ಉಪಚರಿಸುವುದು. 
ಮತ್ತು ಅನಮತದ ವಿದ್ವಾಂಸರ ಸಮ್ಮಾನವನ್ನು ಮತ್ತು ಸೇವೆಯನ್ನು ಮಾಡುವುದು ದಯೆಯಲ್ಲವೇನು? ಇವರ ದಯೆ ನಿಜವಾದುದಾಗಿದ್ದರೆ, 
“ವಿವೇಕಸಾರ”ದ ೨೨೧ನೆಯ ಪುಟದಲ್ಲಿ ಏನು ಬರೆದಿದ್ದಾರೋ, ನೋಡಿರಿ-"“ಮೊದಲಾಗಿ ಪರಮತೀಯರನ್ನು ಸ್ತುತಿಸುವುದು, ಎಂದರೆ. 
ಅವರ ಗುಣಕೀರ್ತನ ಎಂದಿಗೂ ಸಲ್ಲದು. ಎರಡನೆಯದಾಗಿ, ಅವರಿಗೆ “ನಮಸ್ಕಾರ'' ಎಂದರೆ, ವಂದನೆಯನ್ನೂ ಕೂಡ ಮಾಡಬಾರದು. 
ಮೂರನೆಯದಾಗಿ "ಆಲಪನ-ಎಂದರೆ ಅನ್ಯಮತೀಯರೊಂದಿಗೆ ಸ್ವಲ್ಪ ಮಾತನಾಡಬೇಕು. ನಾಲ್ಕನೆಯದಾಗಿ, "ಸಂಲಪನ' ಎಂದರೆ. 
ಅವರೊಡನೆ ಮತ್ತೆ-ಮತ್ತೆ ಮಾತನಾಡಬಾರದು. ಐದನೆಯದಾಗಿ, ಅವರಿಗೆ ಅನ್ನ - ವಸ್ತ್ರ ಮೊದಲಾದುದರ ದಾನ ಮಾಡಬಾರದು; 
ಎಂದರೆ-ಖಾದ್ಯ-ಪೇಯ ವಸ್ತುಗಳನ್ನೂ ಕೊಡಬಾರದು: ಅರನೆಯದಾಗಿ, ಅನ್ಯಮತದ ಪ್ರತಿಮಾಘೂೊಜನಕ್ಕಾಗಿ ಗಂಧ, ಹೂವು-ಮೊದಲಾದುದನ್ನೂ 
ಕೊಡಬಾರದು. ಈ ಆರು "ಯತನೆ'ಗಳನ್ನು, ನಿಂದ್ಯ ಕರ್ಮಗಳನ್ನು ಜೈನರು ಎಂದಿಗೂ ಮಾಡಬಾರದು. 


ಸಮೀಕ್ಷಕ- ಈಗ ಬುದ್ಧಿವಂತರು ಅನ್ಯಮತೀಯರಾದ ಮಾನವರ ಮೇಲೆ ಈ ಜೈನರಿಗೆ ಎಷ್ಟು ನಿರ್ದಯತ್ವ, ಕುದ್ಧಷ್ಚಿ ಮತ್ತು 
ದ್ವೇಷವಿದೆ-ಎಂಬುದನ್ನು ಆಲೋಚಿಸಬೇಕು. ಅನ್ಯಮತಸ್ಥರಾದ ಮಾನವರ ಮೇಲೆ ಇಷ್ಟು ನಿರ್ದಯತ್ವವಿರುವಾಗ, ಜೈನರನ್ನು ದಯಾಹೀನರೆಂದು 
ಹೇಳುವುದು ಸಂಭವವೇಸರಿ. ಏಕೆಂದರೆ, ತಮ್ಮ ಮನೆಯವರಿಗೆ ಮಾತ್ರವೇ ಸೇವೆಮಾಡುವುದು ವಿಶೇಷ ಧರ್ಮವೆನ್ನಿಸುವುದಿಲ್ಲ. ಅವರ. 
ಮತದ ಮಾನವರು ಅವರ ಮನೆಯವರಿಗೇ ಸಮಾನರಾಗಿದ್ದಾರೆ. ಆದುದರಿಂದ, ಅವರ ಸೇವೆಯನ್ನು ಮಾಡುತ್ತಾರೆ; ಅನ್ಯಮತೀಯರಿಗೆ 
ಮಾಡುವುದಿಲ್ಲ. ಇನ್ನು ಅವರನ್ನು ದಯಾವಂತರೆಂದು ಯಾವ ಬುದ್ಧಿಶಾಲಿಯು ಹೇಳಬಲ್ಲನು? “ವಿವೇಕಸಾರ''ದ ೧೦೮ನೆಯ 
ಪುಟದಲ್ಲಿ- “ಮಧುರೆಯ ರಾಜನ ನಮುಚಿ-ಎಂಬ ಹೆಸರಿನ ಮುಖ್ಯ ಸಚಿವನನ್ನು ಜೈನಯತಿಗಳು ತಮ್ಮ ವಿರೋಧಿ ಎಂದು ತಿಳಿದು 
ಕೊಂದುಹಾಕಿದರು ಮತ್ತು "ಆಲೋಯಣಾ' ಎಂದರೆ ಪ್ರಾಯತ್ಪಿತವನ್ನು ಮಾಡಿಕೊಂಡು ಶುದ್ಧರಾದರು”'-ಎಂದು ಬರೆದಿದ್ದಾರೆ. ಇದೂ 
ಕೂಡ ದಯೆಯ ಮತ್ತು ಕ್ಷಮೆಯ ನಾಶಕವಾದ ಕರ್ಮವಲ್ಲವೇನು? ಪ್ರಾಣಾಪಹಾರ ಮಾಡುವ ಪರ್ಯಂತವೂ ಅನ್ಕಮತೀಯರ ಮೇಲೆ. 
ವೈರ ಬುದ್ಧಿಯನ್ನು ಇಟ್ಟುಕೊಂಡಿರುವಾಗ, ಇವರನ್ನು ದಯಾಳುಗಳು-ವನ್ನುವುದಕ್ಕೆ ಪ್ರತಿಯಾಗಿ ಹಿಂಸಕರೆನ್ನುವುದೇ ಸಾರ್ಥಕವಾಗಿರುತ್ತದೆ. 

ಇನ್ನು ಸಮ್ಯಕ್ತ್ವದರ್ಶನವೇ ಮೊದಲಾದುದರ ಲಕ್ಷಣಗಳು “ಅರ್ಹತಪ್ರವಚನ ಸಂಗ್ರಹ ಪರಮಾಗಮನಸಾರ'ದಲ್ಲಿ ಹೇಳಲ್ಪಟ್ಟಿವೆ. 
ಸಮ್ಮಕ್‌-ಶ್ರದ್ಧನ, ಸಮೃಗ್ಗರ್ಶನ, ಜ್ಞಾನ, ಮತ್ತು ಚಾರಿತ್ರ-ಈ ನಾಲ್ಕು ಮೋಕ್ಷಮಾರ್ಗದ ಸಾಧನಗಳಾಗಿವೆ, ಇವುಗಳ ವ್ಯಾಬ್ಯಾನವನ್ನು 


358 ಸತ್ಯಾರ್ಥಪ್ರಕಾಶ 
ಯೋಗದೇವನು ಮಾಡಿದ್ದಾನೆ. ಯಾವರೂಪದಲ್ಲಿ ಜೀವ-ಮೊದಲಾದ ದ್ವವ್ಯಗಳು ಅವಸ್ಥಿತವಾಗಿವೆಯೋ, ಅದೇ ರೂಪದಿಂದ, 
ಜಿನಪ್ರತಿಪಾದಿತವಾದ ಗ್ರಂಥಗಳಿಗೆ ಅನುಸಾರವಾಗಿ, ಅವಕ್ಕೆ ವಿಪರೀತವಾದ' ಅಭಿನಿವೇಶನವೇ ಮೊದಲಾದುವುಗಳಿಂದ ರಹಿತವಾಗಿ 
ಯಾವ ಶ್ರದ್ಧೆಯಿದೆಯೋ, ಎಂದರೆ-ಜಿನಮತದಲ್ಲಿ ಪ್ರೀತಿಯಿದೆಯೋ, ಅದು ಸಮ್ಮಕ್‌ ಶ್ರದ್ಧಾನ ಮತ್ತು ಸಮ್ಯಗರ್ಶನವಾಗಿದೆ. 
ರುಚಿರ್ಜಿನೋತ್ತ ತತ್ತ್ವೇಷು ಸಮ್ಮಕ್‌ ಶ್ರದ್ಧಾನಮುಚ್ಛತೇ ॥॥ (ಇರ್ವದರ್ಶನ ಸಂಗ್ರಹ. ಅರ್ಹತದರ್ಶನ) 
ಜಿನನು ಹೇಳಿದ ತತ್ವಗಳಲ್ಲಿ ಅಭಿರುಚ ಪ್ರೀತಿಯನ್ನಿಡುವುದೇ ಸಮ್ಮಕ್‌ ಶ್ರದ್ಧಾವಿಸುತ್ತದೆ. ಬೇರೆಯಾವುದರಲ್ಲಿಯೂ ಇಡಬಾರದು. 
ಯಥಾವಸ್ಥಿತತತ್ತ್ವಾನಾಂ ಸಂಕ್ಷೇಪಾದ್ವಿಸ್ತರೇಣ ವಾ | 
ಯೋ ಬೋಧಸ್ತಮಿಹ ಪ್ರಾಹುಃ" ಸಮ್ಮಜ್ಞ್ಯಾನಂ ಮನೀಷಿಣಃ. ಇರ್ವದರ್ಶನಸಂಗ್ರಹ. ಅರ್ಹತದರ್ಶನ) 
ಜೀವ-ಮೊದಲಾದ ತತ್ತ್ವಗಳು ಹೇಗೆ ಇವೆಯೋ, ಅವುಗಳ ಸಂಕ್ಷಿಪ್ತವಾದ ಅಥವಾ ವಿಸ್ತೃತವಾದಬೋಧ ಎಂದರೆ ಅರಿವನ್ನೇ 
ಸಮೃಜ್ಜ್ಞ್ಯಾನವೆಂದು ಬುದ್ಧಿವಂತರು ಹೇಳುತ್ತಾರೆ. 
ಸರ್ವಥಾಂವದ್ಯಯೋಗಾನಾಂ ತ್ಯಾಗಶ್ಚಾರಿತ್ರಮುಚ್ಛತೇ | 
ಕೀರ್ತಿತಂ ತದಹಿಂಸಾದಿ ವೃತಭೇದೇನ ಪಂಥಾ |! 
ಅಹಿಂಸಾ ಸೂನೃತಾಸ್ತೇಯಬ್ರಹ್ಮಚರ್ಯಾಪರಿಗ್ರಹಾಃ ॥ (ಸರ್ವದರ್ಶನ ಸಂಗ್ರಹ. ಅರ್ಹತ ದರ್ಶನ) 
ಎಲ್ಲ ರೀತಿಯಿಂದಲೂ ನಿಂದನೀಯವಾದ ಅನ್ಯಮತ ಸಂಬಂಧದ ತ್ಯಾಗವೇ ಚಾರಿತ್ರವೆಿಸುತ್ತದೆ. ಮತ್ತು ಅಹಿಂಸೆ ಮೊದಲಾದ 
ಭೇದಗಳಿಂದ ಐದು ಬಗೆಯ ವ್ರತವಿದೆ. ಒಂದು - ' ಅಹಿಂಸೆ ' - ಪ್ರಾಣಿಮಾತ್ರವಾವುದನ್ನೂ ಕೊಲ್ಲದಿರುವುದು. ಎರಡನೆಯದು 
" ಸೂನೃತ '-. ಪ್ರಿಯವಾದ ವಾಣಿಯನ್ನು ಮಾತನಾಡುವದು. ಮೂರನೆಯದು " ಆಸ್ತೇಯ" - ಕದಿಯದಿರುವುದು. ನಾಲ್ಕನೆಯದು 
'ಬ್ರಹ್ಮಚರ್ಯ'- ಉಪಸ್ಥೇಂದ್ರಿಯದ ಸಂಯಮ. ಮತ್ತು ಐದನೆಯ " ಅಪರಿಗ್ರಹ '- ಸಮಸ್ತ ವಸ್ತುಗಳ ತ್ಯಾಗವನ್ನು ಮಾಡುವುದು. 
ಇವುಗಳಲ್ಲಿ ಬಹಳ ಮಾತುಗಳು ಒಳ್ಳೆಯವಾಗಿವೆ. ಎಂದರೆ - ಅಹಿಂಸೆ; ಕಳ್ಳತನ ಮೊದಲಾದ ನಿಂದೀಯ ಕರ್ಮಗಳನ್ನು ತ್ಯಾಗಮಾಡುವುದು 
ಓಳ್ಳೆಯದಾಗಿದೆ. ಆದರೆ, ಅನ್ಯಮತದ ನಿಂದೆ ಮಾಡುವುದು - ಮೊದಲಾದ ದೋಷಗಳಿಂದ, ಈ ಎಲ್ಲಾ ಒಳ್ಳೆಯ ಮಾತುಗಳೂ ಕೂಡ 
ದೋಷಯುಕ್ತವಾಗಿ ಹೋಗಿವೆ. ಉದಾಹರಣೆಗೆ, ಬೇರೆಯ ಹರಿ, ಹರ-ಮೊದಲಾದವರ ಧರ್ಮವು ಜಗತ್ತಿನಲ್ಲಿ 
ಉದ್ಭಾರಮಾಡುವಂತಹುದಾಗಿಲ್ಲ.ಎಂದು ಪ್ರಥಮ ಸೂತ್ರದಲ್ಲಿ ಬರೆದಿದ್ದಾರೆ. 
ಯಾರ ಗ್ರಂಥಗಳನ್ನು ಅವಲೋಕಿಸುವುದರಿಂದಲೇ ಪೂರ್ಣ ವಿದ್ಯೆಯೂ, ಮತ್ತು ಧಾರ್ಮಿಕತ್ವವೂ ಗಳಿಸಲ್ಪಡುತ್ತದೋ, ಅವುಗಳನ್ನು 
ಕಟ್ಟದನ್ನುವುದು ಮತ್ತು ನಾವು ಮೊದಲೇ ಹೇಳಿರುವಂತೆ ಮಹಾ ಅಸಂಭವವಾದ ಮಾತುಗಳನ್ನು ಹೇಳುವ ತಮ್ಮ ತೀರ್ಥಂಕರರ 
ಸ್ತುತಿಯನ್ನು ಮಾಡುವುದು-ಇದೇನು ಅಲ್ಪ ನಿಂದೆಯೇ? ಇವು ಕೇವಲ ಹಠದ ಮಾತುಗಳಿವೆ. ಏನೆನ್ನೋಣ? ಯಾವ ಜೈನನು 
ಸ್ವಲ್ಪವೂ ಚಾರಿತ್ರ ಪಾಲಿಸಲಾರನೋ, ಓದಲಾರನೋ, ಯಾವನಿಗೆ ದಾನಕೊಡುವ ಸಾಮರ್ಥ್ಯವೂ ಇಲ್ಲವೋ, ಅವನು, ಹಾಗಿದ್ದರೂ. 
ಕೂಡ “ಜೈನಮತವು ಸತ್ಯವಾಗಿದೆ'”-ಎಂದಿಷ್ಟು ಮಾತ್ರ ಹೇಳುವುದರಿಂದಲೇ ಉತ್ತಮನಾಗಿ ಹೋಗುವನೇನು? ಮತ್ತು ಅನ್ಯಮತದವರು. 
ಶ್ರೇಷ್ಠರಾಗಿದ್ದರೂ ಅಶ್ರೇಷ್ಠರಾಗಿ ಹೋಗುವರೇನು? ಇಂತಹ ಕಥನಗಳನ್ನು ಮಾಡುವ ಮಾನವರನ್ನು ಭ್ರಾಂತರು ಮತ್ತು ಬಾಲಬುದ್ಧಿಗಳು-ಎಂದು 
ಹೇಳಲಾಗದಿದ್ದರೆ, ಮತ್ತೇನೆಂದು ಹೇಳೋಣ? 
ಇದರಿಂದ, ಇವರ' ಆಜಾರ್ಯರು ಸ್ಪಾರ್ಥಿಗಳಾಗಿದ್ದರು; ಪೂರ್ಣವಿದ್ವಾಂಸರಾಗಿರಲಿಲ್ಲ.ಎಂದೇ ವಿದಿತವಾಗುತ್ತದೆ. ಏಕೆಂದರೆ, 
ಸರ್ವರ ನಿಂದೆಯನ್ನೂ ಮಾಡದೇ ಹೋಗಿದ್ದರೆ, ಇಂತಹ ಸುಳ್ಳುಮಾತುಗಳಲ್ಲಿ ಯಾವನೂ ಸಿಕ್ಕಿಕೊಳ್ಳುತ್ತಿರಲಿಲ್ಲ ಅವರ ಸ್ವಾರ್ಥಮ 
ಕೈಗೂಡುತ್ತಿರಲಿಲ್ಲ. ನೋಡಿರಿ, ಜೈನರಮತ ಮುಳುಗಿಸುವಂತಹುದು ಮತ್ತು ವೇದಮತ ಸರ್ವರನ್ನೂ ಉದ್ಭರಿಸುವಂತಹುದು-ಎಂದೇನೋ 
ಸಿದ್ಧವಾಗುತ್ತದೆ. ಹರಿಹರ ಮೊದಲಾದ ದೇವರು ಮತ್ತು ಇವರ ಖಷಭದೇವ ಮೊದಲಾದ ಎಲ್ಲರೂ ಕುದೇವರು ಎಂದು ಬೇರೆಯ 
ಜನ ಹೇಳಿದರೆ, ಅದೇ ರೀತಿ ಅವರಿಗ ಕೆಟ್ಟದೆನಿಸುವುದಿಲ್ಲವೇ? ಮತ್ತೂ ಕೂಡ ಇವರ ಆಚಾರ್ಯರ ಮತ್ತು ಅನುಯಾಯಿಗಳ ಹುಳುಕನ್ನು 
ನೋಡಿಕೊಳ್ಳಿರಿ- 
`ಮೂಲಣ : ಜಿಣವರ ಆಗಾ ಭಂಗಂ ಉಮಗ್ಗ ಉಸ್ಪುತ್ತಲೇಸದೇಸಣಉಮ್‌ 1 
ಅಣಾ. ಭಂಗೇ ಪಾವಂತಾ ಜಿಣಮಯ ಮುಕ್ಕರಂ ದಮ್ಮಮ್‌ ॥. (ಪ್ರಕ. ಭಾ-೨ ಷ-೬೧ 
ಸೂ-೧೧) 
* "ಯೋ ಬೋಧಸ್ತಮತ್ತಾಹು!'-ಎಂಬಲ್ಲಿ ಛಂದೋಭರಗವಿದೆ. ಆಡುದರಿಂದ ಸುಧಾರಿತ ಪಾಶವನ್ನು ಕೊಟ್ಟಿದ್ದೇವೆ. 





ದ್ವಾದಶ ಸಮುಲ್ಲಾಸ 359 

ಉನ್ಮಾರ್ಗ(ವಿರುದ್ಧಮಾರ್ಗ)ದ ಮತ್ತು ಉತ್ಸೂತ್ರ (ವಿರುದ್ಧಸೂತ್ರುದ ಲೇಶವನ್ನು ತೋರಿಸುವುದರಿಂದ ಜಿನ ವರರ-ಎಂದರೆ, 
ವೀತರಾಗ ತೀರ್ಥಂಕರರ ಯಾವ ಅಜ್ಞಾಂಭಂಗವಾಗುತ್ತದೋ, ಅದು ದುಚುಕ್ಕೆ ಕಾರಣವಾದ ಪಾಪವಾಗಿದೆ. ಜಿನೇಶ್ವರನಿಂದ ಉಕ್ತವಾದ. 
ಸಮ್ಮಕ್ತ್ವ ಮೊದಲಾದ ಧರ್ಮವನ್ನು ಗ್ರಹಿಸುವುದು ಮಹಾ ಕಠಿನವಾಗಿದೆ. ಆದುದರಿಂದ, ಜಿನನ ಆಜ್ಞೆಯ ಭಂಗವಾಗದ ರೀತಿಯಲ್ಲಿ 
ನಡೆದುಕೊಳ್ಳಬೇಕು. 


ಸೆಮೀಕ್ಷಕ :- ತನ್ನ ಬಾಯಿನಿಂದಲೇ ತನ್ನ ಪ್ರಶಂಸೆಯನ್ನು ಮಾಡಿಕೊಳ್ಳುವುದೂ, ತನ್ನ ಧರ್ಮವನ್ನೇ ದೊಡ್ಡದೆಂದು ಸಾರಿಕೊಳ್ಳುವುದೂ 
ಮತ್ತು ಬೇರೆಯವನದನ್ನು ನಿಂದಿಸುವುದೂ, ಅಜ್ಞಾನದ ಮಾತಾಗಿದೆ. ಏಕೆಂದರೆ, ಯಾವುದರ ಪ್ರಶಂಸೆಯನ್ನು ಅನ್ಕವಿದ್ದಾಂಸರು ಮಾಡುವರೋ, 
ಅದರ ಪ್ರಶಂಸೆಯೇ ಸರಿಯಾಗಿರುತ್ತದೆ. ತಮ್ಮ ಬಾಯಿನಿಂದ ತಮ್ಮ ಪ್ರಶಂಸೆಯನ್ನೇನೋ ಕಳ್ಳರೂ ಕೂಡ ಮಾಡಿಕೊಳ್ಳುತ್ತಾರೆ. 
ಅಂದಮಾತ್ರಕ್ಕೆ ಅವರು ಪ್ರಶಂಸನೀಯರಾಗಬಲ್ಲರೇನು? ಈ ರೀತಿಯದೇ ಆಗಿವೆ ಇವರ ಮಾತುಗಳು. 
ಮೂಲ ಬಹುಗುಣ ವಿಜ್ಞಾನಿಲಓ ಉಸ್ಪುತ್ತಛಾಸೀ ತಹಾವಿ ಮುತ್ತವ್ಳೋ | 
ಜಹ ಪರಮಣಿಜುತೋ ವಿಹು ವಿಗೃಳರೋ ವಿಸಹರೋ ಲೋವಿ ॥1 (ಪ್ರಕ. ಭಾ-೨. ಷ ಸೂ-೧೮) 
ಹೇಗೆ ವಿಷಧರ ಸರ್ಪದಲ್ಲಿ ಮಣಿಯು ತ್ಯಜಿಸಲು ಯೋಗ್ಯವಾಗಿರುತ್ತದೋ, ಹಾಗೆ, ಯಾವನು ಜೈನಮತದಲ್ಲಿಲ್ಲವೋ, ಅವನು 
ಎಷ್ಟು ದೊಡ್ಡ ಧಾರ್ಮಿಕ ಪಂಡಿತನೇ ಆಗಿರಲಿ, ಅವನನ್ನು ತ್ಯಜಿಸಿಬಿಡುವುದೇ ಜೈನರಿಗೆ ಉಚಿತವಾಗಿರುತ್ತದೆ. 
ಸಮೀಕ್ಷಕ :- ನೋಡಿರಿ, ಇದು ಎಷ್ಟು ದೊಡ್ಡ ಪ್ರಮಾದದ ಮಾತಾಗಿದೆ. ಇವರ ಶಿಷ್ಕರೂ, ಆಚಾರ್ಯರೂ ವಿದ್ದಾಯರಾಗಿದ್ದಲ್ಲಿ, 
ವಿದ್ವಾಂಸರೊಂದಿಗೆ ಪ್ರೇಮದಿಂದ ಇರುತ್ತಿದ್ದರು. ಇವರ ತೀರ್ಥಂಕರರ ಕೂಡ ಅವಿದ್ದಾಂರಾಗಿರುವಲ್ಲಿ, ವಿದ್ವಾಂಸರ ಸಮ್ಮಾನವನ್ನು 
ಮಾಡುವರಾದರೂ ಏಕೆ? ಹೊಲಸಿನಲ್ಲಿ ಅಥವಾ ಧೂಳಿನಲ್ಲಿ ಬಿದ್ದಿರುವ ಚಿನ್ನವನ್ನು ಯಾವನಾದರೂ ತ್ಯಜಿಸುತ್ವಾನೆಯೇ? ಜೈನರ 
ಹೊರತು ಬೇರೆ ಇಂತಹ ಪಕ್ಷಪಾತಿಗಳೂ, ಹಠಮಾರಿಗಳೂ, ದುರಾಗ್ರಹಿಗಳೂ ಮತ್ತು ವಿದ್ಯಾಹೀನರೂ ಯಾರು ತಾನೇ ಇದ್ದಾರು? 
ಹೀಗೆಂದೇ ಇದರಿಂದ ವ್ಯಕ್ತವಾಯಿತು. 
ಮೂಲ:- ಅಇಸಯ ಪಾವಿಯಪಾವಧಮ್ಮಿ ಅಪಚ್ಯೆಯುತೋ ವಿಪಾವರಯಾ | 
ನ ಚಲತಿ ಸುದ್ಧ ಧಮ್ಮಾ ಧನ್ನಾ ಕಿವಿಪಾವ ಪನ್ಪೇಸು ॥! (ಪ್ರಕ, ಭಾ-೨ ಷ.ಸೂ-೨೯) 


ಅನ್ಯದರ್ಶನವನ್ನಂಗೀಕರಿಸುವವರು ಕುಲಿಂಗಿಗಳು; ಎಂದರೆ-ಜೈನಮತ ವಿರೋಧಿಗಳು. ಅವರ ದರ್ಶನವನ್ನೂ ಕೂಡ ಜೈನರುಗಳು 
ಮಾಡಬಾರದು. 


ಸಮೀಕ್ಷೆ :- ಇದೆಷ್ಟು ಪಾಮರತನದ ಮಾತೆಂದು ಬುದ್ಧಿನಂತರಾದ ಜನರು ಆರೋಚಿಸಿಕೊಳ್ಳುವರು. ಯಾವನ ಮತ: 
ಸತ್ಯವಾಗಿರುತ್ತದೋ, ಅವನಿಗೆ ಯಾರಿಂದಲೂ ಭಯವಾಗುವುದಿಲ್ಲ. ಇವರ ಆಚಾರ್ಯರುಗಳು -“ನಮ್ಮ ಮತ ಪೊಳ್ಳು - ಟೊಳ್ಳು. 
ಬೇರೆಯವರಿಗೆ ತಿಳಿಸುವೆವಾದರೆ, ಖಂಡನವಾಗಿ ಹೋಗುವುದು'.-ಎಂದು ತಿಳಿದುಕೊಂಡಿದ್ದರು. ಆದುದರಿಂದ, ಎಲ್ಲರನ್ನೂ ನಿಂದಿಸಿ; 
ಹಾಗೂ ಮೂರ್ವಮಂದಿಗಳನ್ನು ಸಿಕ್ಕಿಸಕೊಳ್ಳರಿ! ಮುಗಿಯಿತು. 
ಮೂರ್ಲ- ನಾಮಂ ಪಿತಸ್ಸೆ ಅಸುಹಂ ಜೇಣ ನಿದಿಕಾಯಿ ಮಿಚ್ಛಪವ್ವಾಯಿ 1 
ಜೇಸಿಂ ಆಣುಸಂಗಾಉ . ಧಮೀಣವಿ ಹೋಯೀ ಪಾವ ಮಇ॥|. (ಪ್ರಕ. ಭಾ-೨ ಷಸೂ-೨೯) 


ಯಾವ ಧರ್ಮಗಳು ಜೈನಧರ್ಮಕ್ಕೆ ವಿರುದ್ಧವಾಗಿವೆಯೋ, ಅವೆಲ್ಲವೂ ಮಾನವರನ್ನು ಪಾಿಗಳನ್ನಾಗಿ ಮಾಡುವಂತಹವಾಗಿನೆ.. 
ಆದುದರಿಂದ, ಯಾವನದೇ ಅನ್ಯ ಧರ್ಮವನ್ನೂ ಅಂಗೀಕರಿಸದೆ, ಜೈನಧರ್ಮವನ್ನು ಮಾತ್ರ ಅಂಗೀಕರಿಸುವುದು ಶ್ರೇಷ್ಠವಾಗಿರುತ್ತದೆ. 


ಸಮೀಕ್ಷಕ- ಇದರಿಂದ, ಎಲ್ಲರೊಂದಿಗೂ ವೈರ, ವಿರೋಧ, ನಿಂದೆ, ಈರೆ ಮೊದಲಾದ ದುಷ್ಕರ್ಮರೂಪವಾದ ಸಾಗರದಲ್ಲಿ 
ಮುಳುಗಿಸುವಂತಹುದು ಜೈನ ಮಾರ್ಗವಾಗಿದೆ-ಎಂದು ತಿಳಿಯುತ್ತದೆ. ಜೈನರು ಸರ್ವರ ನಿಂದಕರಾಗಿರುವಂತೆ ಬೇರೆ ಯಾವುದೇ 
ಮತದವನೂ ಮಹಾನಿಂದಕನೂ, ಮತ್ತು ಅಧರ್ಮಿಯೂ ಆಗಿರಲಾರನು. ಒಂದು ಕಡೆಯಿಂದ ಎಲ್ಲರ ನಿಂದೆಯನ್ನೂ ಮತ್ತು ತಮ್ಮ 
ಅತಿ ಪ್ರಶಂಸೆಯನ್ನೂ ಮಾಡುವುದು ಶಠರಾದ ಮಾನವರ ಮಾತಲ್ಲವೇನು? ವಿವೇಕಿಗಳಾದ ಜನರಾದರೋ, ಅವರು ಯಾವದೇ 
ಮತದವರು ಬೇಕಾದರೂ ಆಗಿರಲಿ; ಅವರಲ್ಲಿ ಒಳ್ಳೆಯವರನ್ನು ಒಳ್ಳೆಯವರೆಂದೂ, ಕೆಟ್ಟವರನ್ನು ಕೆಟ್ಟವರೆಂದೂ ಹೇಳುತ್ತಾರೆ. 
ಮೂಲ ಹಾ ಹಾ ಗುರುಅ ಅಕಜ್ಜಂ ಸಾಮೀನಹು ಅಚ್ಛಿಕಸ್ಸ ಪುಕ್ಕರಿಮೋ | 
ಕಹ ಜಿಣ ವಯಣ ಕಹ ಸುಗುರ ಸಾವಯಾ ಕಹ ಇಯ ಅಕಜ್ಜಮ್‌ ॥! (ಪ್ರಕ. ಭಾ-೨. ಷ. ಸೂ-೩॥) 





360 ಸತ್ಯಾರ್ಥಪ್ರಕಾಶ 

ಸರ್ವಜ್ಞಕಥಿತವಾದ ಜಿನವಚನ, ಜೈನರ ಸುಗುರುಗಳು ಮತ್ತು ಜೈನಧರ್ಮವೆಲ್ಲಿ? ಮತ್ತು ಅದಕ್ಕೆ ವಿರುದ್ಧವಾದ ಕುಗುರುಗಳು, 
ಅನ್ಯಮಾರ್ಗಗಳ ಉಪದೇಶಕರೆಲ್ಲಿ? ಅಂದರೆ, ನಮ್ಮವರು ಸುಗುರುಗಳು, ಸುದೇವರು, ಸುಧರ್ಮ ಮತ್ತು ಅನ್ಕರ ದೇವತರು ಕುದೇವರು; 
ಗುರುಗಳು ಕುಗುರುಗಳು ಮತ್ತು ಧರ್ಮ ಕುಧರ್ಮ. 


ಸಮೀಕ್ಷಕ- ಈ ಮಾತು ಎಲಚೇ ಹಣ್ಣನ್ನು ಮಾರುವ ಕುಳ್ಳಮ್ಮನ ಮಾತಿನಂತಿದೆ. ಅವಳು ತನ್ನ ಹುಳಿಯ ಎಲಚಿಯನ್ನೂ 
ಸಿಹಿಯೆಂದೂ ಮತ್ತು ಬೇರೆಯವಳ ಸಿಹಿಯ ಹಣ್ಣುಗಳನ್ನೂ ಕೂಡ ಹುಳಿ ಮತ್ತು ಕೆಲಸಕ್ಕೆ ಬಾರದುದು-ಎಂದೂ ಹೇಳುತ್ತಾಳೆ. ಜೈನರ. 
ಮಾತುಗಳೂ ಈ ರೀತಿಯವೇ ಆಗಿವೆ. ಈ ಜನರು ತಮ್ಮ ಮತದಿಂದ ಬೇರೆಯದಾದ ಮತಗಳವರ ಸೇವೆಯಲ್ಲಿ ಮಹಾ 
ಕಾರ್ಯವನ್ನು, ಎಂದರೆ ಪಾಪವನ್ನು ಎಣಿಸುತ್ತಾರೆ. 


ಮೂರ್ಲ ಸಪ್ಟೋ ಇಕ್ಕಂ ಮರಣಂ ಕುಗುರು ಅಣಂತಾಇ ದೇಹ ಮರಣಾಇ | 
ತೋ ವರಿಸಪೂ ಗಹಿಯುಂ ಮಾ ಕುಗುರು ಸೇವಣಂ ಭದ್ಯಂ |. (ಪ್ರಕ. ಭಾ-೨. ಷ. ಸೂ-೩೭) 


ಈ ಮೊದಲೇ ನಾವು ಬರೆದು ಬಂದಿರುವಂತೆ, ಹೇಗೆ ಸರ್ಪದಲ್ಲಿನ ಮಣಿಯನ್ನೂ ಕೂಡ ತ್ಯಜಿಸುವುದು ಉಚಿತವಾಗಿರುತ್ತದೋ, 
ಹಾಗೆ ಅನ್ಯಮಾರ್ಗೀಯರಲ್ಲಿರುವ ಶ್ರೇಷ್ಠ ಧಾರ್ಮಿಕ ಪುರುಷರನ್ನೂ ಕೂಡ ತೃಜಿಸಿಬಿಡಬೇಕು ಎಂದರು. ಈಗ ಅದಕ್ಕಿಂತಲೂ ಹೆಚ್ಚು ಅನ್ಕ 
ಮತೀಯರ ನಿಂದೆಯನ್ನು ಮಾಡುತ್ತಾರೆ. “ಜೈನಮತದಿಂದ ಬೇರೆಯಾದವರೆಲ್ಲರೂ ಕುಗುರುಗಳು; ಎಂದರೆ, ಅವರು ಸರ್ಪಕ್ಕಿಂತಲೂ 
ಕೂಡ ಹೆಚ್ಜು ಕೆಟ್ಟವರಾಗಿರುತ್ತಾರೆ. ಅವರ ದರ್ಶನವನ್ನು, ಸೇವೆಯನ್ನು, ಸಂಗವನ್ನು ಎಂದಿಗೂ ಮಾಡಬಾರದು. ಏಕೆಂದರೆ, ಸರ್ಪದ 
ಸುಗದಿಂದ್ರ ಒಂದು ಸಾರಿ ಮರಣ ಉಂಟಾಗುತ್ತದೆ ಮತ್ತು ಅನ್ಯಮಾರ್ಗೀಯರಾದ ಕುಗುರುಗಳ ಸಂಗದಿಂದ ಅನೇಕ ಸಾರಿ ಜನನ-ಮರಣದಲ್ಲಿ 
ಬೀಳಬೇಕುಗುತ್ತದೆ. ಆದುದರಿಂದ, ಓ ಭದ್ರ ಪುರುಷ! ಅನ್ಯಮಾರ್ಗೀಯರ ಕುಗುರುಗಳ ಹತ್ತಿರವೂ ಕೂಡ ನಿಲ್ಲಬೇಡ. ಏಕೆಂದರೆ, ನೀನು. 
ಅನ್ಯಮಾರ್ಗಿಯರಿಗೆ ಸ್ವಲ್ಪವಾದರೂ ಸೇವೆಯನ್ನು ಮಾಡುವೆಯಾದಿರೆ, ದುಃಖದಲ್ಲಿ ಬೀಳುವೆ”, 


ಸಮೀಕ್ಷಕ್ಕ- ನೋಡಿರಿ, ಜೈನರಿಗೆ ಸಮಾನರಾಗಿ ಕರೋರರೂ, ಭ್ರಾಂತರೂ, ದ್ವೇಷಿಗಳೂ, ನಿಂದಕರೂ, ಮೈಮರೆತವರೂ 
ಅಸ್ಥಮತೀಯರು ಯಾರೂ ಆಗಿರಲಾರರು. ಇವರು ಮನ್ಸಿನಲ್ಲಿ- “ನಾವು ಅನ್ಯರ ನಿಂದೆಯನ್ನೂ, ನಮ್ಮ ಪ್ರಶಂಸೆಯನ್ನೂ ಮಾಡಿಕೊಳ್ಳದಿದ್ದರೆ, 
ನಮ್ಮ ಸೇವೆ ಮತ್ತು ಪ್ರತಿಷ್ಠೆಯಾಗುವುದಿಲ್ಲ'. ಎಂದು ಆಲೋಚಿಸಿದ್ದಾರೆ. ಆದರೆ ಇದು ಅವರ ದುರ್ಭಾಗ್ಯದ ಮಾತು. ಏಕೆಂದರೆ, 
ಯಾವಾಗಿನವರೆಗೆ ಉತ್ತಮ ವಿದ್ವಾಂಸರ ಸಂಗವನ್ನೂ, ಸೇವೆಯನ್ನೂ ಮಾಡುವುದಿಲ್ಲವೋ, ಆವರೆಗೆ ಇವರಿಗೆ ಯಥಾರ್ಥಜ್ನಾನವೂ 
ಹಾಗೂ ಸತ್ಯಧರ್ಮದ ಪ್ರಾಪ್ತಿಯೂ ಎಂದಿಗೂ ಆಗುವುದಿಲ್ಲ. ಆದುದರಿಂದ, ತಮ್ಮ ವಿದ್ಯಾವಿರುದ್ಧವಾದ ಮಿಥ್ಯಾವಚನಗಳನ್ನು ಬಿಟ್ಟು, 
ವೇದೋಕ್ತ ಸತ್ಯ ಸಿದ್ಧಾಂತಗಳನ್ನು ಗ್ರಹಿಸುವುದು ಜೈನರಿಗೆ ಉಚಿತವಾಗಿರುತ್ತದೆ. ಇದು ಅವರಿಗೆ ಮಹಾಕಲ್ಯಾಣದ ವಿಷಯವಾಗಿದೆ. 
ಮೂಲ- 80 ಭಣಿವೋ 80 ಕರಿಮೋ ತಾಣ ಹಯಾಸಾಣಧಿಕ ' ಟುಕಾಣಮ್‌ 
ಜೇ ದಯ ಊಣ ಲಿಂಗಂ ಖಿನಂತಿನರ ಯಮ್ಮಿ ಮುದ್ಧ ಜಣಮ್‌ 11 (ಪ್ರಕ. ಭಾ.-೨. ಷಸೂ.೪೦) 


ಯಾವನ ಕಲ್ಮಾಣದ ಭರವಸೆಯೇ ನಾಶವಾಗಿದೆಯೋ, ಆ ಗರ್ವಿಯೂ, ದುಷ್ಕರ್ಮ ಮಾಡುವುದರಲ್ಲಿ ಬಹು ಚತುರನೂ, 
ದುಷ್ಟನೂ, ದೋಷಯುಕ್ತನೂ ಆದವನಿಗೆ ಏನು ಹೇಳುವುದು? ಏನು ಮಾಡುವುದು? ಏಕಿದರೆ, ಆವನಿಗೆ ಉಪಣರ ಮಾಡುವಿರಾದರೆ, 
ಪ್ರತಿಯಾಗಿ, ಅವನು ನಾಶವನ್ನೇ ಮಾಡುವನು. ಉದಾಹರಣೆಗೆ, ಯಾವನಾದರೂ ದಯೆತೋರಿಸಿ, ಕುರುಡುಸಿಂಹದ ಕಣ್ಣನ್ನು ತೆರೆಯಲು 
ಹೋದರೆ, ಅದು ಅವನನ್ನೇ ತಿಂದುಬಿಡುವುದು. ಅದೇ ರೀತಿ ಕುಗುರುಗಳ, ಎಂದರೆ ಅನ್ಕಮಾರ್ಗಿಗಳ ಉಪಕಾರ ಮಾಡುವುದೆಂದರೆ, 
ತನ್ನ ನಾಶಮಾಡಿಕೊಳ್ಳುವುದೇ ಸರಿ. ಎಂದರೆ, ಅವರಿಂದ ಸದಾ ಬೇರೆಯೇ ಇರಬೇಕು. 


ಸಮೀಕ್ಷಕು- ಹೇಗೆ ಜೈನರು ಆಲೋಚಿಸುತ್ತಾರೋ, ಹಾಗೆ ಬೇರೆಯ ಮತದವರೂ ಆರೋಚಿಸುವರಾದರೆ, ಜೈನರಿಗೆ ಎಷ್ಟು 
ದುರ್ಗತಿಯುಂಟಾಗುವುದು? ಮತ್ತು ಅವರಿಗೆ ಯಾರೂ ಯಾವುದೇ ಪ್ರಕಾರದ ಉಪಕಾರವನ್ನೂ ಮಾಡದೇ ಹೋದರೆ, ಅವರ ಬಹಳ 
ಕೆಲಸಗಳು ಹಾಳಾಗಿ, ಎಷ್ಟು ದುಃಖ ಉಂಟಾಗಬಹುದು? ಹಾಗೆ ಅನ್ಕರ ಸಲುವಾಗಿ ಜೈನರು ಏತಕ್ಕೆ ಆಲೋಚಿಸುವುದಿಲ್ಲ? 


ಮೂರ ಜಹ ಜಹ ತು ಟ್ಚ ಇ ಧಮ್ಮೋ ದುಶಾಣ ಹೋಇ ವಹ ಉದಉಮ್‌ | 
ಸಮದ್ಕಿಟಿ ಜಿಯಾಣಂ ತಹ ತಹ ಉಲ್ಲಸ ಇಸಮತ್ತಮ್‌ ॥ (ಪ್ರಕ. ಭಾ-೨. ಷ. ಸೂ. ೪೨) 
ಹೇಗೆ ಹೇಗೆ ದರ್ಶನ ಭ್ರಷ್ಟರಾದ ನಿಹ್ನವ" ವಾಚ್ಛತ್ರಾ,* ಉಪನ್ನಾ" ಹಾಗೂ ಕುಸೀಲಿಯಾ" ಮೊದಲಾದವರ, ಮತ್ತು ಅನ್ಯತತ್ತ್ವದವರ, 





* ಆ ಕಾಲದಲ್ಲಿ ಪ್ರಜಲಿತವಾಗಿದ್ದ ಬೇರೆ ಮತಗಳ ಜನರು. 





ರು ತ2222-ಐಐಣಣಣಣಣಣಣಣಣಣಣಣಣಣಣಸನಸಸಾಾಾಾ 


ದ್ವಾದಶ ಸಮುಲ್ಲಾಸ 36% 
ತ್ರಿದಂಡೀ ಪರಿವ್ರಾಜಕರ, ಹಾಗೂ ಬ್ರಾಹ್ಮಣರೇ ಮೊದಲಾದ ದುಷ್ಪ ಜನರ ಅತಿಶಯವಾದ ಬಲ, ಸತ್ಯಾರ, ಪೂಜೆ ಮೊದಲಾದುವು. 
ಆಗುತ್ತಾ ಹೋಗುತ್ತವೋ, ಹಾಗೆ ಹಾಗೆ ಸಮ್ಮಕ್‌ ದೃಷ್ಟಿಯನ್ನುಳ್ಳ ಜೀವರ ಸಮಕ್ಷ್ವವ ವಿಶೇಷವಾಗಿ ಪ್ರಕಶಿತವಾಗುವುದು 
ಮಹಾದಾಶ್ಚರ್ಯವಾಗಿದೆ ! 
ಈಗ ನೋಡಿರಿ! ಈ ಜೈನರಿಗಿಂತ ಅಧಿಕ ಈರ್ಟ್ಯಾ-ದ್ವೇಷ-ವೈರ ಬುದ್ಧಿಯುಕ್ತನಾದವನು ಯಾವನಾದರೂ ಇದ್ದಾನೋ? ಅಹುದು; 
ಬೇರೆಯ ಮತದಲ್ಲಿಯೂ ಈರ್ಟ್ಯಾದ್ವೇಷಗಳಿವೆ. ಆದರೆ ಎಷ್ಟು ಈ ಜೈನರಲ್ಲಿವೆಯೋ, ಅಷ್ಟು ಯಾವನಲ್ಲಿಯೂ ಇಲ್ಲ. ಮತ್ತು. 
ದ್ವೇಷವೇ ಪಾಪದ ಮೂಲವಾಗಿದೆ. ಆದುದರಿಂದ, ಜೈನರಲ್ಲಿ ಪಾಪಾಚರಣವೇತಕ್ಕಿಲ್ಲವಾದೀತು? 
ಮೂರ್ಲ" ಸಂಗೋವಿ ಜಾಣ ಅಹಿಉತೇ ಸಿಧಮ್ಮಾ ಇ ಜೇ ಪಠುವ್ಯಂತಿ । 
ಮುತ್ತೂಣ ಚೋರಸಂಗಂ ಕರಂತಿ ತೇ ಚೋರಿಯಂ ಪಾವಾ 1 (ಪ್ರಕ. ಭಾ೨.ಷಸೂ-೭೫) 
ಇದರ ಮುಖ್ಯ ತಾತ್ಪರ್ಯವಿಷ್ಟೇ- “ಹೇಗೆ ಮೂಢ ಜನರು ಕಳ್ಳನ ಸಂಗದಿಂದ ನಾಸಿಕಾಚ್ಛೀದನ ಮೊದಲಾದ ಶಿಕ್ಷೆಗೂ 
ಭಯಪಡುವುದಿಲ್ಲವೋ, ಹಾಗೆ, ಜೈನಮತದಿಂದ ಬೇರೆಯಾದ ಚೋರ ಧರ್ಮಗಳಲ್ಲಿ ಸ್ಥತರಾಗಿರುವ ಜನರು ತಮ್ಮ ಅಕಲ್ಯಾಣಕ್ಕೂ' 
ಕೂಡ ಭಯಪಡುವುದಿಲ್ಲ. 
ಸಮೀಕ್ಷಕ- ಯಾವನು ಎಂತಹ ಮನುಷ್ಯನಾಗಿರುತ್ತಾನೋ, ಅವನು ಪ್ರಾಯಶಃ ಬೇರೆಯವರನ್ನೂ ತನ್ನಂತಹವರೆಂದೇ 
ಬೇರೆಯವೆಲ್ಲವೂ ಚೋರವತಗಳು; ವತ್ತು ಜೈನವತ ಮಾತ್ರ ಸಾಹುಕಾರನದು-ಎಂಬ ಈ ಮಾತು ಸತ್ಯವಾಗಬಲ್ಲದೇನು? 
ಯಾವ ಕಾಲೆದವರೆಗೆ ಮನುಷ್ಯನಲ್ಲಿ ಬಹಳ ಅಜ್ಞಾನ ಮತ್ತು ಕುಸಂಗದಿಂದ ಬುದ್ಧಿಯು ಭ್ರಷ್ಟವಾಗಿರುತ್ತೋ, ಆ ಕಾಲದವರೆಗೆ 
ಬೇರೆಯವರೊಡನೆ ಬಹಳ ಈರ್ಪೈ, ದ್ವೇಷ ದುಷ್ಟತನ, ಮೊದಲಾದುವನ್ನು ಬಿಡುವುದಿಲ್ಲ. ಜೈನಮತ ಹೇಗೆ ಪರಮತ ದ್ವೇಷಿಯಾಗಿದೆಯೋ, 
ಹಾಗೆ ಬೇರೆ ಯಾವುದೂ ಆಗಿಲ್ಲ. 
ಮೂಲ್ಲ- ಜಚ್ಛೆ ಪಸುಮಹಿಸ ಲರಕಾ ಪನ್ನ ಹೋಮಂತಿ ಪಾವನವಮೀವಿ | 
ಪೂಶ್ರಂತಿ ತಂಪಿ ಸಡ್ಠಾ ಹಾ ಹೀಲಾ ವೀಯರಾಯಸ್ಸ ॥ (ಪ್ರಕ. ಭಾ-೨. ಷ. ಸೂ. ೭೬) 


ಪೂರ್ವ ಸೂತ್ರದಲ್ಲಿ ಯಾವ ಮಿಥ್ಯಾಶ್ವಿಗಳ ವಿಷಯವನ್ನು ಹೇಳಿದೆಯೋ, ಎಂದರೆ-ಜೈನಮತದಿಂದ ಬೇರೆಯಿರುವವರೆಲ್ಲರ 
ಮಿಥ್ಯಾಶ್ಚಿಗಳು ಮತ್ತು ತಾವು ಸಮೃಕ್ತ್ವಿಗಳು; ಎಂದರೆ-ಬೇರೆ ಎಲ್ಲರೂ ಪಾಪಿಗಳು, ಜೈನಮತೀಯರೆಲ್ಲರೂ ಪುಣ್ಯಾತ್ಮರು. ಆದುದರಿಂದ 
ಯಾವನಾದರೂ ಆಗಿರಲಿ; ಯಾವನು ಮಿಥ್ಯಾಶ್ಚಿಯ ಧರ್ಮದ ಸ್ಥಾಪನೆಯನ್ನು ಮಾಡುವವನೋ, ಅವನು ಪಾಪಿಯಾಗಿರುತ್ತಾನೆ-ಎಂದು 
ತಿಳಿಯಿರಿ. 


ಸಮೀಕ್ಷಕ :- ಹೇಗೆ ಅನ್ಯಸ್ಥಾನಗಳಲ್ಲಿ ಚಾಮುಂಡಾ, ಕಾಲಿಕಾ, ಜ್ವಾಲಾ ಈ ಪ್ರಮುಖ (ದೇವತೆ) ಗಳಿಗೆ ಅನ್ವಯಿಸುವ 
ಪಾಪನವಮೀ, ಎಂದರೆ ದುರ್ಗಾನವಮೀ ಮೊದಲಾದ ತಿಥಿ-ಮುಂತಾದುೆಲ್ಲ ಕೆಟ್ಟವಾಗಿವೆಯೋ, ಹಾಗೆ ನಿಮ್ಮ ಪಜೂಷಣ - 
ಮೊದಲಾದ ಮಹಾಕಷ್ಟದಾಯಕವಾದ ವ್ರತಗಳು ಕೆಟ್ಟವಲ್ಲವೇನು? ಇಲ್ಲಿ ವಾಮಮಾರ್ಗಿಗಳ ಖಂಡನವೇನೋ ಸರಿಯಾಗಿದೆ; ಆದರೆ, 
ಯಾವ ಶಾಸನದೇವೀ ಮತ್ತು ಮರುತದೇವೀ-ಮೊದಲಾದುವನ್ನು ಅಂಗೀಕರಿಸುತ್ತೀರೋ, ಅವುಗಳ ಖಂಡನವನ್ನೂ ಮಾಡಿ ಬಿಡುತ್ತಿದ್ದಿರಾದರೆ, 
ಚೆನ್ನಾಗಿರುತ್ತಿತ್ತು. ನಮ್ಮ ದೇವೀ ಹಿಂಸಕಳಲ್ಲ. ಎನ್ನುದಿರಾರದೆ, ಇವರ ಕಥನ ಸುಳ್ಳಾಗಿದೆ. ಏಕೆಂದರೆ, ಶಾಸನದೇವಿಯು ಒಬ್ಬ ಪುರುಷನ 
ಮತ್ತು ಇನ್ನೊಂದು ಹೋತನ ಕಣ್ಣುಗಳನ್ನು ಕಿತ್ತುಕೊಂಡಿದ್ದಳು. ಮತ್ತೆ ಅವಳು ರಾಕ್ಷಸಿಯ, ಮತ್ತು ದುರ್ಗೆ- ಕಾಳಿಕೆಯ ಸ್ವಂತ ಸೋದರಿ. 
ಏತಕ್ಕಲ್ಲ? ಮತ್ತು ತಮ್ಮ "ಯಚ್ಛಪಾಣ'- ಮೊದಲಾದ ವ್ರತಗಳನ್ನು ಅತಿ ಶ್ರೇಷ್ಠರೆಂದೂ, ಮತ್ತು ನವಮೀ-ಮೊದಲಾದವನ್ನು ದುಷ್ಟವೆಂದೂ 
ಹೇಳುವುದು ಮೌಢ್ಯದ ಮಾತಾಗಿದೆ. ಏಕೆಂದರೆ, ಬೇರೆಯವರ ಉಪವಾಸಗಳ ನಿಂದೆಯನ್ನೂ, ಮತ್ತು ತಮ್ಮ ಉಪವಾಸಗಳ 
ಸ್ತುತಿಯನ್ನೂ ಮಾಡುವುದು ಮೂರ್ಪತ್ವದ ಮಾತಾಗಿರುತ್ತದೆ. ಅಹುದು; ಯಾವ ಸತ್ಯಭಾಷಣ - ಮೊದಲಾದ ವ್ರತಗಳ ಧಾರಣವನ್ನು 
ಮಾಡುತ್ತಾರೋ, ಅವೇನೋ ಸರ್ವರಿಗೂ ಉತ್ತಮವಾಗಿವೆ. ಜೈನರ ಮತ್ತು ಬೇರೆ ಇನ್ನಾರ ಉಪವಾಸವಾ ಸತ್ಯಫಲದಾಯಕವಲ್ಲ. 

ಮೂರ್ಲ- ವೇಸಾಣ ವಂದಿಯಾಣಯ ಮಾಹಣ ಡುಂಬಾಣ ಜರಕಸಿರಕಾಣಮ್‌ | 
ಭತ್ತಾ ಭರಕಠಾಣಂ ವಿಯಾಣಂ ಜಂತಿ ದೂರೇಣಮ್‌ ॥ (ಪ್ರಕ. ಭಾ-೨. ಷ. ಸೂ- ೮೨) 


ಇದರ ಮುಖ್ಯ ತಾತ್ಪರ್ಯವೇನೆಂದರೆ-“ಯಾರು. ವೇಶ್ಶೆರು, ಮದಿಮಾಗಧರು, ಹೊಗಳುಭಟ್ಟರು - ಮೊದಲಾದವರ, ಬ್ರಾಹ್ಮಣರ, 
ಯಕ್ಷ-ಗಣೇಶ ಮೊದಲಾದ ಮಿಥ್ಯಾದೃಷ್ಟಿಯುಕ್ತ ದೇವರುಗಳ ಹುಗೂ ಇತರ ದೇವತೆಗಳ ಭಕ್ತರಾಗಿರುತ್ತಾರೋ, ಯಾರು ಇವುಗಳನ್ನು. 





362 ಸತ್ಯಾರ್ಥಪ್ರಕಾಶ 
ಅಂಗೀಕರಿಸುವವರಾಗಿರುತ್ತಾರೋ, ಅವರೆಲ್ಲರೂ ಮುಳುಗಿಸುವವರು ಮತ್ತು ಮುಳುಗುವವರು ಆಗಿರುತ್ತಾರೆ. ಏಕೆಂದರೆ, ಆ ದೇವತೆಗಳ 
ಬಳಿಯೇ ಎಲ್ಲ ವಸ್ತುಗಳೂ ಇವೆಯೆಂದು ಅಂಗೀಕರಿಸುತ್ತಾರೆ ಮತ್ತು ವೀತರಾಗರಾದ ಪುರುಷರಿಂದ ದೂರವಿರುತ್ತಾರೆ. 


ಸಮೀಕ್ಷರ್ಕ- ಅನ್ಕಮಾರ್ಗಿಗಳ ದೇವತೆಗಳನ್ನು ಸುಳ್ಳೆನ್ನುವುದು ಮತ್ತು ತಮ್ಮ ದೇವತೆಗಳನ್ನು ಸತ್ಯವೆನ್ನುವುದು ಕೇವಲ ಪಕ್ಷಪಾತದ 
ಮಾತಾಗಿದೆ. ಮತ್ತು ಅನ್ಯವಾಮಮಾರ್ಗಿಗಳ ದೇವಿಯರು-ಮೊದಲಾದವರನ್ನು ನಿಷೇಧಿಸುತ್ತಾರೆ; ಆದರೆ, “ಶ್ರಾದ್ಧ ದಿನಕೃತ್ಯದ ೪೬ನೆಯ 
ಪುಟದಲ್ಲಿ-“ಶಾಸನದೇವಿಯು ರಾತ್ರಿ ಊಟ ಮಾಡಿದನೆಂಬ ಕಾರಣದಿಂದ ಒಬ್ಬ ಪುರುಷನಿಗೆ ಗುದ್ದನ್ನು ಹಾಕಿದಳು; ಅವನ ಕಣ್ಣನ್ನು 
ಕತ್ತು ಹಾಕಿದಳು; ಅದಕ್ಕೆ ಪ್ರತಿಯಾಗಿ ಹೋತನ ಕಣ್ಣನ್ನು ಕಿತ್ತು ಆ ಮನುಷ್ಯನಿಗೆ ಅಳವಡಿಸಿದಳು'- ಎಂದು ಬರೆದಿದೆಯಲ್ಲ! ಈ 


ದೇವಿಯನ್ನು ಹಿಂಸಕಳೆಂದು ಏಕೆ ಒಪ್ಪಿಕೊಳ್ಳುವುದಿಲ್ಲ? “ರತ್ನಸಾರ''ದ ಒಂದನೆಯ ಭಾಗದ ೬೭ನೆಯ ಪುಟದಲ್ಲಿ ಏನು ಬರೆದಿದೆಯೋ 
ನೋಡಿರಿ. ಮರುತ ದೇವಿಯು ಪಥಿಕರಿಗೆ ಶಿಲಾವಿಗ್ರಹವಾಗಿ ಸಹಾಯಮಾಡುತ್ತಿದ್ದಳು. ಇವಳನ್ನೂ ಹಾಗೆಯೇ ಒಪ್ಪಿಕೊಳ್ಳುವುದಿಲ್ಲವೇಕೆ? 


ಮೂರ್ಲ- ಕಿಂ ಸೋಪಿ ಜಣಣಿ ಜಾಓ ಜಾಣಾ ಜಣಣೇ ಇಕಿಂಗೆಿದ್ಧಿ 1 
ಜಣ ಮಿಚ್ಛರಟ ಜಾಓ ಗುಣೇ ಸುತಹಮಚ್ಛರ ವಹಇ ॥ (ಪ್ರಕ. ಭಾ.೨. ಷ. ಸೂತ್ರ-೮೧) 


ಯಾವ ಜೈನಮತ ವಿರೋಧಿಗಳಾದ ಮಿಥ್ಯಾಶ್ಮಿಗಳು, ಅಂದರೆ ಮಿಥ್ಯಾಧರ್ಮದವರಿದ್ದಾರೋ, ಅವರು ಹುಟ್ಟಿದರೇಕೆ? ಹುಟ್ಟಿಯೇ 
ಬಿಟ್ಟರಾದರೆ, ಬೆಳೆದರೇಕೆ? ಅಂದರೆ, ಶೀಘ್ರವೇ ತೀರಿಹೋಗಿದ್ದರೆ, ಚೆನ್ನಾಗಿರುತ್ತಿತ್ತು! 

ಸಮೀಕ್ಷಕೆ- ನೋಡಿರಿ ಇವರ ವೀತರಾಗಭಾಷಿತವಾದ ದಯಾಧರ್ಮವನ್ನು! ಬೇರೆಯ ಮತದವರ ಬಾಳನ್ನೂ ಕೂಡ 
ಅಪೇಕ್ಷಿಸುವುದಿಲ್ಲ! ಇವರ ದಯಾ ಧರ್ಮ ಕೇವಲ ಕಥನಮಾತ್ರವಾಗಿದೆ. ಮತ್ತು ಏನಾದರೂ ಇರುವುದಾದರೆ, ಅದು ಕ್ಹದ್ರ ಜೀವರಿಗಾಗಿ 
ಮತ್ತು ಪಶುಗಳಿಗಾಗಿ; ಜೈನರಿಂದ ಬೇರೆಯಾದ ಮಾನವರಿಗಾಗಿ ಅಲ್ಲ. 

ಮೂಲ ಸುದ್ಯೇಮಗ್ಗೇ ಜಾಯ ಸುಹೇಣ ಸಚ್ಛತ್ತಿ ಸುದ್ಧಮಗ್ಗಮ್ಮಿ | 

ಜೇ. ಪುಣ ಅಮಗ್ಗಜಾಯಾ ಮಗ್ಗೇಗಚ್ಛಂತಿ ಯೇ ಚುಯ್ಕಮ್‌ ॥| (ಪ್ರಕ. ಭಾ.-೨.ಷ. ಸೂತ್ರ-೮೩) 

ಇದರ ಮುಖ್ಯ ತಾತ್ಪರ್ಯವೇನೆಂದರೆ - ಯಾರಾದರೂ ಜೈನಶುಲದಲ್ಲಿ ಜನ್ಮತಾಳಿ, ಮುಕ್ತಿಗೆ ಹೋಗುವರಾದರೆ, ಏನೂ ಆಶ್ಚರ್ಯವಿಲ್ಲ. 
ಆದರೆ-ಜೈನರಿಂದ ಬೇರೆಯಾದ ಕುಲದಲ್ಲಿ ಹುಟ್ಟಿದ ಮಿಥ್ಯಾಶ್ಚಿಗಳಾದ ಅನ್ಯಮಾರ್ಗೀಯರು ಮುಕ್ತಿಯನ್ನು ಗಳಿಸುವರಾದರೆ, ಇದರಲ್ಲಿ 
ದೊಡ್ಡ ಆಶ್ಚರ್ಯವಿದೆ. ಜೈನಮತದವರು ಮಾತ್ರ ಮುಕ್ತಿಹೊಂದುತ್ತಾರೆ; ಬೇರೆಯವರಾರೂ ಹೊಂದರು. ಯಾರು ಜೈನಮತವನ್ನು 
ಗ್ರಹಿಸರೋ, ಅವರು ನರಕಗಾಮಿಗಳಾಗುತ್ತಾರೆ-ಎನ್ನುವುದು ಇದರ ಫಲಿತಾರ್ಥವಾಗಿದೆ. 

ಸಮೀಕ್ಷಕ್ಕ- ಜೈನಮತದಲ್ಲಿ ಯಾವನೂ ದುಷ್ಟನೂ, ಅಥವಾ ನರಕ ಗಾಮಿಯೂ ಆಗುವುದಿಲ್ಲವೇನು? ಅವರೆಲ್ಲರೂ ಮುಕ್ತಿಗೆ 
ತೆರಳುತ್ತಾರೆ; ಅನ್ಕರಾರೂ ತೆರಳುವುದಿಲ್ಲವೋ? ಇದು ಉನ್ಮತ್ತತನದ ಮಾತಲ್ಲವೇನು? ಮುಗ್ಧಮಾನವರ ಹೊರತು, ಇಂತಹ ಮಾತನ್ನು 
ಯಾವನು ಒಪ್ಪಬಲ್ಲನು? 

ಮೂಲ ತಿಚ್ಛೆಯರಾಣಂ ಪೂಆ ಸಂಮತ್ತ ಗುಣಾಣಕಾರಿಣೀ ಭಣಿಯಾ | 

ಸಾವಿಯ ಮಿಚ್ಛತ್ತಯರೀ ಜಿಣ ಸಮಯೇ ದೇಸಿಯಾ ಪೂಲ ॥! (ಪ್ರಕ. ಭಾ -೨. ಷಸ್ಯೀ- ಸೂ- ೪೦) 

ಜಿನಮೂರ್ತಿಗಳ ಪೂಜೆ ಮಾತ್ರ ಸಸಾರ ; ಮತ್ತು ಇವುಗಳಿಂದ ಬೇರೆಯಾದ ಮಾರ್ಗದವರ ಮೂರ್ತಿಪೂಜೆ ಅಸಾರವಾಗಿರುತ್ತದೆ. 
ಯಾವನು ಜಿನಮಾರ್ಗದ ಆಜ್ಞೆಯನ್ನು ಪಾಲಿಸುತ್ತಾನೋ, ಅವನು ತತ್ತ್ವಜ್ಞಾನಿ; ಯಾವನು ಪಾಲಿಸುವುದಿಲ್ಲವೋ, ಅವನು ತತ್ತ್ವಜ್ಞಾನಿಯಲ್ಲ. 

ಸಮೀಕ್ಷಕ:- ಭಾಪು! ಭಾಪ!! ಹೇಳುವುದಾದರೂ ಏನು? ಹೇಗೆ ವೈಷ್ಣವರೇ ಮೊದಲಾದವರದು ಆಗಿರುತ್ತದೋ, ಹಾಗೆ ನಿಮ್ಮ 
ಮೂರ್ತಿಗಳೂ ಕಲ್ಲು- ಮೊದಲಾದ ಜಡ ಪದಾರ್ಥಗಳಲ್ಲದಲ್ಲವೇನು? ಹೇಗೆ ನಿಮ್ಮ ಮೂರ್ತಿಪೂಜೆ ಸುಳ್ಳಾಗಿದೆಯೋ, ಹಾಗೆಯೇ 
ವೈಷ್ಣವ-ಮೊದಲಾದವರ ಮೂರ್ತಿಪೂಜೆಯೂ ಕೂಡ ಸುಳ್ಳಾಗಿರುತ್ತದೆ. ಇಚೆ ವ ಅವನ ಷ್ಟ 
ಮತ್ತು ಬೇರೆಯವರನ್ನು ಅತತ್ತ್ವಜ್ಞಾನಿಗಳೆಂದು ವಾದಿಸುವುದರಿಂದ, ನಿಮ್ಮ ಮತದಲ್ಲಿ ತತ್ತ್ವಜ್ಞಾನವಿಲ್ಲವೆಂದು ವಿದಿತವಾಗುತ್ತಿದೆ. 

ಮರತ ಹೂಬನ ಇ ಪಾಸ? 


ಇಯಮುಣಿ ಊಣಯ ತತ್ತಂಜಿಣ ಆಣಾಯೇ ಕುಣಹು ಧಮ್ಮಮ್‌ ॥1(ಪ್ರಕ. ಭಾ-೨. ಷ. ಸ-೯೨) 


ದ್ವಾದಶ ಸಮುಲ್ಲಾಸ. 363 
ಜಿನದೇವನ ಆಜ್ಞೆ. ದಯಾ - ಕ್ಷಮಾ ಮೊದಲಾದ ರೂಪವಾದುದೇ ಧರ್ಮವಾಗಿದೆ. ಆದರಿಂದ ಬೇರೆಯಾದ ಆಜ್ಞೆ ಎಲ್ಲವೂ 
`ಅಧರ್ಮವಾಗಿದೆ. 

೬. ಸಮೀಕ್ಷಕ- ಇದೆಷ್ಟು ದೊಡ್ಡ ಅನ್ಕಾಯದ ಮಾತಾಗಿದೆ? ಜೈನಮತದಿಂದ ಬೇರೆ ಯಾವನೇ ಪುರುಷನೂ ಸತ್ಯವಾದಿಯೂ, 
ಧರ್ಮಾತ್ಮನೂ ಆಗಿಲ್ಲವೇನು? ಆ ಧಾರ್ಮಿಕ ಪುರುಷನನ್ನು ಅಂಗೀಕರಿಸಬಾರದೇನು? ಅಹುದು; ಜೈನ ಮತಸ್ಥರ ಮುಖ, ನಾಲಗೆ 
ಚರ್ಮದ್ದು ಆಗಿರದೆ ಮತ್ತು ಅನ್ಕರದು ಚರ್ಮದ್ದು ಆಗಿದ್ದಲ್ಲಿ ಈ ಮಾತು ಅನ್ವಯಿಸಬಹುದಾಗಿತ್ತು. ಜೈನರುಗಳು `ಹೊಗಳುಭಟ್ಟರ 
ಹಿರಿಯಣ್ಣಂದಿರೇ ಆಗಿದ್ದಾರೋ- ಎನ್ನುವಂತೆ, ಈ ಮೂಲಕ ಕೇವಲ ತಮ್ಮ ಮತದ ಗ್ರಂಥಗಳ, ವಚನಗಳ, ಸಾಧುಗಳೇ ಮೊದಲಾದವರ. 
ಹೆಚ್ಚುಗಾರಿಕೆಯನ್ನು ತೋಡಿಕೊಂಡಿದ್ದಾರೆ. 

ಮೂಲ ವನ್ನೇಮಿ ನಾರಯಾಉವಿ ಜೇಸಿದುರಕಾಇ ಸಂಭರಂ ತಾಣಮ್‌ । 
ಭವ್ಹಾಣ ಜಣಇ ಹರಿಹರ ರಿದ್ಧಿ ಸಮಿದ್ಯೀ ವಿ ಉದ್ಯೋಸಮ್‌ 1. (ಪ್ರಕ. ಭಾ-೨. ಷ. ಸೂ-೯೫)) 
ಇದರ ಮುಖ್ಯ ತಾತ್ಪರ್ಯವೇನೆಂದರೆ- ಹರಿ, ಹರ ಮೊದಲಾದವರ ಯಾವ ಪ್ರಭಾವವಿದೆಯೋ, ಅದು ನರಕಕ್ಕೆ ಕಾರಣವಾಗಿದೆ. 
ಅದನ್ನು ನೋಡಿದರೆ, ಜೈನರಿಗೆ ರೋಮಾಂಚ ಉಂಟಾಗುತ್ತದೆ. ಹೇಗೆ ರಾಜಾಜ್ಞೆಯ ಭಂಗವನ್ನು ಮಾಡುವುದರಿಂದ ಮಾನವನು. 
ಮರಣದಂಡನೆಯವರೆಗೂ ದುಃಖ ಹೊಂದುತ್ತಾನೋ, ಹಾಗೆ ಜಿನೇಂದ್ರನ ಆಜ್ಞಾಭಂಗದಿಂದ ಜನನ ಮರಣದ ದುಃಖವನ್ನು ಹೊಂದನೇತಕ್ಕೆ? 
ಸಮೀಕ್ಷಕ- ನೋಡಿರಿ! ಜೈನರ ಆಚಾರ್ಯರುಗಳೇ ಮೊದಲಾದವರ ಮಾನಸೀ ವೃತ್ತಿಯನ್ನು. ಎಂದರೆ, ಬಾಹ್ಮಕಪಟವನ್ನು 
ಹಾಗೂ ಆಡಂಬರದ ಲೀಲೆಯನ್ನು, ಈಗಂತೂ ಇವತರ ಆಂತರಿಕ ಕಪಟವೂ ಕೂಡ ಹೊರಬಿದ್ದಿತು. ಹರಿ,ಹರ-ಮೊದಲಾದವರ ಮತ್ತು 
`ಅವರ ಉಪಾಸಕರ ಐಶ್ವರ್ಯವನ್ನೂ ಮತ್ತು ಅಭಿವೃದ್ಧಿಯನ್ನೂ ನೋಡಲೂ ಕೂಡ ಆಗದು! ಅನ್ಯರ ಅಭಿವೃದ್ಧಿ ಏತಕ್ಕಾಯಿತು-ಎಂದು 
ಇವರಿಗೆ ರೋಮಾಂಚವಾಗುತ್ತದೆ! ಬಹುಶಃ ಇವರ ಸಮಸ್ತ ಐಶ್ವರ್ಯವೂ ನಮಗೆ ಸಿಕ್ಕುವುದಾದರೆ ಮತ್ತು ಇವರು ದರಿದ್ವರಾಗಿ. 
ಹೋದರೆ ಚೆನ್ನಾಗಿದ್ದೀತು-ಎಂದು ಬಯಸುತ್ತಿರಬಹುದೇನೋ? ಮತ್ತು ರಾಜಾಜ್ಞೆಯ' ದೃಷ್ಟಾಂತವನ್ನು ಕೊಡುವ ಕಾರಣವ ಕೂಡ. 
ಜೈನರು ರಾಜ್ಯದ ಹೊಗಳುಭಟ್ಟರೂ, ಸುಳ್ಳರೂ ಮತ್ತು ಅಂಜುಬುರುಕರೂ ಆಗಿರುವುದೇ ಆಗಿದೆ. ರಾಜನ ಸುಳ್ಳು ಮಾತುಗಳನ್ನೂ 
ಹಿಪ್ಪಿಕೊಂಡುಬಿಡಬೇಕೇನು? ಈರ್ಷ್ಯಾದ್ವೇಷಯುಕ್ತನು ಯಾವನಾದರೂ ಇರುವುದಾದರೆ, ಜೈನರಿಗಿಂತ ಹೆಚ್ಚಾಗಿ ಬೇರೆ ಯಾವನೂ 
ಇರಲಾರನು. 


ಮೂಲ ಜೋ ದೇಇ ಸುದ್ಧಧಮ್ಮಂ ಸೋ ಪರಮಪ್ಪಜಯಮ್ಮಿ ನಹು ಅನ್ನೋ | 
0 ಕಪ್ಪದ್ದುಮ್ಮ ಸರಿಸೋ ಇಯ ರತರೂ ಹೋಣ' ಕಣಯಾವಿ 1 (ಪ್ರಕ. ಭಾ-೨. ಷ. ಸೂ-೧೦೧) 
ಯಾರು ಜೈನಧರ್ಮಕ್ಕೆ ವಿರುದ್ಧರಾಗಿರುತ್ತಾರೋ, ಆ ಜನರು ಮೂರ್ಶಿರು. ಮತ್ತು ಯಾರು ಜನೇಂದ್ರಭಾಷಿತವಾದ ಧರ್ಮದ 
ಅವರಿಗೆ ಸಮಾನರಾದವರೂ ಬೇರೆ ಯಾರೂ ಇಲ್ಲ. 


ಸಮೀಕ್ಷಕ- ಅಲ್ಲವೇ ಮತ್ತೆ? ಜೈನರುಗಳು ಬಾಲಬುದ್ಧಿಗಳಾಗಿರದಿದ್ದರೆ, ಇಂತಹ ಮಾತುಗಳನ್ನು ಒಪ್ಪಿಕೊಂಡು ಕುಳ್ಳಿರುತ್ತಿದ್ದರೇಕೆ? 
ಹೇಗೆ ವೇಶ್ಯೆಯು ತನ್ನ ಹೊರತು ಬೇರೆ ಯಾವಳ ಸ್ವುತಿಯನ್ನೂ ಮಾಡುವುದಿಲ್ಲವೋ, ಹಾಗೆಯೇ ಈ ವರ್ತನೆ ಕಾಣಿಸುತ್ತದೆ. 


ಮೂರ್ಲ- ಜೇ. ಅಮುಣಿಅ ಗುಣದೋಷಾ ತೇ ಕಹಅ ಬುಹಾಣ ಹುಂತಿಮ ರುಚ್ಛಾ! 
ಅಹತೇ ವಿಹುಮ ರುಚ್ಛಾ ತಾ. ವಿಸ ಅಮಿಆಣ ತುಲ್ಲತ್ತಮ್‌ ॥! . (ಪ್ರಕ. ಭಾ-೨. ಷ. ಸೂ- ೧೦೮) 


ಜಿನೇಂದ್ರ ದೇವನನ್ಮೂ, ಅವನು ಹೇಳಿದ ಸಿದ್ಧಾಂತಗಳನ್ನೂ, ಮತ್ತು ಜಿನಮತದ ಉಪದೇಶಕರನ್ನೂ ತ್ಯಜಿಸುವುದು ಜೈನರಿಗೆ 
ಉಚಿತವಲ್ಲ 


ಸಮೀಕ್ಷಕ- ಇದು ಜೈನರುಗಳ ಹಠದ, ಪಕ್ಷಪಾತದ ಮತ್ತು ಅವಿದ್ಯೆಯ ಫಲವಲ್ಲದ್ದದ್ದರೆ, ಮತ್ತೇನು? ಆದರೆ, ಜೈನರ 
ಹಲಕೆಲವು ಮಾತುಗಳನ್ನು ಬಿಟ್ಟು, ಬೇರೆ ಎಲ್ಲವೂ ವರ್ಜನೀಯವೇ ಆಗಿವೆ. ಯಾವನಿಗೆ ಸ್ವಲ್ಪವಾದರೂ ಬುದ್ಧಿಯಿರುತ್ತದೋ, ಅವನು. 
ಜೈನರ ದೇವರುಗಳ, ಸಿದ್ಧಾಂತ ಗ್ರಂಥಗಳ ಮತ್ತು ಉಪದೇಶಕರ ವಿಷಯದಲ್ಲಿ ದರ್ಶನ-ಶ್ರವಣ ಆಲೋಚನೆಗಳನ್ನು ಮಾಡುವನಾದರೆ, 
ಅದೇ ಸಮಯದಲ್ಲಿ ನಿಸ್ಸಂದೇಹವಾಗಿ ವರ್ಜಿಸಬಿಡುವನು. 


364 ತ ಸತ್ಯಾರ್ಥಪ್ರಕಾಶ 
ಮೂಲದ ವಯಣೇ ವಿ ಸುಗುರು ಜಿಣವಲ್ಲಹಸ್ಸೆ ಕೇಸಿಂ ನ ಉಲ್ಲಸಇ ಸಮ್ಮಮ್‌॥ 
ಲ ಅಹಕಹ ದಿಣಮಣಿತೇಯಂ ಉಲುಆಣಂ ಹರಣ ಅಂಧತ್ತಮ್‌ ॥| (ಪ್ರಕ. ಭಾ-೨. ಷಸೂ. ೧೦೮) 
ಯಾರು ಜನವಚನಕ್ಕೆ ಅನುಕೂಲವಾಗಿ ನಡೆದುಕೊಳ್ಳುತ್ತಾರೋ, ಅವರು ಪೂಜನೀಯರೂ ಮತ್ತು ಯಾರು ವಿರುದ್ಧವಾಗಿ. 
ನಡೆದುಕೊಳ್ಳುತ್ತಾರೋ ಅವರು ಆಪೂಜ್ಯರೂ ಆಗಿರುತ್ತಾರೆ. ಜೈನ ಗುರುಗಳನ್ನು ಅಂಗೀಕರಿಸಬೇಕು ; ಎಂದರೆ- ಅನ್ಯಮಾರ್ಗೀಯರನ್ನು 
ಅಂಗೀಕರಿಸಬಾರದು. 
ಸಮೀಕ್ಷಕ- ಆಯಿತು! ಜೈನರುಗಳು ಅನ್ಕ ಅಜ್ಞಾನಿಗಳನ್ನು ಪಶುಗಳಂತೆ ಶಿಷ್ಕರನ್ನಾಗಿ ಮಾಡಿಕೊಂಡು ಕಟ್ಟಿಹಾಕದೇ ಇದ್ದಿದ್ದರೆ, 
ಅವರ ಬಲೆಯಿಂದ ಹೊರಬಂದು, ತಮ್ಮ ಮುಕ್ತಿಯ ಸಾಧನಗಳನ್ನು ಅವಲಂಬಿಸಿ, ಜನ್ಮವನ್ನು ಸಫಲಗೊಳಿಸಿಕೊಳ್ಳುತ್ತಿದ್ದರು. 
ಯೋಚಿಸಿರಿ, ಯಾವನಾದರೂ ನಿಮ್ಮನ್ನು ಕುಮಾರ್ಗಿಗಳು, ಕುಗುರುಗಳು, ಮಿಥ್ಯಾತ್ವಿಗಳು ಮತ್ತು ದುರುಪದೇಶಕರು - ಎಂದು ಹೇಳಿದರೆ, 
ನಿಮಗೆಷ್ಟು ದುಃಖವಾಗುವುದು? ಅದೇ ರೀತಿ ನೀವು ಅನ್ಕರಿಗೆ ದುಃಖದಾಯಕರಾಗಿದ್ದೀರಿ; ಆದುದರಿಂದ ನಿಮ್ಮ ಮತದಲ್ಲಿ ನಿಃಸಾರವಾದ. 
ಮಾತುಗಳು ಬಹಳವಾಗಿ ತುಂಬಿಕೊಂಡಿವೆ. 
ಮೂಲ ತಿಹುಅಣಜಣಂ ಮರಂತಂ ದಶೂಣ ನಿಅಂತಿ ಜೇ ನ ಅಪ್ಪಾಣಮ್‌ | 
ವಿರಮಂತಿನ ಪಾವಾ ಧಿದ್ಧೀ ಧಿಕತ್ತಣಂ ತಾಣಮ್‌ ॥ (ಪ್ರಕ. ಭಾ-೨.ಷ. ಸೂ- ೧೦೯) 
ವೃತ್ಯುವಿನವರೆಗೂ ಮುಟ್ಟುವ ದುಚಖವಿದ್ದರೂ ಕೂಡ ಕೃಷಿ , ವ್ಯಪಾರ - ಮೊದಲಾದ ಕರ್ಮಗಳನ್ನು ಜೈನರುಗಳು ಮಾಡಬಾರದು. 
ಏಕೆಂದರೆ- ಈ ಕರ್ಮಗಳು ನರಕಕ್ಕೆ ಕರೆದೊಯ್ಯವುದಾಗಿದೆ. 
ಸಮೀಕ್ಷಕ- ಈಗ ಯಾವನಾದರೂ ಜನರನ್ನು "ನೀವು ವ್ಯಾಪಾರ ಮೊದಲಾದ ಕರ್ಮಗಳನ್ನು ಏತಕ್ಕೆ ಮಾಡುತ್ತೀರಿ? ಈ 
ಕರ್ಮಗಳನ್ನು ಬಿಟ್ಟುಬಿಡುವುದಿಲ್ಲವೇಕೆ?''- ಎಂದು ಕೇಳಬೇಕು. ಮತ್ತು ಬಿಟ್ಟುಬಿಡುವಿರಾದರೆ, ನಿಮ್ಮ ಶರೀರಗಳ ಪಾಲನ-ಪೋಷಣಗಳೂ. 
ಕೂಡ ಆಗಲಾರವು. ಮತ್ತು ನಿಮ್ಮ ಕಥನಕ್ಕನುಸಾರವಾಗಿ ಎಲ್ಲ ಜನರೂ ಬಿಟ್ಟು ಬಿಡುವರಾದರೆ, ನೀವು ಯಾವ ವಸ್ತುಗಳನ್ನು ತಿಂದು 
ಜೀವಿಫುವಿರಿ? ಇಂತಹ ಸಮಾಜದ್ರೋಹದ ಉಪದೇಶ ಮಾಡುವುದು ಸರ್ವಥಾ ವ್ಯರ್ಥವಾಗಿರುತ್ತದೆ. ಬಡಪಾಯಿಗಳು ಮಾಡುವರಾದರೂ 
ಏನನ್ನು? ವಿದ್ಯಾ- ಸತ್ಸಂಗವಿಲ್ಲದೆ, ಮನಸ್ಸಿಗೇನು ಬಂದಿತೋ ಅದನ್ನೇ ಹೇಳಿಬಿಟ್ಟರು. 
ಮೂಲ- ತಇಯಾ ಹಮಾಣ ಅಹಮಾ ಕಾರಣ ರಹಿಯಾ ಅನಾಣ ಗಷ್ಟೇಣ | 
ಜೇ. ಜಂಪಂತಿ ಉಸ್ಸುತ್ತಂ ತೇಸಂ ದ್ವಿದ್ಧಿಚ್ಛ ಪಂಮಿಚ್ಛಮ್‌ ॥. (ಪ್ರಕ. ಭಾ-೨. ಷ. ಸೂ-೧೨೧) 
ಯಾರು ಜೈನಾಗವಕ್ಕೆ ವಿರುದ್ಧವಾದ ಶಾಸ್ತ್ರಗಳನ್ನು ಅಂಗೀಕರಿಸುವವರಾಗಿರುತ್ತಾರೋ, ಅವರು ಅಧಮಾಧವರಾಗಿರುತ್ತಾರೆ. 
ಯಾವುದಾದರೂ ಸ್ಪಾರ್ಥಸಿದ್ಧಿಸುವುದಾದರೂ ಕೂಡ, ಜೈನವತಕ್ಕೆ ವಿರುದ್ಧವಾಗ ಮಾತನಾಡಬಾರದು ; ಒಪ್ಪಿಕೊಳ್ಳಲೂಬಾರದು. ಯಾವುದೇ 
ಪ್ರಯೋಜನ ಕೈಗೂಡುವುದೇ ಆಗಿದ್ದರೂ ಕೂಡ, ಅನ್ಕಮತದ ತ್ಯಾಗವನ್ನು ಮಾಡಿಬಿಡಬೇಕು. 
ಸಮೀಕ್ಷಕ- ನಿಮ್ಮ ಮೂಲಪುರುಷರಿಂದ ಹಿಡಿದು ಇಂದಿನವರೆಗೆ ಎಷ್ಟು ಜನರು ಉದಿಸಿದ್ದಾರೋ, ಉದಿಸುವರೋ, ಅವರು 
ಅನ್ಯಮತವನ್ನು ಬೈಯುವುದರ ಹೊರತು, ಬೇರೆ ಯಾವುದೇ ಮಾತನ್ನು ಆಡಿಲ್ಲ; ಮತ್ತು ಆಡುವುದೂ ಇಲ್ಲ. ಜೈನರು ಎಲ್ಲಿ ಎಲ್ಲಿ ತಮ್ಮ 
ಸ್ಪಾರ್ಥ ಸಿದ್ಧಿಸುವದನ್ನು ಕಾಣುತ್ತಾರೋ, ಅಲ್ಲಿ ಶಿಷ್ಕರಿಗೂ ಶಿಷ್ಕರಾಗಿ ಹೋಗುತ್ತಾರೆ. ಇಂತಹ ಸುಳ್ಳಾದ ಉದ್ದುದ್ಧ- ಅಗಲಗಲದ 
ಮಾತುಗಳನ್ನು ಆಡುವುದರಲ್ಲಿ ಸ್ವಲ್ಪವೂ ಸಂಕೋಚವಾಗುವುದಿಲ್ಲ! ಇದು ಮಹಾ ಶೋಚನೀಯವಾದ ವಿಷಯವಾಗಿದೆ . 
ಮೂರ್ಲ ಜಂ ವೀರಜಿಣಸ್ಸ ಜಿಓ ಮಿರಳಃ ಉಸ್ಸುತ್ತ ಲೇಸದೇಸಣಓ 1 
ಸಾಗರ ಕೋಡಕೋಡಿಂ ಹಿಂಡಇ ಅಇ ಭೀಮಭವರಣ್ಣೇ ॥ (ಪ್ರಕ. ಭಾ-೨. ಷ. ಸೂ-೧೨೨) 
ಯಾವನಾದರೂ -“ಜೈನ ಸಾಧುಗಳಲ್ಲಿ ಧರ್ಮವಿದೆ. ನಮ್ಮವರಲ್ಲಿ ಹಾಗೂ ಬೇರೆಯವರಲ್ಲಿಯೂ ಕೂಡ ಧರ್ಮವಿದೆ”.- ಎಂದು 
ಹೇಳುವನಾದರೆ, ಆ ಮನುಷ್ಯನು ಕೋಟ್ಯಾನುಕೋಟಿ ವರ್ಷಗಳವರೆಗೆ ನರಕದಲ್ಲಿದ್ದು, ಮತ್ತೂ ಕೂಡ ನೀಚ ಜನ್ಮವನ್ನು ಹೊಂದುತ್ತಾನೆ. 
ಸಮೀಕ್ಷಕ- ಭಾಪ, ಭಾಪ! ವಿದ್ಯಾಶತ್ರುಗಳೇ! ನೀವು-“ನಮ್ಮ ಮಿಥ್ಯಾವಚನಗಳ ಖಂಡನವನ್ನು ಯಾವನೂ ಮಾಡದಿರಲಿ”-ಎಂದೇ 
ಯೋಚಿಸಿರಬಹುದು. ಇದೇ ಕಾರಣದಿಂದ ಈ ಭಯಂಕರವಾದ ವಚನವನ್ನು ಬರೆದಿದ್ದೀರಿ. ಹಾಗೆ ಆಗುವುದು ಅಸಂಭವವಾಗಿದೆ. ಈಗ 





ದ್ವಾದಶ ಸಮುಲ್ಲಾನ 365 
ಎಲ್ಲಿಯವರೆಗೆ ನಿಮಗೆ ಬುದ್ಧಿ ಹೇಳೋಣ? ನೀವಂತೂ ಸುಳ್ಳ, ನಂದೆ ಮತ್ತು ಬೇರೆ ಮತಗಳೊಂದಿಗೆ ವೈರ-ವಿರೋಧ ಮಾಡುವುದಕ್ಕಾಗಿಯೇ 
ಟೊಂಕಕಟ್ಟಿ ನಿಂತು, ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವುದನ್ನು ರಸಾಯನಕ್ಕೆ ಸಮವೆಂದು ತಿಳಿದಿದ್ದೀರಿ. 

ಮೂರ್ಲ- ದೂರೇ ಕರಣಂ ದೂರಮ್ಮಿ ಸಾಹಣಂ ತಹ ಪಭಾವಣಾ ದೂರೇ | 
ಜಿಣಧಮ್ಮ ಸದ್ದಹಾಣಂ ಪಿ. ತಿರಿಕದುರಕಾಣ ನಿರವಇ ॥! (ಪ್ರಕ. ಭಾ-೨ ಷ. ಸೂ-೧೨೭) 


ಯಾವ ಮಾನವನಿಂದ ಜೈನಧರ್ಮದ ಅನುಷ್ಠಾನ ಸ್ವಲ್ಪವೂ ಕೂಡ ಆಗಲಾರದೋ, ಅವನೂ ಕೂಡ- “ಜೈನಧರ್ಮ ಸತ್ಯವಾಗಿದೆ ; 
ಜೇರೆ ಯಾವುದೂ ಅಲ್ಲ''- ಎಂಬ ಇಷ್ಟು ಶ್ರದ್ಧಾಮಾತ್ರದಿಂದಲೇ, ದುಃಖದಿಂದ ಪಾರಾಗಿ ಹೋಗುತ್ತಾನೆ. 


ಸೆಮೀಕ್ಷತೆ - ಆಹಾ! ಮೂರ್ಯರನ್ನು ತಮ್ಮ ಮತಜಾಲದಲ್ಲಿ ಸಿಕ್ಕಿಸಿಕೊಳ್ಳುವುದಕ್ಕೆ ಇದಕ್ಕಿಂತ ಅಧಿಕವಾದ ಬೇರೆ ಮಾತು 
ಯಾವುದಿದ್ದೀತು? ಏಕೆಂದರೆ-ಯಾವ ಕರ್ಮವನ್ನೂ ಮಾಡಬೇಕಾಗಿಲ್ಲ; ಮತ್ತು ಸಿಕ್ಕಿಹೋಗುವುದು ನೇರ ಮುಕ್ತಿಯೇ! ಇಂತಹ 
ಮೌಢ್ಯಮಯವಾದ ಮತ ಬೇರೆ ಯಾವುದು ಇದ್ದೀತು? 
ಮೂಲ ಕಣಯಾ ಹೋಹೀ ದಿವಸೋ ಜಇಯಾ ಸುಗುರೂಣಪಾಯ ಮೂಂವ್ಮಿ | 
ಉಸ್ಸುತ್ತ ಲೇಸವಿಸಲವ ರಹಿಓ ನಿಸುಣೇಸು. ಜಿಣಧಮ್ಮಮ್‌ ॥ (ಪ್ರಕ. ಭಾ-೨. ಷ. ಸೂ-೧೨೮) 


ಯಾವ ಮಾನವನು -“ಜೀನಾಗಮವನ್ನು, ಎಂದರೆ-ಜೈನರ ಶಾಸ್ತ್ರಗಳನ್ನು ಅಲಿಸುವೆನು; ಉತ್ಸ್ಧತ್ರಗಳನ್ನು, ಎಂದರೆ-ಅನ್ಯಮತ 
ಗ್ರಂಥಗಳನ್ನು ಎಂದಿಗೂ ಆಲಿಸುವುದಿಲ್ಲ''- ಎಂದಿಷ್ಟು ಸಂಕಲ್ಪ ಮಾಡುವನೋ, ಅವನು ಇಷ್ಟು ಇಚ್ಛಾಮಾತ್ರದಿಂದಲೇ ದುಃಖಸಾಗರವನ್ನು 
ದಾಟಿ ಹೋಗುತ್ತಾನ. 


ಸಮೀಕ್ಷಕೆ - ಈ ಮಾತೂ ಕೂಡ ಮುಗ್ಧ ಮಾನವರನ್ನು ಸಿಕ್ಕಸಿಕೊಳ್ಳುವುದಕ್ಕಾಗಿಯೇ ಇದೆ. ಏಕೆಂದರೆ, ಈ ಪೂರ್ವೋಕ್ತವಾದ 
ಸಂಕಲ್ಪದಿಂದ ಇಲ್ಲಿನ ದುಃಖಸಾಗರದಿಂದಲೂ ಪಾರಾಗುವುದಿಲ್ಲ ಮತ್ತು ಪೂರ್ವಜನ್ಮದ ಸಂಚಿತ ಪಾಪಗಳ ದುಃಖವೆಂಬ ಫಲ 
ಅನುಭವಿಸದೆ ಬಿಟ್ಟುಹೋಗಲಾರದು. ಇಂತಹ ಸುಳ್ಳುಗಳನ್ನು, ಎಂದರೆ-ವಿದ್ಯಾ ವಿರುದ್ಧವಾದ ಮಾತನ್ನು ಬರೆಯದೇ ಇದ್ದಿದ್ದರೆ, 
ವೇದಗಳೇ ಮೊದಲಾದ ಶಾಸ್ತ್ರಗಳನ್ನು ನೋಡಿ, ಕೇಳಿ, ಸತ್ಯಾಸತ್ಯಗಳನ್ನರಿತು, ಇವರ ಅವಿದ್ಯಾರೂಪವಾದ ಪೊಳ್ಳುಗ್ರಂಥಗಳನ್ನು 
ವರ್ಜಿಸಿಬಿಡುತ್ತಿದ್ದರು. ಆದರೆ, `ಈ ವಿದ್ಯಾಹೀನರನ್ನು ಹೇಗೆ ಬಿಗಿದು ಕಟ್ಟಿಹಾಕಿದ್ದಾರೆ- ಎಂದರೆ, ಇವರ ಈ ಜಾಲದಿಂದ ಯಾವನೋ. 
ಒಬ್ಬ 'ಬುದ್ಧಿವಂತನಾದ ಸತ್ತಂಗಾಷ್ಯನು ಬೇಕಾದರೆ ಬಿಡುಗಡೆ ಹೊಂದುವುದು ಶಕ್ತ ಸಂಭವ. ಆದರೆ, ಜಡಬುದ್ಧಿಗಳಾದ ಅನ್ಕರ 
ಬಿಡುಗಡೆ ಬಹುಕಠಿಸವಾಗಿದೆ. ್ರ 
ಮೂಲ ಜಹ್ಮಾ ಜೇಣಹಿಂ ಭಣಿಯ ಸುಯವ ವಯಾರಂ ವಿಸೋ ಹಿಯಂ ತಸ್ಸ | 
ಜಾಇಯ ವಿಸುದ್ಯ ಬೋಹೀ ಜಿಣ ಆಣಾ ರಾಹ ಗತ್ತಾಟ |. (ಪ್ರಕ. ಭಾ-೨. ಷ. ಸೂ-೧೩೮) 


ಯಾರು ಜಿನಾಚಾರ್ಯರು ಹೇಳಿದ ಸೂತ್ರಗಳು, ನಿರುಕ್ತ, "ವಕ್ಷಿಭಾಷ್ಯ'- ಚೂರ್ಣಿ- ಇವನ್ನು ಅಂಗೀಕರಿಸುತ್ತಾರೋ, ಅವರು 
ಮಾತ್ರ ಶುಭ ವ್ಯವಹಾರವನ್ನೂ ಮತ್ತು ಕಷ್ಟದಿಂದ ಮಾತ್ರ ನಿರ್ವಹಿಸಲಾಗುವ ವ್ಯವಹಾರವನ್ನೂ ಮಾಡುವುದರಿಂದ ಚಾರಿತ್ರಯಕ್ತರಾಗಿ, 
ಸುಖಗಳನ್ನು ಪಡೆದುಕೊಳ್ಳುತ್ತಾರೆ; ಅನ್ಯಮತದ ಗ್ರಂಥಗಳನ್ನು ನೋಡುವುದರಿಂದ ಅಲ್ಲ. 

ಸಮೀಕ್ಷಕ- ಅತ್ಯಂತ ಹಸಿವಿನಿಂದ ಸಾಯುವುದೇ ಮೊದಲಾದ ಕಷ್ಟಗಳನ್ನು ಸಹಿಸುವುದನ್ನು ಚಾರಿತ್ರವೆನ್ನುತ್ತಾರೆಯೇ? 
ಹಸಿದವನಾಗಿ-ಬಾಯಾರಿದವನಾಗಿ ಸಾಯುವುದು-ಮೊದಲಾದುದೇ ಚಾರಿತ್ರವಾಗಿದ್ದರೆ, ಬಹುಮಂದಿ ಮಾನವರು ಕ್ಷಾಮದಲ್ಲಿ ಅಥವಾ 
ಯಾರಿಗೆ ಆಹಾರ ಮೊದಲಾದುದು ಸಿಕ್ಕುವುದಿಲ್ಲವೋ, ಅವರು ನಿರಾಹಾರರಾಗಿ ಮೃತರಾಗುತ್ತಾರೆ. ಅವರು ಶುದ್ಧರಾಗಿ ಶುಭಫಲಗಳನ್ನು 
ಪಡೆದುಕೊಳ್ಳಬೇಕು! ಆ ರೀಶಿ ಇವರೂ ಶುದ್ಧರಾಗುವುದಿಲ್ಲ, ಮತ್ತು ನೀವೂ ಕೂಡ ಶುದ್ಧರಾಗುವುದಿಲ್ಲ. ಆದರೆ, ಪಿತ್ತ ಮೊದಲಾದುವುಗಳ 
ಪ್ರಕೋಪ ಉಂಟಾಗಿ, ರೋಗಗ್ತಸ್ತರಾಗಿ, ಸುಖಕ್ಕೆ ಪ್ರತಿಯಾಗಿ ದುಃಖವನ್ನು ಹೊಂದುತ್ತಾರೆ. ಧರ್ಮವಾದರೋ, ನ್ಯಾಯಾಚರಣ, 
ಬ್ರಹ್ಮಚರ್ಯ, ಸತ್ಯಭಾಷಣ ಮೊದಲಾದುದಾಗಿದೆ. ಮತ್ತು ಆಸತ್ಯಭಾಷಣ, ಅನ್ಕಾಯಾಚರಣ-ಮೊದಲಾದುದು ಪಾಪವಾಗಿದೆ. ಮತ್ತು 
ಎಲ್ಲರೊಂದಿಗೂ, ಪ್ರೀತಿಪೂರ್ವಕವಾಗಿ, ಪರೋಪಕಾರಕ್ಕಾಗಿ ವರ್ತಿಸುವುದು ಶುಭಜಾರಿತ್ರವನಿಸುತ್ತದೆ. ಜೈನಮತಸ್ಥರ ಹಸಿದಿರುವುದು, 
ಬಾಯಾರಿದವರಾಗಿರುವುದು-ಮೊದಲಾದುದು ಧರ್ಮವಲ್ಲ. ಈ ಸೂತ್ರಗಳು ಮೊದಲಾದುವನ್ನು ಅಂಗೀಕರಿಸುವುದರಿಂದ ಅಲ್ಪಸತ್ಯವನ್ನೂ 
ಅಧಿಕ ಅಸತ್ಯವನ್ನೂ ಪಡೆದುಕೊಂಡು, ದುಃಖಸಾಗರದಲ್ಲಿ ಮುಳುಗುತ್ತಾರೆ. 


366 ಸತ್ಯಾರ್ಥಪ್ರಕಾಶ 
ಮೂರ್ಲ- ಜಣಜಾಣಿಸಿ ಜಿಣನಾಹೋ. ಲೋಹಾಯಾರಾ ವಿಷರಕಏ ಭೂಓ 1 


ತಾ. ತಂತಂ ಮನ್ನಂತೋ ಕಹ ಮನ್ನಸಿ ಲೋಅ ಆಯಾರಮ್‌ ॥| (ಪ್ರಕ. ಭಾ-೨. ಷ. ಸೂ-೧೪೮). 


ಯಾರು ಉತ್ತಮ ಪ್ರಾರಬ್ಧವನ್ನು ಹೊಂದಿರುವ. ಮಾನವರಾಗಿರುತ್ತಾರೋ, ಅವರು ಮಾತ್ರ ಜಿನಧರ್ಮವನ್ನು ಗ್ರಹಿಸುತ್ತಾರೆ. 
ಎಂದರೆ, ಯಾರು ಜಿನಧರ್ಮವನ್ನು ಗ್ರಹಿಸುವುದಿಲ್ಲವೋ, ಅವರ ಪ್ರಾರಬ್ಧ ನಷ್ಟವಾಗಿ ಹೋಗಿದೆ. 

ಸಮೀಕ್ಷಕ- ಈ ಮಾತು ಭ್ರಾಂತಿಯದು ಹಾಗೂ ಸುಳ್ಳಾದುದು ಅಲ್ಲವೇನು? ಅನ್ಯಮತಗಳಳ್ಸೆ ಶ್ರೇಷ್ಠಪ್ರಾರಬ್ಧಯುಕ್ತರು ಇಲ್ಲವೇನು? 
ಮತ್ತು ಸಧರ್ಮೀಯರೊಂದಿಗೆ, ಎಂದರೆ ಜೈನಮತೀಯರೊಂದಿಗೆ ಪರಸ್ಪರ ಕ್ಷೇಶದಾಯಕ ವರ್ತನೆಯನ್ನು ಮಾಡಬಾರದೆಂದು. 
ಹೇಳಿರುವುದರಿಂದ, ಅನ್ಕರೊಂದಿಗೆ ಕಲಹ ಮಾಡುವುದರಲ್ಲಿ ಜೈನರು ಕೇಡನ್ನು ಎಣಿಸರೇನೋ, ಎಂದೇ ತೋರಿಬರುತ್ತದೆ. ಅವರ ಈ 
ಮಾತೂ ಅಯುಕ್ತವೇ; ಏಕೆಂದರೆ-ಸಜ್ಜನರಾದ ಪುರುಷರು ಸಜ್ಜನರೊಂದಿಗೆ ಪ್ರೇಮವನ್ನಿಟ್ಟುಕೊಳ್ಳುತ್ತಾರೆ ಮತ್ತು ದುಷ್ಡರಿಗೆ ಶಿಕ್ಷಣಮ್ಮಾತ್ರು 
ಸುಶಿಕ್ಷಿತರನ್ನಾಗಿ ಮಾಡುತ್ತಾರೆ. ಮತ್ತು' ಬ್ರಾಹ್ಮಣರು, ತ್ರಿದಂಡಿಗಳು, ಪರಿವ್ರಾಜಕಾಚಾರ್ಯರು ಎಂದರೆ ಸಂನ್ಯಾಸಿಗಳು, 
ತಾಪಸರು-ಮೊದಲಾದವರು, ಎಂದರೆ - ವೈರಾಗಿಗಳೇ ಮೊದಲಾದವರು ಎಲ್ಲರೂ ಜೈನಮತದ ಶತ್ರುಗಳು - ಎಂದು ನೀವು ಬರೆದಿರುವುದರ 
ಅರ್ಥವೇನು? ಈಗ ನೋಡಿರಿ! ಎಲ್ಲರನ್ನೂ ಶತ್ರುಭಾವನೆಯಿಂದ ನೋಡುತ್ತಾರೆ ಮತ್ತು ನಿಂದಿಸುತ್ತಾರೆ-ಎಂದ ಮೇಲೆ, ಜೈನರ ದೆಯೆ 
ಹಾಗೂ ಕ್ಷಮೆ-ಎಂಬ ಧರ್ಮ ಉಳಿಯಿತೆಲ್ಲಿ? ಏಕೆಂದರೆ, ಅನ್ನರ ಮೇಲೆ ದ್ವೇಷವಿಡುವುದೆಂದರೆ ದಯೆಯ, ಕ್ಷಮೆಯ ನಾಶವೇ ಸರಿ. 
ಮತ್ತು ಇದಕ್ಕೆ ಸಮನಾದ ಬೇರೆ ಯಾವ ಹಿಂಸಾ-ದೋಷವೂ ಇಲ್ಲ. ಹೇಗೆ ಜೈನರು ದ್ವೇಷದ ಪ್ರತಿಮೆಗಳಾಗಿದ್ದಾರೋ, ಹಾಗೆ ಪ್ರಾಯಶಃ 
ಜೇರೆ ಯಾರೂ ಇರಲಾರರು. ಯಷಭದೇವನಿಂದ ಹಿಡಿದು ಮಹಾವೀರನವರೆಗೆ ೨೪ ಜನ ತೀರ್ಥಂಕರರನ್ನೂ, ರಾಗಿಗಳು, ದ್ವೇಷಿಗಳು, 
ಮಿಥ್ಯಾಶ್ವಿಗಳು - ಎಂದು ಹೇಳುವೆವಾದರೆ ಮತ್ತು ಜೈನಮತವನ್ನು ಅಂಗೀಕರಿಸುವವರನ್ನು ಸಂನಿಪಾತ್ವರಕ್ಕೆಸಿಕ್ಕಿಕೊಂಡಿರುವವರೆಂದು 
ತಿಳಿಯುವೆವಾದರೆ, ಮತ್ತು ಅವರ ಧರ್ಮವನ್ನು ನರಕ್ಕೆ ಹಾಗೂ ವಿಷಕ್ಕೆ ಸಮಾನವೆಂದು ತಿಳಿಯುವೆವಾದರೆ, ಜೈನರಿಗೆ ಎಷ್ಟು 
ಕೆಟ್ಟದಾಗಿ ತೋರುವುದು? ಆದುದರಿಂದ ಜೈನರುಗಳು ನಿಂದೆ ಮತ್ತು ಪರಮತದ್ವೇಷವೆಂಬ ನರಕದಲ್ಲಿ ಮುಳುಗಿ ಮಹಾಕ್ಷೇರವನ್ನು 
ಅನುಭವಿಸುತ್ತಿದ್ದಾರೆ. ಈ ವಿಷಯವನ್ನು ವರ್ಜಿಸಿ ಬಿಡುವರಾದರೆ, ಬಹಳ ಒಳ್ಳೆಯದಾದೀತು. 


ಮೂಲು- ಏಗೋ ಅಗುರು ಏಗೋ ವಿಸಾವಗೀ ಚೇಣ ಆಣಿ ವಿವಹಾಣೀ | 





ತಚ್ಛೆಯಜಂ ಜಿಣದಬ್ಬಂ ಪರುಪ್ಪು ರಂತಂ ನ ವಿಚ್ಛಂತಿ ॥ (ಪ್ರಕ. ಬಾ-೨. ಷ. ಸೂತ್ರ-೧೫೦) 


ಶ್ರಾವಕರೆಲ್ಲರ ದೇವಗುರುಧರ್ಮ. ಒಂದಾಗಿದೆ. ೈತ್ಯವಂದನ - ಎಂದರೆ, ಜೈನ- ಪ್ರತಿಬಿಂಬ, ಮೂರ್ತಿ- ದೇಗುಲ ಹಾಗೂ ಜಿನದ್ರವ್ಧದ 
ರಕ್ಷಣೆಯನ್ನೂ, ಮತ್ತು ಮೂರ್ತಿ ಪೂಜೆಯನ್ನೂ ಮಾಡುವುದು ಧರ್ಮವಾಗಿದೆ. 


ಸಮೀಕ್ಷಕ- ಈಗ ನೋಡಿರಿ, ಮೂರ್ತಿಪೂಜೆಯ ಗೊಂದಲವೆಷ್ಟು ಹೊರಟಿದೆಯೋ, ಅದೆಲ್ಲಾ ಜೈನರ ಮನೆಯಿಂದಲೇ; ಮತ್ತು 
ಪಾಷಂಡಗಳ ಮೂಲವೂ ಕೂಡ ಜೈನಮತವಾಗಿದೆ. 


“ಶ್ರಾದ್ಧದಿನಕೃತ್ಯ''ದ ಮೊದಲನೆಯ ಪುಟದಲ್ಲಿ ಮೂರ್ತಿಪೂಜೆಯ ಪ್ರಮಾಣಗಳಿವೆ:- 


ನವಕಾರೇಣ ವಿವೋಹೋ ' (೧). ಅನುಸರಣಂ ಸಾವ (೨). ವಯಾಇಂ ಇಮೇ 11 (೩). ಜೋಗೋ || 
(೪). ಚಿಯವಂದಣಗೋ |! (೫). ಯಚ್ಛರಖಾಣಂ ತು ವಿಹಿ ಪುಚ್ಛಂ ॥ (೬). 


ಈ ಮೊದಲಾಗಿ, ಶ್ರಾವಕರು ಮೊದಲು ದ್ವಾರದಲ್ಲಿ ನವಕಾರದ ಜಪಮಾಡಿ ಪ್ರವೇಶಿಸಬೇಕು. (೧) 

ಎರಡನೆಯದಾಗಿ ನವಕಾರವನ್ನು ಜಪಿಸಿದನಂತರ, "ನಾನು ಶ್ರಾವಕನು'-ಎಂದು ಸ್ಮರಿಸಿಕೊಳ್ಳಬೇಕು. (೨). 

ಮೂರನೆಯದಾಗಿ, ನಮ್ಮ ಅಣುವ್ರತ ಮೊದಲಾದುವು ಎಷ್ಟಿವೆ-ಎಂದು ಯೋಚಿಸಬೇಕು. (೩). 

ನಾಲ್ಕನೆಯ ದ್ವಾರದಲ್ಲಿ, ಚತುರ್ವರ್ಗಗಳಲ್ಲಿ ಅಗ್ರಗಾಮಿಯಾದ ಮೋತ್ಸವಿದೆ; ಅದಕ್ಕೆ ಕಾರಣವಾದ ಜ್ಞಾನ ಮೊದಲಾದವೂ ಇವೆ. 
ಅದೇ ಯೋಗವಾಗಿದೆ. ಅದರ ಸಮಸ್ತ ಅನುಷ್ಠಾನವನ್ನೂ ನಿರ್ಮಲ ಹೃದಯನಾಗಿ ಮಾಡಲು ಆರು ಅವಶ್ಯಕ ಕಾರಣಗಳಿವೆ; ಉಪಚಾರದಿಂದ 
ಅದೂ ಕೂಡ ಯೋಗವೆನಿಸುತ್ತದೆ. ಆ ಯೋಗವನ್ನು ಬಣ್ಣೆಸುವೆವು. (೪). 


ಐದನೆಯದಾಗಿ ಚೈತ್ಯವಂದನ, ಎಂದರೆ ಮೂರ್ತಿಗೆ ನಮಸ್ಕಾರವನ್ನು, ದ್ರವ್ಯಭಾವ ಪೂಜೆಯೆಂದು ಹೇಳುವೆವು. (೫). 


ದ್ವಾದಶ ಸಮುಲ್ಲಾಸ 367 
ಆರನೆಯದಾಗಿ, ನವಕಾರಸೀಪ್ರಮುಖವಾದುದ್ದ್ದ ಪ್ರತ್ಯಾಖ್ಯಾನದ ಮೂಲಕ ವಿಧಿಪೂರ್ವಕವಾಗಿ ಹೇಳುವೆನು-ಈ ಮೊದಲಾದುದಾಗಿದೆ. 
(೬). 
ಮತ್ತು ಇದೇ ಗ್ರಂಥದಲ್ಲಿ ಮುಂದುಮುಂದಕ್ಕೆ ಬಹಳ ವಿಧಿಗಳನ್ನು ಬರೆದಿದ್ದಾರೆ. ಎಂದರೆ, ಸಂಜೆಯ ಊಟದ ಹೊತ್ತಿನಲ್ಲಿ 
ಬಿಂಬವನ್ನು, ಎಂದರೆ-ತೀರ್ಥಂಕರರ ಮಾರ್ತಿಯನ್ನು ಪೂಜಿಸಬೇಕು ಮತ್ತು ದ್ವಾರವನ್ನು ಪೂಜಿಸಬೇಕು. ಮತ್ತು ದ್ವಾರಪೂಜೆಯಲ್ಲಿ 
ಭಾರಿ-ಭಾರಿ ಗೊಂದಲಗಳಿವೆ. ದೇವಾಲಯಗಳ ನಿರ್ಮಾಣದ ನಿಯಮಗಳಿವೆ. ಪ್ರಾಚೀನ ದೇವಾಲಯಗಳನ್ನು 
ಜೀರ್ಣೋದ್ಧಾರಮಾಡುವುದರಿಂದ ಹಾಗೂ ಸುಧಾರಣೆಮಾಡುವುದರಿಂದ ಮುಕ್ತಿಯಾಗಿ ಹೋಗುವುದು. ದೇವಾಲಯದಲ್ಲಿ ಹೀಗೆ ಹೋಗಿ. 
ಕಳಿತುಕೊಳ್ಳಬೇಕು; ಬಹಳ ಭಾವನಾ ಪೂರ್ವಕವಾಗಿ, ಪ್ರೀತಿಯಿದ ಪೂಜಿಸಬೇಕು. “ನಮೋಜೀನೇಂದ್ರೇಭ್ವ" - ಈ ಮೊದಲಾದ 
ಮಂತ್ರಗಳಿಂದ, ಸ್ನಾನ-ಮೊದಲಾದುದನ್ನು ಮಾಡಿಸಬೇಕು. ಮತ್ತು “ಜಲಚಂದನಪುಷ್ಪಧೂಪದೀಷನೈ?" - ಈ ಮೊದಲಾದುದರಿಂದ. 
ಗಂಧಮೊದಲಾದುವನ್ನು ಸಮರ್ಪಿಸಬೇಕು. “ರತ್ನಸಾರಭಾಗ'ದ ೧೨ನೆಯ ಪುಟದಲ್ಲಿ, “ಪೂಜಾರಿಯನ್ನು ರಾಜನಾಗಲಿ ಅಥವಾ 
ಪ್ರಜೆಯಾಗಲಿ, ಯಾರೂ ಕೂಡ ತಡೆಯಲಾರರು. ಇದು ಮೂರ್ತಿಪೂಜಾಫಲ'ೆಂದು ಬರೆದಿದ್ದಾರೆ. 


ಸಮೀಕ್ಷಕ- ಈ ಮಾತುಗಳೆಲ್ಲವೂ ಕಪೋಲಕಲ್ಟಿತವಾಗಿವೆ. ಏಕೆಂದರೆ, ಬಹಳಮಂದಿ ಜೈನ ಪೂಜಾರಿಗಳನ್ನು ರಾಜರೇ ಮೊದಲಾದವರು 
ತಡೆಯುತ್ತಾರೆ. “ರತ್ನಸಾರಭಾಗ'ದ ಮೂರನೆಯ ಪುಟದಲ್ಲಿ "ಮೂರ್ತಿಫೂಜೆಯಿಂದ ರೋಗಗಳು, ಪೀಡೆಗಳು ಮತ್ತು ಮಹಾದೋಷಗಳು 
ದೂರವಾಗುತ್ತವೆ. ಯಾವನೋ ಒಬ್ಬನು ೫ ಕವಡೆಗಳ ಬೆಲೆಯ ಪುಷ್ಪವಸ್ನರ್ಶಿಸಿದನು. ಅವನು ೧೮ ದೇಶಗಳ ರಾಜ್ಯವನ್ನು ಪಡೆದುಕೊಂಡನು. 
ಅವನ ಹೆಸರು `ಕುಮಾರಪಾಲನೆಂದಿತ್ತು'. ಎಂದು ಬರೆದಿದ್ದಾರೆ. ಇದೇ ಮೊದಲಾದ ಮಾತುಗಳೆಲ್ಲ ಸುಳ್ಳು ಮತ್ತು ಮೂರ್ಥರನ್ನು 
ಮುಗ್ಧರನ್ನಾಗಿ ಮಾಡುವಂತಹವಾಗಿವೆ. ಏಕೆಂದರೆ , ಅನೇಕ ಜೈನರು ಪೂಜೆ ಮಾಡುತ್ತಾ ಮಾಡುತ್ತಲೇ ರೋಗಿಗಳಾಗಿರುತ್ತಾರೆ. 
ಮತ್ತು ಒಂದು ಎಕರೆಯಗಲದ ರಾಜ್ಯವೂ ಕೂಡ ಶಿಲೆಯೇ ಮೊದಲಾದುದರ ಮೂರ್ತಿಯ ಪೂಜೆಯಿಂದ ಸಿಕ್ಕುವುದಿಲ್ಲ ಮತ್ತು ಐದು 
ಕವಡೆಯ ಬೆಲೆಯ ಹೂವನ್ನು ಅರ್ಪಿಸುವುದರಿಂದ ರಾಜ್ಯ ಸಿಕ್ಕುವುದಾದರೆ, ಐದೈದು ಕವಡೆಯ ಹೂವನ್ನು ಸಮರ್ಪಿಸಿ, ಸಮಸ್ತ 
ಭೂಮಂಡಲದ ರಾಜ್ಯವನ್ನೂ ಸಂಪಾದಿಸಿಕೊಳ್ಳುವುದಿಲ್ಲವೇಕೆ? ಮತ್ತು ರಾಜದಂಡವನ್ನು ಅನುಭವಿಸುತ್ತೀರಿ ಏಕೆ? ಮತ್ತು ಮೂರ್ತಿಫೂಜೆಯನ್ನು 
ಮಾಡಿ. ಭವಸಾಗರದಿಂದ ಪಾರಾಗಿಹೋಗುವಿರಾದರೆ, ಜ್ಞಾನ, ಸಮ್ಯಗ್ಗರ್ಶನ ಮತ್ತು ಚಾರಿತ್ರವನ್ನು ಆಶ್ರಯಿಸುತ್ತೀರಿ ಏಕೆ? "ರತ್ನಸಾರಭಾಗ'ದ 
೧೩ನೆಯ ಪುಟದಲ್ಲಿ. “ಗೌತಮನ ಹೆಬ್ಬೆರಳಿನಿಂದ ಅಮೃತವನ್ನೂ, ಮತ್ತು ಅವನ ಸ್ಮರಣದಿಂದ ಮನೋವಾಂಛಿತವಾದ ಫಲವನ್ನೂ 
ಪಡೆದುಕೊಳ್ಳುತ್ತಾನೆ. ಎಂದು ಬರೆದಿದೆ. 

ಸಮೀಕ್ಷಕ ಹೀಗಿರುವುದಾದರೆ, ಜೈನರೆಲ್ಲರೂ ಅಮರರಾಗಿ ಹೋಗಬೇಕು; ಹಾಗೇನೂ ಆಗುವುದಿಲ್ಲ! ಇದರಿಂದ, ಇದು ಕೇವಲ 
ಸತು ವ ಬಂ ಚ ಪವ ಪಾತ ಇವರ ಫುಜಾಪ್ರಕರಣದ 
ಶ್ಲೋಕ “ರತ್ನಸಾರಭಾಗ”ದ ೫೨ನೆಯ ಪುಟದಲ್ಲಿದೆ:- 

ಜಲಚಂದನಧೂಪನೈರಥ ದೀಪಕ್ಚತಕ್ಕೆ ನೈ ವೇದ್ಮ ಮ್ರೈೈಃ | 
ಉಪಚಾರವರೈರ್ಜಿನೇಂದ್ರಾನ್‌ ರುಚಿರೈ ರದ್ಮ ಯಜಾಮಹೇ ॥! 

“ನಾವು ಜಲ, ಚಂದನ, ಅಕ್ಷತ, ಪುಷ್ಪ, ಧೂಪ, ದೀಪ, ನೈವೇದ್ಯ, ವಸ್ತ್ರ ಮತ್ತು ಅತಿಶ್ರೇಷ್ಠ ಉಪಚಾರಗಳಿಂದ ಜಿನೇಂದ್ರರ, 
ಎಂದರೆ ತೀರ್ಥಂಕರರ ಪೂಜೆಯನ್ನು ಮಾಡುತ್ತೇವೆ''- ಎಂದು ಅರ್ಥ. ಇದೇ ಕಾರಣದಿಂದ “ಮೂರ್ತಿಪೂಜೆ ಜೈನರಿಂದ 
ಪ್ರಚಲಿತವಾಗಿದೆ'”- ಎಂದು ಹೇಳುತ್ತೇವೆ. “ವಿವೇಕಸಾರ''ದ ೨೧ನೆಯ ಪುಟದಲ್ಲಿ “ಜಿನಮಂದಿರದಲ್ಲಿ ಮೋಹ ಬಳಿಸಾರದು ಮತ್ತು 
(ಮಂದಿರ ಅಥವಾ ಮಾರ್ತಿಪೂಜೆ) ಭವಸಾಗರವನ್ನು ದಾಟಿಸುವಂತಹುದಾಗಿದೆ'- ಎಂದೂ, "'ವಿವೇಕಸಾರ'ದ ೫೧ನೆ ಮತ್ತು 
೫೨ನೆಯ ಪುಟಗಳಲ್ಲಿ “ಮೂರ್ತಿಪೂಜೆಯಿಂದ ಮತ್ತಿ ಸಿಕ್ಕುತ್ತದೆ ಮತ್ತು ಜಿನಮಂದಿರದ ಒಳಗೆ ಹೋಗುವುದರಿಂದ ಸದ್ಗುಣಗಳು 
ಮೂಡುತ್ತವೆ. ಯಾವನು ಜಲ, ಚಂದನ-ಮೊದಲಾದುದರಿಂದ ತೀರ್ಥಂಕರರ ಪೂಜೆಯನ್ನು ಮಾಡುವನೋ, ಅವನು ನರಕದಿಂದ 
ಹೊರಬಂದು ಸ್ವರ್ಗೆ ಹೋಗುತ್ತಾನೆ. ಎಂದೂ, “ವಿವೇಕಸಾರ”ದ ೫೫ನೆಯ ಪುಟದಲ್ಲಿ "ಜಿನಮಂದಿರದಲ್ಲಿ ಜುಷಭದೇವ ಮೊದಲಾದವರ 
ಮೂರ್ತಿಗಳನ್ನು ಪೂಜಿಸುವುದರಿಂದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಸಿದ್ಧಿಯಾಗುತ್ತದೆ'”-ಎಂದೂ, “ವಿವೇಕಸಾರ''ದ 
೬೧ನೆಯ ಪುಟದಲ್ಲಿ “ಜಿನಮೂರ್ತಿಗಳ ಪೂಜೆ ಮಾಡಿದರೆ ಸಮಸ್ತ ಜಗತ್ತಿನ ಕ್ಷೇಶಗಳೂ ಬಿಟ್ಟುಹೋಗುವವು”.- ಎಂದೂ ಬರೆದಿದೆ. 


ಸೆಮೀಕ್ಷಕು- ಈಗ ಇವರ ಅವಿದ್ಯಾಯುಕ್ತವು ಆಸಂಭವೂ ಆದ ಮಾತುಗಳನ್ನು ನೋಡಿರಿ. ಈ ರೀತಿಯಿಂದ ಪಾಪಗಳೇ 
ತನಕದ ಭಷ್ಯರ್ಮಗಳು ದಟ್ಟುಹೋಗವನಾರರ, ಮೊಸ ಬಾರದರ ವುದ, ಭಸಷಗರರಂ ರಾಟಿ ಹಸಗವಹಪರ, 
ಸದ್ಗುಣಗಳು ಬರುವವಾದರೆ, ನರಕವನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗುವರಾದರೆ, ಧರ್ಮ- ಅರ್ಥ- ಕಾಮ - ಮೋಕ್ಷಗಳನ್ನು ಪಡೆದು 
ಕೊಳ್ಳುವರಾದರೆ, ಮತ್ತು ಸಮಸ್ರಕೇಶಗಳೂ ತೀರಿಹೋಗುವವಾದರೆ, ಸಮಸ್ತರೂ ಸುಖಿಗಳೂ ಮತ್ತು ಸಕಲಪದಾರ್ಥಗಳ ಸಿದ್ಧಿಯನ್ನು 





368 ಸತ್ಯಾರ್ಥಪ್ರಕಾಶ 
ಪಡೆದವರೂ ಆಗುವುದಿಲ್ಲವೇತಕ್ಕೆ? ಇದೇ “ವಿವೇಕಸಾರ''ದ ಮೂರನೆಯ ಪುಟದಲ್ಲಿ, “ಯಾರು ಜಿನಮೂರ್ತಿಯ ಸ್ಥಾಪನೆಯನ್ನು 
ಮಾಡಿದ್ದಾರೋ, ಅವರು ತಮ್ಮ ಹಾಗೂ ತಮ್ಮ ಕುಟುಂಬದ ಜೀವಿಕಾವ್ಯವಸ್ಥೆ ಮಾಡಿಕೊಂಡಿದ್ದಾರೆ”. ಎಂದೂ, “ವಿವೇಕಸಾರ”ದ 
೨೨೫ನೆಯ ಪುಟದಲ್ಲಿ, “ಶಿವ, ವಿಷ್ಣು ಮೊದಲಾದವರ ಮೂರ್ತಿಗಳ ಪೂಜೆಯನ್ನು ಮಾಡುವುದು ಬಹಳ ಕೆಟ್ಟದಾಗಿದೆ; ಎಂದರೆ-ನರಕದ. 
ಸಾಧನವಾಗಿದೆ”.- ಎಂದೂ ಬರೆದಿದೆ. 


ಸಮೀಕ್ಷಕ- ಬಾಪು! ಶಿವನೇ ಮೊದಲಾದವರ ಮೂರ್ತಿಗಳು ನರಕದ ಸಾಧನಗಳಾಗಿದ್ದರೆ, ಜೈನರ ಮೂರ್ತಿಗಳು ಹಾಗೆ 





ಲಕ್ಷಾಂತರ ರೂಪಾಯಿಗಳ ಮಂದಿರಗಳಲ್ಲಿರುತ್ತವೆ. ಮತ್ತು ಚಂದನ, ಕೇಸರಿ ಮೊದಲಾದುವು ಅರ್ಪಿತವಾಗುತ್ತವೆ. ಮತ್ತೆ, ತ್ಯಾಗಿಗಳೆಂತು? 
ತ್ತು ಶಿವ-ಮೊದಲಾದವರ ಮೂರ್ತಿಗಳಾದರೋ, ನೆರಳೂ ಕೂಡ ಇಲ್ಲದೆ ಇರುತ್ತವೆ; ಅವು ತ್ಯಾಗಿಗಳಲ್ಲವೇಕೆ? ಪತ್ತು ಶಾಂತವೆ್ನುದಿರಾದರೆ, 
ಜಡಪದಾರ್ಥಗಳೆಲ್ಲವೂ ನಿಶ್ಚಲವಾಗಿರುವುದರಿಂದ ಶಾಂತವೇ ಆಗಿರುತ್ತವೆ”- ಎಂದು ಇವರಿಗೆ ಹೇಳಬೇಕು. ಎಲ್ಲ ಮತಗಳ 
ಮೂರ್ತಿಪೂಜೆಯೂ ವ್ಯರ್ಥವೇ ಆಗಿರುತ್ತದೆ. 


ಪಶ್ನೆ ನಮ್ಮ ಮೂರ್ತಿಗಳೂ ವಸ್ತ್ರ ಒಡವೆ ಮೊದಲಾದುವನ್ನು ಧರಿಸುವುದಿಲ್ಲ. ಆದುದರಿಂದ ಒಳ್ಳೆಯವು. 
ಉತ್ತರ:- ಎಲ್ಲರ ಎದುರಿಗೂ ಬೆತ್ತಲೆಯಾದ ಮೂರ್ತಿಗಳ ಇರುವಿಕೆ ಮತ್ತು ಇಡುವಿಕೆ ಪಶುಗಳದರಂತಹ ಲೀಲೆಯಾಗಿದೆ. 


ಪ್ರಶ್ನೆ- ಹೇಗೆ ಸ್ವೀಯ ಚಿತ್ರವನ್ನು ಅಥವಾ ಮೂರ್ತಿಯನ್ನು ನೋಡುವುದರಿಂದ ಕಾಮೋತ್ಪತ್ತಿಯಾಗುತ್ತದೋ, ಹಾಗೆ ಸಾಧುಗಳ 
ಮತ್ತು ಯೋಗಿಗಳ ಮೂರ್ತಿಯನ್ನು ನೋಡುವುದರಿಂದ ಶುಭಗುಣಗಳು ಪ್ರಾಪ್ತವಾಗುತ್ತವೆ. 


ಉತ್ಪರ:- ಶಿಲಾಮೂರ್ತಿಗಳನ್ನು ನೋಡುವುದರಿಂದ ಶುಭಪರಿಣಾಮವಾಗುವುದೆಂದು ಅಂಗೀಕರಿಸುವಿರಾದರೆ, ಅವುಗಳ ಜಡತ್ವ 
ಮೊದಲಾದ ಗುಣಗಳೂ ಕೂಡ ನಿಮ್ಮಲ್ಲಿ ಪ್ರವೇಶಿಸುವವು. ಜಡಬುದ್ಧಿಗಳಾಗುವಿರಾದರೆ, ಸರ್ವಥಾ ನಾಶವಾಗಿ ಹೋಗುವಿರಿ. ಬೇರೆ 
ಯಾವ ಉತ್ತಮ ವಿದ್ವಾಂಸರು ಇರುತ್ತಾರೋ, ಅವರ ಸಂಗದಿಂದ, ಸೇವೆಯಿಂದ ಹೊರಗಾಗುವುದರಿಂದ ವೌಢ್ಯವೂ ಹೆಚ್ಚಾಗುವುದು. 
ಮತ್ತು ೧೧ನೆಯ ಸಮುಲ್ಲಾಸದಲ್ಲಿ ಯಾವ ಯಾವ ದೋಷಗಳನ್ನು ಬರೆದಿದ್ದೇವೋ, ಅವೆಲ್ಲವೂ ಶಿಲೆಯೇ ಮೊದಲಾದುವುಗಳ 
ಮೂರ್ತಿಗಳ ಪೂಜೆಯನ್ನು ಮಾಡುವವರಿಗೆ ತಗಲುತ್ತವೆ. ಆದುದರಿಂದ ಹೇಗೆ ಜೈನರು ಮೂರ್ತಿ ಪೂಜೆಯಲ್ಲಿ ಸುಳ್ಳು ಸುಳ್ಳೇ 
ಕೋಲಾಹಲವನ್ನೆಬ್ಬಸಿದ್ದಾರೋ, ಹಾಗೆ ಇವರ ಮಂತ್ರಗಳಲ್ಲಿಯೂ ಬಹಳ ಅಸಂಭವವಾದ ಮಾತುಗಳನ್ನು ಬರೆದಿದ್ದಾರೆ. ಇದು ಇವರ 
ಮಂತ್ರವಾಗಿದೆ. "“ರತ್ನಸಾರಭಾಗ''ದ ಒಂದನೆಯ ಪುಟದಲ್ಲಿ: 

ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯರಿಯಾಣಂ ನಮೋ. ಉವಜ್ಜಾಯಾಣಂ ನನೋ ಲೋಯೇ 
ಸ್ಮ ಸಾಹೂಣಂ ವಿಸೋ ಪಂಚೆ ನಮುಕ್ಕಾರೋ ಸಬ್ಬ ಪಾವಪ್ಪಣಾಸಣೋ ಮಂಗಲಾಚರಣಂ ಚೆ ಸಬ್ಛೇ ಸಿಪಢಮಂ 
ಹವಇ ಮಂಗಲಂ ॥1೧೧॥ 


ಈ ಮಂತ್ರದ ಮಹಾತ್ಮ [ವನ್ನು ಅತಿಶಯವಾಗಿ ಬರೆದಿದ್ದಾರೆ. ಮತ್ತು ಇದು ಸಮಸ್ತ ಜೈನರ ಗುರುಮಂತ್ರವಾಗಿದೆ. ತಂತ್ರ, 
ಪುರಾಣಗಳು, ಹೊಗಳುಭಟ್ಟರನ್ನೂ ಕೂಡ ಪುರಾಜಿತರನ್ನಾಗಿ ಮಾಡುವಷ್ಟು ಇದರ ಮಹಿಮೆಯನ್ನು ಸ್ಥಾಪಿಸಿದ್ದಾರೆ. “ಶ್ರಾದ್ಧದಿನಕೃತ್ಯ''ದ 
ಮೂರನೆಯ ಪುಟದಲ್ಲಿ- 

ನಮುಕ್ಕಾರ ತಉಪಥೇ (೯). ಜಉಕಬ್ಬಂ । ಮಂತಾಣಮಂತೋ ಪರಮೋ ಇಮುತ್ತಿ ಧೇಯಾಣಧೇಯಂ ಪರಮಂ. 
ಇಮುತ್ತಿ | ತತ್ತಾಣತತ್ತಂ ಪರಮಂ ಪವಿತ್ರಂ ಸಂಸಾರ ಸತ್ತಾಣ ದುಹಾಇಯಾಣಂ (೧೦). ತಾಣಂ ಅನ್ನಂತು ನೋ ಅತ್ತಿ 
ಜೀವಾಣಂ ಭವಸಾಯರೇ 1 ಬುಡ್ಡೂಂ ತಾಣಂ ಇಮುಂ ಮುತ್ತುಂ ನಮುಖ್ಯಾರಂ ಸುಪೋಯೆಯಂ (೧೧). ಕಬ್ಬಂ ಅಣೇ 
ಗಜಂ ಭಂ ತರಸಂ ಚಿಶ್ರಾಣಂ | ದುಹಾಣಂ ಸಾರೀ ರಿಅಮಾಣುಸಾಣು ಸಾಣಂ | ಕತ್ತೋಯ ಭವ್ವಾಣಭಿವಜ್ಯನಾಸೋ 
ನ ಜಾವಪತ್ತೋ ನವಕಾರ ಮಂತ್ರೋ (೧೨). 


ಈ ನವಕಾರ ಮಂತ್ರವು ಪವಿತ್ರ ಹಾಗೂ ಪರಮ ಮಂತ್ರವಾಗಿದೆ. ಇದು ಧ್ಯಾನಕ್ಕೆ ಯೋಗ್ಯವಾದುದರಲ್ಲಿ ಪರಮಧ್ಯೇಯವಾಗಿದೆ. 
ತತ್ತ್ವಗಳಲ್ಲಿ ಪರಮತತ್ತ್ವವಾಗಿದೆ ; ದುಃಖಗಳಿಂದ ಪೀಡಿತರಾದ ಸಂಸಾರೀ ಜೀವರಿಗೆ ನವಕಾರ ಮಂತ್ರವ. ಸಮುದ್ವದಿಂದ ಕಡೆಹಾಯಿಸುವ 
ನಾವೆಯಿರುವಂತಿದೆ. (೧೦). ಮತ್ತು ಈ .ನವಕಾರ ಮಂತ್ರವು ನೌಕೆಗೆ ಸಮಾನವಾಗಿದೆ. ಯಾರು ಇದನ್ನು ವರ್ಜಿಸಿಬಿಡುತ್ತಾರೋ, 
ಅವರು ಭಮಾಗರದಲ್ಲಿ ಮುಳುಗು್ತಾರೆ. ಮತ್ತು ಯಾರು ಇದನ್ನು ಸ್ರಹಿಸುತ್ತಾರೋ, ಅವರು ದಚಗಳನ್ನು ದಾಟಿ ಹೋಗ್ತಾರೆ. ಈ 


ದ್ವಾದಶ ಸಮುಲ್ಲಾಸ 369 
ಮಂತ್ರದ ಹೊರತು ಬೇರೆ ಯಾವ ಮಂತ್ರವೂ ಜೀವರನ್ನು ದುಃಖಗಳಿಂದ ದೂರವಿಡುವಂತಹುದೂ, ಸರ್ವಪಾಪನಾಶಕವು, ಮುಕ್ತಿಕಾರಕವೂ 
ಆಗಿಲ್ಲ. (೧೧) ಅನೇಕ ಜನ್ಮಾಂತರಗಳಿಂದ ಉತ್ಪನ್ನವಾದ ಶರೀರಕ್ಕೆ ಸಂಬಂಧಪಟ್ಟ ದುಃಖಗಳಿಂದ ಪಾರುಮಾಡುವ, ಭವ್ಯ ಜೀವರನ್ನು 
ಜೀವನು ಭಮಾಗರವನ್ನು ದಾಟಲಾರನು. ಈ ಅರ್ಥವನ್ನು ಸೂತ್ರದಲ್ಲಿ ಹೇಳಿದ್ದಾರೆ ಮತ್ತು ಅಗ್ನಿಪ್ರಮುಖವಾದ ಅಷ್ಟಮಹಾ ಭಯಗಳಲ್ಲಿ 
ಸಹಾಯಕವಾಗುವುಂತಹದು ಈ ಒಂದು ನವಕಾರ ಮುತ್ರವನ್ನುಳಿದರೆ ಎರಡನೆಯದಾವುದೂ ಇಲ್ಲ. (೧೧) ಮಹಾರತ್ನವದ ವೈಡೂರ್ಯವೆಂಬ. 
ಮಣಿಯನ್ನು ಗ್ರಹಿಸಲು ಬರುವಂತೆ, ಅಥವಾ ಶತ್ರುಭಯದಲ್ಲಿ ಅಮೋಘವಾದ ಶಸ್ತ್ರವನ್ನು ಗ್ರಹಿಸಲು ಬರುವಂತೆ ಶ್ರುಶಕೇವಲಿಯನ್ನು 
್ರಹಿಸಬೇಕು. ಮತ್ತು ಸಮಸ್ತ ದ್ವಾದಶಾಂಗಿಯ ರಹಸ್ಯ ನವಕಾರ ಮಂತ್ರವಾಗಿದೆ. 

ಈ ಮಂತ್ರದ ಅರ್ಥ ಇದಾಗಿದೆ:- (ನಮೋ ಅರಿಹಂತಾಣ) ಅರಿಹಂತರಾದ ಸರ್ವ ತೀರ್ಥಂಕರರಿಗೂ ನಮಸ್ಕಾರ. (ನಮೋ 
ಸಿದ್ಧಾಣಂ) ಜೈನಮತದ ಸಕಲ ಸಿದ್ಧರಿಗೂ ನಮಸ್ಕಾರ. (ನಮೋ ಆಯರಿಯಾಣಂ) ಜೈನಮತದ ಸಮಸ್ತ ಆಚಾರ್ಯರಿಗೂ ನಮಸ್ಕಾರ. 
(ನಮೋ ಉವಜ್ಜಾಯಾಣಂ) ಜೈನಮತದ ಸಕಲ ಉಪಾಧ್ಯಾಯರಿಗೂ ನವಸ್ಕಾರ. (ನಮೋ ಲೋಏ ಸುಬ್ಬ ಸಾಹೂಣಂ) ಜೈನಮತದ. 
ಎಷ್ಟು ಜನ ಸಾಧುಗಳು ಈ ಲೋಕದಲ್ಲಿದ್ದಾರೋ, ಅವರೆಲ್ಲರಿಗೂ ನವಸ್ಕಾರ. ಜೈನ-ಎಂಬ ಪದ ಮಂತ್ರದಲ್ಲಿ ಇಲ್ಲವಾದರೂ, ಜೈನರ. 
ಅನೇಕ ಗ್ರಂಥಗಳಲ್ಲಿ ಜೈನಮತವನ್ನುಳಿದ ಅನ್ಕರಾರಿಗೂ ನಮಸ್ಕಾರವನ್ನೂ ಕೂಡ ಮಾಡಬಾರದೆಂದು ಬರೆದಿದ್ದಾರೆ; ಆದುದರಿಂದು ಈ 
ಅರ್ಥವೇ ಸರಿಯಾಗಿದೆ. “ತತ್ತ್ವವಿವೇಕ''ದ ೧೬೯ನೆಯ ಪುಟದಲ್ಲಿ, “ಯಾವ ಮಾನವನು ಮರ (ಕಾಷ್ಫು ಕಲ್ಲುಗಳನ್ನು ಅವುಗಳಲ್ಲಿ 
ದೇವಬುದ್ಧಿ[ಯನ್ನಿಟ್ಟುಕೊಂಡು ಪೂಜಿಸುತ್ತಾನೋ, ಅವನು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುತ್ತಾನೆ'.ಎಂದು ಬರೆದಿದ್ದಾರೆ. 


ಸಮೀಕ್ಷಕ ;- ಹೀಗೆ ಆಗುವುದಾದರೆ, ಎಲ್ಲರೂ ಕೂಡ ದರ್ಶನಮಾಡಿ, ಸುಖವೆಂಬ ಫಲವನ್ನು ಪಡೆದುಕೊಳ್ಳುವುದಿಲ್ಲವೇಕೆ? 
“ರತ್ನಸಾರಭಾಗ'ದ ಹತ್ತನೆಯ ಪುಟದಲ್ಲಿ, “ಪಾರ್ಶ್ವನಾಥನ ಮೂರ್ತಿಯ ದರ್ಶನದಿಂದ ಪಾಪಗಳು ನಾಶ ಹೊಂದುತ್ತವೆ”, ಎಂದು 
ಬರೆದಿದ್ದಾರೆ. “ಕಲ್ಪಭಾಷ್ಕ'ದ ೫೧ನೆಯ ಪುಟದಲ್ಲಿ “ಒಂದೂಕಾಲು ಲಕ್ಷ ದೇವಾಲಯಗಳ ಜೀರ್ಣೋದ್ಧಾರವನ್ನು ಮಾಡಿದನು”. 
ಎಂದು ಬರೆದಿದ್ದಾರೆ. ಈ ಮೊದಲಾಗಿ ಮೂರ್ತಿ ಪೂಜೆಯ ವಿಷಯದಲ್ಲಿ ಇವರ ಲೇಖನ ಬೃಹದ್ರೂಪವಾಗಿದೆ. ಈ ಕಾರಣದಿಂದಲೇ 
ಮೂರ್ತಿ ಪೂಜೆಯ ಮೂಲಕಾರಣ ಜೈನಮತವೆಂದು ತಿಳಿಯಲ್ಪಡುತ್ತದೆ. 


ಈಗ ಈ ಜೈನರ ಸಾಧುಗಳ ಲೀಲೆಯನ್ನು ನೋಡಿರಿ, “ವಿವೇಕಸಾರ''ದ ೨೨೮ನೆಯ ಪುಟದಲ್ಲಿ “ಜೈನಮತದ ಸಾಧು ಒಬ್ಬನು 
ಕೋಶಾ-ಎಂಬ ವೇಕ್ಕೆಯೊಂದಿಗೆ ಭೋಗವನ್ನು ಅನುಭವಿಸಿ, ಆ ಮೇಲೆ ತ್ಯಾಗಿಯಾಗಿ, ಸ್ವರ್ಗಲೋಕಕ್ಕೆ ತೆರಳಿದನು'--ಎಂದು ಬರೆದಿದೆ. 
“ವಿವೇಕಸಾರ”'ದ ೧೦ನೆಯ ಪುಟದಲ್ಲಿ, “ಅರ್ಣಕಮುನಿಯು ಚಾರಿತ್ರಭ್ರಷ್ಟನಾಗಿ, ಅನೇಕ ವರ್ಷಗಳಿವರೆಗೆ ದತ್ತಸೇಠನ ಮನೆಯಲ್ಲಿ 
ವಿಷಯೋಪಭೋಗವನ್ನು ಮಾಡಿ, ಆ ಮೇಲೆ ದೇವಲೋಕಕ್ಕೆ ಹೋದನು. ಶ್ರೀಕೃಷ್ಣನ ಪುತ್ರನಾದ ಢಂಢಣ ಮುನಿಯನ್ನು" ಸ್ಥಾಲಿಯನು 
ಎತ್ತಿಕೊಂಡು ಹೊದನು. ಆ ಮೇಲೆ ದೇವತೆಯಾದನು”'. ಎಂದೂ, “ವಿವೇಕಸಾರ”ದ ೧೫೬ನೆಯ ಪುಟದಲ್ಲಿ, ಜೈನಮತದ ಸಾಧುವು 
ಲಿಂಗಧಾರಿಯಾಗಿ, ಎಂದರೆ ಕೇವಲ ವೇಷಧಾರಿಯಾಗಿದ್ದರೂ, ಅವನ ಸತ್ಕಾರವನ್ನು ಶ್ರಾವಕಜನರು ಮಾಡಬೇಕು. ಸಾಧುಗಳು 
ಶುದ್ಧಚಾರಿತ್ರರಾದರೂ ಸರಿಯೇ; ಅಶುದ್ಧಜಾರಿತ್ರರಾಗಿರಲಿ; ಎಲ್ಲರೂ ಪೂಜನೀಯರೇ ಆಗಿರುತ್ತಾರೆ''-ಎಂದೂ, “ವಿವೇಕಸಾರ”ದ 
೧೬೮ನೆಯ ಪುಟದಲ್ಲಿ, “ಜೈನಮತದ ಸಾಧು ಚಾರಿತ್ರಹೀನನೇ ಆಗಿದ್ದರೂ, ಕೂಡ, ಅನ್ಯಮತದ ಸಾಧುಗಳಿಗಿಂತ ಶ್ರೇಷ್ಠನಾಗಿರುತ್ತಾನೆ''- 
ಎಂದೂ "“ವಿವೇಕಾರ”ದ ೨೭೧ನೆಯ ಪುಟದಲ್ಲಿ. “ಶ್ರಾವಕ ಜನರು ಜೈನಮತದ ಸಾಧುಗಳು ಚಾರಿತ್ರರಿತರಾದ 
ನೋಡಿದರೂ ಕೂಡ, ಅವರ ಸೇವೆಯನ್ನು ಮಾಡಬೇಕು'”.- ಎಂದೂ, “ವಿವೇಕಸಾರ''ದ ಇನ್ನೂರ ಹದಿನಾರನೆಯ ಪುಟದಲ್ಲಿ “ಒಬ್ಬ. 
ಕಳ್ಳನು ಐದು ಹಿಡಿ ಕೂದಲನ್ನು ಕಿತ್ತುಹಾಕಿಕೊಂಡು ಜಾರಿತ್ರವನ್ನು ಗ್ರಹಿಸಿದನು ; ಬಹಳ ಕಪ್ಪಪಟ್ಟನು ಹಾಗೂ ಪಶ್ಚಾತ್ರಾಪಪಟ್ಟನು; 
ಅರನೆಯ ತಿಂಗಳಿನಲ್ಲಿ ಕೇವಲಜ್ಞಾನ ಪಡೆದು, ಸಿದ್ಧನಾಗಿ ಹೋದನು”. ಎಂದೂ ಬರೆದಿದ್ದಾರೆ. 

ಸಮೀಕ್ಷಕ- ಈಗ ನೋಡಿರಿ ಈ ಸಾಧುಗಳ ಮತ್ತು ಗೃಹಸ್ಥರ ಲೀಲೆಯನ್ನು. ಇವರ ಮತದಲ್ಲಿ ಬಹಳ ದುಷ್ಕರ್ಮವನ್ನು 
ಮಾಡುವ ಸಾಧುವೂ ಕೂಡ ಸದ್ಧತಿಯನ್ನು ಹೊಂದಿದನು ಮತ್ತು “ವಿವೇಕಸಾರ"ದ ೧೦೬ನೆಯ ಪುಟದಲ್ಲಿ “ಶ್ರೀಕೃಷ್ಣನು ಮೂರನೆಯ 
ನರಕಕ್ಕೆ ಹೋದನು” ಎಂದೂ ಬಿರೆದಿದ್ದಾರೆ. “ವಿವೇಕಸಾರ”ದ ೧೪೫ನೆಯ ಪುಟದಲ್ಲಿ “ಧನ್ವಂತರಿಯು ನರಕಕ್ಕೆ ಹೋದನು''.-ಎಂದು. 
ಬರೆದಿದ್ದಾರೆ. “ವಿವೇಕಸಾರ”ದ ೪೮ನೆಯ ಪುಟದಲ್ಲಿ “ಜೋಗಿಗಳೂ, ಜಂಗಮರೂ, ಕಾಜಿಗಳೂ, ಮುಲ್ಲಾಗಳೂ ಅದೆಷ್ಟೋ ಜನ 
ಅಜ್ಞಾನದಿಂದ ತಪಸ್ಸನ್ನೂ, ಕಷ್ಟವನ್ನೂ ಮಾಡಿದರೂ ಕೂಡ ದುರ್ಗತಿಯನ್ನೇ ಹೊಂದುತ್ತಾರೆ”. ಎಂದೂ, “ರತ್ನಸಾರ ಭಾಗ”ದ 
೧೭೧ನೆಯ ಪುಟದಲ್ಲಿ “ನವ ವಾಸುದೇವರು, ಎಂದರೆ - ತ್ರಿಪ್ಪಷ್ಠ ವಾಸುದೇವ, ದ್ವಿಪೃಷ್ಠ ವಾಸುದೇವ, ಸ್ವಯಂಭೂ ವಾಸುದೇವ, 
ಪುರುಷೋತ್ತಮ ವಾಸುದೇವ, ಸಿಂಹಪುರುಷ ವಾಸುದೇವ, ಪುರುಷ ಪುಂಡರೀಕ ವಾಸುದೇವ, ದತ್ತ ವಾಸುದೇವ ಮತ್ತು ಲಕ್ಷ್ಮಣ. 
ವಾಸುದೇವ, ಶ್ರೀಕೃಷ್ಣ ವಾಸುದೇವ-ಈ ಎಲ್ಲರೂ ಹನ್ನೊಂದನೆಯ, ಹನ್ನೆರಡನೆಯ, ಹದಿನಾಲ್ಕನೆಯ, ಹದಿನೈದನೆಯ, ಹದಿನೆಂಟನೆಯ, 


ನ ಘಾಢಾಮನ ಕೃಷ್ಣಕಾಬ ಜೆಸಾಷೋ ಪರಷನ ಮಗಾಗಿರುಹುದು. ಹೋಗತ್ವರ ಶ್ರೀಕೃಷ್ಣನ ಪತ್ರ ಪ್ರದ್ಯವೃನ. 








370 ಸತ್ಯಾರ್ಥಪ್ರಕಾಶ 
ಇಪ್ಪತ್ತನೆಯ ಮತ್ತು ಇಪ್ಪತ್ತೆರಡನೆಯ ತೀರ್ಥಂಕರರ ಕಾಲದಲ್ಲಿ ನರಕಕ್ಕೆ ಹೋದರು ಮತ್ತು ನವಪ್ರತಿವಾಸುದೇವರು, ಎಂದರೆ ಅಶ್ವಗ್ರೀವ 
ಪ್ರತಿವಾಸುದೇವ, ತಾರಕಪ್ರತಿವಾಸುದೇವ, ಮೋದಕಪ್ರತಿವಾಸುದೇವ, ಮಧುಪ್ರತಿವಾಸುದೇವ, ನಿಶುಂಭಪ್ರತಿವಾಸುದೇವ, 
ಬಲೀಪ್ರತಿವಾಸುದೇವ, ಪ್ರ್ಲಾದಪ್ರತಿವಾಸುದೇವ, ರಾವಣಪ್ರತಿವಾಸುದೇವ ಮತ್ತು ಜರಾಸಿಂಧುಪ್ರಶಿವಾಸುದೇವ- ಇವರೂ ಕೂಡ ಎಲ್ಲರೂ 
ನರಕಕ್ಕೆ ಹೋದರು”. ಎಂದೂ ಮತ್ತು "ಕಲ್ಪಭಾಷ್ಕ'ದಲ್ಲಿ "ಯಷಭದೇವ'ನಿಂದ ಹಿಡಿದು ಮಹಾವೀರನ ಪರ್ಯಂತ ೨೪ ಜನ 
ತೀರ್ಥಂಕರರು ಎಲ್ಬರೂ ಮೋಕ್ಷವನ್ನು ಪಡೆದುಕೊಂಡರು'.- ಎಂದೂ ಬರೆದಿದ್ದಾರೆ. 


ಸಮೀಕ್ಷಕ- ಭಲೇ! ಯಾವನಾದರೂ ಬುದ್ಧಿವಂತನಾದ ಪುರುಷನು ವಿಮರ್ಶಿಸಿ: ನೋಡಲಿ! ಯಾರಲ್ಲಿ ಬಹುಮಂದಿ 
ವೇಶ್ಯಾಗಾಮಿಗಳೂ, ಪರಸ್ತ್ರೀಗಾಮಿಗಳೂ, ಕಳ್ಳರೇ ಮೊದಲಾದವರೂ ಇದ್ದರೋ, ಅಂತಹ ಜೈನಮತಸ್ಥರಾದ ಇವರ ಸಾಧುಗಳೂ, 
ಗೃಹಸ್ಥರೂ, ತೀರ್ಥಂಕರರೂ-ಎಲ್ಲರೂ ಕೂಡ ಸ್ವರಕ್ಕೆ ಮತ್ತು ಮುಕ್ತಿಗೆ ತೆರಳಿದರು ಮತ್ತು ಶ್ರೀಕೃಷ್ಣನೇ ಮೊದಲಾದ ಮಹಾನ್‌ ಧಾರ್ಮಿಕ 
ಮಹಾತ್ಮರೆಲ್ಲರೂ ನರಕಕ್ಕೆ ಹೋದರು-ವಎನ್ನುವುದು ಎಂಹ ತುಚ್ಛವಾದ ಮಾತು? ಪ್ರತಿಯಾಗಿ ಆಲೋಚಿಸಿ ನೋಡುವುದಾದರೆ, 
ಸತುರುಷರು ಜೈನರ ಸಂಗವನ್ನು ಮಾಡುವುದು ಅಥವಾ ಅವರನ್ನು ನೋಡುವುದೂ ಕೂಡ ಕೆಟ್ಟದಾಗಿರುತ್ತದೆ. ಏಕೆಂದರೆ, ಇವರ. 
ಸಂಗವನ್ನು ಮಾಡಿದರೆ, ಇಂತಹ ಸುಳ್ಳು-ಸುಳ್ಳು ಮಾತುಗಳೇ ಅವನ ಹೃದಯದಲ್ಲಿಯೂ ಕೂಡ ಬೇರೂರಿ ಬಿಡುವುವು. ಏಕೆಂದರೆ, 
ಈ ಮಹಾಹಠಿಗಳೂ, ದುರಾಗ್ರಹಿಗಳೂ, ಆದ ಮಾನವನ ಸಂಗದಿಂದ ಕೇಡೊಂದನ್ನುಳಿದು ಮತ್ತೇನೂ ವಡಿಲಿಗೆ ಬೀಳುವುದಿಲ್ಲ. 
ಹುದು ; ಜೈನರಲ್ಲಿ ಯಾರು ಸತ್ಪುರುಷರಾಗಿದ್ದಾರೋ,`ಅವರೊಂದಿಗೆ ಸತ್ಸಂಗ ಮೊದಲಾದುವುಗಳನ್ನು ಮಾಡುವುದರಲ್ಲಿ ದೋಷವೇನೂ 
ಇಲ್ಲ. “ವಿವೇಕಸಾರ”ದ ೫೫ನೆಯ ಪುಟದಲ್ಲಿ. “ಗಂಗೆ ಮೊದಲಾದ ತೀರ್ಥಗಳ ಮತ್ತು ಕಾಶೀ ಮೊದಲಾದ ಕ್ಷೇತ್ರಗಳ ಸೇವಸದಿಂದ 
ಪರಮಾರ್ಥ ಸ್ವಲ್ಪವೂ ಸಿದ್ಧಿಸುವುದಿಲ''-ಎಂದು ಬರೆದಿದ್ದಾರೆ. ಮತ್ತು ತಮ್ಮ ಗಿರನಾರ್‌, ಪಾಲೀ ಟಾನಾ ಮತ್ತು ಅಬೂ-ಮೊದಲಾದ 
ತೀರ್ಥಗಳು ಮತ್ತು ಕ್ಷೇತ್ರಗಳು ಮುಕ್ತಿಯವರೆಗಿನ ಫಲವನ್ನೂ ಕೊಡುವಂತವು-ಎಂದು ಬರೆದಿದ್ದಾರೆ. 

ಸಮೀಕ್ಷಕ:- ಹೇಗೆ ಶೈವ-ವೈಷ್ಣವ ಮೊದಲಾದವರ ತೀರ್ಥಗಳು ಮತ್ತು ಕ್ಷೇತ್ರಗಳು ಜಲ-ಸ್ಥಳ-ಜಡಸ್ಥರೂಪಗಳಾಗಿವೆಯೋ, 
ಹಾಗೆ ಜೈನರವೂ ಕೂಡ ಆಗಿವೆ. ಇವುಗಳಲ್ಲಿ ಒಂದರ ನಿಂದೆಯನ್ನೂ ಮತ್ತು ಎರಡನೆಯದರ ಸ್ವತಿಯನ್ನೂ ಮಾಡುವುದು ಮೂರ್ಬತ್ವದ 
ಕಾರ್ಯವಾಗಿದೆ. (ಶ್ರಕೃಷ್ಣವಾಸುದೇವ ಪ್ರತಿವಾಸುದೇವರ ಕಗ್ಗಕ್ಕೂ, ಯೋಗೇಶ್ವರ ಶ್ರೀಕೃಷ್ಣನಿಗೂ ಏನೂ ಸಂಬಂಧವಿಲ್ಲ) 


ಜೈನರ ಮುಕ್ತಿಯ ವರ್ಣನ 


“ರತ್ನಸಾರಭಾಗ'ದ ೨೩ನೆಯ ಪುಟದಲ್ಲಿ-ಮಹಾವೀರ ತೀರ್ಥಂಕರರು ಗೌತಮರಿಗೆ ಹೇಳುತ್ತಾರೆ:- “ಊರ್ಧ್ವಲೋಕದಲ್ಲಿ ಸಿದ್ಧಶಿಲೆ 
ಎಂಬ ಸ್ಥಾನವಿದೆ. ಸ್ವರ್ಗಪರಿಯ ಮೇಲೆ ೪೫ ಲಕ್ಷ ಯೋಜನ ಉದ್ದವೂ ಮತ್ತು ಅಷ್ಟೇ ಅಗಲವು ಇದೆ ಹಾಗೂ ಎಂಟು ಯೋಜನ 
ದಪ್ಪವಾಗಿದೆ. ಮುತ್ತಿನ ಶ್ವೇತಹಾರದಂತೆ, ಅಥವಾ ಗೋವಿನ ಹಾಲಿನಂತೆ, ಅದಕ್ಕಿಂತಲೂ ಉಜ್ಜಲವಾಗಿದೆ. ಚಿನ್ನಕ್ಕೆ ಸಮನಾಗಿ 
ಪ್ರಕಾಶಮಾನವಾಗಿದೆ. ಮತ್ತು ಸ್ಫಟಿಕಕ್ಕಿಂತಲೂ ನಿರ್ಮಲವಾಗಿದೆ. ಆ ಸಿದ್ಧಶಿಲೆಯ ಮೇಲೆ ಶಿವಪುರಧಾಮವಿದೆ. ಅದರಲ್ಲಿಯೂ ಕೂಡ 
ಮುಕ್ತಪುರುಷರು ನೆಲಕ್ಕೆ ತಗಲದಂತೆ ಇರುತ್ತಾರೆ. ಅಲ್ಲಿ ಜನನ, ಮರಣ ಮೊದಲಾದ ಯಾವ ದೋಷವೂ ಇಲ್ಲ. ಮತ್ತು ಆನಂದವನ್ನು 
ಸವಿಯುತ್ತಾ ಇರುತ್ತಾರೆ. ಪುನ ಜನ್ಮ-ಮೃತ್ಯುವಿಗೆ ಈಡಾಗುವುದಿಲ್ಲ. ಕರ್ಮಗಳಿಲ್ಲದರಿಂದಲೂ ಬಿಡುಗಡೆ ಹೊಂದುತ್ತಾರೆ. ಇದು ಜೈನರ 
ಮಕ್ತಿಯಾಗಿದೆ. 


ಸಮೀಕ್ಷತ :- ಹೇಗೆ ಅನ್ಯಮತದಲ್ಲಿ ವೈಕುಂಠ, ಕೈಲಾಸ, ಗೋಲೋಕ, ಶ್ರೀಪುರ ಮೊದಲಾದೆಡೆಗಳಲ್ಲಿ ಪೌರಾಣಿಕರೂ, ನಾಲ್ಕನೆಯ 
ಆಕಾಶದಲ್ಲಿ ಕ್ರೈಸ್ತರೂ, ಏಳನೆಯ ಆಕಾಶದಲ್ಲಿ ಮುಸಲ್ಮಾನ ಮತಸ್ಥರೂ ಮುಕ್ತಿಯ ಸ್ಥಾನಗಳನ್ನು ಬರೆದಿದ್ದಾರೋ, ಹಾಗೆಯೇ ಜೈನರ 
ಸದೆ ಮತ್ತು ಶಿವಪುರಘೂ ಕೂಡ ಇದೆ - ಎಂಬುದನ್ನು ವಿಶೇಚಿಸಬೇಕು. ಏಕೆಂದೆ, ಯಾವುದನ್ನು ಜನರು ಉಜ್ಛದು ಗ್ರಹಸತ್ವಾರೋ, 
ಅದು ಭೂಗೋಳದಲ್ಲಿ ನಮಗಿಂತ ಕೆಳಗೆಯಿರುವವರ ದೃಷ್ಟಿಯಿಂದ, ಕೆಳಗೇ ಇರುತ್ತದೆ. ಉಜ- ನೀಚ ಎಂಬುದು ವ್ಯವಸ್ಥಿತವಾದ 
ಪದಾರ್ಥವಲ್ಲ, ಅರ್ಯಾವರ್ಶ ವಾಸಿಗಳಾದ ಜೈನರು ಯಾವುದನ್ನು ಉಚ್ಚವೆಂದು ಗ್ರಹಿಸುತ್ತಾರೋ, ಅದನ್ನೇ ಅಮೇರಿಕಾದವರು 
ನೀಚವೆಂದು ಗ್ರಹಿಸುತ್ತಾರೆ; ಮತ್ತು ಆರ್ಯಾವರ್ತ ವಾಸಿಗಳು ಯಾವುದನ್ನು ನೀಚವೆಂದು ಗ್ರಹಿಸುತ್ತಾರೋ, ಅದನ್ನು ಅಮೇರಿಕಾದವರು 
ಶಿಲೆ ೪೫ ಲಕ್ಷದ ಎರಡರಷ್ಟು, ತೊಯತ್ತು ಲಕ್ಷ ಯೋಜನದಷ್ಟೇ ಇದ್ದರೂ, ಆ ಮುಕ್ತರು 














ಸವಮ ಸಮುಲ್ಲಾನದಲ್ಲಿ ಹೇಗೆ ಎ 
ರೀತಿಯ ಬಂಧನವಾಗಿದೆ. 








ವ್ಹಾಡಶ ಸಮಲ್ಲಾಸ 31 
ಅರ್ಥಜ್ಞಾನವಿಲ್ಲದೆ ಮುಕ್ತಿಯ ಸ್ವರೂಪವನ್ನು ಎಂದಿಗೂ ತಿಳಿದುಕೊಳ್ಳಲಾರರು - ಎನ್ನುವುದು ಸತ್ಯವಾಗಿದೆ. 
ಈಗ ಇನ್ನೂ ಸ್ವಲ್ಪ ಇವರ ಅಸಂಭವ ವಿಷಯಗಳನ್ನಾಲಿಸಿರಿ 

“ದಿವೇಕಸಾರ”ದ ೭೮ನೆಯ ಪುಟ- “ಮಹಾವೀರರ ಜನ್ಮ ಸಮಯದಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಕಲಶಗಳಿಂದ ಸ್ನಾನ 
ಮಾಡಿಸಿದರು”, “ವಿವೇಕಸಾರ'ದ “ದಶಾರ್ಣರಾಜನು ಮಹಾವೀರರ ದರ್ಶನಕ್ಕೆ ಹೋದನು. ಅಲ್ಲಿ ಸ್ವಲ್ಪ ಗರ್ವಪಟ್ಟನು, ಅದರ 
ನಿವಾರಣಣ್ಕಾಗಿ ೧೬,೭೭,೭೨, ೧೬೦೦೦ ಜನ ಇಂದ್ರಕ್ಟರೂಪರೂ ೧೩,೩೭,೦೫,೭ ೨,೮೦,೦೦,೦೦,0೦೦ ಮಂದಿ ಇಂದ್ರಾಣಿಯರೂ 
ಅಲ್ಲಿ ಬಂದಿದ್ದರು. ಅವರನ್ನು ನೋಡಿ ರಾಜನು ಆಶೃರ್ಯಚಕಿತನಾದನು”. 

ಸಮೀಕ್ಷಕ:- ಇಷ್ಟು ಜನ ಇಂದ್ರರು ಮತ್ತು ಇಂದ್ರಾಣಿಯರು ನಿಂತು ಕೊಳ್ಳುವುದಕ್ಕೆ ಇಂತಹ ಎಷ್ಟು 
ಬೋಗೋಳಗಳುಬೇಕು-ಎಂಬುದನ್ನೀಗ ಆಲೋಚಿಸಬೇಕು. 


“ಶ್ರಾದದಸ್ಕಕದ ಆತ್ಮನಿಂದಾಭಾಮಾಪ್ರಕರಣದಲ್ಲಿ ೩೧ನೆಯ ಪುಟದಲ್ಲಿ “ಕಲ್ಯಾಣಿಗಳನ್ನೂ , ಭಾವಿಗಳನ್ನೂ , ಮತ್ತು ಕೆರೆಗಳನ್ನೂ 
ಕಟ್ಟಿಸಬಾರದು"'.ಎಂದು ಬರೆದಿದ್ದಾರೆ. 


ಸಮೀಕ್ಷಕ- ಭಾಪು! ಸಮಸ್ತ ಮಾನವರೂ ಜೈನಮತದಲ್ಲಿ ಸೇರಿಕೊಂಡರೆ ಮತ್ತು ಭಾವಿ, ಕೆರ, ಕಲ್ಯಾಣಿ-ಮೊದಲಾದುದಾವುದನ್ನೂ 
ಕಟ್ಟಿಸದೇ ಹೋದರೆ, ಜನರೆಲ್ಲಾ ನೀರನ್ನು ಎಲ್ಲಿಂದ ಕುಡಿಯಬೇಕು? 


ಪ್ನೆ- ಕೆರೆಗಳು ಮೊದಲಾದುವನ್ನು ಕಟ್ಟಿಸವುದರಲ್ಲಿ ಜೀವರುಗಳು ಬೀಳುತ್ತಾರೆ. ಅವುಗಳಿಂದ ಕಟ್ಟಿಸುವವಾಗೆ ಪಾಪ ತಗಲುತ್ತದೆ. 
ಅದುದರಿಂದ ಜೈನರಾದ ನಾವು ಈ ಕೆಲಸವನ್ನು ಮಾಡುವುದಿಲ್ಲ. 

ಉತ್ತರ: ನಿಮ್ಮ ಬುದ್ಧಿ ಏತಕ್ಕೆ ನಾಶವಾಗಿ ಹೋಯಿತು? ಏಕೆಂದರೆ, ಹೇಗೆ ಕ್ಷುದ್ರ-ಕ್ಷುದ್ರರಾದ 'ಜೀವರ ಸಾಯುವಿಕೆಯಿಂದ 
ಪಾಪವನ್ಗೆಣೆಸುತ್ತೀರೋ, ಹಾಗೆ ದೊಡ್ಡ ದೊಡ್ಡ ಹಸುಗಳೇ ಮೊದಲಾದ ಪ್ರಾಣಿಗಳೂ ಮತ್ತು ಮನುಷ್ಯರೇ ಮೊದಲಾದ ದೇಹ: 
ಧಾರಿಗಳೂ ನೀರನ್ನು ಕುಡಿಯುವುದೇ ಮೊದಲಾದುದರಿಂದ ಮಹಾಪುಣ್ಯ ಲಭಿಸುವುದು. ಅದನ್ನೇಕೆ ಎಣಿಸುವುದಿಲ್ಲ? 


ತತ್ತ್ವದಿವೇಕ'ದ ೧೯೬ನೆಯ ಪುಟದಲ್ಲಿ - “ಒಂದು ನಗರಿಯಲ್ಲಿ ನಂದಮಣಿಕಾರಸೇಕನು ಕಲ್ಯಾಣಿಯನ್ನು ಕಟ್ಟಿಸಿದನು. 
ಅದರಿಂದ ಧರ್ಮದ್ರಷ್ಟನಾಗಿ ೧೬ ಮಹಾ ರೋಗಗಳು ಹತ್ತಿಕೊಂಡವು. ಮೃತನಾಗಿ, ಅದೇ ಕಲ್ಯಾಣಿಯಲ್ಲಿ ಕಪ್ಪೆಯಾಗಿ ಹುಟ್ಟಿದನು. 
ಮಹಾವೀರನ ದರ್ಶನದಿಂದ ಅವಾನಗೆ ಜಾತಿ-ಸ್ಮರಣವುಟಾಯಿತು. ಮಹಾವೀರರು "ನನ್ನ ಆಗಮನವನ್ನಾಲಿಸಿ, ಅವನು ಪೂರ್ವಜನ್ಮದ 
ಧರ್ಮಾಚಾರ್ಯೆಂದರತು ವಂದಿಸಲು ಬರತೊಡಗಿದವು. ದಾರಿಯಲ್ಲಿ ಶ್ರೇಣಿಕನ ಕುದುರೆಯ ಗೊರಸನಿಂದ ಮೃತನಾಗಿ, ಶುಭಧ್ಯಾನದ 
ಯೋಗದಿಂದ ದರ್ದುರಾಂಕನೆಂಬ. ಮಹರ್ಧ್ಮಿಕ ದೇವತೆಯಾದನು. ಅವಧಿಜ್ಞಾನದಿಂದ ನಾನು ಇಲ್ಲಿ ಬಂದುದನ್ನು ತಿಳಿದು, 
ವಂದನಾಪೂರ್ವಕವಾಗಿ ಬುದ್ಧಿಯನ್ನು ತೋರಿಸಿ ಹೋದನು-ಎಂದು ಹೇಳುತ್ತಾರೆ. 


ಸಮೀಕ್ಷಕ್ಗ ಈ ಮೊದಲಾದ ವಿದ್ಯಾವಿರುದ್ದವ್ದಾ, ಅಸಂಭವೂ ಆದ ಸುಳ್ಳಿ ಮಾತನುಡುವ ಮಹಾವೀರನನ್ನು ಸರ್ವೋತ್ತಮನೆಂದು 
ಗ್ರಹಿಸುವುದು ಮಹಾ ಭ್ರಾಂತಿಯ ವಿಷಯವಾಗಿದೆ. 


“ಶ್ರಾದದಿನಕೃತ್ಯ''ದ ೩೬ನೆಯ ಪುಟದಲ್ಲಿ -“ಮೃತನ ವಸ್ತ್ರಗಳನ್ನು ಸಾಧುಗಳು ತೆಗೆದುಕೊಳ್ಳಬೇಕು.- ಎಂದು ಬರೆದಿದೆ. 


ಸಮೀಕ್ಷರ್ಕ ನೋಡಿರಿ, ಇವರ ಸಾಧುಗಳೂ ಕೂಡ ಮಹಾಬ್ರಾಹ್ಮಣನಿಗೆ ಸಮಾನರಾದರು. ವಸ್ತಳನ್ನೇನೋ ಸಾಧುಗಳು 
ತೆಗೆದುಕೊಳ್ಳುವರು; ಮೃತನ ಒಡವೆಗಳನ್ನು ಯಾರು ತೆಗೆದುಕೊಳ್ಳಬೇಕು? ಬಹುಮೂಲ್ಯವಾದ ಕಾರಣ ಮನೆಯಲ್ಲೇ ಇಟ್ಟು 


ಕೊಳ್ಳುತ್ತಿರಬಹುದು. ಹಾಗಾದರೆ, ತಾವು ಯಾರಾದಿರಿ? 


“ರತ್ನಸಾರ”ದ ೧೦೫ನೆಯ ಪುಟದಲ್ಲಿ ಬರೆದಿದೆ:- “ಹುರಿಯುವುದು, ಕುಟ್ಟುವುದು, ಬೀಸುವುದು, ಆಹಾರವನ್ನು 
ಬೇಯಿಸುವುದು-ಮೊದಲಾದುದರಿಂದ ಪಾಪ ತಗಲುತ್ತದೆ”, 


ಸಮೀಕ್ಷಕ- ಈಗ ನೋಡಿರಿ ಇವರ ವಿದ್ಯಾಹೀನತೆಯನ್ನು, ಈ ಕರ್ಮಗಳು ಮಾಡಲ್ಪಡದೇ ಹೋದರೆ, ಮಾನವರೇ ಮೊದಲಾದ 
ಪ್ರಾಣವಂತರು ಹೇಗೆ ಜೀವಿಸಬಲ್ಲರು? ಮತ್ತು ಜೈನರೂ ಕೂಡ ಪೀಡಿತರಾಗಿ ಮೃತರಾದಾರು! 


“ರತ್ನಷಾರ'ದ ೧೦೪ನೆಯ ಪುಟದಲ್ಲಿ- ತೋಟವನ್ನು ನಿರ್ಮಿಸುವುದರಿಂದ ತೋಟಗಾರನಿಗೆ ಲಕ್ಷಷಾಪಗಳು ತಗಲುತ್ತವೆ”. 








372 ಸತ್ಯಾರ್ಥಪ್ರಕಾಶ 
ಸಮೀಕ್ಷರ- ತೋಟಗಾರರನಿಗೆ ಲಕ್ಷಪಾಪ ತಗಲುವುದಾದರೆ, ಅನೇಕ ಜೀವರು ಪತ್ರ, ಪುಷ್ಪ ಹಾಗೂ ನೆರಳಿನಿಂದ ಆನಂದಿತರಾಗತ್ತಾರೆ. 
ಹೀಗೆ ಕೋಟಿಪಟ್ಟು ಪುಣ್ಯವೂ ಲಭಿಸಿಯೇ ತೀರುತ್ತದೆ. ಇದರ ಕಡೆ ಸ್ವಲ್ಪವೂ ಗಮನವನ್ನು ಹರಿಸಲಿಲ್ಲ. ಇದೆಷ್ಟು ಮೊಬ್ಬು? 
“ತತ್ತ್ವವಿವೇಕ”ದ ೨೦೨ನೆಯ ಪುಟದಲ್ಲಿ ಬರೆದಿದೆ :- “ಒಂದು ದಿನ ಲಬ್ಧಿ ಸಾಧುವು ತಪ್ಪಿನಿಂದ ವೇಶ್ಯೆಯ ಮನೆಗೆ 
ಹೋಗಿಬಿಟ್ಟನು. ಮತ್ತು ಧರ್ಮಾನುಸಾರ ಭಿಕ್ಷಿಬೇಡಿದನು. ವೇಶ್ಕೆಯು-'ಇಲ್ಲಿ ಧರ್ಮಕ್ಕೇನೂ ಕೆಲಸವಿಲ್ಲ; ಆದರೆ ಇರುವುದು ಹಣದ 
ಕೆಲಸ”"-ಎಂದಳು. ಆಗ ಆ ಲಬ್ದಿ ಸಾಧುವು ಹನ್ನೆರಡೂವರೆ ಲಕ್ಷ ಸ್ವರ್ಣಮುದ್ರಿಕೆಗಳ ಮಳೆಯನ್ನು ಅವಳ ಮನೆಯಲ್ಲಿ ಸುರಿಸಿಬಿಟ್ಟನು. 
ಸಮೀಕ್ಷಕ- ನಷ್ಟಬುದ್ಧಿಯಾದ ಪುರುಷನನ್ನು ಬಿಟ್ಟು ಈ ಮಾತನ್ನು ಯಾವನು ಸತ್ಯವೆಂದು ಅಂಗೀಕರಿಸುವನು? 
“ರತ್ನಸಾರಭಾಗ'ದ ೬೭ನೆಯ ಪುಟದಲ್ಲಿ.“ಒಂದು ಶಿಲಾವಿಗ್ರಹ ಕುದುರೆಯ ಮೇಲೇರಿ, ಎಲ್ಲಿ ಅದರ ಸ್ಮರಣ ಮಾಡಲ್ಪಡುತ್ತದೋ, 
ಅಲ್ಲಿ ತಲುಪಿ, ರಕ್ಷಣೆಯನ್ನು ಮಾಡುತ್ತದೆ'”ಎಂದು ಬರೆದಿದೆ. 
ಸಮೀಕ್ಷರ್ಕ- ಹೇಳಿರಿ, ಜೈನ ಮಹಾಶಯರೇ! ಈ ದಿನಗಳಲ್ಲಿ ನಿಮ್ಮಲ್ಲಿ ಕಳವು, ದರೋಡೆ ಮೊದಲಾದುವುಗಳಿಂದ ಮತ್ತು 
ಶತ್ರುವಿನಿಂದ ಭಯ ಉಂಾಗುತ್ತಲೇ ಇರುತ್ತದೆ. ಹಾಗಿರುವಾಗ ನೀವು ಅದನ್ನು ಸ್ಮರಿಸಿ ನೀಮ್ಮ ರಕ್ಷಣೆಯನ್ನು ಮಾಡಿಸಿಕೊಳ್ಳವುದಿಲ್ಲವೇತಕ್ಕೆ? 
ಅತ್ತ-ಇತ್ತ ಪೋಲೀಸರೇ ಮೊದಲಾದ ರಾಜ್ಯಾಧಿಕಾರಿಗಳ ಸ್ಥಾನಗಳಿಗೆ ಅಲೆಯುತ್ತಾ ತಿರುಗುವಿರೇಕೆ? 
ಈಗ ಇವರ ಸಾಧುಗಳ ಲಕ್ಷಣಗಳು 
ಸರಜೋಹರಣಾ ಬೈಕ್ಷಭುಜೋ ಲುಂಚಿತಮೂರ್ಧಜಾಃ। 
ಶ್ವೇತಾಂಬರಾಃ ಕ್ಷಮಾಶೀಲಾ ನಿಃಸಂಗಾ ಚೈನಸಾಧವ: 1೧/1 
ಲಂಚಿತಾಃ ಪಿಚ್ಛಿಕಾಹಸ್ತಾಃ ಪಾಣಿಪಾತ್ರಾ ದಿಗಂಬರಾಃ। 
ಊರ್ಧ್ಯಾಶಿನೋ ಗೃಹೇ ದಾತುರ್ಧ್ವಿತೀಯಾಃ ಸುಜಿನರ್ಷಯಃ 112 
ಭುಂಕ್ತೇ ನ. ಕೇವಲೀ ನ. ಸ್ತ್ರೀ ಮೋಕ್ಷಮೇತಿ ದಿಗಂಬರಃ| 
ಪ್ರಾಹುರೇಷಾಮಯಂ ಭೇದೋ ಮಹಾನ್‌ ಶ್ವೇತಾಂಬರೈಃ ಸಹ 11೩॥ 
ಜೈನರ ಸಾಧುಗಳ ಲಕ್ಷಣಗಳನ್ನು ಜಿನದತ್ತಸೂರಿಯು ಈ ಶ್ಲೋಕಗಳ ಮೂಲಕ ಹೇಳಿದ್ದಾನೆ :- (ಸರಜೋಹರಣಾ?) ಚಮರಿಯನ್ನು 
ಇಟ್ಟುಕೊಳ್ಳುವುದು ಮತ್ತು ಭಿಕ್ಷೆಮಾಡಿತಿನ್ನುವುದು, ತಲೆಗೂದಲುಗಳನ್ನು ಕೈಗಳಿಂದಲೇ ಕಿತ್ತು ಹಾಕಿಕೊಳ್ಳುವುದು. ಬಿಳಿಯ ಬಟ್ಟೆಗಳನ್ನು 
ಧರಿಸುವುದು, ಕ್ಷಮಾಯಕ್ತರಾಗಿರುವುದು, ಯಾವನೊಂದಿಗೂ ಸಂಗವ್ಮಟ್ಟುಕೊಳ್ಳದಿರುವುದು - ಇಂತಹ ಲಕ್ಷಣಗಳಿಂದ ಯಕ್ತಾಗಿದುತ್ತಾರೆ. 
"ಹತಿಗಳು' ಎಂದು ಕರೆಯಲ್ಪಡುವ ಜೈನಶ್ವೇತಾಂಬರ ಸಾಧುಗಳು. (೧). 
ಜೇರೆಯವರು ದಿಗಂಬರರು, ಎಂದರೆ-ವಸ್ತಭಧಾರಣ ಮಾಡದೇ ಇರುವುದು, ತಲೆಗೂದಲುಗಳನ್ನು ಕಿತ್ತುಹಾಕಿಕೊಳ್ಳುವುದು, 
ಪಿಚ್ಚಿಕಾ-ಎಂದರೆ ಉಣ್ಣೆಯ ದಾರಗಳ ಗುಡಿಸುವ ಸಾಧನ ಒಂದನ್ನು ಕುರುಳಿನಲ್ಲಿಟ್ಟುಕೊಳ್ಳುವುದು, ಯಾರಾದರೂ ಭಿಕ್ಷೆಯನ್ನು ಕೊಟ್ಟರೆ, 
ಕೈಯಲ್ಲೇ ತೆಗೆದುಕೊಂಡು 'ತಿನ್ನುವುದು-ಇವರು ಎರಡನೆಯ ಬಗೆಯ ದಿಗಂಬರ ಸಾಧುಗಳಾಗಿರುತ್ತಾರೆ. (೨) 
ಮತ್ತು ಭಿಕ್ಷೆಯನ್ನು ಕೊಡುವ ಗೃಹಸ್ಥನು ಊಟ ಮಾಡಿದ ಮೇಲೆ, ಅನಂತರ ಭೋಜನ ಮಾಡುವವರು “ಜಿನ ಯುಷಿಗಳು' 
ಎಂದರೆ ಮೂರನೆಯ ವಿಧದ ಸಾಧುಗಳಾಗಿರುತ್ತಾರೆ. ದಿಗಂಬರರಿಗೆ ಶ್ವೇತಾಂಬರರೊಂದಿಗೆ ಇರುವ ಭೇದವು, ದಿಗಂಬರರು. 
ಸ್ವ್ರೀದರ್ಶನ-ಸ್ಪರ್ಶನ ಮೊದಲಾದ ವ್ಯವಹಾರಗಳನ್ನಿಟ್ಟುಕೊಳ್ಳರು; ಶ್ವೇತಾಂಬರರು ಇಟ್ಟುಕೊಳ್ಳುತ್ತಾರೆ. ಭೇದವಿಷ್ಟೇ ಇರುತ್ತದೆ. ಈ 
ಮೊದಲಾದ ಲಕ್ಷಣಯುಕ್ತವಾದ ಸಾಧುತ್ವದ ನಿರ್ವಹಣದಿಂದ ಮೋಕ್ಷಹೊಂದುವವರು. (೩). 
ಇದು ಇವರ ಸಾಧುಗಳ ಭೇದವಾಗಿರುತ್ತದೆ. ಇದರಿಂದ, ಜೈನರ ಕೇಶಲುಂಚನ ಎಲ್ಲೆಡೆಯೂ ಪ್ರಸಿದ್ಧವಾಗಿದೆ. ಮತ್ತು ಐದು 
ಹಿಡಿಯಷ್ಟು ತಲೆಗೂದಲನ್ನು ಕಿತ್ತುಹಾಕಿಕೊಳ್ಳುವುದು - ಮೊದಲಾದುವನ್ನೂ ಬರೆದಿದ್ದಾರೆ. 
“ವಿವೇಕಸಾರಭಾಗ”ದ ೨೧೬ನೆಯ ಪುಟದಲ್ಲಿ-“ಏದು ಹಿಡಿ ಕೂದಲನ್ನು ಕಿತ್ತುಹಾಕಿಕೊಂಡು ಚಾರಿತ್ರವನ್ನು ಗ್ರಹಿಸಿದನು, ಎಂದರೆ-ಐದು. 


ಮುಷ್ಟಿ ಕೇಶಲುಂಚನ ಮಾಡಿಕೊಂಡು ಸಾಧುವಾದನು””. ಎಂದು ಬರೆದಿದ್ದಾರೆ. “ಕಲ್ಪಸೂತ್ರಭಾಷ್ಕ”ದ ೧೦೮ನೆಯ ಪುಟದಲ್ಲಿ “ಕೂದಲನ್ನು 
ಕಿತ್ತುಹಾಕಿಕೊಳ್ಳಬೇಕು. ಗೋವಿನ ಕೂದಲುಗಳಿಗೆ ಸಮನಾಗಿಟ್ಟುಕೊಳ್ಳಬೇಕು”. ಎಂದು ಬರೆದಿದೆ. 


ದ್ವಾದಶ ಸಮುಲ್ಲಾಸ 373 

ಸಮೀಕ್ಷತ- ಈಗ ಹೇಳಿರಿ ಜೈನ ಸಜ್ಜನರೇ! ನಿಮ್ಮ ದಯಾಧರ್ಮ ಉಳಯಿತೆಲ್ಲಿ? ಇದು ಹಿಂಸೆಯಲ್ಲವೇನು? ಎಂದರೆ, 
ತಾನೇ ಬೇಕಾದರೆ ತನ್ನ ಕೈಯಿನಿಂದಲೇ ಲುಂಚನ ಮಾಡಿಕೊಳ್ಳಲಿ; ಇಲ್ಲವೇ, ಗುರುವೇ ಬೇಕಾದರೆ ಲುಂಚನ ಮಾಡಲಿ, ಅಥವಾ ಬೇರೆ. 
ಯಾರಾದರೂ ಮಾಡಲಿ; ಎಷ್ಟು ದೊಡ್ಡ ಕಷ್ಟ ಆ ಜೀವನಿಗೆ ಆಗುತ್ತಿರಬಹುದು? ಜೀವನಿಗೆ ಕಷ್ಟಕೊಡುವುದೇ ಹಿಂಸೆಯೆನಿಸುತ್ತದೆ. 

“ವಿವೇಶಾರ”ದಲ್ಲಿ , ಸಂವತ್‌ ೧೬೩೩ನೆಯ ವರ್ಷದಲ್ಲಿ, ಶ್ವೇತಾಂಬರರ ನಡುವಿನಿಂದ "ಢೂಂಢಿಯಾ'ಗಳೂ, ಮತ್ತು ಅವರ. 
ಮಧ್ಯದಿಂದಲೇ ತೇರಾಪಂಥಿಗಳೇ ಮೊದಲಾದ ದಾಂಭಿಕರೂ ಹೊರಬಂದಿದ್ದಾರೆ. ಢೂಂಢಿಯಾಗಳು ಶಿಲೆ-ಮೊದಲಾದುದರ ಮೂರ್ತಿಗಳನ್ನು 
ಅಂಗೀಕರಿಸುವುದಿಲ್ಲ ಮತ್ತು ಅವರು ಸ್ನಾನಮಾಡುವುದಿಲ್ಲ. ಭೋಜನ ಪಾನಗಳ ಕಾಲವನ್ನು ಬಿಟ್ಟು, ಸದಾ ಬಾಯಿಯ ಮೇಲೆ 
ಪಟ್ಟಿಕಟ್ಟಿಕೊಂಡಿರುತ್ತಾರೆ. ಮತ್ತು “ಜತಿ' ಮೊದಲಾದವರೂ ಯಾವಾಗ ಪುಸ್ತಕವನ್ನು ಓದುತ್ತಾರೋ, ಆಗಮಾತ್ರ ಬಾಯಿಯ ಮೇಲೆ. 
ಪಟ್ಟಿ ಕಟ್ಟಿಕೊಳ್ಳುತ್ತಾರೆ; ಬೇರೆ ಸಮಯಗಳಲ್ಲಿ ಕಟ್ಟಿಕೊಳ್ಳುವುದಿಲ್ಲ. 

ಪ್ರಕ್ನೆಣ ಬಾಯಿಯ ಮೇಲೆ ಪಟ್ಟಿಯನ್ನು ಅವಶ್ಯವಾಗಿ ಕಟ್ಟಿಕೊಳ್ಳಬೇಕು. ಏಕೆಂದರೆ, ವಾಯುಕಾಯ ಜೀವರು, ಎಂದರೆ-ವಾಯವಿನಲ್ಲಿ 
ಸೂಕ್ಷ್ಮಶರೀರಯುಕ್ತರಾದ ಯಾವ ಜೀವರಿರುತ್ತಾರೋ, ಅವರು ಬಾಯಿಯ ಆವಿಯ ಕಾವಿನಿಂದ ಸಾಯುತ್ತಾರೆ. ಮತ್ತು ಅದರ ಪಾಪ: 
ಬಾಯಿಯ ಮೇಲೆ ಪಟ್ಟಿಯನ್ನು ಕಟ್ಟಿಕೊಳ್ಳದವರಿಗೆ ತಗಲುತ್ತದೆ. ಇದೇ ಕಾರಣದಿಂದ ನಾವುಗಳು ಬಾಯಿಯ ಮೇಲೆ ಪಪಟ್ಟಿಕಟ್ಟಿಕೊಳ್ಳವುದನ್ನು 
ಒಳ್ಳೆಯದೆಂದು ತಿಳಿಯುತ್ತೇವೆ. 

ಉತ್ತರ ಈ ಮಾತು ವಿದ್ಯೆ ಹಾಗೂ ಪ್ರತ್ಯಕ್ಷ ಮೊದಲಾದ ಪ್ರಮಾಣಗಳ ದೃಷ್ಟಿಯಿಂದ ಅಯಕ್ತವಾಗಿದೆ. ಏಕೆಂದರೆ, ಜೀವರು. 
`ಅಜರರು, ಅಮರರು ಆಗಿದ್ದಾರೆ. ಮತ್ತೆ ಅವರು ಬಾಯ ಆವಿಯಿಂದ ಎಂದಿಗೂ ಸಾಯಲಾರರು. ಇವರನ್ನು ನೀವಾ ಕೂಡ 
`ಅಜರರು-ಅಮರರು ಎಂದೇ ಅಂಗೀಕರಿಸುತ್ತೀರಿ. 


ಪ್ರಶ್ನೆ ಜೀವರೇನೋ ಸಾಯುವುದಿಲ್ಲ; ಆದರೆ ಬಾಯಿಯ ಬಿಸಿಗಾಳಿಯಿಂದ ಯಾವ ನೋವು ಅವರಿಗೆ ಆಗುತ್ತದೋ, ಆ 
ನೋವನ್ನು ಕೊಡುವವನಿಗೆ ಪಾಪ ತಗಲುತ್ತದೆ. ಇದೇ ಕಾರಣದಿಂದ ಬಾಯಿಯ ಮೇಲೆ ಪಟ್ಟಿಕಟ್ಟಿಕೊಳ್ಳುವುದು ಒಳ್ಳೆಯದಾಗಿದೆ. 


ಉತ್ತರ- ನಿಮ್ಮ ಈ ಮಾತೂ ಕೂಡ ಸರ್ವಥಾ ಅಸಂಭವವಾಗಿದೆ. ಏಕೆಂದರೆ, ನೋವನ್ನೀಯದೆ, ಯಾವ ಜೀವನ. 
ನಿರ್ವಾಹವೂ ಎಷ್ಟು ಮಾತ್ರಕ್ಕೂ ಸಾಗಲಾರದು. ನಿಮ್ಮ ಮತದಂತೆ, ಬಾಯಿಯ ವಾಯುವಿನಿಂದ ಜೀವರಿಗೆ, ನೋವು 
ಉಂಟಾಗುತ್ತದೆ-ಎನ್ನುವುದಾದರೆ, ಚಲಿಸುವುದರಿಂದ, ಓಡಾಡುವುದರಿಂದ, ಕುಳಿತುಕೊಳ್ಳುವುದರಿಂದ, ಕೈಯನ್ನತ್ತುವುದರಿಂದ, ಮತ್ತು. 
ಕಣ್ಣುಗಳನ್ನು ಮಿಟುಕಿಸುವುದೇ ಮೊದಲಾದುದರಿಂದ, ನೋವು ಅವಶ್ಯವಾಗಿ ಉಂಟಾಗುತ್ತಿರಬಹುದು. ಆದುದರಿದ ನೀವೂ ಕೂಡ 
ಜೀವರಿಗೆ ನೋವನ್ನು ಕೊಡುವುದರಿಂದ ದೂರವಿರಲಾರಿರಿ. 


ಪ್ರಶ್ನೆ- ಅಹುದು; ಎಲ್ಲಿಯವರೆಗೆ ಸಾಧ್ಯವೋ, ಅಲ್ಲಿಯವರೆಗೆ ಜೀವರ ರಕ್ಷಣೆಯನ್ನು ಮಾಡಬೇಕು. ಮತ್ತು ಎಲ್ಲಿ ನಮ್ಮಿಂದ 
ಆಗದೋ, ಅಲ್ಲಿ ಅಶಕ್ತರಾಗಿದ್ದೇವೆ. ಏಕೆಂದರೆ, ವಾಯು ಮೊದಲಾದ ಪದಾರ್ಥಗಳಲ್ಲೆಲ್ಲಾ ಜೀವರು ತುಂಬಿಕೊಂಡಿದ್ದಾರೆ. ನಾವು 
ಬಾಯಿಯ ಮೇಲೆ ಬಟ್ಟೆ ಕಟ್ಟಿಕೊಳ್ಳದೇ ಹೋದರೆ, ಬಹಳ ಜೀವರು ಸತ್ತಾರು; ಬಟ್ಟೆ ಕಟ್ಟಿಕೊಳ್ಳುವುದರಿಂದ ಕಡಿಮೆ ಸಾಯುತ್ತಾರೆ. 

ಉತ್ತರ ನಿಮ್ಮ ಈ ಕಥನವೂ ಕೂಡ ಯುಕ್ತಿಶೂನ್ಕರಾಗಿದೆ. ಏಕೆಂದರೆ, ಬಟ್ಟಿ ಕಟ್ಟಿಕೊಳ್ಳುವುದರಿಂದ ಜೀವರಿಗೆ ಹೆಚ್ಚು ದುಃಖ 
ಉಂಟಾಗುತ್ತದೆ. ಯಾವನಾದರೂ ಬಾಯಿಗೆ ಬಟ್ಟೆ ಕಟ್ಟಿಕೊಳ್ಳುವನಾದರೆ, ಅವನ ಬಾಯಿಯ ಗಾಳಿ ತಡೆಯಲ್ಪಟ್ಟು, ಕೆಳಗಿನಿಂದ ಅಥವಾ 
ಪಕ್ಕದಿಂದ, ಮತ್ತು ಮೌನದ ಕಾಲದಲ್ಲಿ ಮೂಗಿನ ಮೂಲಕ ಒಟ್ಟುಗೂಡಿ ವೇಗದಿಂದ ಹೊರಬೀಳುತ್ತದೆ. ಅದರಿಂದ ಕಾವು ಹೆಚ್ಚಾಗಿ, 
ನಿಮ್ಮ ಮತಾನುಸಾರ, ಜೀವರಿಗೆ ವಿಶೇಷವಾದ ನೋವು ಉಂಟಾಗುತ್ತಿರಬಹುದು. 


ನೋಡಿರಿ, ಹೇಗೆ ಮನೆಯ ಅಥವಾ ಕೊಠಡಿಯ ಬಾಗಿಲುಗಳೆಲ್ಲವು ಮುಚ್ಚಲ್ಪಟ್ಟರೆ. ಅಥವಾ ತೆರೆಗಳು ಹಾಕಲ್ಪಟ್ಟರೆ, ಅದರಲ್ಲಿ 
ಕಾವು ವಿಶೇಷವಾಗಿರುತ್ತದೋ, ತೆರೆದಿಟ್ಟಿದ್ದರೆ ಅಷ್ಟು ಇರುವುದಿಲ್ಲವೋ, ಹಾಗೆ ಬಾಯಿಯ ಮೇಲೆ ಬಟ್ಟೆಯನ್ನು ಕಟ್ಟಿಕೊಳ್ಳುವುದರಿಂದ 
ಕಾವು ಹೆಚ್ಚಾಗುತ್ತದೆ. ಮತ್ತೆ ತೆರೆದಟ್ಟಿರುವುದರಿಂದ ಕಡಿಮೆಯಾಗುತ್ತದೆ. ಹಾಗೆ ನೀವು ನಿಮ್ಮ ಮತಾನುಸಾರ ಜೀವರಿಗೆ ಹೆಚ್ಚು 
ದುಃಖದಾಯಕಾಗಿದ್ದೀರಿ. ಮತ್ತು ಯಾವಾಗ ಬಾಯಿ ಮುಚ್ಚಲ್ಪಡುತ್ತದೋ, ಆಗ ಮೂಗಿನ ಹೊಳ್ಳೆಗಳಿಂದ ವಾಯುವು ತಡೆಯಲ್ಪಟ್ಟು 
ಒಟ್ಟಾಗಿ ರಭಸದಿಂದ ಹೊರಬೀಳುತ್ತಾ, ಜೀವರಿಗೆ ಹೆಚ್ಚಾಗಿ "ಸಂಘರ್ಷ' ಮಾಡಿ, ಅಧಿಕ ನೋವನ್ನು ಕೊಡುತ್ತಿರಬಹುದು. 

ನೋಡಿರಿ, ಹೇಗೆ ಯಾವನಾದರೂ `ಮಾನವನು ಬೆಂಕಿಯನ್ನು ತನ್ನ ಬಾಯಿನಿಂದಲೂ ಮತ್ತೊಬ್ಬನು ಕೊಳವೆಯಿಂದಲೂ 
ಊದುತ್ತಾರಾದರೆ, ಬಾಯಿಯ ಗಾಳಿ ಹರಡುವುದರಿಂದ ಅಲ್ಪಬಲದಿಂದಲೂ, ಮತ್ತು ಕೊಳವೆಯ ಗಾಳಿ ಒಟ್ಟಾಗುವುದರಿಂದ ಅಧಿಕ. 
ಬಲದಿಂದಲೂ ಬೆಂಕಿಗೆ ತಗಲುತ್ತದೋ, ಹಾಗೆಯೇ ಬಾಯಿಯ ಮೇಲೆ ಪಟ್ಟಿ ಕಟ್ಟಿ ವಾಯುವನ್ನು ತಡೆಯುವುದರಿಂದ ಮೂಗಿನ. 


374 ಸತ್ಯಾರ್ಶಪ್ರಣಶ 
ಮೂಲಕ ಅತಿವೇಗದಿಂದ ಹೊರಬಿದ್ದು ಜೀವರಿಗೆ ಹೆಚ್ಚು ದುಃಖವನ್ನು ಕೊಡುತ್ತದೆ. ಆದುದರಿಂದ, ಬಾಯಿಯ ಪಟ್ಟಿಯನ್ನು. 
ಕಟ್ಟಿಕೊಳ್ಳುವವರಿಗಿಂತ, ಕಟ್ಟಿಕೊಳ್ಳದವರು ಧರ್ಮಾತ್ಮರಾಗಿರುತ್ತಾರೆ. ಮತ್ತು ಬಾಯಿಯ ಮೇಲೆ ಪಟ್ಟಿಯನ್ನು ಕಟ್ಟಿಕೊಳ್ಳುವುದರಿಂದ, 
ಯಥಾಯೋಗ್ಯವಾದ ಸ್ಥಾನಪ್ರಯತ್ನದೊಂದಿಗೆ ಅಕ್ಷರಗಳ ಉಚ್ಚಾರಣವೂ ಕೂಡ ಆಗುವುದಿಲ್ಲ. ನಿರನುನಾಸಿಕವಾದ" ಅಕ್ಷರಗಳನ್ನು 
ಸಾನುನಾಸಿಕವಾಗಿ* ಉಚ್ಚರಿಸುವುದರಿಂದ ನಿಮಗೆ ದೋಷ ತಟ್ಟುತ್ತದೆ. ಮತ್ತು ಬಾಯಿಯ ಪಟ್ಟಿಯನ್ನು ಕಟ್ಟಿಕೊಳ್ಳುವುದರಿಂದ, 
ದುರ್ಗಂಧವೂ ಕೂಡ ಹೆಚ್ಚುತ್ತದೆ. ಏಕೆಂದರೆ, ಶರೀರದೊಳಗೆ ದುರ್ಗಂಧ ತುಂಬಿಕೊಂಡಿದೆ. ಶರೀರದಿಂದ ಎಷ್ಟು ವಾಯು ಹೊರಡುತ್ತರೋ, 
ಅದು ದುರ್ಗಂಧಯಕಕ್ತವೆಂದು ಪ್ರಶ್ನಕ್ಷವಾಗಿದೆ. ಅದು ತಡೆಯಲ್ಪಟ್ಟರೆ ದುರ್ಗಂಧವೂ ಕೂಡ ಅಧಿಕರಾಗಿ ವರ್ಧಿಸುತ್ತದೆ. ' ಹೇಗೆ. 
ಮುಚ್ಚಲ್ಪಟ್ಟ ಚರಂಡಿಯು ಹೆಚ್ಚು ದುರ್ಗಂಧಯಕ್ತವೂ ಮತ್ತು ತೆರೆಯಲ್ಪಟ್ಟಿರುವುದು ಕಡಿಮೆ ದುರ್ಗುಂಧಯಕ್ತವೂ ಆಗಿರುತ್ತದೋ, 
ಹಾಗೆಯೇ ಬಾಯಿಯ ಪಟ್ಟಿಯನ್ನು ಕಟ್ಟಿಕೊಳ್ಳುವುದರಿಂದ ಹಲ್ಲುಗಳನ್ನುಜ್ಜುವುದು-ಬಾಯಿ-ಮುಖ ತೊಳೆದುಕೊಳ್ಳುವುದು ಮತ್ತು 
ಮೀಯವುದನ್ನು ಮಾಡದಿರುವುದರಿಂದ, ಹಾಗೆಯೇ ಬಟ್ಟೆಗಳನ್ನು ಒಗೆಯದಿರುವುದರಿಂದ, ನಿಮ್ಮ ಶರೀರಗಳಿಂದ ಅಧಿಕದುರ್ಗಂಧವು 
ಉತ್ಪನ್ನವಾಗಿ, ಜಗತ್ತಿನಲ್ಲಿ ಬಹಳ ರೋಗಗಳನ್ನುಂಟುಮಾಡಿ ಜೀವರಿಗೆ ಎಷ್ಟು ನೋವನ್ನು ಕೊಡುತ್ತವೋ, ಅಷ್ಟು ಪಾಪ ನಿಮಗೆ 
ಹೆಚ್ಚಾಗಿ ತಗಲುತ್ತದೆ. ಜಾತ್ರೆ-ಮೊದಲಾದುದರಲ್ಲಿ ಹೆಚ್ಚು ದುರ್ಗಂಧ ಉಂಟಾಗುವುದರಿಂದ "ವಿಷೂಟಿಕಾ' ಎಂದರೆ ವಾಂತಿಭೇದಿ 
ಮೊದಲಾದ ಬಹಳ ವಿಧದ ರೋಗಗಳು ಉತ್ಪನ್ನವಾಗಿ ಜೀವರಿಗೆ ದುಃದಾಯಕವಾಗುತ್ತವೆ ಮತ್ತು ದುರ್ಗಂಧ ಕಡಿಮೆಯಾಗುವುದರಿಂದ 
ರೋಗಗಳೂ ಕಡಿಮೆಯಾಗಿ ಜೀವರಿಗೆ ಬಹಳ ದುಃ ಉಂಟಾಗುವುದಿಲ್ಲ. ಈ ಕಾರಣದಿಂದ, ನೀವು ಅಧಿಕದುರ್ಗಂಧವನ್ನು 
ಹರಡುವುದರಿಂದ, ಅಧಿಕ ಅಪರಾಧಿಗಳಾಗಿರುತ್ತೀರಿ. ಮತ್ತು ಯಾರು ಬಾಯಿಯ ಪಟ್ಟಿಯನ್ನು ಕಟ್ಟಿಕೊಳ್ಳುವುದಿಲ್ಲವೋ, ದಂತ 
ಧಾವನ-ಮುಖಿಪುಕ್ನಾಳನ-ಸ್ಥಾನಗಳನ್ನು ಮಾಡುತ್ತಾರೋ, ಬಟ್ಟೆಗಳನ್ನು ಶುದ್ಧವಾಗಿಟ್ಟುಕೊಳ್ಳುತ್ತಾರೋ, ಅವರು ನಿಮಗಿಂತ ಬಹಳ 
ಉತ್ತಮರಾಗಿರುತಾರೆ. 

ಹೇಗೆ ಕೊಳಕು ಜನರ ದುರ್ಗಂಧಯಕ್ತ ಸಹವಾಸದಿಂದ ದೂರವಿರುವವರು ಬಹಳ ಉತ್ತಮರಾಗಿರುತ್ತಾರೋ, ಹಾಗೆ ಹೊಲಸು 
ಜನರ ದುರ್ಗಂಧಯುಕ್ತ ಸಹವಾಸದಿಂದ ಜನರು ಉತ್ತಮ ಬುದ್ಧಿಯುಕ್ತರಾಗಲಾರರು. ಹಾಗೆಯೇ ನಿಮ್ಮ ಹಾಗೂ ನಿಮ್ಮ ಸಂಗಡಿಗರ. 
ಬುದ್ಧಿಯೂ ಕೂಡ ವರ್ಥಿಸುವುದಿಲ್ಲ. ಹೇಗೆ ರೋಗದ ಆಧಿಕೃದಿಂದ ಮತ್ತು ಬುದ್ಧಿಯ ಸ್ವಲ್ಪತ್ವದಿಂದ ಧರ್ಮಾನುಷ್ಠಾನದಲ್ಲಿ 
ಬಾಧೆಯುಂಟಾಗುತ್ತದೋ, ಹಾಗೆಯೇ ದುರ್ಗಂಧಯಕಕ್ತರಾದ ನಿಮ್ಮ ಮತ್ತು ನಿಮ್ಮ ಸಂಗಡಿಗರ ಸ್ಥಿತಿಯೂ ಆಗಿರಬಹುದು. 


ಪ್ರಶ್ನೆ- ಹೇಗೆ ಮುಚ್ಚಲ್ಪಟ್ಟ ಮನೆಯಲ್ಲಿ ಹೊತ್ತಿಸಿದ ಬೆಂಕಿಯಜ್ಜಾಲೆ ಹೊರ ಹೊರಟು, ಹೊರಗಣ ಜೀವರಿಗೆ ದುಃಖವನ್ನು 
ಉಂಟುಮಾಡಲಾರದೋ, ಹಾಗೆ ನಾವು ಬಾಯಿಗೆ ಪಟ್ಟಿಕಟ್ಟಿಕೊಂಡು, ವಾಯುವನ್ನು ತಡೆದು, ಹೊರಗಣ ಜೀವರಿಗೆ ಕಡಿಮೆ 
ದುಃಖವನ್ನು ಕೊಡುವವರಾಗಿದ್ದೇವೆ.. ಬಾಯಿಯ ಪಟ್ಟಿಯನ್ನು "ಕಟ್ಟುವುದರಿಂದ, ಹೊರಗಣ ವಾಯುವಿನ ಜೀವರಿಗೆ ನೋವು 
ಉಂಟಾಗುವುದಿಲ್ಲ. ಮತ್ತು ಹೇಗೆ ಎದುರಿಗೆ ಬೆಂಕಿ ಉರಿಯುತ್ತಿದ್ದಾಗ, ಅದಕ್ಕೆ ಕೈಯನ್ನು ಅಡ್ಡಹಿಡಿಯುವುದರಿಂದ, ಕಾವು ಕಡಿಮೆ 
ತಗಲುತ್ತದೋ, ಹಾಗೆಯೇ ಬಾಯಿಗೆ ಪಟ್ಟಿಕಟ್ಟುವುದರಿಂದ ವಾಯುಕಾಯಜೀವರಿಗೆ ಕಡಿಮೆನೋವಾಗುವುದು-ಎಂದು ತಿಳಿಯಿರಿ. 
ಮತ್ತು ವಾಯುವಿನ ಜೀವರು ಶರೀರ.ಯುಕ್ತರಾಗಿರುವುದರಿಂಿದ, ಅವರಿಗೆ ನೋವು ಅವಶ್ಯವಾಗಿಯೂ ಆಗುತ್ತದೆ. 


ಉತ್ತರ: ಇದು ನಿಮ್ಮ ಹುಡುಗುತನದ ಮಾತಾಗಿದೆ. ಮೊದಲಾಗಿ ನೋಡಿರಿ. ಎಲ್ಲಿ ರಂಧ್ರವಿರುವುದಿಲ್ಲವೋ, ಮತ್ತು ಒಳಗಿನ 
ಗಾಳಿಯ ಸೇರುವಿಕೆ ಹೊರಗಿನ ಗಾಳಿಯೊಂದಿಗೆ ಆಗುವುದಿಲ್ಲವೋ, ಅಲ್ಲಿ ಬೆಂಕಿ ಉರಿಯಲೇರಾರದು. ಇದನ್ನು ಪ್ರತ್ಯಕ್ಷವಾಗಿ 
ನೋಡಬಯಸುವಿರಾದರೆ, ಯಾವುದಾದರೂ ಗೂಡಿನಲ್ಲಿ ದೀಪವನ್ನು ಹೊತ್ತಿಸಟ್ಟು, ಎಲ್ಲ ಛಿದ್ರಗಳನ್ನೂ ಮಚ್ಚಿಬಿಟ್ಟು ನೋಡಿರಿ, ಆಗ 
ದೀಪ ಅದೇ ಕಾಲಕ್ಕೆ ಆರಿಹೋಗುವುದು. ಹೇಗೆ ಭೂಮಿಯ ಮೇಲೆ ವಾಸಿಸುವ ಮಾನವರೇ ಮೊದಲಾದ ಪ್ರಾಣವಂತರು ಹೊರಗಿನ 
ವಾಯವಿನ ಸಂಪರ್ಕವಿಲ್ಲದೆ ಜೀವಿಸಲಾರರೋ, ಹಾಗೆ ಬೆಂಕಿಯೂ ಕೂಡ ಉರಿಯಲಾರದು. ಯಾವಾಗ ಒಂದು ಕಡೆಯಿಂದ ಅಗ್ನಿಯ 
ವೇಗ ತಡೆಯಲ್ಪಡುವುದೋ, ಆಗ ಇನ್ನೊಂದು ಕಡೆಯಿಂದ ಅಧಿಕವೇಗದಿಂದ ಹೊರನುಗ್ಗವುದು. ವತ್ತು ಕೈಯನ್ನು ಅಡ್ಡ ಹಿಡಿಯುವುದರಿಂದ 
ಮುಖಕ್ಕೆ ಶಾಖ ಕಡಿಮೆ ತಗಲುತ್ತದೆ; ಆದರೆ ಆ ಶಾಖ ಕೈಮೇಲೆ ಹೆಜ್ಜು ತಟ್ಟುತ್ತಲೇ ಇರುತ್ತದೆ. ಆದುದರಿಂದ ನಿಮ್ಮ ಮಾತು 
ಸರಿಯಲ್ಲ. 


ಪ್ರಶ್ನೆ- ಯಾವಾಗ ಯಾವನಾದರೂ ದೊಡ್ಡ ಮನುಷ್ಯನೊಂದಿಗೆ  ಚಿಕ್ಕಮನುಷ್ಯನು ಕಿವಿಯಲ್ಲಿ ಆಗಲಿ, ಹತ್ತಿರದಿಂದ ಆಗಲಿ 
ಮಾತನಾಡುತ್ತಾನೋ, ಆಗ ತನ್ನ ಬಾಯಿಯ ಮೇಲೆ ಬಟ್ಟೆಯ ಸೆರಗನ್ನಾಗಲಿ ಅಥವಾ ಕೈಯನ್ನಾಗಲಿ ಅಡ್ಡವಾಗಿ ಹಿಡಿಯುತ್ತಾನೆಂಬುದನ್ನು 
ಪ್ರತಿಯೊಬ್ಬನೂ ಬಲ್ಲನು. ಬಾಯಿನಿಂದ ಚಿಮ್ಮಿದ ಉಗುಳಾಗಲಿ ಅಥವಾ ದುರ್ಗಂಧವಾಗಲಿ ಅವನಿಗೆ ತಾಗದಿರಲಿ-ಎಂಬುದೇ. 
ಉದ್ದೇಶವಾಗಿರುತ್ತದೆ. ಮತ್ತು ಯಾವಾಗ ಪುಸ್ತಕವನ್ನು ಓದುತ್ತಾನೋ, ಆಗ ಅವಶ್ಯವಾಗಿ ಉಗುಳು ಜಿಮ್ಮಿ ಅದರ ಮೇಲೆ ಬೀಳುವುದರಿಂದ 

"ಅ, ಇ, ನ, ಮ ಮತ್ತು ಅನುಸ್ವಾರ ಇವು ಮೂಗಿನ ನೆರವಿನಿಂದ ಉಚ್ಚರಿಸಲ್ಪಡುವುದರಿಂದ ಅನುನಾಸಿಕಗಳು; ಮೂಗಿನ ನೆರವ್ಹ. 
ಬೇಡದ ಅನ್ಯಾಕ್ಷರಗಳು ನಿರಸುನಾಸಿಕಗಳು. 





ದ್ವಾದಶ ಸಮುಲ್ಲಾಸ 375 
ಎಂಜಲಾಗಿ ಅದು ಹಾಳಾಗಿ ಹೋಗುತ್ತದೆ. ಆದುದರಿಂದ ಬಾಯಿಯ ಮೇಲೆ ಪಟ್ಟಿಕಟ್ಟಿಕೊಳ್ಳುವುದು ಒಳ್ಳೆಯದಾಗುತ್ತದೆ. 
ಉತ್ಪರ- ಇದರಿಂದ, ಜೀವ'ರಕ್ಷಣೆಗಾಗಿ ಬಾಯಿಗೆ ಪಟ್ಟಿಕಟ್ಟುವುದು ವ್ಯರ್ಥವೆಂಬುದು ಸಿದ್ಧವಾಯಿತು. ಯಾವಾಗ ಯಾವನಾದರೂ 
ದೊಡ್ಡ ಮನುಷ್ಯನೊಂದಿಗೆ ಮಾತನಾಡುತ್ತಾನೋ, ಆಗ ತನ್ನ ಬಾಯಿಯ ಮೇಲೆ ಕೈಯನ್ನು ಅಥವಾ ವಸ್ತ್ರವ್ನಾಟ್ಟುಕೊಳ್ಳುವುದು ಆ 
ಗುಪ್ತವಾದ ಮಾತನ್ನು ಬೇರೆಯನಾವನೂ ಕೇಳದಿರಲಿ-ಎಂಬ ಉದ್ದೇಶ್ಶದಿಂದ ಮಾತ್ರ. ಏಕೆಂದರೆ, ಯಾವಾಗ ಯಾವನಾದರೂ ಪ್ರಕಟವಾದ 
ಮಾತನ್ನಾಡುತ್ತಾನೋ, ಆಗ ಯಾವನೂ ಬಾಯಿಯ ಮೇಲೆ ಕೈಯನ್ನು ಅಥವಾ ಬಟ್ಟೆಯ ಸೆರಗನ್ನು ಇಟ್ಟುಕೊಳ್ಳುವುದಿಲ್ಲ. ಇದರಿಂದ. 
ಈ ಮಾತು ಗುಪ್ತವಾದ ಮಾತಿಗೆ ಮಾತ್ರ ಅನ್ವಯಿಸುತ್ತದೆ-ಎಂಬುದು ವಿದಿತವಾಗುತ್ತದೆ. 


ಹಲ್ಲುಗಳನ್ನು ಉಜ್ಜುವುದು ಮೊದಲಾದುವನ್ನು ಮಾಡದಿರುವುದರಿಂದ ನಿಮ್ಮ ಬಾಯಿಯೇ ಮೊದಲಾದ ಅವಯವಗಳಿಂದ 
ಬಹಳ ದುರ್ಗಂಧ ಹೊರಡುತ್ತದೆ. ಮತ್ತು ಯಾವಾಗ ನೀವು ಯಾವನ ಹತ್ತಿರವಾದರೂ ಕುಳಿತುಕೊಳ್ಳುತ್ತೀರೋ, ಅಥವಾ ಯಾವನಾದರೂ 
ನಿಮ್ಮ ಬಳಿ ಕುಳಿತುಕೊಳ್ಳುತ್ತಾನೋ, ಆಗ ದುರ್ಗಂಧ ಒಂದನ್ನುಳಿದು ಮತ್ತೆ ಇನ್ನೇನು ಬರಬಹುದು? ಈ ಮೊದಲಾಗಿ, ಬಾಯಿಗೆ. 
ಅಡ್ಡವಾಗಿ ಕೈಯನ್ನು ಅಥವಾ ಬಟ್ಟೆಯನ್ನು ಇಟ್ಟುಕೊಳ್ಳುವುದರ ಉದ್ದೇಶ್ಯಗಳು ಬೇರೆ ಬಹಳವಿವೆ. ಉದಾಹರಣೆಗೆ, ಬಹುಜನ 
ಮಾನವರ ಮುಂದೆ ಗುಪ್ತವಾದ ಮಾತನ್ನು ಹೇಳುವಲ್ಲಿ ಕೈಯನ್ನು ಅಥವಾ ಬಟ್ಟೆಯನ್ನು ಅಡ್ಡಸಿಡಿಯದಿದ್ದರೆ, ಬೇರೆಯವರ ಕಡೆಗೆ ಗಾಳಿ 
ಹರಡುವುದರಿಂದ, ಮಾತೂ ಕೂಡ ಹರಡಿಹೋಗುವುದು. ಯಾವಾಗ ಅವರಿಬ್ಬರೂ ಏಕಾಂತದಲ್ಲಿ ಮಾತನಾಡುತ್ತಾರೋ, ಆಗ, ಅಲ್ಲಿ 
ಆಲಿಸುವ ಮೂರನೆಯನು ಯಾವನೂ ಇರದ ಕಾರಣ, ಬಾಯಿಯ ಮೇಲೆ ಕೈಯನ್ನು ಅಥವಾ ಅಡ್ಡವಾಗಿ ಹಿಡಿಯುವುದಿಲ್ಲ. ದೊಡ್ಡವರ: 
ಮೇಲೆ ಮಾತ್ರ ಉಗುಳು ಬೀಳಬಾರದು-ಎಂದರೆ, ಚಿಕ್ಕವರ ಮೇಲೆ ಉಗುಳನ್ನು ಬೀಳಿಸಬೇಕೋ? ಮತ್ತು ಆ ಉಗುಳಿನಿಂದ ಅವನು. 
ದೂರ ಉಳಿಯವುದೂ ಕೂಡ ಶಕ್ಕವಿಲ್ಲ. ಏಕೆಂದರೆ, ನಾವು ದೂರಸ್ಥರಾಗಿ ಮಾತನಾಡುತ್ತಿದ್ದರೂ, ಗಾಳಿ ನಮ್ಮ ಕಡೆಯಿಂದ ಬೇರೆಯವನ. 
ಕಡೆಗೆ ಬೀಸುತ್ತಿದ್ದರೆ, (ಉಗುಳು) ಸೂಕ್ಷ್ಮವಾಗಿ ಅವನ ಶರೀರದ ಮೇಲೆ ಗಾಳಿಯೊಂದಿಗೆ ತ್ರಸರೇಣುವಾಗಿ ಅವಶ್ಯವಾಗಿ ಬೀಳುವುದು. 
ಅದರ ದೋಷವನೆಣಿಸುವುದು ಅವಿದ್ಯೆಯ ಮಾತಾಗಿದೆ. ಏಕೆಂದರೆ, ಬಾಯ ಕಾವಿನಿಂದ ಜೀವರು ಸಾಯುವುದಾದರೆ, ಅಥವಾ 
ಅವರಿಗೆ ನೋವು ಆಗುವುದಾದರೆ, ವೈಕಾಖಿದಲ್ಲಿ ಅಥವಾ ಜ್ಯೇಷ್ಠಮಾಸದಲ್ಲಿ ಸೂರ್ಯನ ಮಹದುಷ್ಣತ್ತದಿಂದ ವಾಯುಕಾಯಜೀವರಲ್ಲಿ 
ಸಾಯದೇ ಒಬ್ಬನೂ ಕೂಡ ಉಳಿಯರಾರನು. ಆದರೆ, ಆ ಉಷ್ಣತ್ತದಿಂದಲೂ ಆ ಜೀವರು ಸಾಯಲಾರರು. ಆದುದರಿಂದ ಈ ನಿಮ್ಮ 
ಸಿದ್ಧಾಂತ ಸುಳ್ಳಾಗಿದೆ. ಏಕೆಂದರೆ, ನಿಮ್ಮ ತೀರ್ಥಂಕರರೂ ಕೂಡ ಪೂರ್ಣವಿದ್ದಾಂಸರಾಗಿದ್ದರೆ, ಇಂತಹ ವ್ಯರ್ಥವಾದ ಮಾತುಗಳನ್ನು 
ಏತಕ್ಕೆ ಆಡುತ್ತಿದ್ದರು? ನೋಡಿರಿ, ಯಾರ ವೃತ್ತಿಯು ಸಮಸ್ತ ಅವಯವಗಳೊಂದಿಗೆ ಸಂನದ್ಮವಾಗಿರುತ್ತದೋ, ಆ ಜೀವರಿಗೆ ಮಾತ್ರ 
ನೋವು ಉಂಟಾಗುತ್ತದೆ. ಇದಕ್ಕೆ ಪ್ರಮಾಣ:- 


ಪಂಚಾವಯವಯೋಗಾತ್‌ ಸುಖಸಂವಿತ್ರಿ: ॥ (ಅ- ೫. ಸೂ -೨೭.) 


ಇದು ಸಾಂಖ್ಯಶಾಸ್ತ್ರದ ಸೂತ್ರವಾಗಿದೆ. ಯಾವಾಗ ಐದೂ ಇಂದ್ರಿಯಗಳ" ಸಂಬಂಧವು ಐದು ವಿಷಯಗಳೊಂದಿಗೆ ಆಗುತ್ತದೋ, 
ಆಗಲೇ ಸುಖದ ಅಥವಾ ದುಃುದ ಪ್ರಾಶ್ತಿ ಜೀವನಿಗೆ ಉಂಟಾಗುತ್ತದೆ. ಹೇಗೆ ಕಿವುಡಾಗೆ ಬೈಗಳಿಂದ, ಕುರುಡನಿಗೆ ರೂಪದಿಂದ 
ಅಥವಾ. ಮುಂದಿನಿಂದ ಸರ್ಪ, ವ್ಯಾಘ್ರ ಮೊದಲಾದ ಭಯಾನಕ ಜೀವರು ಸರಿದು ಹೋಗುವುದರಿಂದ, ಕುಷ್ಕರೋಗಿಗೆ ಸ್ಪರ್ಶದಿಂದ, 
ಪೀನಸರೋಗಿಗೆ ಗಂಧದಿಂದ ಮತ್ತು ರಸಾಸ್ವಾದಶಕ್ತಿಹೀನನಾಲಗೆಯುಳ್ಳವನಿಗೆ ರಸದಿಂದ ಅನುಭವವಾಗುವುದಿಲ್ಲವೋ, ಹಾಗೆಯೇ ಆ 

ನೋಡಿರಿ, ಯಾವಾಗ ಮಾನವನ ಜೀವನು ಸುಷುಪ್ತಿಯ ಸ್ಥಿತಿಯಲ್ಲಿರುತ್ತಾನೋ, ಆಗ ಅವಾಗೆ ಸುಖದ ಅಥವಾ ದುಃಖದ ಪ್ರಾಪ್ತಿ 
ಏನೇನೂ ಆಗುವುದಿಲ್ಲ. ಏಕೆಂದರೆ, ಅವನು ಶರೀರದ ಒಳಗೇನೋ ಇದ್ದಾನೆ ; ಆದರೆ ಆ ಕಾಲದಲ್ಲಿ ಹೊರಗಣ ಅವಯವಗಳೊಂದಿಗೆ 
ಅವನ ಸಂಬಂಧವಿಲ್ಲದಿರುವುದರಿಂದ ಸುಖ-ದುಃಖಗಳ ಪ್ರಾಪ್ತಿಯನ್ನು ಮಾಡಿಕೊಳ್ಳಲಾರನು. ಮತ್ತು ಹೇಗೆ. ವೈದ್ಯನು, ಅಥವಾ ಈ 
ದಿನಗಳ ಡಾಕ್ಟರುಗಳು ಮಾದಕವಸ್ತುಗಳನ್ನು ತಿನ್ನಿಸಿ ಅಥವಾ ಮೂಸಿನೋಡಿಸಿ, ರೋಗಿಯಾದ ಪುರುಷನ ಶರೀರದ ಅವಯವಗಳನ್ನು 
ಕತ್ತರಿಸುತ್ತಾರೋ, ಅಥವಾ ಸೀಳುತ್ತಾರೋ, ಹೇಗೆ ಅವನಿಗೆ ಆ ಸಮಯದಲ್ಲಿ ಸ್ವಲ್ಪವಾದರೂ ದುಃಖವು ವಿದಿತವಾಗುವುದಿಲ್ಲವೋ, 
ಹಾಗೆ, ವಾಯುಕಾಯ ಜೀವರಿಗೆ ಅಥವಾ ಬೇರೆ ಸ್ಥಾವರ ಶರೀರಯಕ್ತರಾದ, ಎಂದರೆ ಗಿಡ-ಮರ-ಬಳ್ಳಿ-ಕಂದಮೂಲಗಳೊಳಗಿನ. 
ಜೀವರಿಗೆ ಸುಖವಾಗಲಿ ಅಥವಾ ದುಃಖವಾಗಲಿ-ಎಂದಿಗೂ ಪ್ರಾಪ್ತವಾಗುವಂತೆಯೇ ಇಲ್ಲ. ಹೇಗೆ ಮೂರ್ಛಿತನಾದ ಪ್ರಾಣವಂತನು 
ಸುಖ-ದುಃಖಗಳನ್ನು ಹೊಂದಲಾರನೋ, ಹಾಗೆ ಆ ವಾಯುಕಾಯರೇ ಮೊದಲಾದ ಜೀವರೂ ಕೂಡ ಅತ್ಯಂತ ಮೂರ್ಛಿತರಾಗಿರುವುದರಿಂದ 
ಸುಖ-ದುಃಖಗಳನ್ನು ಅನುಭವಿಸಲಾರರು. ಇನ್ನು ಇವರನ್ನು ನೋವಿನಿಂದ ದೂರವಿಟ್ಟು ರಕ್ಷಿಸುವ ಮಾತು ಹೇಗೆ ಸಿದ್ಧವಾಗಬಲ್ಲದು?. 
ಯಾವಾಗ ಅವರಿಗೆ ಸುಖ-ದುಃಖದ ಪ್ರಾಶ್ತಿಯೇ ಪ್ರಶ್ಯಕ್ಷವಾಗಿಲ್ಲವೋ, ಆಗ ಅನುಮಾನ ಮೊದಲಾದುವು ಇಲ್ಲಿ ಹೇಗೆ ಸಂಗತವಾಗಬಲ್ಲವು? 


ಪ್ರಶ್ನೆ- ಅವರು ಜೀವರಾಗಿರುವಾಗ, ಅವರಿಗೆ ಸುಖ-ದುಟಗಳು ಆಗುವುದಿಲ್ಲವೇಕೆ? 





376 ಸತ್ಯಾರ್ಥಪ್ರಣಶ. 

ಉತ್ಪರಣ ಆಲಿಸಿರಿ ಮುಗ್ಧ ಸೋದರರೇ! ಯಾವಾಗ ನೀವು ಸುಪುಪ್ರಿಯಲ್ಲಿರುತ್ತೀರೋ, ಆಗ ನಿಮಗೆ ಸುಖ-ದುಃಖಗಳು 
ಪ್ರಾಪ್ತವಾಗುವುದಿಲ್ಲವೇಕೆ? ಸುಖ-ದುಃಖಗಳ ಪ್ರಾಪ್ತಿಯ ಕಾರಣ ಪ್ರಕುವಾದ ಸಂಬಂಧವಾಗಿರುತ್ತದೆ . ಇದೇ ತಾನೇ ನಾವು, “ಮಾದಕ. 
ದ್ರವ್ಯವನ್ನು ಮೂಸಿನೋಡಿಸಿ, ಡಾಕ್ಟರುಗಳು ಅಂಗಗಳನ್ನು ಸೀಳುತ್ತಾರೆ, ಹರಿಯುತ್ತಾರೆ. ಹಾಗೂ ಕತ್ತರಿಸುತ್ತಾರೆ. ಹೇಗೆ ಆ ರೋಗಿಗಳಿಗೆ 
ದುಃಖ ಗೊತ್ತಾಗುವುದಿಲ್ಲವೋ, ಹಾಗೆಯೇ ಅತಿ ಮೂರ್ಛಿತರಾದ ಜೀವರಿಗೆ ಸುಖ-ದುಃಖಗಳ ಪ್ರಾಪ್ತಿಯಾಗುವುದಿಲ್ಲ. ಏಕೆಂದರೆ-ಆ. 
ಜೀವರಿಗೆ ಸುಖ-ದುಃಖಗಳ ಪ್ರಾಪ್ತಿಯಾಗಲು ಬೇಕಾದ ಸಾಧನವಾವುದೂ ಇಲ್ಲ-ಎಂದು ಹೇಳಿಯೇ ಇದ್ದೇವೆ. 


ಪ್ರಶ್ನೆ- ನೋಡಿರಿ, ನಿಲೋತಿ-ಎಂದರೆ ಎಷ್ಟು ದಂಟು, ಸೊಪ್ಪ, ಗೆಡ್ಡೆ ಗೆಣಸುಗಳಿವೆಯೋ, ಅವುಗಳನ್ನು ನಾವು ತಿನ್ನುವುದಿಲ್ಲ. 
ಏಕೆಂದರೆ-ದಂಟು ಸೊಪ್ಪಗಳಲ್ಲಿ ಬಹಳ ಮತ್ತು ಕಂದ-ಮೂಲಗಳಲ್ಲಿ ಅನಂತಜೀವರಿದ್ದಾರೆ. ನಾವು ಅವಗಳನ್ನು ತಿನ್ನುವೆವಾದರೆ, ಆ. 
ಜೀವರನ್ನು ಕೊಲ್ಲುವುದರಿಂದ ಮತ್ತು ನೋಯಿಸುವುದರಿಂದ ನಾವು ಪಾಪಿಗಳಾದೇವು. 

ಉತ್ತರಣ ಇದು ನಿಮ್ಮ ಮಹಾ ಅವಿದ್ಯೆಯ ಮಾತಾಗಿದೆ. ಏಕೆಂದರೆ, ಹಸಿರು ಸೊಪ್ಪುಗಳನ್ನು ತಿನ್ನುವುದರಲ್ಲಿ ಜೀವನ ಸಾಯವಿಕೆ, 
ಅವರಿಗೆ ನೋವನ್ನು ಕೊಡುವಿಕೆಗಳನ್ನು ಅಂಗೀಕರಿಸುತ್ತೀರಿ ಹೇಗೆ? ಹೋಗಲಿ. ನೋವಾಗು್ತಿರುವುದು ನಿಮಗೆ ಪ್ರಶ್ನಕ್ಷವಾಗಿ ಕಾಣಿಸುವುದಿಲ್ಲ 
ಮತ್ತು ಕಾಣಿಸುತ್ತದೆಯಾದರೆ, ನಮಗೂ ತೋರಿಸಿರಿ. ನೀವು ಎಂದಿಗೂ ಪ್ರತ್ಯಕ್ಷವಾಗಿ ನೋಡಲಾರಿರಿ ಅಥವಾ ನಮಗೆ ತೋರಿಸಲಾರಿರಿ. 
ಪ್ರತ್ಯಕ್ಷವಿಲ್ಲದಿರುವಾಗ, ಅನುಮಾನ, ಉಪಮಾನ ಹಾಗೂ ಶಬ್ದ ಪ್ರಮಾಣವೂ ಕೂಡ ಎಂದಿಗೊ ಅನ್ವಯಿಸಲಾರದು. ಮತ್ತೆ, ನಾವು 
ಮೇಲೆ ಯಾವ ಉತ್ತರವನ್ನು ಕೊಟ್ಟಿದ್ದೇವೋ, ಅದು ಆ ಮಾತಿಗೂ ಉತ್ತರವಾಗಿದೆ. ಏಕೆಂದರೆ, ಅತ್ಯಂತ ಅಂಧಕಾರದಲ್ಲಿಯೂ, 
ಮಹಾಸುಷುಪ್ತಿಯಲ್ಲಿಯೂ ಮತ್ತು ಮಹಾಮದದಲ್ಲಿಯೂ ಯಾವ ಜೀವರಿದ್ದಾರೋ, ಅವರಿಗೆ ಸುಖ-ದುಃಖಗಳ ಪ್ರಾಪ್ತಿಯನ್ನು 
ಅಂಗೀಕರಿಸುವುದು, ಯಾರು ನಿಮಗೆ ಇಂತಹ ಯತ್ತಿಗೂ ಮತ್ತು ವಿದ್ಯೆಗೂ ವಿರುದ್ಧವಾದ ಉಪದೇಶವನ್ನು ಮಾಡಿದ್ದಾರೋ, ಆ ನಿಮ್ಮ. 
ತೀರ್ಥಂಕರರ ತಪ್ಪೆಂದು ವಿದಿತವಾಗುತ್ತದೆ. ಒಳ್ಳೆಯದು, ಮನೆಗೆ ವಿಸ್ತಾರದ ದೃಷ್ಟಿಯಿಂದ "ಮಿತಿ'ಯಿರುವಾಗ, ಅದರಲ್ಲಿರುವ ಜೀವರು 
ಸಯ್ಯಾದೃಶ್ಟಿಯಿಂದ "ಅನಂತೆ'ರು ಎಂದರೆ ಕೊನೆಯಿಲ್ಲದವರು ಹೇಗೆ ಆಗಲು ಶಕ್ಕವಿದೆ? ಕಂದದ (ಗಚ್ಛ ಅಂತವನ್ನು ನಾವ ನೋಡುತ್ತಿರುವಾಗ, 
ಅದರಲ್ಲಿರುವ ಜೀವರಿಗೆ ಅಂತವೇಕಿಲ್ಲ? ಆದುದರಿಂದ ಈ ನಿಮ್ಮ ಮಾತು ಬಹಳ ತಪ್ಪಾದುದೇ ಆಗಿದೆ. 

ಪ್ರಶ್ನೆ- ನೋಡಿರಿ! ನೀವು ಕಾಯಿಸದೆ ತಣ್ಣೀರನ್ನು ಕುಡಿಯುತ್ತೀರಿ. ಹೀಗೆ ಮಹಾಪಾಪವನ್ನು ಮಾಡುತ್ತೀರಿ. ಹೇಗೆ ನಾವು: 
ಬಿಸಿನೀರನ್ನು ಕುಡಿಯುತ್ತೇವೋ, ಹಾಗೆ ನೀವುಗಳೂ ಕುಡಿಯುವ ರೂಢಿಯನ್ನಿಟ್ಟುಕೊಳ್ಳಿರಿ. 

ಉತ್ತರ:- ಈ ನಿಮ್ಮ ಮಾತೂ ಕೂಡ ಭ್ರಮಜಾಲದ್ದೇ ಆಗಿದೆ. ಏಕೆಂದರೆ, ಯಾವಾಗ ನೀವು ನೀರನ್ನು ಕಾಯಿಸುತ್ತೀರೋ, ಆಗ. 
ನೀರಿನ ಜೀವರೆಲ್ಲರೂ ಸಾಯುತ್ತಿರಬಹುದು! ಮತ್ತು ಅವರ ಶರೀರಗಳೂ ಕೂಡ ನೀರಿನಲ್ಲಿ ಏಕರಸವಾಗಿ, ಆ ನೀರು ಸೋಬಿನ ಅರ್ಕದ 
ಹಾಗೆ ಆಗಿಹೋಗಿರುವುದರಿಂದ, ನೀವು ಅವರ ಶರೀರಗಳ ದ್ರಾವಕವನ್ನೇ ಕುಡಿಯುತ್ತೀರಿ-ಎಂದೇ ತಿಳಿಯಿರಿ. ಈ ವಿಷಯದಲ್ಲಿ ನೀವು 
ಮಹಾಪಾಪಿಗಳಾಗಿರುತ್ತೀರಿ; ಮತ್ತು ಯಾರು ತಣ್ಣೀರನ್ನು ಕುಡಿಯತ್ತಾರೋ, ಅವರು (ಮಹಾಪಾಪಿಗಳು) ಅಲ್ಲ. ಏಕೆಂದರೆ, ಯಾವಾಗ 
ತಣ್ಣೀರನ್ನು ಕುಡಿಯುತ್ತಾರೋ, ಆಗ ಉದರಕ್ಕೆ ಹೋಗುವುದರಿಂದ ಸ್ವಲ್ಪ ಕಾವನ್ನು ಹೊಂದಿ, ಶ್ವಾಸದೊಂದಿಗೆ ಆ ಜೀವರು ಹೊರಕ್ಕೆ 
ಈ ವಿಷಯದಲ್ಲಿ ಪಾಪ ಯಾರಿಗೂ ತಗಲುವುದಿಲ್ಲ. 

ಪ್ರಶ್ನೆ- ಜಾಕರಾಗ್ನಿಯಿಂದ ಹೇಗೋ, ಹಾಗೆ ಕಾವನ್ನು ಹೊಂದಿ ನೀರಿನಿಂದ ಹೊರಕ್ಕೆ ಜೀವರು ಹೊರಟುಹೋಗರೇಕಕ್ಕೆ? 


ಉತ್ತರ- ಹೌದು; ಹೊರಟೇನೋ ಹೋಗುತ್ತಿದ್ದರು. ಆದರೆ, ನೀವು ಬಾಯಿಯ ಗಾಳಿಯ ಕಾವಿನಿಂದಲೂ ಜೀವನ ಸಾವನ್ನು 
ಅಂಗೀಕರಿಸುತ್ತೀರಾದರೆ, ನೀರನ್ನು ಕಾಯಿಸುವುದರಿಂದ ನಿಮ್ಮ ಮತಾನುಸಾರ ಜೀವರು ಸತ್ತು ಹೋಗುವರು ಅಥವಾ ಹೆಚ್ಚು ನೋವನ್ನು 
ಅನುಭವಿಸಿ ಹೊರಡುವರು ಮತ್ತು ಅವರ ಶರೀರಗಳು ಆ ನೀರಿನಲ್ಲಿ ಏಕರಸವಾಗಿ ಹೋಗುವುವು. ಇದರಿಂದ ನೀವು ಹೆಚ್ಚು 
ಪಾಪಿಗಳಾಗುವಿರೋ ಅಥವಾ ಇಲ್ಲವೋ? 

ಪ್ರಕ್ನೆ- ನಾವು ನಮ್ಮ ಕೈಯನಿಂದ ನೀರನ್ನು ಬಿಸಿಮಾಡುವುದಿಲ್ಲ ಮತ್ತು ಯಾವನೇ ಗೃಹಸ್ಥಗೂ ನೀರನ್ನು ಕಾಯಿಸಬೇಕೆಂದು. 


ಉತ್ತರ-- ನೀವು ಬಿಸಿನೀರನ್ನು ತೆಗೆದುಕೊಳ್ಳದಿದ್ದರೆ, ಕುಡಿಯದೇ ಇದ್ದರೆ, ಗೃಹಸ್ಥರು ಕಾಯಿಸುತ್ತಿದ್ದರೇಕೆ? ಆದುದರಿಂದ, ಆ 
ಪಾಪಕ್ಕೆ ನೀವೇ ಭಾಗಿಗಳಾಗಿದ್ದೀರಿ. ಅಷ್ಟೇ ಅಲ್ಲ. ಹೆಚ್ಚು ಪಾಪಿಗಳಾಗಿದ್ದೀರಿ. ಏಕೆಂದರೆ, ನೀವು ಯಾವನಾದರೂ ಒಬ್ಬ ಗೃಹಸ್ಥನ. 
ಕಾಯಿಸಲು ಹೇಳಿದ್ದಲ್ಲಿ, ಒಂದೇ ಕಡೆ ಕಾಯಿಸಲ್ಪಡುತ್ತಿತ್ತು. ಆ ಗೃಹಸ್ಥರು -“ಸಾಧು ಮಹಾರಾಜರು ಯಾವನ ಮನೆಗೆ ಬರುವರೋ, 
ತಿಳಿಯದು”.-ಎಂಬ ಭ್ರಮದಲ್ಲಿರುತ್ತಾರಾದುದರಿಂದ, ಪ್ರತಿಯೊಬ್ಬ ಗೃಹಸ್ಥನೂ ತನ್ನ ಮನೆಯಲ್ಲಿ ನೀರನ್ನು ಕಾಯಿಸಿಡುತ್ತಾನೆ. ಇದರ 





ದ್ವಾದಶ ಸಮುಲ್ಲಾಸ' 377 
ಪಾಪಕ್ಕೆ ಮುಖ್ಯವಾದ ಭಾಗಿಗಳು ನೀವೇ ಆಗಿರತ್ತೀರಿ. ಎರಡನೆಯದಾಗಿ, ಹೆಚ್ಚಾಗಿ ಸೌದೆಯನ್ನು ಮತ್ತು ಬೆಂಕಿಯನ್ನು ಉರಿಸುವುದರಿಂದ, 
ಕಾಯಿಸುವುದರಿಂದಲೂ ಕೂಡ ಮೇಲೆ: ಹೇಳಿರುವ ಪ್ರಕಾರ ಅಡಿಗೆ, ಬೇಸಾಯ, ಮತ್ತು ವ್ಯಾಪರ-ಮೊದಲಾದುವುಗಳಲ್ಲಿ ಹೆಚ್ಚು. 
ಪಾಪಿಗಳೂ ಹಾಗೂ ನರಕಗಾಮಿಗಳೂ ಆಗುತ್ತೀರಿ. ಪುನಃ ನೀವ ನೀರನ್ನು ಕಾಯಿಸುವ ಮಖ್ಯ ನಿಮಿತ್ತವಾಗಿರುವುದರಿಂದ, ಮತ್ತು ನೀವು 
ಬಿಸಿ ನೀರನ್ನು ಕುಡಿಯಬೇಕೆಂಬ ಮತ್ತು ತಣ್ಣೀರನ್ನು ಕುಡಿಯಬಾರದೆಂಬ ಉಪದೇಶಗಳನ್ನು ಮಾಡುವುದರಿಂದ, ನೀವೇ ಪಾಪದ: 
ಮುಖ್ಯ ಭಾಗಿಗಳಾಗಿರುತ್ತೀರಿ. ಮತ್ತು ಯಾರು ನಿಮ್ಮ ಉಪದೇಶವನ್ನೊಪ್ಪಿಕೊಂಡು ಇಂತಹ ಆಚರಣಗಳನ್ನು ಮಾಡುತ್ತಾರೋ, ಅವರೂ 
ಕೂಡ ಪಾಷಿಗಳಾಗಿದ್ದಾರೆ. 

ಈ ರೀತಿಯ ನಂಬಿಕೆಯನ್ನುಳ್ಳ ನೀವು ಮಹಾ ಅವಿದ್ಯೆಯಲ್ಲಿದ್ದೀರೋ ಅಥವಾ ಇಲ್ಲವೋ, ನೋಡಿಕೊಳ್ಳಿರಿ. ಚಕ್ಕ ಚಿಕ್ಕ ಜೀವರ. 
ಮೇಲೆ ದಯೆಯನ್ನಿಡುವುದು ಮತ್ತು ಅನ್ಯಮತೀಯರ ನಿಂದೆಯನ್ನೂ, ಅನುಪಕಾರವನ್ನೂ ಮಾಡುವುದು ಚಿಕ್ಕ ಪಾಪವೇನು? ಮತ್ತು 
ನಿಮ್ಮ ತೀರ್ಥಂಕರರ ಮತವು ಸತ್ಯವಾಗಿದ್ದಲ್ಲಿ, ಸೃಷ್ಟಿಯಲ್ಲಿಷ್ಟು ಮಳೆಯನ್ನೂ, ನದಿಗಳ ಪ್ರವಾಹವನ್ನೂ ಮತ್ತು ಇಷ್ಟು ಜಲವನ್ನೂ 
ಈಶ್ವರನೇಶಕ್ಕೆ ಉತ್ಪನ್ನ ಮಾಡಿದನು? ಮತ್ತು ಸೂರ್ಯನನ್ನೂ ಕೂಡ ಸೃಜಿಸಬಾರರಿತ್ತು. ಏಕೆಂದರೆ, ಇದರಲ್ಲಿ ನಿಮ್ಮ ಮತಾನುಸಾರ 
ಕೋಟ್ಯಾನಕೋಟಿ ಜೀವರು ಸಾಯುತ್ತರೇ ಇರಬಹುದು. ಈ ಎಲ್ಲವೂ ಇದ್ದುವು-ಎಂದ ಮೇಲೆ, ಯಾರನ್ನು ನೀವು ಈಶ್ವರರೆಂದು 
ಅಂಗೀಕರಿಸುತ್ತೀರೋ, ಅವರು ದಯೆಯನ್ನು ಮಾಡಿ, ಸೂರ್ಯನ ತಾಪವನ್ನೂ, ಮತ್ತು ಮೇಘವನ್ನೂ ಕೊನೆಗಾಣಿಸಲಿಲ್ಲವೇಕೆ? ನಾವು 
ಹೇಳಿರುವಂತೆ, ಸುಖ-ದುಃಖಾನುಭವದ ಸಾಧನಗಳನ್ನು ಹೊಂದಿರುವ ಪ್ರಾಣಿಗಳನ್ನು ಬಿಟ್ಟು, ಕಂದಗಳಲ್ಲಿ ಮೂಲಗಳೇ 
ಮೊದಲಾದುವುಗಳಲ್ಲಿರುವ ಜೀವರಿಗೆ ಸುಖ-ದುಃಖ ಪ್ರಾಪ್ತಿಯಾಗವುದಿಲ್ಲ. ಸರ್ವಥಾ ಸರ್ವಜೀವರ ಮೇಲೆಯೂ ದಯೆಯನ್ನು 
ಮಾಡುವುದೂ ಕೂಡ ದುಃಖದ ಕಾರಣರಾಗುತ್ತದೆ. ಏಕೆಂದರೆ, ಮಾನವರೆಲ್ಲರೂ ನಿಮ್ಮ ಮತಕ್ಕನುಸಾರವಾಗಿಯೇ ಆಗಿಹೋದರೆ, 
ಚೋರರಿಗೂ, ದರೋಡೆಕಾರರಿಗೂ ಯಾವನೂ ಶಿಕ್ಷೆಯನ್ನು ವಿಧಿಸದೇ ಇದ್ದರೆ , ಎಷ್ಟು ದೊಡ್ಡ ಪಾಪ ತಲೆಯೆತ್ತಿ ನಿಡೀತು? 
ಆದುದರಿಂದ, ದುಷ್ಟರಿಗೆ ತಕ್ಕ ರೀತಿಯಲ್ಲಿ ಶಿಕ್ಷೆಯನ್ನು ವಿಧಿಸುವುದರಲ್ಲಿ ಮತ್ತು ಶ್ರೇಷ್ಠರಾದವರ ಪಾಲನ ಮಾಡುವುದರಲ್ಲಿ ದಯೆ 
ಮತ್ತು ಇದಕ್ಕೆ ವಿರುದ್ಧವಾಗಿ ಮಾಡುವುದರಲ್ಲಿ ದಯೆ-ಕ್ಷಮೆ ಎಂಬ ಧರ್ಮದ ನಾಶವಿದೆ. 


ಅದೆಷ್ಟೋ ಮಂದಿ ಜೈನರು ಅಂಗಡಿಗಳ್ನ್ನಡತ್ತಾರೆ; ಆ ವ್ಯವಹಾರಗಳಲ್ಲಿ ಸುಳ್ಳನ್ನು ಹೇಳುತ್ತಾರೆ; ಪರಧನವನ್ನು ಕಸಿದುಕೊಳ್ಳುತ್ತಾರೆ. 
ಮತ್ತು ದೀನರನ್ನು ವಂಚಿಸುವುದೇ ಮೊದಲಾದ ದುಷ್ಕರ್ಮಗಳನ್ನು ಮಾಡುತ್ತಾರೆ, ಅವುಗಳ ನಿವಾರಣೆಗಾಗಿ ವಿಶೇಷವಾದ ಉಪದೇಶಗಳನ್ನೇಕೆ. 
ಮಾಡುವುದಿಲ್ಲ? ಮತ್ತು ಬಾಯಿಗೆ ಪಟ್ಟಿ ಕಟ್ಟಿಕೊಳ್ಳುವುದೇ ಮೊದಲಾದ ದಂಭಗಳಲ್ಲಿ ಏತಕ್ಕರುತ್ತೀರಿ?. 

ಯಾವಾಗ ನೀವು ಶಿಷ್ಕರನ್ನೂ,ಶಿಷ್ಠೆಯರನ್ನೂ ಮಾಡಿಕೊಳ್ಳುತ್ತೀರೋ, ಆಗ ಕೂದಲುಗಳನ್ನು ಕೀಳುವುದರಿಂದ ಮತ್ತು ಬಹಳ ದಿನ 
ಉಪವಾಸ ಮಾಡುವುದರಿಂದ ಬೇರೆಯವರ ಅಥವಾ ತಮ್ಮ ಆತ್ಮನಿಗೆ ನೋವಿತ್ತು ಮತ್ತು ಸ್ವತಃ ನೊಂದು ಬೇರೆಯವರಿಗೂ 
ದುಃಖವನ್ನು ಕೊಡುತ್ತೀರಿ ಮತ್ತು ಆತ್ಮಹತ್ಯೆ-ಎಂದರೆ ಆತ್ಮನಿಗೆ ದುಖದಾಯಕರಾಗಿ, ಹಿಂಸರರಾಗುತ್ತೀರಿ ಏತಕ್ಕೆ? ಆನೆ, ಕುದುರೆ, 
ಎತ್ತು, ಒಂಟೆ ಇವುಗಳ ಮೇಲೆ ಏರುವುದರಲ್ಲಿ ಮತ್ತು ಮಾನವರಿಂದ ಪರಿಶ್ರಮವನ್ನು ಮಾಡಿಸುವುದರಲ್ಲಿ ಜೈನರು ಪಾಪವನ್ನು 
ಎಣಿಸುವುದಿಲ್ಲವೇಕೆ? ನಿಮ್ಮ ಶಿಷ್ಕರು ಅಡ್ಡಾದಿಡ್ಡಿಯ ಮಾತುಗಳನ್ನು ಸತ್ಯವಾಗಿ" ಮಾಡಲಾರದೇ ಇರುವಾಗ, ನಿಮ್ಮ ತೀರ್ಥಂಕರರೂ 
ಸತ್ಯವಾಗಿ ಮಾಡಲಾರರು. ನೀವು ಯಾವಾಗ ಕಥಾವಾಚನ ಮಾಡುತ್ತೀರೋ, ಆಗ ನಿಮ್ಮ ಮತಾನುಸಾರ, ಶ್ರೋತೃಗಳ ಮಾರ್ಗದಲ್ಲಿ 
ಜೀವರು ಸಾಯುತ್ತಲೇ ಇರಬಹುದು. ಆದುದರಿಂದ ನೀವು ಈ ಪಾಪದ ಮುಖ್ಯ ಕಾರಣವಾಗುತ್ತೀರಿ ಏಕೆ? ಈ ಅಲ್ಪಕಥನದಿಂದಲೇ 
ಆ ನೀರು, ಸ್ಥಳ, ಗಾಳಿಯ ಸ್ಥಾವರ ಶರೀರಯುಕ್ತರಾದ ಅತ್ಯಂತ ಮೂರ್ಛಿತರಾದ ಜೀವರಿಗೆ ದುಃಖ ಅಥವಾ ಸುಖ ಎಂದಿಗೂ 
ಲಭಿಸಲಾರದು-ಎಂದು ವಿಸ್ತೃತವಾಗಿ ತಿಳಿದುಕೊಳ್ಳಬೇಕು. 


ಈಗ ಜೈನರ ಇನ್ನೂ ಸ್ವಲ್ಪ ಅಸಂಭವವಾದ ಕಥೆಗಳನ್ನು ಬರೆಯುತ್ತೇವೆ. ಆಲಿಸಬೇಕು ಮತ್ತು ತನ್ನ ಕೈಯಿಯ ಮೂರೂವರೆಯಷ್ಟು 
ಉದ್ದವ್ಪ ಒಂದು ಧನುಷ್‌-ಎಂದೂ, ಮತ್ತು ಮೊದಲು ಹೇಗೆ ಬರೆದಿದ್ದೇವೆಯೋ, ಹಾಗೆಯೇ ಕಾಲದ ಸಂಖ್ಯೆಯೆಂದೂ ತಿಳಿದುಕೊಳ್ಳಿವುದರ. 
ಕಡೆಗೆ ಗಮನ ಕೊಡಬೇಕು. 

“ರತ್ನಷಾರ” ಭಾಗ ೧ರಲ್ಲಿ, ೧೬೬-೧೬೭ನೆಯ ಪುಟದವರೆಗೆ ಹೀಗೆ ಬಿರೆದಿದ್ದಾರೆ:- (೧) ಯಷಭದೇವನ ಶರೀರ ೫೦೦ 
ಧನುಷ್ಟು ಉದ್ದದಿದ್ದಿತು ಮತ್ತು ೮೪ ಲಕ್ಷ "ಪೂರ್ವ' ವರ್ಷದಷ್ಟು ಆಯಸ್ಸಿದ್ದಿತು. (೨) ಅಜಿತನಾಥನ ಶರೀರ ೪೫೦ ಧನುಸ್ಡಿನ. 
ಪರಿಮಾಣವಿದ್ದಿತು ಮತ್ತು ೭೨ ಲಕ್ಷ ಪೂರ್ವ ವರ್ಷದಷ್ಟು ಆಯ್ಸಿದ್ದಿತು. (೩) ಸಂಭವನಾಥನ ಶರೀರ ೪೦೦ ಧನುಸ್ಹಿನ 
ಪರಿಮಾಣವುಳ್ಳದಾಗಿದ್ದಿತು ಮತ್ತು ೬೦ ಲಕ್ಷ ಪೂರ್ವ ವರ್ಷದ ಆಯ್ಸಿದ್ದಿತು, (೪) ಅಭಿನಂದನ ಶರೀರದ ಪರಿಮಾಣ ೩೫೦ 
ಧನುಸ್ನಿನಸ್ಟಿದ್ದಿತು ಮತ್ತು ೫೦ ಲಕ್ಷ ಪೂರ್ವವರ್ಷಗಳ ಆಯಸ್ಸಿದ್ದಿತು. (೫) ಸುಮತಿನಾಥನ ಶರೀರದ ಪರಿಮಾಣ ೩೦೦ ಧನಸಿಷಿದ್ದತು 
ಮತ್ತು ೪೦ ಲಕ್ಷ ಪೂರ್ವ ವರ್ಷಗಳ ಆಯಸ್ಸಿದ್ದಿತು. (೬) ಪದ್ಮಪ್ರಧನ ಶರೀರ ೨೪೦ ಧನುಷ್ಹಿನಷ್ಟಿದ್ದಿತು ಮತ್ತು ೩೦ ಲಕ್ಷ 


378 ಸತ್ಯಾರ್ಥಪ್ರಕಾಶ 
ಪೂರ್ವವರ್ಷಗಳ ಆಯಸ್ಸಿ್ಟಿದ್ದಿತು. (೭) ಪಾರ್ಶ್ವನಾಥನ ಶರೀರ ೨೦೦ ಧನುಷ್ಟಿನಪ್ಟಿದ್ದಿತು ಮತ್ತು ೨೦ ಲಕ್ಷ ಪುರ್ವ ವರ್ಷಗಳ 
ಅಯಸ್ಸಿದ್ದಿತು. (೮) ಚಂದ್ರಪ್ರಭನ ಶರೀರ ೧೫೦ ಧನುಶ್ಲಿನ ಪರಿಮಾಣವನ್ನುಳ್ಳದಾಗಿತ್ತು ಮತ್ತು ೧೦ ಲಕ್ಷ ಪೂರ್ವ ವರ್ಷಗಳ 
ಆಯಸ್ಸಿದ್ದತು. (೯) ಸುವಿಧಿನಾಥನ ಶರೀರ ೧೦೦ ಧನತ್ಚಿನದಾಗಿತ್ತು ಮತ್ತು ಎರಡು ಲಕ್ಷ ಪೂರ್ವ ವರ್ಷಗಳ ಆಯ್ಸಿದ್ದಿತು. (೧೦) 
ಶೀತಲನಾಥನ ಶರೀರ ೯೦ ಧನುಸ್ಚಿನಪ್ಟಿದ್ದಿತು ಮತ್ತು ಒಂದು ಲಕ್ಷ ಪೂರ್ವ ವರ್ಷಗಳ ಆಯಸ್ಸಿದ್ದಿತು. (೧೧) ಶ್ರೇಯಾಂಸನಾಥನ ಶರೀರ: 
೮೦ ಧನುಸ್ಹಿನಷ್ಟಿದ್ದಿತು ಮತ್ತು ೮೪ ಲಕ್ಷ ವರ್ಷದ ಆಯಸ್ಸಿದ್ದಿತು. (೧೨) ವಾಸುಪೂಜ್ಯಸ್ವಾಮಿಯ ಶರೀರ ೭೦ ಧನು್ಚಿನಶ್ಚದ್ದಿತು ಮತ್ತು 
೭೨ ಲಕ್ಷ ವರ್ಷಗಳ ಆಯಸ್ನಿದ್ದಿತು. (೧೩) ವಿಮಲನಾಥನ ಶತರೀರ ೬೦ ಧನುಶ್ನಿನಜ್ಚಿದ್ದಿತು ಮತ್ತು ೬೦ ಲಕ್ಷ ವರ್ಷಗಳ 
ಆಯಸ್ಸಿದ್ದಿತು. (೧೪). ಅನಂತನಾಥನ ಶರೀರ ೫೦ ಧನಪ್ಚಿನಷ್ಚಿದ್ದಿತು ಮತ್ತು ೩೦ ಲಕ್ಷ ವರ್ಷಗಳ ಆಯಸ್ಸಿದ್ದಿತು. (೧೫) ಧರ್ಮನಾಥನ: 
ಶರೀರ ೪೫ ಧನುಷ್ಟಿನಶ್ಚಿದ್ದಿತು ಮತ್ತು ೧೦ ಲಕ್ಷ ವರ್ಷಗಳ ಅಯ್ಸಿದ್ದಿತು. (೧೬) ಶಾಂತಿನಾಥನ ಶರೀರ ೪೦ ಧನುಷಿನ್ನ್ಚಿದ್ದಿತು ಮತ್ತು 
ಒಂದು ಲಕ್ಷ ವರ್ಷಗಳ ಆಯಸ್ಸಿನಷ್ಟಿದ್ದಿತು. (೧೭) ಕುಂಥುನಾಥನ ಶರೀರ ೩೫ ಧನಶಿನಪ್ಟಿದ್ದಿತು ಮತ್ತು ೯೫ ಸಾವಿರ ವರ್ಷಗಳ 
ಆಯಸ್ಸಿದ್ದಿತು. (೧೮) ಅಮನನಾಥನ ಶರೀರ ೩೦ ಧನುಶ್ಚಿನ್ಚಿದ್ದಿತು ಮತ್ತು ೮೪ ಸಾವಿರ ವರ್ಷಗಳ ಅಯಸ್ಸಿದ್ದಿತು. (೧೯) 
ಮಲ್ಲಿನಾಥನ ಶರೀರ ೨೫ ಧನುಷ್ಟಿನಶ್ಟಿದ್ದಿತು ಮತ್ತು ೫೫ ಸಾವಿರ ವರ್ಷಗಳ ಆಯಸ್ಸಿದ್ದಿತು. (೨೦) ಮುನಿಸುವ್ರತನ ಶರೀರ ೨೦ 
ಧನುಸ್ಹಿನಷ್ಟದ್ದಿತು ಮತ್ತು ೩೦ ಸಾವಿರ ವರ್ಷಗಳ ಆಯ್ಸಿದ್ದಿತು. (೨೧) ನಮಿನಾಥನ ಶರೀರ ೧೪ ಧನುಷ್ಟಿನಶ್ಟಿದ್ದಿತು ಮತ್ತು ೧೦ 
ಸಾವಿರ ವರ್ಷಗಳ ಆಯ್ಸಿದ್ದಿತು. (೨೨) ನೇಮಿನಾಥನ ಶರೀರ ೧೦ ಧನುಶ್ಚಿನ್ಟಿದ್ದಿತು ಮತ್ತು ಒಂದು ಸಾವಿರ ವರ್ಷಗಳ ಆಯಸ್ಸಿದ್ದಿತು.. 
(೨೩) ಪಾರ್ಶ್ವನಾಥನ ಶರೀರ ಒಂಬತ್ತು ಮೊಳಗಳಷ್ಟಿದ್ದಿತು ಮತ್ತು ನೂರು ವರ್ಷಗಳ ಆಯಸ್ಸಿದ್ದಿತು. (೨೪) ಮಹಾವೀರಸ್ವಾಮಿಯ 
ಶರೀರ ಏಳು ಮೊಳಗಳಷ್ಟಿದ್ದಿತು ಮತ್ತು ೭೨ ವರ್ಷಗಳ ಆಯ್ಸಿದ್ದಿತು. 


ಈ ೨೪ ಜನ ತೀರ್ಥಂಕರರು ಜೈನರ ಮತದ ಪ್ರತಿಷ್ಠಾಪಕರೂ ಮತ್ತು ಗುರುಗಳೂ ಆಗಿದ್ದಾರೆ. ಇವರನ್ನೇ ಜೈನರು ಪರಮೇಶ್ವರರೆಂದು 
ಅಂಗೀಕರಿಸುತ್ತಾರೆ ಮತ್ತು ಇವರೆಲ್ಲಾ ಮೋಕ್ಷಕ್ಕೆ ಹೋಗಿದ್ದಾರೆ-(ಎಂದು ನಂಬುತ್ತಾರೆ). ಈ ವಿಷಯದಲ್ಲಿ ಬುದ್ಧಿಶಾಲಿಗಳಾದ ಜನರು 
“ಮಾನವನ ಶರೀರಗಳು ಇಷ್ಟು ದೊಡ್ಡವಾಗಿರಬಲ್ಲವೇ? ಮತ್ತು ಮಾನವ ದೇಹಕ್ಕೆ ಇಷ್ಟು ಆಯಕ್ಸಿರುವುದು ಎಂದಿಗಾದರೂ ಸಾಧ್ಯವೇ?'" 
ಎಂದು ಆರೋಚಿಸಲಿ, ಈ ಭೂಗೋಳದಲ್ಲಿ (ಇಂತಹವರು) ಬಹಳ ಕಡಿಮೆ ಮನುಷ್ಯರು ವಾಸಮಾಡಲಾದೀತು. ಇದೇ ಜೈನರುಗಳ 
ಬುರುಡೆಗಳನ್ನು ಗ್ರಹಿಸಿ, ಪೌರಾಣಿಕರು ಒಂದು ಲಕ್ಷ, ಹತ್ತು ಸಾವಿರ ಮತ್ತು ಒಂದು ಸಾವಿರ ವರ್ಷಗಳ ಆಯಸ್ಸುಗಳ ಬಗೆಗೆ. 
ಬರೆದಿರುವುದೂ ಕೂಡ ಸಂಭವವಾಗಲಾರದು. ಇನ್ನು ಜೈನರ ಕಥನವಾದರೂ ಹೇಗೆ ಸಂಭವವಾಗಬಲ್ಲದು? 

ಈಗ ಇನ್ನೂ ಕೇಳಿರಿ. “ಕಲ್ಪಭಾಷ್ಕ”ದ ನಾಲ್ಕನೆಯ ಪುಟದಲ್ಲಿ. “ನಾಗಕೇತನು ಗ್ರಾಮಕ್ಕೆ ಸಮನಾದಷ್ಟು ಒಂದು ದೊಡ್ಡ ಶಿಲೆಯನ್ನು 
ಬೆರಳಿನ ಮೇಲೆ ಎತ್ತಿಕೊಂಡನು"".-ಎಂದು ಬರೆದಿದೆ. ೩೫ನೆಯ ಪುಟದಲ್ಲಿ. "ಮಹಾವೀರನು ಹೆಬ್ಬೆರಳಿನಿಂದ ಭೂಮಿಯನ್ನು ಅದುಮಿದನು; 
ಅದರಿಂದ ಶೇಷನಾಗನು ನಡುಗಿಹೋದನು!'-ಎಂದೂ, ೪೬ನೆಯ ಪುಟದಲ್ಲಿ -, ಮಹಾವೀರನನ್ನು ಸರ್ಪವು ಶಚಿತು; ರಕ್ತಕ್ಕೆ ಪ್ರತಿಯಾಗಿ. 
ಹಾಲು ಹೊರಟಿತು! ಮತ್ತು ಆ ಸರ್ಪ ಎಂಟನೆಯ ಸ್ವರ್ಗಕ್ಕೆ ಹೋಯಿತು!-ಎಂದೂ, ೪೭ನೆಯ ಪುಟದಲ್ಲಿ -“ಮಹಾವೀರನ ಪಾದಗಳ 
ಮೇಲೆ ಪಾಯಸವನ್ನು ಕಾಯಿಸಿದರು; ಮತ್ತು ಪಾದಗಳು ಸುಟ್ಟುಹೋಗಲಿಲ್ಲ!'-ಎಂದೂ, ೧೬ನೆಯ ಪುಟದಲ್ಲಿ - “ಚಿಕ್ಕ ಪಾತ್ರೆಯಲ್ಲಿ 
ಒಂಟೆಯನ್ನು ಬರಮಾಡಿದನು!'-ಎಂದೂ ಬರೆದಿದೆ. 

“ರತ್ನಸಾರ ಭಾಗ-೧'ೆರ ೧೫ನೆಯ ಪುಟದಲ್ಲಿ-“ಶರೀರದ ಕೊಳೆಯನ್ನು ತೆಗೆಯಬಾರದು; ಕೆರೆಯಲೂ ಬಾರದು”'- ಎಂದಿದೆ. 
ವಿವೇಕಾಾರ ಭಾಗ-೧ರ ೧೫ನೆಯ ಪುಟದಲ್ಲಿ. “ದಮನಸಾರನೆಂಬ ಜೈನ ಸಾಧು ಒಬ್ಬನು ಕನಲಿ, ಉದ್ವೇಗಕರ ಸೂತ್ರ ಒಂದನ್ನುಚ್ಚರಿಸಿ, 
ಒಂದು ಊರಿಗೆ ಬೆಂಕಿ ಹಾಕಿಬಿಟ್ಟನು ಮತ್ತು ಅವನು ಮಹಾವೀರ ತೀರ್ಥಂಕರರಿಗೆ ಅತಿಪ್ರಿಯನಾಗಿದ್ದನು '”.- ಎಂದು ಬರೆದಿದೆ. ಅದೇ. 
ಗ್ರಂಥದ ೧೨೭ನೆಯ ಪುಟದಲ್ಲಿ “ರಾಜನ ಆಜ್ಞೆಯನ್ನು ಅವಶ್ಯವಾಗಿ ಪಾಲಿಸಬೇಕು?”- ಎಂದು ಬರೆದಿದೆ. ಅದರ ೨೪೭ನೆಯ 
ಪುಟದಲ್ಲಿ-“ಕೋಶಾ ಎಂಬ ಒಬ್ಬಳು ವೇಶೈೆಯ, ತಟ್ಟೆಯಲ್ಲಿ ಸಾಸಿವೆಯ ರಾಶಿಯನ್ನು ಹಾಕಿ, ಅದರ ಮೇಲೆ ಹೂಗಳಿಂದ ಮುಚ್ಚಲ್ಪಟ್ಟ 
ಸೂಜಿಯನ್ನು ನಿಲ್ಲಿಸಿ, ಅದರ ಮೇಲೆ ಒಳಿತಾಗಿ ನರ್ತಿಸಿದಳು. ಆದರೆ ಸೂಜಿ ಕಾಲಿಗೆ ಚುಚ್ಚಿಕೊಳ್ಳಲಿಲ್ಲ ಮತ್ತು ಸಾಸಿವೆಯ ರಾಶಿ 
ಚದುರಲೂ ಇಲ್ಲ''- ಎಂದು ಬರೆದಿದೆ. “ತತ್ತ್ವವಿವೇಕ'ದ ೨೨೮ನೆಯ ಪುಟದಲ್ಲಿ- ಇದೇ ಕೋಶಾ ವೇಶ್ಯೆಯೊಂದಿಗೆ. 
ಒಬ್ಬನು ೧೨ ವರ್ಷಗಳವರೆಗೆ ವಿಷಯ ಸುಖ ಹೊಂದಿದನು. ಅಮೇಲೆ ದೀಕ್ಷೆಯನ್ನು ತೆಗೆದುಕೊಂಡು ಸದ್ಗತಿ ಹೊಂದಿದನು. ಮತ್ತು 
ಕೋಶಾ ವೇಶ್ಯೆಯೂ ಕೂಡ ಜೈನಧರ್ಮವನ್ನು ಪಾಲಿಸುತ್ತಾ ಸದ್ಧತಿ ಹೊಂದಿದಳು”.- ಎಂದು ಬರೆದಿದೆ. “ವಿವೇಕಸಾರ ಭಾಗ-೧” 
೧೮೫ನೆಯ ಪುಟದಲ್ಲಿ-ಕೊರಳಿಗೆ ಹಾಕಿ ಕೊಳ್ಳಲ್ಪಡುವ ಸಿದ್ಧಪ್ರರುಷನೊಬ್ಬನ “ವಸ್ತ, ಒಬ್ಬ ವೈಶ್ಯನಿಗೆ ಪ್ರತಿದಿನವೂ ೫೦೦ ಸ್ವರ್ಣ 
ಮುದ್ರಿಕೆಗಳನ್ನು ಕೊಡುತ್ತಿದ್ದಿತು'"-ಎಂದೂ ಬರೆದಿದೆ. ಅದೇ ಗ್ರಂಥದ ೨೨೮ನೆಯ ಪುಟದಲ್ಲಿ, “ಬಲಶಾಲಿಯಾದ ಪುರುಷನ ಆಜ್ಞ, 
ದೇವನ ಆಜ್ಞೆ, ಘೋರವನದಲ್ಲಿ ಕಷ್ಟದಿಂದ ನಿರ್ವಾಹ, ಗುರುವಿನ ನಿರೋಧ, ತಾಯಿ, ತಂದೆ, ಕುಲದ ಆಚಾರ್ಯ, ಜ್ಲಾತಿಗಳು ಹಾಗೂ 
ಧರ್ಮೋಪದೇಶಕ-ಈ ಆರು ಜನರ ತಡೆಯುವಿಕೆಯಿಂದ ಧರ್ಮದಲ್ಲಿ ನ್ಯೂನತೆಯುಂಟಾದರೆ, ಧರ್ಮಹಾನಿಯುಂಟಾಗವುದಿಲ್ಲ'.- ಎಂದು. 
ಬರೆದಿದೆ. 


ದ್ವಾದಶ ಸಮುಲ್ಲಾಸ 379 
ಸಮೀಕ್ಷಕೆ - ಈಗ ನೋಡಿರಿ ಇವರ ಮಿಥ್ಯಾಕಥನಗಳನ್ನು. ಒಬ್ಬ ಮಾನವನು ಗ್ರಾಮದಷ್ಟು ದೊಡ್ಡದಾದ ಪಾಷಾಣ - ಖಂಡವನ್ನು 
ಬೆರಳಿನ ಮೇಲೆ ಎಂದಿಗಾದರೂ ಇಟ್ಟುಕೊಳ್ಳಬಲ್ಲನೇ? ಮತ್ತು ಪೃಥಿವಿಯ ಮೇಲೆ ಹೆಬ್ಬೆರಳಿನಿಂದ ಒತ್ತುವದರಿಂದ, ಪೃಥಿವಿ. 
ಎಂದಿಗಾದರೂ ಕುಸಿಯಬಲ್ಲದೇ? ಮತ್ತು ಶೇಷನಾಗನೇ ಇಲ್ಲದಿರುವಾಗ ಕುಪಿಸುತ್ತಾನೆ ಯಾವನು? ಭಾಪು! ಶರೀರವನ್ನು ಕತ್ತುಸುವುದರಿಂದ 
ಹಾಲು ಹೊರಡುವುದನ್ನು ಯಾವನೂ ನೋಡಲಿಲ್ಲ. ಇಂದ್ರಜಾಲದ ಹೊರತು ಇದು ಮತ್ತೇನೂ ಅಲ್ಲ. ಅವನನ್ನು ಕಚ್ಚುವ ಸರ್ಪವೇನೋ 
ಸ್ವರ್ಗಕ್ಕೆ ತೆರಳಿತು ಮತ್ತು ಮಹಾತ್ಮಾ ಶ್ರೀಕೃಷ್ಣ ಮೊದಲಾದವರು ಮೂರನೆಯ ನರಕ್ಕೆ ತೆರಳಿದರು - ಎನ್ನುವ ಈ ಮಾತು ಎಷ್ಟು 
ಸುಳ್ಳು? ಯಾವಾಗ ಮಹಾವೀರನ ಪಾದಗಳ ಮೇಲೆ ಪಾಯಸವನ್ನು ಕಾಯಿಸಿದರೋ, ಆಗ ಅವನ ಪಾದಗಳು ಸುಟ್ಟು ಹೋಗಲಿಲ್ಲವೇಕೆ? 
ಓಹೋ! ಚಿಕ್ಕದಾದ ಪಾತ್ರೆಯಲ್ಲಿ ಯಾವಾಗಲಾದರೂ ಒಂಟೆ ಹಿಡಿಸಬಲ್ಲದೇ? ಯಾರು ಶರೀರದ ಕೊಳೆಯನ್ನು ತೆಗೆಯದೆಯೂ ಮತ್ತು. 
ಕೆರೆಯದೆಯೂ ಇರಬಹುದೋ, ಅವರು ದುರ್ಗಂಧವೆಂಬ ಮಹಾನರಕವನ್ನು ಅನುಭವಿಸುತ್ತಿರಬಹುದು. ಯಾವ ಸಾಧುವು ನಗರವನ್ನು 
ಸುಟ್ಟುಹಾಕಿದನೋ, ಅವನ ದಯೆ ಮತ್ತು ಕ್ಷಮೆ ಎಲ್ಲಿ ಹೋಯಿತು? ಮಹಾವೀರನ ಸಂಗದಿಂದಲೂ ಕೂಡ ಅವನ ಆತ್ಮನು 
ಪವಿತ್ತನಾಗಲಿಲ್ಲವೆಂದರೆ, ಈಗ, ಮಹಾವೀರನ ಮರಣಾನಂತರ, ಅವನ ಆಶ್ರಯದಿಂದ ಜೈನರು ಎಂದಿಗೂ ಪವಿತ್ರರಾಗಲಾರರು. ರಾಜನ 
ಆಜ್ಞೆಯನ್ನು ಅದು ಧರ್ಮಾನುಕೂಲವಾಗಿದ್ದರೆ, ಪಾಲಿಸಬೇಕು; ಆದರೆ ಜೈನರುಗಳು ವ್ಯಾಪಾರಿಗಳಾಗಿದ್ದಾರೆ. ಆದುದರಂದ, ರಾಜನಿಗೆ 
ಹೆದರಿ ಈ ಮಾತನ್ನು ಬರೆದಿರಬಹುದು. ಕೋಶಾ ವೇಶ್ಯೆ, ಅವಳ ಶರೀರ ಎಷ್ಟೇ ಹಗುರವಾಗಿರಲೊಲ್ಲದೇಕೆ? ಹಾಗಿದ್ದರೂ, ಸಾಸಿವೆಯ 
ರಾಶಿಯ ಮೇಲೆ ಸೂಜಿಯನ್ನು ನಿಲ್ಲಿಸಿ ಅದರ ಮೇಲೆ ನರ್ತಿಸುವುದು, ಸೂಜಿ ಚುಚ್ಚಿಕೊಳ್ಳದಿರುವುದು ಮತ್ತು ಸಾಸಿವೆಯ ರಾಶಿ 
ಚದುರದಿರುವುದು-ಭಾರೀ ಸುಳ್ಳಲ್ಲದಿದ್ದರೆ ಮತ್ತೇನು? ಏನೇ ಬೇಕಾದರೂ ಆಗಿಹೋಗಲಿ, ಧರ್ಮವನ್ನು ಯಾವನೂ ಯಾವುದೇ 
ಸ್ಥಿತಿಯಲ್ಲಿಯೂ ಬಿಡಬಾರದು. ಆಯಿತು; ಕೊರಳಸತ್ತು ಬಟ್ಟೆಯಾಗಿರುತ್ತದೆ. ಅದು ಪ್ರತಿ ದಿನವೂ ೫೦೦ ಸ್ವರ್ಣ ಮುದ್ರಿಕೆಗಳನ್ನು 
ಹೇಗೆ ಕೊಡಬಲ್ಲದು? ಇನ್ನೂ ಈ ಬಗೆಯ ಇವರ ಅಸಂಭವವಾದ ಕಗ್ಗಗಳನ್ನು ಬರೆಯುೆವಾದರೆ, ಜೈನರ ಪೊಳ್ಳು ಪುಸ್ತಕಗಳ ಹಾಗೆ. 
ಈ ಗ್ರಂಥವೂ ಬಹಳ ದೊಡ್ಡದಾಗುವುದು. ಆದುದರಿಂದ, ಹೆಚ್ಚಾಗಿ ಬರೆಯುವುದಿಲ್ಲ. ಎಂದರೆ ಈ ಜೈನರ ಗ್ರಂಥಗಳಲ್ಲಿ ಸ್ವಲ್ಪ 
ವಿಷಯಗಳನ್ನುಳದ, ಮಿಕ್ಕದೆಲ್ಲಾ ಮಿಥ್ಯಾಜಾಲವೇ ತುಂಬಿಕೊಂಡಿದೆ. ನೋಡಿರಿ-- 
ದೋ ಸಸಿ ದೋ ರವಿ ಪಥಮೇ। ದುಗುಣಾ ಲವಣಂ ಮಿಧಾಯೆ ಈಸು ಮೇ! 
ವಾರಸ್ಗ ಸಸಿ ವಾರಸೆ ರವಿ | ತಪ್ಪಭಿ ಇಇದಿಕಸಸಿ ರವಿಣೋ ||. (ಪ್ರಕ. ಭಾ-೪. ಸಂಗ್ರಹಣೇ ಸೂ-೭೭) 


ಲಕ್ಷ ಯೋಜನೆ, ಎಂದರೆ ನಾಲ್ಕು ಲಕ್ಷ ಕೋಶದಷ್ಟಿದೆ - ಎಂದು ಬರೆಯಲ್ಪಟ್ಟಿರುವ ಜಯೂದ್ವೀಪದಲ್ಲಿ ಇದು ಮೊದಲ 
ದ್ವೀಪವೆನಿಸುತ್ತದೆ. ಇದರಲ್ಲಿ ಇಬ್ಬರು ಚಂದ್ರರೂ, ಮತ್ತು ಇಬ್ಬರೂ ಸೂರ್ಯರೂ ಇದ್ದಾರೆ. ಮತ್ತು, ಹಾಗೆಯೇ ಲವಣ ಸಮುದ್ರದಲ್ಲಿ 
ಅದರ ಎರಡರಷ್ಟು, ಎಂದರೆ ನಾಲ್ವರು ಚಂದ್ರರು ಮತ್ತು ನಾಲ್ವರು ಸೂರ್ಯದಿದ್ದಾರೆ. ಮತ್ತು ಧಾತಕೀ ಖಂಡದಲ್ಲಿ ಹನ್ನೆರಡು ಚಂದ್ರರೂ, 
ಮತ್ತು ಹನ್ನೆರಡು ಸೂರ್ಯರೂ ಇದ್ದಾರೆ. ಮತ್ತು ಇವರನ್ನು ತ್ರಿಗುಣೀಕರಿಸುವುದರಿಂದ ಮೂವತ್ತಾರು ಆಗುತ್ತಾರೆ. ಅವರುಗಳೊಂದಿಗೆ 
ಜಂಬೂದ್ವೀಪದ ಇಬ್ಬರನ್ನೂ, ಮತ್ತು ಲವಣ ಸಮುದ್ರದ ನಾಲ್ವರನ್ನೂ ಸೇರಿಸಿ, ೪೨ ಚಂದ್ರರೂ ಮತ್ತು ೪೨ ಸೂರ್ಯರೂ 
ಕಾಲೋಧಧಿ ಸಮುದ್ರದಲ್ಲಿದ್ದಾರೆ. ಹೀಗೆಯೇ ಮುಂದಣ ಮುಂದಣ ದ್ವೀಪ ಹಾಗೂ ಸಮುದ್ರಗಳಲ್ಲಿ ಮೇಲೆ. ಹೇಳಿದ ೪೨ನ್ನು 
ತ್ರಿಗುಣೀಕರಿಸಿದರೆ, ೧೨೬ ಆಗುತ್ತಾರೆ. ಅವರಲ್ಲಿ ಧಾತಕೀ ಖಂಡದ ಹನ್ನೆರಡು, ಲವಣ ಸಮುದ್ರದ ನಾಲ್ಕು ಮತ್ತು ಜಂಬೂದ್ವೀಪದ 
ಎರಡೆರಡು-ಇದೇ ರೀತಿಯಿಂದ ತೆಗೆದರೆ ೧೪೪ ಚಂದ್ರರು ಮತ್ತು ೧೪೪ ಸೂರ್ಯರು ಪುಷ್ಠರ ದ್ವೀಪದಲ್ಲಿದ್ದಾರೆ. ಇದೂ ಕೂಡ ಅರ್ಧ 
ಮನುಷ್ಯ, ಕ್ಷೇತ್ರದ ಗಣನೆಯಾಗಿದೆ. ಆದರೆ, ಎಲ್ಲಿಯವರೆಗೆ ಮನುಷ್ಯರು ಇರುವುದಿಲ್ಲವೋ, ಅಲ್ಲಿ ಬಹುಸಂಖ್ಯಕರಾದ ಸೂರ್ಯರೂ 
ಮತ್ತು ಬಹುಸಂಖ್ಯಕ ಚಂದ್ರರೂ, ಇದ್ದಾರೆ: ಮತ್ತು ಪುಷ್ಕರ ದ್ವೀಪದ ಪುರ್ಮರ್ಧದಲ್ಲಿರುವ ಬಹು. ಸಂಖ್ಯಕೆ ಚುದ್ರರು ಮತ್ತು 
ಸೂರ್ಯರು ಸ್ಥಿರರಾಗಿದ್ದಾರೆ. ಮೊದಲು ಹೇಳಿದ ೧೪ಳನ್ನು ತ್ರಿಗುಣೇಕರಿಸುವುದರಿಂದ ೪೩೨ ಮತ್ತು ಅವುಗಳಲ್ಲಿ ಮೊದಲು ಹೇಳಿದ 
ಜಂಬೂದ್ವೀಪದ ಇಬ್ಬರು ಚಂದ್ರರು, ಇಬ್ಬರು ಸೂರ್ಯರು, ಲವಣ ಸಮುದ್ರದ ನಾಲ್ವರು-ನಾಲ್ವರು ಮತ್ತು ಧಾತಕೀ ಖಂಡದ 
ಹನ್ನೆರಡು-ಹನ್ನೆರಡು ಮತ್ತು ಕಾಲೋದಧಿಯ ೪೨-ಇವರನ್ನು ಸೇರಿಸುವುದರಿಂದ ೪೯೨ ಚಂದ್ರರೂ ಮತ್ತು ೪೯೨ ಸೂರ್ಯರೂ 
ಪುಷ್ಕರ ಸಮುದ್ರದಲ್ಲಿದ್ದಾರೆ. ಈ ಎಲ್ಲ ಮಾತುಗಳನ್ನೂ ಶ್ರೀ ಜಿನಭದ್ರಗಣೀಕ್ಷಮಾ ಶ್ರವಣನು ದೊಡ್ಡ "ಸಂಘಯಣಿ'ಯಲ್ಲಿಯೂ, 
“ಯೋತೀಸಕರಂಡಕಪಯನ್ನಾ”ದಲ್ಲಿಯೂ, ಮತ್ತು "ಚಂದ್ರಪನ್ನತಿ' ಹಾಗೂ "ಸೂರವನ್ನತ್ತಿ'- ಪ್ರಮುಖ ಸಿದ್ಧಾಂತ ಗ್ರಂಥಗಳಲ್ಲಿಯೂ: 
ಹೀಗೆಯೇ ಹೇಳಿದ್ದಾನೆ. 

ಸಮೀಕ್ಷಕ್ಕ- ಈಗ ಕೇಳಿರಿ, ಭೂಗೋಳ-ಖಗೋಳಾಭಿಜ್ಞರೇ! ಈ ಒಂದು ಭೂಗೋಳದಲ್ಲಿ ಒಂದು ರೀತಿಯಿಂದ ೪೯೨ ಮತ್ತು 
ಇನ್ನೊಂದು ರೀತಿಯಿಂದ ಆಸಂಖ್ಯರಾದ ಚಂದ್ರ-ಸೂರ್ಯರನ್ನು ಜೈನರು ಅಂಗೀಕರಿಸುತ್ತಾರೆ. ವೇದಮತಾನುಯಾಯಿಗಳಾದ ನಿಮಗೆ. 
ಸೂರ್ಯ ಸಿದ್ಧಾಂತ ಮೊದಲಾದ ಜ್ಯೋತಿಷ ಗ್ರಂಥಗಳ ಅಧ್ಯಯನದಿಂದ ಸರಿಸರಿಯಾಗಿ ಭೂಗೋಳ-ಖಗೋಳ ವಿದೈೆಗಳು ಗೊತ್ತಿರುವುದು. 
ನಿಮ್ಮ ಮಹಾಭಗಗವೇ ಸರಿ. ಎಲ್ಲಿಯಾದರೂ ಜೈನರ ಮಹಾಮೊಬ್ಬಿನಲ್ಲ ಬಿದ್ದಿದ್ದರೆ, ಇಂದು ಜೈನರು ಬಿದ್ದಿರುವಂತೆಯೇ ಜೀವನಪ್ಪರ್ತ 


380 ಸತ್ಯಾರ್ಥಪ್ರಕಾಶ 
ಮೊಬ್ಬಿನಲ್ಲೇ ಇರುತ್ತಿದ್ದಿರಿ. ಈ ಮುಗ್ಗರಿಗೆ-“ಜಂಬೂದ್ವೀಪದಲ್ಲಿ ಒಬ್ಬ ಸೂರ್ಯ, ಒಬ್ಬ ಚಂದ್ರನಿಂದ ಕೆಲಸಸಾಗದು. ಇಷ್ಟು ದೊಡ್ಡ 
ಪೃಥಿವಿಗಳನ್ನು ೩೦ ಘಟಿಕೆಗಳಲ್ಲಿ ಮುಟ್ಟುವರೆಂತು ? ಎಂಬ ಸಂಶಯ ಬಂದಿತ್ಕು ಏಕೆಂದರೆ ಪೃಥಿವಿಯನ್ನು ಸೂರ್ಯ 
ಮೊದರಾದುವಕ್ಕಿಂತ ದೊಡ್ಡವೆಂದು ತಿಳಿಯುತ್ತಾರೆ ; ಅವರ ದೊಡ್ಡ ತಪ್ಪ ಇದೇ ಆಗಿದೆ. 

ಜೋ ಸಸಿ ದೋ ರವಿ ಸಂತೀ ಏಗಂತರಿಯಾ ಛ ಸರಿಸಂಖಾಯಾ | 

ಮೇರುಂ ಪಯಾಹಿಣತಾ ಮಾಣುಸಖತ್ತೇ ಪರಿ ಅಡಂತಿ 1 (ಪ್ರಕ. ಭಾ-೪. ಸಂಗ್ರಹ ಸೂ - ೭೯) 


ಮಾನವಲೋಕದಲ್ಲಿ ಚಂದ್ರರ ಮತ್ತು ಸೂರ್ಯರ ಪಂಕ್ತಿಯ ಸಂಖ್ಯೆಯನ್ನು ಹೇಳುತ್ತೇವೆ. ಎರಡು ಚಂದ್ರರ ಮತ್ತು ಎರಡು 
ಸೂರ್ಯರ ಶ್ರೇಣಿಗಳಿವೆ. ಅವರು ಒಂದು ಲಕ್ಷಯೋಜನಗಳ, ಎಂದರೆ ಎಂಟು ಲಕ್ಷ ಮೈಲಿಗಳ ಅಂತರದಿಂದ ಸಂಚರಿಸುತ್ತಾರೆ. ಹೇಗೆ. 
ಸೂರ್ಯ-ಪಂಕ್ತಿಯ ಅಂತರದಿಂದ ಒಂದು ಚಂದ್ರ-ಪಂಕ್ತಿಯಿದೆಯೋ, ಹಾಗೆಯೇ ಚಂದ್ರ-ಪಂಕ್ತಿಯ ಅಂತರದಿಂದ ಸೂರ್ಯ-ಪರಕ್ತಿಯಿದೆ. 
೬೬ ಚಂದ್ರರೂ, ಮತ್ತು ಒಂದೊಂದು ಸೂರ್ಯ-ಪಂಕ್ಷಿಯಲ್ಲಿ ೬೬ ಸೂರ್ಯರೂ ಇದ್ದಾರೆ. ಆ ನಾಲ್ಕು ಪಂಕ್ಷಿಗಳಿವೆ. ಆ ನಾಲ್ಕು 
ಪಂಕ್ಷಿಗಳೂ ಜಂಬೂದ್ವೀಪದ ಮೇರು ಪರ್ವತದ ಪ್ರದಕ್ಷಿಣೆಯನ್ನು ಮಾಡುತ್ತಾ, ಮಾನವಕ್ಷೇತ್ರದಲ್ಲಿ ಪರಿಭ್ರಮಣ ಮಾಡುತ್ತಿವೆ. ಎಂದರೆ, 
ಯಾವಾಗ ಬಂಜೂದ್ವೀಪದ ಮೇರುವಿನಿಂದ ಒಬ್ಬ ಸೂರ್ಜಿನು ದಕ್ಷಿಣ ದಿಕ್ಷಿನಲ್ಲಿ ವಿಹರಿಸುತ್ತಾನೋ, ಆಗ ಎರಡನೆಯ ಸೂರ್ಯನು. 
ಉತ್ತರ ದಿಕ್ಕಿನಲ್ಲಿ ತಿರುಗುತ್ತಾನೆ. ಹಾಗೆಯೇ ಲವಣ ಸಮುದ್ರದ ಒಂದೊಂದು ದಿಕ್ಕಿನಲ್ಲಿ ಇಬ್ಬರು-ಇಬ್ಬರು ಚಲಿಸುತ್ತಾರೆ-ತಿರುಗತ್ತಾರೆ. 
ಧಾತಕೀ ಖಂಡದಲ್ಲಿ ಆರು, ಕಾಲೋಧಧಿಯಲ್ಲಿ ೨೧, ಪುಷ್ಕರಾರ್ಧದಲ್ಲಿ ೩೬, ಈ ರೀತಿ ಎಲ್ಲರೂ ಸೇರಿ ೬೬ ಸೂರ್ಯರು ದಕ್ಷಿಣ 
ದಿಕ್ಕಿನಲ್ಲಿಯೊ, ೬೬ ಸೂರ್ಯರು ಉತ್ತರ ದಿಕ್ಕಿನಲ್ಲಿಯೂ ತಮ್ಮ ತಮ್ಮ ಕ್ರಮದಿಂದ ತಿರುಗುತ್ತಾರೆ. ಮತ್ತು ಈ ಎರಡೂ ದಿಕ್ಕುಗಳ 
ಸಮಸ್ತ ಸೂರ್ಯರೂ ಸೇರಿಸಲ್ಪಟ್ಟರೆ ೧೩೨ ಸೂರ್ಯರೂ ಮತ್ತು ಹೀಗೆಯೇ ೬೬-೬೬ರಂತೆ ಚಂದ್ರನ ಎರಡೂ ದಿಕ್ಕುಗಳ ಪಂಕ್ಷಿಗಳೂ 
ಸೇರಿಸಲ್ಪಟ್ಟರೆ ೧೩೨ ಚಂದ್ರರೂ ಮನುಷ್ಯ ಲೋಕದಲ್ಲಿ ಸಂಚಾರ ಮಾಡುತ್ತಾರೆ. ಇದೇ ರೀತಿ ಚಂದ್ರನೊಂದಿಗೆ ನಕ್ಷತ್ರ ಮೊದಲಾದುವುಗಳ 
ಪಂಕ್ರಿಗಳೂ ಬಹಳವಿದೆ.ಎಂದು ತಿಳಿದುಕೊಳ್ಳಬೇಕು. 


ಸಮೀಕ್ಷಕೆ - ಈಗ ನೋಡಿರಿ, ಸೋದರರೇ! ಈ ಭೂಗೋಳದಲ್ಲಿ ೧೩೨ ಸೂರ್ಯರೂ, ಮತ್ತು ೧೩೨ ಚಂದ್ರರೂ ಜೈನರ 
ಮನೆಗಳ ಮೇಲೆ ಉರಿಯುತ್ತಿರುಬೇಕು. ಒಳ್ಳೆಯದು, ಹಾಗೆ ಉರಿಯುತ್ತಿರಬಹುದಾದರೆ, ಅವರು ಹೇಗೆ ಜೀವಿಸುತ್ತಾರೆ? ಮತ್ತು 
ರಾತ್ರಿಯಲ್ಲಿಯೂ ಕೂಡ ಶೀತದ ಪ್ರಹಾರದಿಂದ ಜೈನರು ಸೆಡೆತುಕೊಳ್ಳುತ್ತಿರಬಹುದೇನು? ಇಂತಹ ಅಸಂಭವವಾದ ಮಾತಿನಲ್ಲಿ 
ಭೂಗೋಳ-ಖಗೋಳಗಳನ್ನು ತಿಳಿಯದವರು ಸಿಕ್ಕಿಕೊಳ್ಳುತ್ತಾರೆ; ಬೇರೆಯವರು ಸಿಕ್ಕಿಕೊಳ್ಳರು. ಯಾವಾಗ ಒಬ್ಬ ಸೂರ್ಯನು ಈ 
ಭೂಗೋಳದಂತಹ ಬೇರೆ ಅನೇಕ ಭೂಗೋಳಗಳನ್ನು ಬೆಳಗಿಸುತ್ತಾನೋ, ಆಗ ಈ ಚಿಕ್ಕ ಭೂಗೋಳದ ಕಥೆಯನ್ನೇನು ಹೇಳುವುದು? 
ಮತ್ತು ಭೂಮಿಯು ತಿರುಗದೆ; ಸೂರ್ಯನು ಭೂಮಿಯ ಸುತ್ತಲೂ ಸುತ್ತುವನಾದರೆ ಆನೇಕ ವರ್ಷಗಳದೊಂದು ದಿನ ಮತ್ತು ರಾತ್ರಿ 
ಆದೀತು. ಮತ್ತು ಸುಮೇರುವು ಹಿಮಾಲಯದ ಹೊರತು ಬೇರೆ ಯಾವುದೂ ಇಲ್ಲ. ಈ ಪೃಥಿವೀ ಸೂರ್ಯನ ಮುಂದೆ, ಗಡಿಗೆಯ 
ಮುಂದೆ ಸಾಸಿವೆಯ ಕಾಳಿನಷ್ಟೂ ಕೂಡ ಇಲ್ಲ. ಎಂದಿನವರೆಗೆ ಆ ಮತದಲ್ಲಿಯೇ ಇರುವರೋ, ಅಂದಿನವರೆಗೆ ಜೈನರು ಈ 
ಮಾತುಗಳನ್ನು ತಿಳಿಯಲಾರರು; ಆದರೆ ಸದಾ ಮೊಬ್ಬಿನಲ್ಲಿಯೇ ಇರುವರು. 


ಸಮತ್ತ ಚರಣ ಸಹಿಯಾ ಸಬ್ಬಂ ಲೋಗಂ ಫುಸೇ ನಿರವಸೇಸಮ್‌ 
ಸತ್ತಯ ಚಉದಸ ಭಾವಿ ಪಂಚೆಯ ಸುಪದೇಸವಿರಳಏ ॥ (ಪ್ರಕ. ಭಾ-೪. ಸಂಗ್ರಹ ಸೂ-೧೩೫) 


ಸಮ್ಯಕ್‌ ಚಾರಿತ್ರಸಹಿತರಾಗಿ ಯಾರು ಕೇವಲಿಗಳಾಗುತ್ತಾರೋ, ಅವರು ಕೇವಲ ಮೇಲಕ್ಕೇರಬಲ್ಲ ಆತ್ಮ ಸ್ಥಿತಿಯಿಂದ ೧೪ ರಾಜ್ಯ 
ಲೋಕ ಸಮಸ್ತವನ್ನೂ ತಮ್ಮ ಆತ್ಮ ಪ್ರದೇಶವಾಗಿ ಮಾಡಿಕೊಂಡು ಸಂಚರಿಸುವರು. 


ಸಮೀಕ್ಷಕ್ಕ- ಜೈನರು ಹದಿನಾಲ್ಕು ರಾಜ್ಯಗಳ್ನು ಅಂಗೀಕರಿಸುತ್ತಾರೆ. ಅವುಗಳಲ್ಲಿ ಹದಿನಾಲ್ಕನೆಯದರ ಶೃಂಗದಲ್ಲಿ, ಸರ್ವಾರ್ಥಸಿದ್ಧಿ 
ವಿಮಾನದ ಧ್ವಜದಿಂದ ಮೇಲಕ್ಕೆ, ಸ್ವಲ್ಪ ದೂರದಲ್ಲಿರುವ ಸಿದ್ಧ ಶಿಲೆ ಹಾಗೂ ದಿವ್ಯ ಆಕಾಶವನ್ನು ಶಿವಪುರವೆ್ನುತ್ತಾರೆ. ಅದರಲ್ಲಿ 
ಕೇವಲಿಗಳು, ಎಂದರೆ-ಯಾರಿಗೆ ಕೇವಲ ಜ್ಞಾನ, ಸರ್ವಜ್ಞತ್ವ ಮತ್ತು ಪೂರ್ಣ ಪವಿತ್ರತೆ ಪ್ರಾಪ್ತವಾಗಿದೆಯೋ, ಅವರು ಆ ಲೋಕಕ್ಕೆ 
ಹೋಗುತ್ತಾರೆ. ಮತ್ತು ತಮ್ಮ ಆತ್ಮ ಪ್ರದೇಶದಿಂದ ಸರ್ವಜ್ಞರಾಗಿರುತ್ತಾರೆ. "ಪ್ರದೇಶ್‌ವಿರುವವನು ವಿಭವಾಗಿರುವುದಿಲ್ಲ. ವಿಭುವಿಲ್ಲದವನು. 
(ವ್ಯಾಪಕನಲ್ಲದವನು) ಸರ್ವಜ್ಞನು, ಕೇವಲ ಜ್ಞಾನಿಯು ಎಂದಿಗೂ ಆಗಲಾರನು. ಏಕೆಂದರೆ, ಯಾವನ ಆತ್ಮನು ಏಕದೇಶೀಯನಾಗಿರುತ್ತಾನೋ, 
ಅವನು ಹೋಗುತ್ತಾನೆ, 'ಬರುತ್ತಾನೆ; ಹಾಗೂ ಬದ್ಧನೂ, ಮುಕ್ತನೂ, ಜ್ಞಾನಿಯೂ, ಅಜ್ಞಾನಿಯೂ ಆಗುತ್ತಾನೆ. ಸರ್ವವ್ಯಾಪಕನೂ, 
ಸರ್ವಜ್ಞನೂ ಹಾಗೆ ಎಂದಿಗೂ ಆಗಲಾರನು. ಜೈನರ ಯಾವ ತೀರ್ಥಂಕರರು ಜೀವರೂಪರೂ, ಅಲ್ಪರೂ, ಅಲ್ಪಜ್ಜರೂ ಆಗಿದ್ದು 
ಸ್ಥತರಗಿದ್ದರೋ, ಅವರು ಸರ್ವವ್ಯಾಪಕರೂ, ಸರ್ವಜ್ಞರೂ ಎಂದಿಗೂ ಆಗಲಾರರು. ಆದರೆ, ಯಾವ ಪರಮಾತ್ಮನು ಅನಾದಿ-ಅನಂತನೂ, 





ದ್ವಾದಶ ಸಮುಲ್ಲಾಸ 38%, 


ಸರ್ವವ್ಯಾಪಕನೂ, ಸರ್ವಜ್ಞನೂ, ಪವಿತ್ರಮೂ, ಜ್ಞಾನಸ್ವರೂಪನೂ ಆಗಿದ್ದಾನೋ, ಯಾವಾಗೆ ಸರ್ವಜ್ಞತ್ವ ಮೊದಲಾದ ಗುಣಗಳು 
ವಾಸ್ಕವಿಕವಾಗಿಯೂ ಅನ್ವಯಿಸುತ್ತವೋ, ಅವನನ್ನು ಜೈನರು ಅಂಗೀಕರಿಸುವುದಿಲ್ಲ. ಈ 


ಸಬ್ಬನರತಿ. ಪಲಿಯಾಊ | ತಿಗಾಊ ಉಕ್ಕೋಸ ತೇ ಜಹನ್ನೇಣಮ್‌ | 
ಮುಚ್ಚಿಮ ದುಹಾನಿ ಅಂತಮುಹು | ಅಂಗುಲ ಅಸಂಖ ಭಾಗತಣೂ 1. (ಪ್ರಕ. ಭಾ-೪. ಸೂ-೨೪೧) 


ಅರ್ಥ: ಮೊದಲಾಗಿ ಗರ್ಭಜರು, ಎರಡನೆಯದಾಗಿ ಗರ್ಭವಿಲ್ಲದೆ ಉತ್ಪನ್ನರಾದವರು, ಎಂದು ಇಲ್ಲಿ ಎರಡು ಬಗೆಯ. 
ಮಾನವರಿದ್ದಾರೆ. ಅವರಲ್ಲಿ, ಗರ್ಭಜರಾದ ಮಾನವರ ಉತ್ಕೃಷ್ಟವಾದ ಆಯಸ್ಸು ಮೂರು ಪಲ್ಕೋಪಮದಷ್ಟು ಎಂದೂ, ಶರೀರ: 
ಮೂರು ಕೋಶಗಳಷ್ಟು ಎಂದೂ ತಿಳಿದುಕೊಳ್ಳಬೇಕು. 
ಸಮೀಕ್ಷರ್ಕ- ಭಾಪು! ಮಸರು ಪಲ್ಯೋಪಮದ ಆಯಸ್ಸು ಮತ್ತು ಮೂರು ಕೋಶದ (ಆರು ಮೈಲಿ) ಶರೀರವನ್ನುಳ್ಳ ಮಾನವರು. 
ಈ ಭೂಗೋಳದಲ್ಲಿ ಬಹಳ ಕಡಿಮೆ ಜನರು ಹಿಡಿಸಬಲ್ಲರು. ಮತ್ತು, ನಾವು ಮೊದಲು ಹೇಗೆ ಬರೆದಿದ್ದೇವೋ ಹಾಗೆ, ಮೂರು 
ಪಲ್ಕೋಪಮದಷ್ಟು ಸಮಯ ಜೀವಿಸುವರಾದರೆ, ಹಾಗೆಯೇ ಅವರ ಸಂತತಿಯವರೂ ಕೂಡ. ಮೂರು. ಕೋಶದ 
ಶರೀರಗಳನ್ನುಳ್ಳವರಾಗಬೇಕು. ಅಂತಹವರು ಬೊಂಬಾಯಿಯಂತಹ ನಗರದಲ್ಲಿ ಇಬ್ಬರು ಮತ್ತು ಕಲ್ಕತ್ತೆಯಂತಹ ನಗರದಲ್ಲಿ ಮೂವರು 
ಅಥವಾ ನಾಲ್ವರು ಮನುಷ್ಯರು ನಿವಾಸಮಾಡಬಲ್ಲರು. ಸ್ಥಿತಿ ಹೀಗಿರುವುದಾದರೆ, ಜೈನರು ನಗರ ಒಂದರಲ್ಲಿ ಲಕ್ಷಾಂತರ ಜನರಿದ್ದರೆಂದು 
ಬರೆದಿದ್ದಾರೆ. ಹಾಗಾದರೆ, ಅವರು ನೆಲೆಸುವ ನಗರಗಳೂ ಕೂಡ ಲಕ್ಷಾಂತರ ಕೋಶಗಳದೇ ಆಗಿರಬೇಕು. ಆ ಸ್ಥಿತಿಯಲ್ಲಿ, ಸಮಸ್ತ. 
ಭೂಮಂಡಲದಲ್ಲಿ ಅಂತಹ ಒಂದು ನಗರವೂ ಕೂಡ ನೆಲೆಗೊಳ್ಳಲಾರದು. | 
ಪಣ್ಮಾಲ ಲರಕಯೋಯಣ | ವಿರಕಂಭಾ ಸಿದ್ಧಿ ಸಿಲ ಫಲಿಹವಿಮಲಾ | 
ತದುವರಿ ಗಜೋಯಣತೇ ಲೋಗಂತೋ ತಚ್ಛ ಸಿದ್ಧರಿಈ 11 ೨೫೮ ॥॥ 


ಸರ್ವಾರ್ಥಸಿದ್ಧಿವಿಮಾನದ ಧ್ವಜದ ಮೇಲೆ ಯಾವ ೧೨ ಯೋಜನದ ಸಿದ್ಧ ಶಿಲೆಯಿದೆಯೋ, ಅದು ಪೊಳ್ಳಾಗಿದೆ ಮತ್ತು ಉದ್ದ. 
ಹಾಗೂ ಪೊಳ್ಳಿನಲ್ಲಿ ೪೫ ಲಕ್ಷ ಯೋಜನ ಪ್ರಮಾಣವುಳ್ಳದಾಗಿದೆ. ಅದೆಲ್ಲಾ ಧಾರಾಳವಾಗಿ, ಸ್ವಚ್ಛವಾಗಿ ಸುವರ್ಣಮಯ ಸ್ಥಟಿಕ್ಕೆ 
ಸಮಾನವಾಗಿ, ನಿರ್ಮಲವಾದ ಸಿದ್ಧಶಿಲೆಯ ಸಿದ್ಧಭೂಮಿಯಿದೆ. ಇದಕ್ಕೆ ಕೆಲವರು "ಈಶತೆ',"ಪ್ರಾಗ್ಫರಾ'-ಎಂಬ ಹೆಸರನ್ನೂ ಹೇಳುತ್ತಾರೆ. 
ಈ ಸರ್ವಾರ್ಥ ಸಿದ್ಧಶಿಲೆ ವಿಮಾನದಿಂದ ೧೨ ಯೋಜನ ಅಲೋಕವಾ ಇದೆ. ಈ ಪರಮಾರ್ಥವನ್ನು ಕೇವಲೀಶ್ರುತನ ತಿಳಿದಕೊಳ್ಳುತ್ತಾನೆ. 
ಈ ಸಿದ್ಧಶಿಲೆ ಸರ್ವಾರ್ಥ ಮಧ್ಯಭಾಗದಲ್ಲಿ ಎಂಟು ಯೋಜನ ಸ್ಫೂಲವಾಗಿದೆ. ಅಲ್ಲಿಂದ ನಾಲ್ಕು ದಿಕ್ಕುಗಳಲ್ಲಿಯೂ, ನಾಲ್ಕು 
ಉಪದಿಕ್ಕುಗಳಲ್ಲಿಯೂ ಕುಗ್ಗು ಕುಗ್ಗುತ್ತಾ, ನೊಣದ ರೆಕ್ಕೆಗೆ ಸಮನಾಗಿ. ತೆಳ್ಳಗಾಗುತ್ತಾ, ಬಿಚ್ಚಿದ ಕೊಡೆಯ ಆಕಾರವನ್ನುಳ್ಳದಾಗಿ ಈ 
ಸಿದ್ಧಶಿಲೆಯ ಸ್ಥಾಪನೆಯಿದೆ. ಆ ಶಿಲೆಯ ಮೇಲುಗಡೆ ಒಂದು ಯೋಜನದ ಅಂತರದಲ್ಲಿ ಲೋಕಾಂತರವಿದೆ. ಅಲ್ಲಿ ಸಿದ್ಧರ ನೆಲೆಯಿದೆ. 
ಸಮೀಕ್ಷಕ:- ಈಗ ಪರ್ಯಾಲೋಚಿಸಬೇಕು. ಜೈನರ ಮುಕ್ತಿಯ ಸ್ಥಾನವು ಸರ್ವಾರ್ಥಸಿದ್ಧಿವಿಮಾನದ ಧ್ವಜದ ಮೇಲುಗಡೆ ೪೫ 
ಲಕ್ಷ ಯೋಜನದ ಶಿಲೆಯಾಗಿದೆ ಎಂದರೆ, ಬೇಕಾದಷ್ಟು ಒಳ್ಳೆಯದೂ ಮತ್ತು ನಿರ್ಮಲವು ಆಗಿರಲಿ; ಹಾಗಿದ್ದರೂ ಕೂಡ ಅದರಲ್ಲಿರುವ 
ಮುಕ್ತಜೀವರು ಒಂದು ರೀತಿಯಿಂದ ಬದ್ಧರೇ ಆಗಿರುತ್ತಾರೆ. ಏಕೆಂದರೆ, ಆ ಶಿಲೆಯಿಂದ ಹೊರಕ್ಕೆ ಬಂದಲ್ಲಿ, ಮುಕ್ತಿಯ ಸುಖದಿಂದ 
ಹೊರಗಾಗುತ್ತಿರಬಹುದು. ಮತ್ತು, ಒಳಗೆ ಇರುವರಾದರೆ, ಅವರಿಗೆ ವಾಯುವೂ ಕೂಡ ತಗಲದಿರಬಹುದು. ಇದು ಕೇವಲ ಕಲ್ಪನೆ 
ಮಾತ್ರ: ಅವಿದ್ದಾಂಸರನ್ನು ಸಿಕ್ಕಿಸಿಕೊಳ್ಳಲು ಭ್ರಮಜಾಲವಾಗಿದೆ. 
ವಿತಿಚಉರಿಂ ವಿಸಸರೀಯಂ | ವಾರ ಸಂಜೋಯಣಂ ತಿಕೋಸ. ಚೆಉಕೋಸಂ 
ಜೋಯಣಸಹಸೆ ಪಣಿಂದಿಯ 1 ಉಹೇ ಬುಚ್ಛಂತಿ. ಬಿಸೇಸಂತು ॥. (ಪ್ರಕ. ಭಾ-೪. ಸಂಗ್ರಹ ಸೂತ್ರ-೨೬೭). 


ಸಾಮಾನ್ಯತಃ ಏಕೇಂದ್ರಿಯದ ಶರೀರ, ಉತ್ಕೃಷ್ಟವಾದ ಶರೀರವನ್ನುಳ್ಳುದಾದರೆ ಒಂದು ಸಾವಿರ ಯೋಜನದ್ದಿರುವುದೆಂದು 
ತಿಳಿಯಬೇಕು. ಶಂಖವೇ ಮೊದಲಾದ ಎರಡು ಇಂದ್ರಿಯಗಳನ್ನುಳ್ಳ ಜೀವರ ಶರೀರ ೧೨ ಯೋಜನದಷ್ಟೆಂದು ತಿಳಿಯಬೇಕು. ಮತ್ತು. 
ಭ್ರಮರ ಮೊದಲಾದ ಚತುರಿಂದ್ರಿಯ ಜೀವರ ಶರೀರ ನಾಲ್ಕು ಕೋಶದಷ್ಟು ಮತ್ತು ಪಂಚೇದ್ರೇಯಯುಕ್ತರದು ಒಂದು ಸಾವಿರ 
ಯೋಜನಗಳಷ್ಟು ಎಂದರೆ ನಾಲ್ಕು ಸಾವಿರ ಕೋಶದ (೮,0೦೦ ಮೈಲಿ) ಶರೀರವು ಅವರದೆಂದು ತಿಳಿಯಬೇಕು. 


ಸಮೀಕ್ಷರ್ಕ- ನಾಲ್ಕು-ನಾಲ್ಕು ಸಾವಿರ ಕೋಶದ ಪರಿಮಾಣವನ್ನುಳ್ಳ ಶರೀರಧಾರಿಗಳು ಇರುವರಾದರೆ, ಭೂಗೋಳದಲ್ಲಿ ಅತಿ ಸ್ವಲ್ಪ 
ಜನ ಮಾನವರಿರಲಾದೀತು. ಎಂದರೆ-ನೂರಾರು ಮಾನವರಿಂದಲೇ ಭೂಗೋಳ ಎಳ್ಳೆನಷ್ಟೂ ಎಡೆಯಿರದಂತೆ ತುಂಬಿ ಹೋದೀತು. 


382 ಸತ್ಯಾರ್ಥಪ್ರಕಾಶ 
ಯಾರಿಗೂ ಓಡಾಡಲೂ ಕೂಡ ಸ್ಥಳವಿರುವುದಿಲ್ಲ. ಮತ್ತು ಅವರು ಜೈನರನ್ನೇ ಇರುವ ನೆಲೆ ಮತ್ತು ದಾರಿಯನ್ನು ಕೇಳಬೇಕಾದೀತು. 
ಮತ್ತುಸೌವರು ಬರೆದಿರುವ ಕಾರಣ (ಅಂತಹ ಬೃಹತ್ಯಾಯರನ್ನು) ತಮ್ಮ ಮನೆಯಲ್ಲಿಟ್ಟುಕೊಳ್ಳಲಿ. ಆದರೆ, ನಾಲ್ಕು ಸಾವಿರ ಕೋಸದ 
ಶರೀರವನ್ನುಳ್ಳವನಿಗೆ, ಕೇವಲ ಒಬ್ಬನ ನಿವಾಸಕ್ಕೇ ೩೨ ಸಾವಿರಕೋಶದ ಮನೆಯಾದರೂ ಬೇಕಾದೀತು. ಇಂತಹ ಒಂದು ಮನೆಯನ್ನು 
ಕಟ್ಟಿಸುವುದರಲ್ಲಿ ಜೈನರ ಹಣವೆಲ್ಲವೂ ಮುಗಿದು ಹೋದರೂ ಕೂಡ ಮನೆ ನಿರ್ಮಿತವಾಗಲಾರದು. ಇಷ್ಟು ದೊಡ್ಡ ಎಂಟು ಸಾವಿರ 
ಕೋಶದ ಚಾವಣಿಯನ್ನು ನಿರ್ಮಿಸಲು ದಿಮ್ಮಿಗಳನ್ನು ಎಲ್ಲಿಂದ ತರುವರು? ಮತ್ತು ಅದರಲ್ಲಿ ಕಂಬಗಳನ್ನು ನಿಲ್ಲಿಸುವರಾದರೆ, ಅವನು. 
ಒಳಗೆ ಪ್ರವೇಶವನ್ನೂ ಮಾಡಲಾರದು. ಆದುದರಿಂದ, ಇಂತಹ ಮಾತುಗಳು ಸುಳ್ಳೇ ಆಗಿರುತ್ತವೆ. 
ತೇ ಥೂಲಾ ಹಲ್ಲೇ ಬಹುಸಂಖಿಜ್ಜಾಚೇ ವಹುಂತಿ ಸನ್ಮೇವಿ । 
ತೇ. ಇಕ್ಕಿಕ್ಕ ಅಸಂಖೇ । ಸುಹುಮೇ ಏಮ್ಮೇ ಪಕಪ್ಪೇಹ 1! (ಪ. ಭಾ-೪. ಲಘುಕ್ಷೇತ್ರಸಮಾಸ ಪ್ರಕರಣ-೪.) 
ಮೊದಲು ಹೇಳಿರುವಂತೆ ಒಂದು ಅಂಗುಲ ರೋಮದ ಖಂಡಗಳಿದ, ನಾಲ್ಕು ಕೋಶ ಚದರವೂ, ಅಷ್ಟೇ ಆಳವಾ ಆದ 
ಭಾವಿಯನ್ನು ತುಂಬಿಸಬೇಕು. ಅಂಗುಲ ಪ್ರಮಾಣದ ರೋಮದ ಖಂಡಗಳೆಲ್ಲವೂ ಸೇರಿ ೨೦,೫೭,೧೫೨ ಆಗುತ್ತದೆ. ಮತ್ತು ಅತ್ಯಂತ 
ಅಧಿಕವಾದರೆ (೩೩,೦೭,೬೨,೧೦೪; “೨೪,೬೫,೬೨೫”; ೪೨,೧೯,೯೬೦; “೯೭,೫೩,೬೦೦ ೦೦,೦೦,೦೦೦) ಮೂವತ್ತಮೂರು 
ಕೋಟ್ಯಾನುಕೋಟಿ, “ಏಳು ಲಕ್ಷ ಅರವತ್ತೆರಡು ಸಾವಿರ, ಒಂದು ನೂರು ನಾಲ್ಕು ಕೋಟ್ಯಾನುಕೋಟಿ “ಇಪ್ಪತ್ತನಾಲ್ಕು ಲಕ್ಷ ಅರವತ್ತೈದು. 
ಸಾವಿರ ಆರುನೂರ ಇಪ್ಪತ್ತೈದು ಕೋಟ್ಯಾನುಕೋಟಿ” ಹಾಗೂ ನಲವತ್ತೆರಡು ಲಕ್ಷ , ಹತ್ತೊಂಬತ್ತು ಸಾವಿರ, ಒಂಬೈನೂರ ಅರವತ್ತು 
ಕೋಟ್ಯಾನುಕೋಟಿ ಹಾಗೂ ತೊಂಬತ್ತೇಳು ಲಕ್ಷ, ಐವತ್ತು ಮೂರು ಸಾವಿರ ಮತ್ತು ಆರುನೂರು ಕೋಟ್ಯಾನುಕೋಟಿ-ಇ್ಟು ವಿಸ್ತಾರದ 
ಫೊಳ್ಳಿನ ಫನಯೋಜನ ಪಲ್ಯೋಪಮದಲ್ಲಿ ಸಮಸ್ತ ಸ್ಥೂಲ ರೋಮ ಖಂಡಗಳ ಸಂಖ್ಯೆಯಾಗವುದು. ಇದೂ ಕೂಡ ಸಂಖ್ಯಾತನಾಲವಾಗಿರುತ್ತದೆ. 
ಪೂರ್ವೋಕ್ತವಾದ ಒಂದು ಲೋಮ ಖಂಡದ ಅಸಂಖ್ಯಾತ ಖಂಡಗಳನ್ನು ಮನಸ್ಸಿನಲ್ಲಿ ಊಹಿಸಿಕೊಳ್ಳುವಿರಾದರೆ, ಅಸಂಖ್ಯಾತ ಸೂಕ್ಷ್ಮ 
`ರೋಮಾಣುಗಳಾಗುವುವು. 
ಸೆಮೀಕ್ಷಕ- ಈಗ ನೋಡಿರಿ-ಇವರ ಗಣನಾ ರೀತಿಯನ್ನು ಒಂದು ಅಂಗುಲ ಪ್ರಮಾಣದ ರೋಮದ ಎಷ್ಟು ಖಂಡಗಳನ್ನು 
ಮಾಡಿದರು? ಇವು ಎಂದಿಗಾದರೂ ಯಾರ ಗಣನೆಗಾದರೂ ಬರಬಲ್ಲವೋ? ಮತ್ತು ಅದಾದ ನಂತರ ಮನ್ನನಿಂದ ಅಸಂಖ್ಯ 
ಖಂಡಗಳನ್ನು ಕಲ್ಪಿಸಿಕೊಳ್ಳುತ್ತಾರೆ. ಇದರಿಂದ, ಪೂರ್ವೋಕ್ತ ಖಂಡಗಳನ್ನು ಕೈಯಿನಿಂದ ಮಾಡಿರಬಹುದೆಂದು ಸಿದ್ಧವಾಗುತ್ತದೆ. ಯಾವಾಗ 
ಕೈಯಿನಿಂದ ಸಾಧ್ಯವಾಗಲಿಲ್ಲವೋ, ಆಗ ಮನಸ್ಸಿನಿಂದ ಮಾಡಿದರು. ಒಂದು ಅಂಗುಲ ರೋಮದ ಅಸಂಖ್ಯ ಖಂಡಗಳಾಗಬಲ್ಲವೆಂಬುದು 
ಎಂದಿಗಾದರೂ ಸಂಭವವೇ? 
ಜಂಬೂದ್ವೀಪಪಮಾಣಂ ಗುಣಜೋಯಾಣಲರಕ ವಟ್ಟವಿರಕಂಭೋ | 
ಲವಣಾಈ ಯಾಸೇಸಾ. ಬಲಯಾಮಾ ದುಗುಣದುಗುಣಾಯ ॥! (ಪ್ರಕ. ಭಾ-೪. ಲಘಕ್ಷೇತ್ರ ಸೂ-೧೨) 


ಮೊದಲನೆಯದಾದ ಜಂಬೂದ್ವೀಪದ ಪ್ರಮಾಣ ಲಕ್ಷಯೋಜನವಿದೆ ಮತ್ತು ಪೊಳ್ಳಾಗಿವೆ. ಹಾಗೂ ಉಳಿದ ಲವಣ-ಮೊದಲಾದ 
ಸಪ್ತ ಸಮುದ್ರಗಳು, ಸಪ್ತ ದ್ವೀಪಗಳು ಜಂಬೂದ್ವೀಪದ ಪ್ರಮಾಣದ ಎರಡರಷ್ಟು ಇವೆ. ಈ ಒಂದು ಪೃಥಿವಿಯಲ್ಲಿ, ಮೊದಲು 
ಬರೆದಿರುವಂತೆ ಜಂಬೂದ್ವೀಪ-ಮೊದಲಾದ ಸಪ್ತ ದ್ವೀಪಗಳು ಮತ್ತು ಸಪ್ತ ಸಮುದ್ರಗಳು ಇವೆ. 
ಸಮೀಕ್ಷಕ - ಈಗ, ಜಂಬೂದ್ವೀಪದ ಅನಂತರ ಎರಡನೆಯ ದ್ವೀಪ ಎರಡು ಲಕ್ಷ ಯೋಜನಗಳು, ಮೂರನೆಯದು ನಾಲ್ಕು 
ಲಕ್ಷ ಯೋಜನಗಳು, ನಾಲ್ಕನೆಯದು ಎಂಟು ಲಕ್ಷ ಯೋಜನಗಳು, ಐದನೆಯದು ಹದಿನಾರು ಲಕ್ಷ ಯೋಜನಗಳು, ಆರನೆಯದು 
ಮೂವತ್ತೆರಡು ಲಕ್ಷ ಯೋಜನಗಳು, ಮತ್ತು ಏಳನೆಯದು ಅರವತ್ತುನಾಲ್ಕು ಲಕ್ಷ ಯೋಜನಗಳು, ಮತ್ತು ಅಷ್ಟು ಪ್ರಮಾಣದ, ಅಥವಾ 
ಅವುಗಳಿಗಿಂತ ಹೆಚ್ಚು ಪ್ರಮಾಣದ ಸಮುದ್ರಗಳು ಈ ಐದು ಸಾವಿರ ಪರಿಧಿಯನ್ನುಳ್ಳ ಭೂಗೋಳದಲ್ಲಿ ಇರಬಲ್ಲವಾದರೂ ಹೇಗೆ? 
ಆದಕಾರಣ ಈ ಮಾತು ಕೇವಲ ಮಿಥ್ಯೆಯಾಗಿರುತ್ತದೆ. 
ಕರುನಇ ಚುಲಸೀ ಸಹಸಾ | ಛಚ್ಛೇವಂತರನಈಃ ಉ. ಪಣ ವಿಜಯಂ | 


ದೋದೋ ಮಹಾನಕಉ | ಚನುದಸ್ವ ಸಹಸಾ ಉಪತ್ತೇಯಂ ॥|. (ಪ್ರಕ: ಬಾ-೪. ಲಘಕ್ಷೇತ್ರ ಸೂ-೬೩)) 
ಕುರುಕ್ಷೇತ್ರದಲ್ಲಿ ಎಂಬತ್ತುನಾಲ್ಕು ಸಾವಿರ ನದಿಗಳಿವೆ. 


ಸಮೀಕ್ಷಕ್ಕ ಓಹೋ! ಕುರುಕ್ಷೇತ್ರ ಬಹಳ ಚಿಕ್ಕದಾದ ಪ್ರದೇಶ. ಅದನ್ನು ನೋಡದೆ ಒಂದು ಸುಳ್ಳುಮಾತನ್ನು ಬರೆಯುವಲ್ಲಿ 
ಇವರಿಗೆ ಲಜ್ಜೆಯೂ ಆಗಲಿಲ್ಲ! 


ದ್ವಾದಶ ಸಮುಲ್ಲಾಸ. 383 
ಯಾಮುತ್ತರಾಉ ತಾಉ ಇಗೇಗ .ಸಿಂಹಾಸಣಾಉ ಅಣ 'ಪುಬ್ಬಂ 1 


ಚಉಸು ವಿತಾಸು ನಿಯಾಸಣ ದಿಸಿ ಭವಜಿಣ ಮಜಣ ಹೋಇ! (ಪ್ರಕಾ. ಭಾ-೪. ಲಘಕ್ಷೇತ್ರ ಸೂ-೧೧೯,) 
ಆ ಶಿಲೆಯ ದಕ್ಷಿಣ ಮತ್ತು ಉತ್ತರ ದಿಕ್ಕಿನಲ್ಲಿ, ವಿಶೇಷವಾಗಿ ಒಂದೊಂದು ಸಿಂಹಾಸನವಿದೆಯೆಂದು ತಿಳಿಯಬೇಕು. ಆ ಶಿಲೆಗಳಿಗೆ 
ದಕ್ಷಿಣ ದಿಕ್ಕಿನಲ್ಲಿ ಅತಿಪಾಂಡು ಕಂಬಲಾ ಎಂದೂ, ಉತ್ತರ ದಿಶ್ಥನಲ್ಲಿ ಅತಿರಿಕ್ತ ಕಂಬಲಾ ಶಿಲೆಯೆಂದೂ ಹೆಸರುಗಳಿವೆ. ಆ ಶಿಲೆಗಳ: 
ಮೇಲೆ ತೀರ್ಥಂಕರರು ಕುಳಿತುಕೊಳ್ಳುತ್ತಾರೆ. 
ಸೆಮೀಕ್ಷಕ್ಕ- ನೋಡಿರಿ ಇವರ ತೀರ್ಥಂಕರರ ಜನ್ಮೊತ್ತವ ಮೊದಲಾದುವನ್ನು ಮಾಡುವ ಶಿಲೆಗಳನ್ನು! ಮುಕ್ತಿಯ ಸಿದ್ಧಿಶಿಲೆಯೂ 
ಹೀಗೆಯೇ ಇದೆ. ಹೀಗೆ ಇವರ ಬಹಳ ಮಾತುಗಳು ತಳಮೇಲಿಲ್ಲದವಾಗಿವೆ. ಎಲ್ಲಿಯವರೆಗೆ ಬರೆಯೋಣ? ಆದರೆ, ನೀರನ್ನು 
ಶೋಧಿಸಿ ಕುಡಿಯುವುದು, ಮತ್ತು ಸೂಕ್ಷ್ಮ ಜೀವದ ಮೇಲೆ ದಯೆತೋರುವುದು ಅವ್ಯವಹಾರವಾದರೂ ದಯಾಭಾವನೆ, ರಾತ್ರಿಭೋಜನ 
ಮಾಡದಿರುವುದು-ಈ ಮೂರು ಒಳ್ಳೆಯದಾಗಿವೆ. ಇವರ ಇನ್ನುಳಿದ ಕಥನಗಳು ಎಷ್ಟಿವೆಯೋ, ಅವೆಲ್ಲವೂ ಅಸಂಭವತ್ವದಿಂದ ಗ್ರಸ್ತವಾಗಿವೆ. 
ನಾವು ಇಷ್ಟು ಮಾತ್ರ ಹೇಳಿರುವುದರಿಂದಲೇ ಬುದ್ಧಿವಂತರು ಬಹಳ ವಿಷಯಗಳನ್ನು ತಿಳಿದುಕೊಳ್ಳುವರು. ಉದಾಹರಣೆಗಾಗಿ ಮಾತ್ರ 
ಈ ಸ್ವಲ್ಪ ಬರೆದಿದ್ದೇವೆ. ಇವರ ಅಸಂಭವವಾದ ಮಾತುಗಳನ್ನೆಲ್ಲಾ ಬರೆಯುವೆವಾದರೆ, ಒಬ್ಬ ಮಾನವನು ತನ್ನ ಸಂಪುರ್ಣ ಜೀವನದಲ್ಲಿ 
ಓದಲಾರದಷ್ಟು ಪುಸ್ತಕಗಳಾದಾವು! ಆದುದಿಂದ, ಅಕ್ಕಿಯನ್ನು ಬೇಯಿಸುತ್ತಿರುವ ಪಾತ್ರೆಯಿಂದ ಒಂದೆರಡು ಅಗಳನ್ನು ಪರೀಕ್ಷಿಸಿ, 
ಅಕ್ಕಿಯೆಲ್ಲರೂ ಹಸಿಯಾಗಿದೆಯೋ ಅಥವಾ ಬೆಂದಿದೆಯೇ-ಎಂದು ತಿಳಿದುಕೊಳ್ಳುವ ಹಾಗೆ, ಈ ಅಲ್ಪ ಲೇಖನದಿಂದಲೇ ಸಜ್ಜನರು 
ಬಹಳ ವಿಷಯಗಳನ್ನು ತಿಳಿದುಕೊಳ್ಳವರು. ಬುದ್ಧಿವಂತರ ಮುಂದೆ ವಿಸ್ತಾರವಾಗಿ ಬರೆಯುವುದು ಅವಶ್ಯಕವಲ್ಲ. ಏಕೆಂದರೆ, ಕೇವಲ. 
ಇದರ ನಂತರ ಕ್ರೈಸ್ತರ ಮತದ ವಿಷಯದಲ್ಲಿ ಬರೆಯಲ್ಪಡುವುದು 
ಇತಿ. ಶ್ರೀಮದ್ವಯಾನಂದ ಸರಸ್ಯತೀ ಸ್ಥಾಮೀಕೃತೇ ಸತ್ಕಾರ್ಥಪ್ರಕಾಶೇ 
ಸುಭಾಷಾವಿಭೂಷಿತೇ ನಾಸ್ತಿಕಮತಾಂತರರ್ಗತಚಾರ್ವಾಕ 
ಬೌದ್ಧಚೈನಮುತ ಖಂಡನಮಂಡನವಿಷಯೇ 


ದ್ವಾದಶಃ। ಸಮುಲ್ಲಾಸಃ ಸಂಪೂರ್ಣಃ 


0000. 








384 ಸತ್ಯಾರ್ಥಪ್ರಕಾಶ. 


ಅನುಭೂಮಿಕೆ (೩) 


(೧) ಬೈಬಲಿನ ಈ ಮತ ಕೇವಲ ಕ್ಷೈಸ್ತರದೆಂದು ತಿಳಿಬಾರದು, ಇದರಲ್ಲಿ ಯಹೂದ್ಯರೇ ಮೊದಲಾದವರೂ ಗ್ರಹಿಸಲ್ಪಡುತ್ತಾರೆ. 
ಇಲ್ಲಿ, ಈ ೧೩ನೆಯ ಸಮಲ್ಲಾಸದಲ್ಲಿ, ಕ್ರೈಸ್ತ-ಮತದ ವಿಷಯದಲ್ಲಿ ನಾವು ಬರೆದಿರುವುದರ ಅಭಿಪ್ರಾಯ, ಆಧುನಿಕ ಕಾಲದಲ್ಲಿ 
ಬೈಬಲಿನ ಅನುಯಾಯಿಗಳಲ್ಲಿ ಕ್ರೈಸ್ತರೇ ಮುಖ್ಯರಾಗಿದ್ದಾರೆ; ಯಹೂದ್ಕರೇ ಮೊದಲಾದವರು ಗೌಣರು, ಎಂದರೆ 
ಅಮುಖ್ಯರಾಗಿದ್ದಾರೆ-ಎಂಬುದೇ ಆಗಿದೆ. ಮುಖ್ಯರಾದವರನ್ನು ಗ್ರಹಿಸಿದರೆ, ಮುಖ್ಯರಲ್ಲದವರ ಗ್ರಹಿಕೆಯು ಆಗಿ ಹೋಗುತ್ತದೆ. ಹೀಗೆ, 
ಯಹೂದ್ಯರೇ ಮೊದಲಾದವರೂ ಗ್ರಹಿಸಲ್ಪಡುತ್ತಾರೆ - ಎಂದು ' ತಿಳಿಯಿರಿ. ಕ್ರೈ ಸ್ತರ, ಯಹೂದ್ಕರೇ ಮೊದಲಾದವರೆಲ್ಲವರೂ 
ಪ್ರಾಮಾಣಿಕವೆಂದು ಅಂಗೀಕರಿಸುವ ಮತ್ತು ತಮ್ಮ ಧರ್ಮದ ಮೂಲವೆಂದು ಭಾವಿಸುವ ಪುಸ್ತಕವಾದ ಬೈಬಲಿನಿಂದಲೇ ಉದ್ದರಸಿ, 
ಇವರ ವಿಷಯಗಳನ್ನು ಇಲ್ಲಿ ಬರೆದಿದ್ದೇವೆ. 

(೨) ಈ ಪುಸ್ತಕದ ಭಾಷಾಂತರಗಳು ಅನೇಕವಾಗಿವೆ. ಇವರ ಮತದ ದೊಡ್ಡ ದೊಡ್ಡ ಪಾದರಿಗಳು ಆ ಭಾಷಾಂತರಗಳನ್ನು 
ಮಾಡಿದ್ದಾರೆ. ಅವುಗಳಲ್ಲಿ ದೇವನಾಗರೀ ಲಿಪಿಯಲ್ಲಿದ್ದ ಸಂಸ್ಕೃತದ ಭಾಷಾಂತರವನ್ನು ನೋಡಿ, ನನಗೆ ಬೈಬಲಿನ ಬಗೆಗೆ ಬಹಳ 
ಸಂದೇಹಗಳು ಬಂದವು. ಅವುಗಳಲ್ಲಿ ಸ್ವಲ್ಪವನ್ನು ಈ ೧೩ನೆಯ ಸಮಲ್ಲಾಸದಲ್ಲಿ ಸರ್ವರೂ ವಿಶ್ಲೇಷಣ ಮಾಡುವುದಕ್ಕೆ ನೆರವಾಗಲಿ-ಎಂದು 
ಬರೆದಿದ್ದೇನೆ. ಈ ಲೇಖನ ಕೇವಲ ಸತ್ಯ-ಸಂವರ್ಧನಕ್ಕಾಗಿ ಮತ್ತು ಅಸತ್ಯದ ಹ್ರಾಸಕ್ಕಾಗಿ ಮಾಡಲ್ಪಟ್ಟಿದೆ; ಯಾರಿಗಾದರೂ ದುಃಖವನ್ನು 
ಅಥವಾ ಹಾನಿಯನ್ನುಂಟುಮಾಡುವ, ಇಲ್ಲವೇ ಮಿಥ್ಯಾದೋಷದ ಆರೋಪಣೆಯನ್ನು ಮಾಡುವ ಉದ್ದೇಶ್ಯದಿಂದಲ್ಲ. ಮುಂದಣ ಲೇಖನದಿಂದ 
ಎಲ್ಲರೂ ಇದರ ಅಭಿಪ್ರಾಯವನ್ನೂ, ಈ ಪುಸ್ತಕ ಹಾಗೂ ಇದರ ಮತವು ಕೂಡ ಹೇಗಿದೆ-ಎಂದು ತಿಳಿದುಕೊಳ್ಳುವರು. 


00 ಮನುಷ್ಯ ಮಾತ್ರರಿಗೆ ದರ್ಶನ, ಶ್ರವಣ, ಲೇಖನ-ಮೊದಲಾದುವನ್ನು ನಿರ್ವಹಿಸುವುದು ಸಹಜವಾಗಿ, ಪಕ್ಷ-ಪ್ರತಿಪಕ್ಷಗಳ 
ಪ್ರತಿಪಾದಕರಾಗಿ, ಪರ್ಯಾಲೋಚನೆಮಾಡಿ, ಕ್ರೈಸ್ತ ಮತದ ವಿವೇಚನೆಯನ್ನು ಮಾಡುವುದು ಸಹಜವಾಗುವುದು - ಎನ್ನುವುದೇ ಈ 
ಲೇಖನದ ಉದ್ದೇಶ್ವವಾಗಿದೆ. ಇದರಿಂದ, ಮಾನವರಿಗೆ ಧರ್ಮವಿಷಯಕವಾದ ಜ್ಞಾನ ಹೆಚ್ಚಿ, ಯಥಾಯೋಗ್ಯವಾಗಿ ಸತ್ಯಾಸತ್ಯ ಮತದ 
ಮತ್ತು ಕರ್ತವ್ಯಾಕರ್ತವ್ಯ ಕರ್ಮಗಳ ಸಂಬಂಧದ ವಿಷಯವಿದಿತವಾಗಿ, ಸತ್ಯದ ಮತ್ತು ಕರ್ತವ್ಯಕರ್ಮದ ಸ್ವೀಕಾರವನ್ನೂ, ಅಸತ್ಯದ ಮತ್ತು 
ಕರ್ತವ್ಯವಾದ ಕರ್ಮದ ಪರಿತ್ಕಾಗವನ್ನೂ ಮಾಡುವುದು ಸಹಜವಾಗಿ ಆಗಬಲ್ಲದು-ಎಂಬ ಧ್ಯೇಯವು ಸಿದ್ಧಿಸುವುದು. 

(೪) ಸರ್ವರ ಮತಗಳ ವಿಷಯಕವಾದ ಪುಸ್ತಕಗಳನ್ನೂ ನೋಡಿ, ತಿಳಿದುಕೊಂಡು, ಏನಾದರೂ ಸಮ್ಮತಿಯನ್ನು ಅಥವಾ 
ಅಸಮೃತ್ತಯನ್ನು ಕೊಡುವುದು, ಅಥವಾ ಬರೆಯುವುದು, ಇಲ್ಲವೇ ಆಲಿಸುವುದು ಮಾನವರೆಲ್ಲರಿಗೂ ಉಚಿತವಾಗಿರುತ್ತದೆ. ಏಕೆಂದರೆ, 
ಓದುವುದರಿಂದ ಪಂಡಿತನಾಗುವಂತೆ ಆಲಿಸುವುದರಿಂದ ಬಹುಶ್ರುತನಾಗುತ್ತಾನೆ. ಶ್ರೋತೃವು ಬೇರೆಯವನಿಗೆ ತಿಳಿಯ ಹೇಳಲು 
ಸಮರ್ಥನಾಗದಿದ್ದರೂ, ಸ್ವತ ತಾನಂತನೂ ತಿಳಿದುಕೊಂಡೇ ತೀರುತ್ತಾನೆ. ಯಾರಾದರೂ ಪಕ್ಷಪಾತವೆಂಬ ವಾಹನವನ್ನೇರಿ ನೋಡುತ್ತಾರೆಯಾದರೆ, 
ಅವರಿಗೆ ತಮ್ಮ ಗುಣ-ದೋಷಗಳೂ ವಿದಿತವಾಗಲಾರವ; ಅನ್ಕರ ಗುಣದೋಷಗಳೂ ತಿಳಿದುಬರಲಾರವು. 


(೫) ಮಾನವನ ಆತ್ಮನು ಯಥಾಯೋಗ್ಯವಾಗಿ ಸತ್ಕಾಸತ್ಯ ನಿರ್ಣಯವನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ತನ್ನ 
ಪಠಿತವಾದ ಅಥವಾ ಶ್ರುತವಾದ ಜ್ಞಾನ ಎಷ್ಟಿದೆಯೋ, ಅಷ್ಟು ನಿಶ್ಚಯಮಾಡಬಲ್ಲವನಾಗಿದ್ದಾನೆ. ಒಂದು ಮತದವರು ಮತ್ತೊಂದು 
ಮತದವರ ವಿಷಯಗಳನ್ನು ತಿಳಿದಿದ್ದು, ಆಮತ್ತೊಂದು ಮತದವರು ತಿಳಿಯದವರಾಗಿದ್ದರೆ, ಯೋಗ್ಯಕ್ರಮದಲ್ಲಿ ಸಂವಾದ ನಡೆಯಲಾರದು. 
ಆದರೆ, ಅಜ್ಞಾನಿಗಳು ಯಾವುದಾದರೂ ಭ್ರಮವೆಂಬ ಆವರಣದಲ್ಲಿ ಸಿಲುಕಿಕೊಂಡುಬಿಡುತ್ತಾರೆ. ಹೀಗೆ ಆಗದೇ ಇರಲಿ-ಎಂದು ಈ 
ಗ್ರಂಥದಲ್ಲಿ ಪ್ರಚರಿತವಾಗಿರುವ ಮತಗಳೆಲ್ಲದರ ವಿಷಯವನ್ನೂ ಸ್ವಲ್ಪ ಸ್ವಲ್ಪ ಬರೆದಿದ್ದೇವೆ. ಇಷ್ಟರಿಂದಲೇ ಉಳಿದ ವಿಷಯಗಳಲ್ಲಿ ಅವು 
ಸತ್ಯವೋ ಅಥವಾ ಸುಳ್ಳೋ-ಎಂದು ಊಹಿಸಬಹುದಾಗಿದೆ. ಯಾವ ಯಾವ ಸರ್ವಮಾನ್ಯ ಸತ್ಯವಿಷಯಗಳಿವೆಯೋ, ಅವಂತೂ 
ಎಲ್ಲವುಗಳಲ್ಲಿಯೂ ಒಂದೇ ಬಗೆಯಾಗಿವೆ. ಜಗಳವಾಗುವುದು ಸುಳ್ಳು ವಿಷಯಗಳಲ್ಲಿ ಮಾತ್ರ . ಅಥವಾ, ಒಂದು ಸತ್ಯವೂ ಎರಡನೆಯದು 
ಸುಳ್ಳೂ ಆಗಿದ್ದರೂ ಕೂಡ ಸಲ್ಪ ವಿವಾದ ನಡೆಯತ್ತದೆ. ವಾದಿ-ಪ್ರತಿವಾದಿಗಳು ಸತ್ಯಾಸತ್ಯ ನಿಶ್ಚಯಕ್ಕಾಗಿ ವಾದ-ಪ್ರತಿವಾದ ಮಾಡುವರಾದರೆ, 
ಅವಶ್ಯವಾಗಿ ನಿರ್ನೆಯವಾಗುತ್ತದೆ. ಈಗ ನಾನು ಈ ಹದಿಮೂರನೆಯ ಸಮಲ್ಲಾಸದಲ್ಲಿ ಕ್ರೈಸ್ತಮತ ವಿಷಯಕವಾದುದನ್ನು ಸ್ವಲ್ಪ ಬರೆದು 
ಎಲ್ಲರ ಮುಂದೆ ಮಂಡಿಸುತ್ತೇನೆ. ಹೇಗೆ ಇದೆ-ಎಂದು ಆಲೋಚಿಸಿರಿ. 


ಅಲಮತಿಲೇಖೇನ ವಿಚಕ್ಷಣವರೇಷು 


ಅಥ ತ್ರಯೋದಶಸಮುಲ್ಲಾಸಾರಂಭಃ 
ಅಥ ಕೃಶ್ಟೀನಮತವಿಷಯಂ 


ವ್ಯಾಖ್ಯಾಸ್ಯಾಮಃ | 

ಈಗ ಇದರಿಂದ ಮುಂದಕ್ಕೆ ಕ್ರೈಸ್ತರ ಮತ ವಿಷಯದಲ್ಲಿ ಬರೆಯುತ್ತೇವೆ. ಅದರಿಂದ ಎಲ್ಲರಿಗೂ ಇವರ ಮತ 
ನಿರ್ದೋಷವಾಗಿದೆಯೋ- ಇಲ್ಲವೋ ಮತ್ತು ಇವರ ಬೈಬಲ್‌ ಎಂಬ ಪುಸ್ತಕ ಈಶ್ವರಕೃತವಾದುದು ಅಹುದೋ ಅಥವಾ ಅಲ್ಲವೋ- 
ಎಂಬುದು ವಿದಿತವಾಗುವುದು. 

ಮೊದಲು ಬೈಬಲಿನ ತೌರೇತಿನ ವಿಷಯ ಬರೆಯಲ್ಪಡುತ್ತದೆ. 

ಆರಂಭದಲ್ಲಿ ಈಶ್ವರನು ಆಕಾಶವನ್ನು ಮತ್ತು ಪೃಥಿವಿಯನ್ನು ಸೃಜಿಸಿದನು ಮತ್ತು ಪೃಥಿವಿಯು ವಿರೂಪವೂ ಹಾಗೂ ಶೂನ್ಯವೂ 
ಆಗಿದ್ದಿತು. ಮತ್ತು ಆಗದಲ್ಲಿ ಕತ್ತಲೆಯಿದ್ದಿತು ಮತ್ತು ಈಶ್ವರನ ಆತ್ಮನು ನೀರಿನ ಮೇಲೆ ಚಲಿಸುತ್ತಾ ಇದ್ದನು. (ಪರ್ವ:-೧ , 
ಆಯಾ-೧.೨) 

ಸಮೀಕ್ಷಕ :- ಆರಂಭವೆಂದು ಯಾವುದನ್ನು ಹೇಳುತ್ತೀರಿ? 

ಕ್ರೈಸ್ತ- ಸೃಷ್ಟಿಯ ಪ್ರಥಮ ಉತ್ಪತ್ತಿಯನ್ನು. 

ಸೆಮೀಕ್ಷಕ- ಇದೇ ಸೃಷ್ಟಿ ಮೊದಲಾಯಿತೇನು? ಇದಕ್ಕೆ ಮೊದಲು ಎಂದೂ ಆಗಿರಲಿಲ್ಲವೇನು?. 

ಕ್ರೈಸ್ತ:- ಆಗಿದ್ದಿತೋ- ಇಲ್ಲವೋ ನಾವು ಅರಿಯೆವು. ಈಶ್ವರನು ಬಲ್ಲನು. 

ಸಮೀಕ್ಷಕ- ನಿಮಗೆ ಗೊತ್ತಿಲ್ಲದಿರುವಾಗ, ಸಂದೇಹದ ನಿವಾರಣೆಮಾಡಲಾರದ ಈ ಪುಸ್ತಕವನ್ನು ನಂಬಿದಿರಿ ಏತಕ್ಕೆ? ಮತ್ತು 
ಇದರ ಮೇಲಣ ಭರವಸೆಯಿಂದಲೇ ಜನರಿಗೆ ಉಪದೇಶವನ್ನು ಮಾಡಿ, ಈ ಸಂದೇಹಭರಿತವಾದ ಮತದಲ್ಲಿ ಏತೈ ಸಿಕ್ಕಿಸಿ ಹಾಕುತ್ತೀರಿ? 
ಮತ್ತು ನಿಃಸಂದೇಹವೂ, ಸರ್ವಸಂಶಯನಿವಾರಕವೂ ಆದ ವೇದಮತವನ್ನು ಸ್ವೀಕರಿಸುವುದಿಲ್ಲವೇಶಕ್ಕೆ? ನೀವು ಈಶ್ವರನ ಸೃಷ್ಟಿಯ 
ವಿಷಯವನ್ನು ತಿಳಿಯದಿರುವಾಗ, ಈಶ್ವರನನ್ನು ತಿಳಿದುಕೊಳ್ಳುವಿರಾದರೂ ಎಂತು? ಆಕಾಶವೆಂದು ಯಾವುದನ್ನು ಗ್ರಹಿಸುತ್ತೀರಿ? 

ಕ್ರೈಸ್ತ ಪೊಳ್ಳನ್ನು, ಮತ್ತು ಊರ್ಧ್ವವನ್ನು, ' 

ಸಮೀಕ್ಷಕ :- ಪೊಳ್ಳಿನ ಉತ್ಪತ್ತಿ ಹೇಗೆ ಆಯಿತು? ಏಕೆಂದರೆ, ಇದು ವ್ಯಾಪಕವಾದ ಪದಾರ್ಥ ಮತ್ತು ಅತಿಸೂಕ್ಷ್ಮವಾಗಿದೆ. 
ಮತ್ತು ಮೇಲೆ-ಕೆಳಗೆ ಒಂದೇ ಬಗೆಯಾಗಿದೆ. ಯಾವಾಗ ಆಕಾಶವನ್ನು ಸೃಜಿಸಿರಲಿಲ್ಲವೋ ಆಗ ಪೊಳ್ಳು ಮತ್ತು ಆಕಾಶ ಇದ್ದಿಕೋ 
ಅಥವಾ ಇಲ್ಲವೋ? ಇರಲಿಲ್ಲವೆಂದರೆ, ಈಶ್ವರನೂ, ಜಗತ್ತಿನ ಕಾರಣವೂ ಮತ್ತು ಜೀವರೂ ಎಲ್ಲಿರುತ್ತಿದ್ದರು? ಆಕಾಶವಿಲ್ಲದೆ, ಯಾವ 
ಪದಾರ್ಥವೂ ಸ್ಥಿತವಾಗಿರಲಾರದು. ಆದುದರಿಂದ, ನಿಮ್ಮ ಬೈಬಲಿನ ಕಥನ ಯುಕ್ತವಾದುದಲ್ಲ. ಈಶ್ವರನು ವಿರೂಪನೂ, ಅವನ 
ಜ್ಞಾನ-ಕರ್ಮಗಳೂ ವಿರೂಪವೂ ಆಗಿರುತ್ತವೋ ಅಥವಾ ಎಲ್ಲವೂ ಸುರೂಪವಾಗಿರುತ್ತವೋ? 

ಕ್ರೈಸ್ತ ಸುರೂಪವಾಗಿರುತ್ತವೆ. 

ಸಮೀಕ್ಷಕೆ :- ಹಾಗಾದರೆ ಅಲ್ಲಿ ಈಶ್ವರರಚಿತವಾದ ಪೃಥಿವೀ ವಿರೂಪವಾಗಿದ್ದಿತು- ಎಂದೇಕೆ ಬರೆದರು? 

ಕ್ರೈಸ್ತ:- ವಿರೂಪವೆಂದರೆ ಏರು- ಇಳಿತಗಳಿಂದ ಕೂಡಿದುದಾಗಿತ್ತು; ಸಮತಲವಾಗಿರಲಿಲ್ಲ- ಎಂದು ಅರ್ಥ 

ಸಮೀಕ್ಷಕ್ಕ- ಮತ್ತೆ ಸಮತಲವಾಗಿ ಯಾವನು ಮಾಡಿದನು? ಈಗಲೂ ಎತ್ತರವಾಗಿ- ತಗ್ಗಾಗಿ ಇಲ್ಲವೇನು? ಆದುದರಿಂದ, 
ಈಶ್ವರನ ಕಾರ್ಯ ವಿರೂಪವಾಗಲಾರದು. ಏಕೆಂದರೆ, ಅವನು ಸರ್ವಜ್ಞನಾಗಿದ್ದಾನೆ. ಅವನ ಕೆಲಸದಲ್ಲಿ ಮರೆವಾಗಲಿ, ತ್ರುಟಿಯಾಗಲಿ, 
ಎಂದಿಗೂ ಆಗಲಾರದು. ಮತ್ತು ಬೈಬಲಿನಲ್ಲಿ ಈಶ್ವರನ ಸೃಷ್ಟಿ ವಿರೂಪವಾಗಿದ್ದಿತೆಂದು ಬರೆದಿದೆ. ಆದುದರಿಂದ ಈ ಪುಸ್ತಕ 
ಈಶ್ವರಕೃತವಾಗಲಾರದು. ಮೊದಲಾಗಿ, ಈಶ್ವರನ ಆತ್ಮನು ಯಾವ ಪದಾರ್ಥ? 


ಕ್ರೈಸ್ತ ಚೇತನ ಪದಾರ್ಥವಾಗಿರುತ್ತದೆ. 


386 ಸತ್ಯಾರ್ಥಪ್ರಕಾಶ 386 

ಸೆಮೀಕ್ಷಕ- ಅವನು ಸಾಕಾರನೋ ಅಥವಾ ನಿರಾಕಾರನೋ? ಮತ್ತು ವ್ಯಾಪಕನೋ ಅಥವಾ ಏಕದೇಶೀಯನೋ? 

ಕ್ರೈಸ್ತ:- ನಿರಾಕಾರನಾಗಿದ್ದಾನೆ; ತಾವ ಖರ ಬಮ ಯಾವುದೋ ಒಂದು ಸನಾಯೀ ಪರ್ವತ, 
ನಾಲ್ಕನೆಯ ಆಕಾಶ ಮೊದಲಾದ ಸ್ಥಾನಗಳಲ್ಲಿ 

ಸೆಮೀಕ್ಷಕ್ಕ- ನಿರಾಕಾರನಾಗಿರುವುದಾದರೆ, ಅವನನ್ನು ಯಾವನು ನೋಡಿದನು? ಮತ್ತು ವ್ಯಾಪಕನು ನೀರಿನ ಮೇಲೆ ತೇಲುವುದು 
ಎಂದಿಗೂ ಸಂಭವವಲ್ಲ. ಒಳ್ಳೆಯದು, ಈಶ್ವರನ ಆತ್ಮನು ಯಾವಾಗ ನೀರಿನ ಮೇಲೆ ತೇಲುತ್ತಿದ್ದನೋ, ಆಗ ಈಶ್ವರನೆಲ್ಲಿದ್ದವು? 
ಇದರಿಂದ , ಈಶ್ವರನ ಶರೀರ ಬೇರೆ ಎಲ್ಲಿಯೋ ಸ್ಥಿತವಾಗಿದ್ದಿತು - ಎಂದೇ ಸಿದ್ಧವಾಗುತ್ತದೆ. ಅಥವಾ ತನ್ನ ಆತ್ಮನ ಒಂದು ಚೂರನ್ನು 
ನೀರಿನ ಮೇಲೆ ತೇಲಿಸಿರಬಹುದು. ಹೀಗೆ ಆದಲ್ಲಿ ವಿಭು ಮತ್ತು ಸರ್ವಜ್ಞನ್ನೆಂದಿಗೂ ಆಗಲಾರನು. ವಿಭುವಲ್ಲದ್ದದ್ದರೆ, ಜಗತ್ತಿನ ರಚನೆ, 
ಧಾರಣ, ಪಾಲನ, ಮತ್ತು ಜೀವರ ಕರ್ಮಗಳ ವ್ಯವಸ್ಥೆ ಅಥವಾ ಪ್ರಳಯವನ್ನು ಎಂದಿಗೂ ಮಾಡಲಾರನು. ಏಕೆಂದರೆ, ಯಾವ 
ಪದಾರ್ಥದ ಸ್ವರೂಪವು ಏಕದೇಶೀಯವಾಗಿರುತ್ತದೋ ಅದರ ಗುಣ - ಕರ್ಮ- ಸ್ವಭಾವಗಳೂ ಕೂಡ ಏಕದೇಶೀಯವಾಗಿರುತ್ತವೆ. 
ಹೀಗಿರುವುದಾದರೆ, ಅವನು ಈಶ್ವರನಾಗಿರಲಾರನು. ಏಕೆಂದರೆ, ಈಶ್ವರನು ಸರ್ವವ್ಯಾಪಕನೂ, ಅನಂತಗುಣಕರ್ಮಸ್ಥಭಾವಯುಕ್ತನೂ, 
ಸಚ್ಜಿದಾನಂದಸ್ಥರೂಪನೂ, ನಿತ್ಯಶುದ್ಧ ಬುದ್ಧಮುಕ್ತಸ್ಟಭಾವನೂ, ಅನಾದಿಯೂ, ಅನಂತತ್ವ ಮೊದಲಾದ ಲಕ್ಷಣಯುಕ್ತನೂ ಅಗಿದ್ದಾನೆ- 
ಎಂದು ವೇದಗಳಲ್ಲಿ ಹೇಳಿದೆ. ಅವನನ್ನೇ ಅಂಗೀಕರಿಸಿರಿ. ಆಗ ಮಾತ್ರ ನಿಮ್ಮ ಕಲ್ಕಾಣವಾಗುವುದು ; ಅನ್ಯಥಾ ಆಗಲಾರದು. (೧). 

ಮತ್ತು ಈಶ್ವರನು 'ಬೆಳಕಾಗಲಿ' ಎಂದು ಹೇಳಿದನು ಮತ್ತು ಬೆಳಕು ಆಗಿ ಹೋಯಿತು. ಮತ್ತು ಈಶ್ವರನು ಬೆಳಕು ಚೆನ್ನಾಗಿದೆ- 
ಎಂಬುದನ್ನು ನೋಡಿದನು. (ಪರ್ವ:- ೧. ಆ - ೩-೪). 

ಸಮೀಕ್ಷಕ - ಈಶ್ವರನ ಮಾತನ್ನು ಜಡವಾದ ಬೆಳಕು ಅಲಿಸಿತೇನು? ಅಲಿಸಿರುವುದೇ ಆದರೆ, ಈಗಲೂ ಸೂರ್ಯನ, ದೀಪದ 
ಹಾಗೂ ಬೆಂಕಿಯ ಬೆಳಕು ನಮ್ಮ-ನಿಮ್ಮ ಮಾತುಗಳನ್ನು ಅಲಿಸುವುದಿಲ್ಲವೇಕೆ? ಬೆಳಕು ಜಡವಾಗಿರುತ್ತದೆ. ಅದು ಎಂದಿಗೂ, 
ಯಾವನ ಮಾತನ್ನೂ ಆಲಿಸಲಾರದು. ಮತ್ತು ಯಾವಾಗ ಈಶ್ವರನು ಬೆಳಕನ್ನು ನೋಡಿದನೋ, ಆಗಲೇ ಬೆಳಕು ಚೆನ್ನಾಗಿದೆ - ಎಂದು 
ಕಂಡುಕೊಂಡನೋ? ಮೊದಲು ತಿಳಿದಿರಲಿಲ್ಲವೋ? ತಿಳಿದಿದ್ದ ಪಕ್ಷದಲ್ಲಿ, ನೋಡಿ, ಚೆನ್ನಾಗಿದೆ ಎಂದೇಕೆ ಹೇಳುತ್ತಿದ್ದನು? ತಿಳಿಯದೇ 
ಇದ್ದ ಪಲ್ಲಿ ಅವನು ಈಶ್ವರನೇ ಅಲ್ಲ. ಆದುದರಿಂದ, ನಿಮ್ಮ ಬೈಬಲ್‌ ಈಶ್ವರೋಕ್ತವಲ್ಲ ಮತ್ತು ಅದರಲ್ಲಿ ಹೇಳಲ್ಪಟ್ಟಿರುವ 
ಈಶ್ವರನು ಸರ್ವಜ್ಞನಲ್ಲ./(೨) 

ಮತ್ತು ಈಶ್ವರನು “ಜಲಗಳ ನಡುವೆ ಆಕಾಶ ಉಂಟಾಗಲಿ - ಮತ್ತು ಜಲಗಳಿಂದ ಜಲಗಳನ್ನು ವಿಭಾಗಮಾಡಲಿ''- ಎಂದನು. 
ಆಗ ಈಶ್ವರನು ಆಕಾಶವನ್ನು ರಚಿಸಿದನು. ಮತ್ತು ಆಕುಶದಿಂದ ಕೆಳಗಿನ ಜಲಗಳನ್ನು, ಆಕಾಶದ ಮೇಲಿನ ನೀರುಗಳಿಂದ ವಿಭಾಗ 
ಮಾಡಿದನು. ಮತ್ತು ಹೀಗೆ ಆಗಿಹೋಯಿತು. ಮತ್ತು ಈಶ್ವರನು ಆಕಾಶವನ್ನು ಸ್ವರ್ಗವೆದ ಕರೆದನು ಮತ್ತು ಸಂಜೆ ಜಾಗೂ ಬೆಳಗಾಗಿ 
ಎರಡನೆಯ ದಿನವಾಯಿತು. (ಪರ್ವ: ೧. ಆ - ೬-೮) 


ಸಮೀಕ್ಷರ್ಕ- ಆಕಾಶ ಮತ್ತು ಜಲಗಳೂ ಕೂಡ ಈಶ್ವರನ ಮಾತನ್ನು ಅಲಿಸಿದುವೇನು? ಮತ್ತು ಜಲದ ನಡುವೆ ಆಕಾಶಬಿಲ್ಲದಿದ್ದರೆ, 
ಜಲವಿರುತ್ತಿದ್ದಿತಾದರೂ ಎಲ್ಲಿ? ಮೊದಲನೆಯ ಆಯತ್ರಿನಲ್ಲಿ "ಆಕಾಶವನ್ನು ಸೃಜಿಸಿದನು.'- ಎಂದಿದೆ. ಪುನಃ ಆಕಾಶದ ನಿರ್ಮಾಣವನ್ನು 
ಹೇಳುವುದು ವ್ಯರ್ಥವಾಯಿತು. ಆಕಾಶವನ್ನು ಸ್ವರ್ಗ ವೆಂದು ಹೇಳಿದನಾದರೆ, ಅದು ಸರ್ವವ್ಯಾಪಕವಾಗಿದೆ; ಆದುದರಿಂದ ಎಲ್ಲೆಡೆಯೂ 
ಸ್ಪ್ರವಿದೆಯೆಂದಾಯಿತು. ಮತ್ತು ಊರ್ಧ್ವವನ್ನು ಸ್ವರ್ಗವಾಗಿದೆ- ಎಂದು ಹೇಳುವುದು ವ್ಯರ್ಥವಾಯಿತು. ಸೂರ್ಯನು ಉತ್ಪನ್ನನೇ 
ಆಗಿರಲಿಲ್ಲವೆಂದಾಗ, ಹಗಲು ಮತ್ತು ಇರಳು ಆಯಿತೆಲ್ಲಿಂದ? ಇಂತಹ ಅಸಂಭವವಾದ ಮಾತುಗಳು ಮುಂದಿನ ಆಯತ್ತುಗಳಲ್ಲಿ 
ತುಂಬಿಕೊಂಡಿವೆ. 


ಆಗ. ಈಶ್ವರನು -“ನಾವು ಆದಮನನ್ನು ನಮ್ಮ ಸ್ವರೂಪದಲ್ಲಿ, ನಮಗೆ ಸಮಾನನಾಗಿ ಸೃಜಿಸುವೆವು”- ಎಂದನು. ಆಗ 
ಈಶ್ವರನು ಆದಮನನ್ನು ತನ್ನ ಸ್ವರೂಪದಲ್ಲಿ ಉತ್ಪನ್ನಮಾಡಿದನು. ಅವನು ಅವನನ್ನು ಈಶ್ವರನ ಸ್ವರೂಪದಲ್ಲಿ ಉತ್ಪನ್ನಮಾಡಿದನು. 
ಅವನು ಅವರನ್ನು ನರನಾಗಿ ಮತ್ತು ನಾರಿಯಾಗಿ ನಿರ್ಮಿಸಿದನು ಮತ್ತು ಈಶ್ವರನು ಅವರಿಗೆ ಅಶೀರ್ವಾದವನ್ನು ಕೊಟ್ಟನು. 
(ಪರ್ವ:-೧,ಆ-೨೬ ರಿಂದ ೨೮) 


ಸಮೀಕ್ಷಕ- ಆದಮನನ್ನು ಈಶ್ವರನು ತನ್ನ ಸ್ವರೂಪದಲ್ಲಿ ಸೃಜಿಸಿದನಾದರೆ, ಈಶ್ವರನ ಸ್ವರೂಪವು ಪವಿತ್ರತ್ವ, ಜ್ಞಾನಸ್ಪರೂಪತ್ವ, 
ಅಸಂದಮಯತ್ವ ಮೊದಲಾದ ಲಕ್ಷಣಗಳನ್ನುಳ್ಳದ್ದಾಗದೆ. ಅವನಂತೆ ಆದಮನು ಆಗಲಿಲ್ಲವೇಕಿ? ಅಗಲಿಲ್ಲವೆಂದರೆ, ಅವನ ಸ್ವರೂಪದಲ್ಲಿ 
ನಿರ್ಮಿತನಾಗಲಿಲ್ಲ. ಮತ್ತು ಆದಮನನ್ನು ಸೃಜಿಸಿದನಾದರೆ, ಈಶ್ವರನು (ಆದಮನನ್ನು ತ್ನ ಸ್ವರೂಪದಲ್ಲಿ ಸೃಜಿಸದನು- ಎಂದರೆ ಈಶ್ವರನ 
ಸ್ವರೂಪವೂ ಸೃಜನಯುಕ್ತವೇ ಆದುದರಿಂದ) ತನ್ನ ಸ್ವರೂಪವನ್ನೇ ಉತ್ಪತ್ತಿಶೀಲವನ್ನಾಗಿ ಮಾಡಿದನು; ಮತ್ತೆ ಅವನು ಅನಿತ್ಯನಲ್ಲವೇಕೆ?. 
ಮತ್ತು ಆದಮನನ್ನು ಎಲ್ಲಿಂದ ಸೃಜಿಸಿದನು? 





ತ್ರಯೋದಶ ಸಮುಲ್ಲಾಸ ಜೆ 387 

ಕ್ರೈಸ್ತ ಮಣ್ಣಿನಿಂದ ಉತ್ಪನ್ನಮಾಡಿದನು. 

ಸೆಮೀಕ್ಷಕ :- ಮಣ್ಣನ್ನು ಎಲ್ಲಿಂದ ಸೃಜಿಸಿದನು? 

ಕ್ರೈಸ್ತ: ತನ್ನ ಪ್ರಕೃತಿಯಿಂದ, ಎಂದರೆ ಸಾಮರ್ಥ್ಯದಿಂದ. 

ಸಮೀಕ್ಷಕ - ಈಶ್ವರನ ಸಾಮರ್ಥ್ಯ ಅನಾದಿಯೋ ಅಥವಾ ನವೀನವೋ? 

ಕೈಸ್ತ- ಅನಾದಿಯಾಗಿದೆ. 

ಸೆಮೀಕ್ಷಕ :- ಅನಾದಿಯಾಗಿದ್ದರೆ, ಜಗತ್ತಿನ ಕಾರಣ ಸನಾತನವಾಯಿತು. ಮತ್ತೆ, ಅಭಾವದಿಂದ ಭಾವವನ್ನೇಕೆ ಗ್ರಹಸುತ್ತೀರಿ? 

ಕ್ರೈಸ್ತ ಸೃಷ್ಟಿಗೆ ಮುನ್ನ ಈಶ್ವರನ ಹೊರತು ಯಾವ ವಸ್ತುವೂ ಇರಲಿಲ್ಲ. 

ಸಮೀಕ್ಷಕ - ಇರಲಿಲ್ಲವಾದರೆ, ಈ ಜಗತ್ತು ಎಲ್ಲಿಂದ ಆಯಿತು? ಮತ್ತು ಈಶ್ವರನ ಸಾಮರ್ಥ್ಯವು ದ್ರವ್ಯವಾಗಿದೆಯೋ ಅಥವಾ 
ಗುಣವಾಗಿದೆಯೋ? ದ್ರವ್ಯವಾಗಿದ್ದರೆ, ಈಶ್ವರನಿಂದ ಬೇರೆಯಾದ ಎರಡನೆಯ ಪದಾರ್ಥವಿದ್ದಿತು. ಮತ್ತು ಗುಣವಾಗಿದ್ದರೆ. ಗುಣದಿಂದ 
ದ್ರವ್ಯವೆಂದಿಗೂ ನಿರ್ಮಿತವಾಗಲಾರದು . ಉದಾಹರಣೆಗೆ , ರೂಪದಿಂದ ಅಗ್ನಿಯೂ, ರಸದಿಂದ ನೀರೂ, ಉತ್ಪನ್ನವಾಗಲಾರದು . 
ಮತ್ತು ಈಶ್ವರನಿಂದ ಜಗತ್ತು ನಿರ್ಮಿತವಾಗಿ ಇದ್ದಲ್ಲಿ; ಈಶ್ವರನದರಂತಹ ಗುಣ - ಕರ್ಮ- ಸ್ವಭಾವಗಳಿಂದ ಯುಕ್ತವಾಗಿರುತ್ತಿದ್ದಿತು. ಅವನ 
ಗುಣ, ಕರ್ಮ, ಸ್ವಭಾವಕ್ಕೆ ಅನುಗುಣವಾಗಿಲ್ಲದಿರುವುದರಿಂದ, ಈಶ್ವರನಿಂದ ಜಗತ್ತು ನಿರ್ಮಿತವಾಗಲಿಲ್ಲ; ಎಂಬುದೇ ನಿಶ್ಚಯವಾಗುತ್ತದೆ. 
(ಎಂದರೆ, ಈಶ್ವರನು ಜಗತ್ತಿನ ಉಪಾದಾನ ಕಾರಣವಲ್ಲ) ಆದರೆ ಜಗತ್ತಿನ ಉಪಾದಾನ ಕಾರಣ- ಎಂದರೆ ಪರಮಾಣು ಮೊದಲಾದ 
ಹೆಸರನ್ನುಳ್ಳ ಜಡದಿಂದ ನಿರ್ಮಿತವಾಗಿದೆ. ವೇದಗಳೇ ಮೊದಲಾದ ಶಾಸ್ತ್ರಗಳಲ್ಲಿ ಜಗತ್ತಿನ ಉತ್ಪತ್ತಿಯನ್ನು ಹೇಗೆ ಬರೆದಿದೆಯೋ, 
ಹಾಗೆಯೇ, ಈಶ್ವರನು ಜಗತ್ತನ್ನು ನಿರ್ಮಿಸುತ್ವಾನೆ- ಎಂದು ಅಂಗೀಕರಿಸಿ. ಆದಮನ ಅಂತರಿಕಸ್ಟರೂಪವು ಜೀವನೂ ಮತ್ತು ಬಾಹ್ಯವು 
ಮನುಷ್ಯನಿಗೆ ಸದೃಶವಾಗಿಯೂ ಇದೆ- ಎನ್ನುವುದಾದರೆ, ಹಾಗೆಯೇ ಈಶ್ವರನ ಸ್ವರೂಪವೂ ಏಕಿಲ್ಲ? ಏಕೆಂದರೆ, ಆದಮನು 
ಈಶ್ವರನಂತೆ ಉತ್ಪನ್ನನಾದನು - ಎಂದರೆ, ಈಶ್ವರನು ಆದಮನಂತೆ ಅವಶ್ಯವಾಗಿಯೂ ಇರಬೇಕು. (೪). 


ಆಗ ಪರಮೇಶ್ವರ ಈಶ್ವರನು ಮಣ್ಣಿನಿಂದ ಆದಮನನ್ನು ಸೃಜಿಸಿದನು. ಮತ್ತು ಅವನ ಹೊಳ್ಳೆಗಳಲ್ಲಿ ಜೀವನದ ಶ್ವಾಸವನ್ನೂದಿದನು. 
ಮತ್ತು ಆದಮನು ಜೀವಂತಪ್ರಾಣನಾದನು. ಮತ್ತು ಪರಮೇಶ್ವರ ಈಶ್ವರನು ಏಡನ್ನಿನ ಪೂರ್ವದ ಕಡೆಗೆ ಒಂದು ಉದ್ಯಾನವನ್ನು 
ನಿರ್ಮಿಸಿದನು. ಮತ್ತು ತಾನು ಸೃಜಿಸಿದ್ದ ಆದಮನನ್ನು ಅದರಲ್ಲಿ ನೆಲೆಗೊಳಿಸಿದನು. ಮತ್ತು ಆ ಉದ್ಯಾನದ ಮಧ್ಯದಲ್ಲಿ ಜೀವನದ 
ವೃಕ್ಷವನ್ನೂ ಮತ್ತು ಒಳಿತು-ಕೆಡಕುಗಳ ಜ್ಞಾನದ ವೃಕ್ಷವನ್ನೂ ಭೂಮಿಯಿಂದ ಮೊಳೆಯಿಸಿದನು. (ಪರ್ವ:-೧. ಆ- ೭ ರಿಂದ೯) 


ಸಮೀಕ್ಷಕ - ಯಾವಾಗ ಈಶ್ವರನು ಏಡನ್ನಿನಲ್ಲಿ ಉದ್ಯಾನವನ್ನು ನಿರ್ಮಿಸಿ, ಅದರಲ್ಲಿ ಆದಮನನ್ನು ಇಟ್ಟನೋ,ಆಗ ಅವನನ್ನು 
ಪುನಃ ಅಲ್ಲಿಂದ ಹೊರದೂಡಬೇಕಾಗುವುದೆಂದು ಈಶ್ವರನು ತಿಳಿದಿರಲಿಲ್ಲವೇನು? ಮತ್ತು ಈಶ್ವರನು. ಅದಮನನ್ನು ಮಣ್ಣಿನಿಂದ 
ಸೃಜಿಸಿದನಾದರೆ, ಈಶ್ವರನ ಸ್ವರೂಪವಾಗಲಿಲ್ಲ. ಮತ್ತು ಅಹುದು - ಎನ್ನುದಿರಾದರೆ, ಈಶ್ವರನೂ ಮಣ್ಣಿನಿಂದಲೇ ಆಗಿರಬಹುದೇನೋ? 
ಅವನ ಹೊಳ್ಳಿಗಳಲ್ಲಿ ಈಶ್ವರನು ಶ್ವಾಸವನ್ನು ಊದಿದನೆಂದಾದರೆ, ಆ ಶ್ವಾಸವ ಈಶ್ವರನ ಸ್ವರೂಪವಾಗಿದ್ದಿಕೋ ಅಥವಾ ಬೇರೆಯದಾಗಿದ್ದಿತೋ? 
ಬೇರೆಯಾಗಿದ್ದಿತಾದರೆ, ಆದಮನು ಈಶ್ವರನ ಸ್ವರೂಪದಲ್ಲಿ ಉದ್ಭವಿಸಲಿಲ್ಲ. ಒಂದೇ ಆಗಿದ್ದರೆ, ಆದಮನು ಮತ್ತು ಈಶ್ವರನು ಒಂದೇ 
ವಿಧದವರಾದರು. ಮತ್ತು ಒಂದೇ ವಿಧದವರಾಗಿದ್ದರೆ, ಆದವನಿಗೆ ಸದೃಶವಾಗಿ ಜನನ, ಮರಣ,ವೃದ್ಧಿ; ಕ್ಷಯ, ಹಸಿವು, ಬಾಯಾರಿಕೆ 
ಮೊದಲಾದ ದೋಷಗಳು ಈಶ್ವರನಲ್ಲಿ ಬಂದವು. ಮತ್ತೆ ಅವನು ಈಶ್ವರನು ಹೇಗಾಗಬಲ್ಲನು? ಆದುದರಿಂದ, ತೌರೇತಿನ ಮಾತು. 
ಸರಿಯೆಂದು ತಿಳಿದುಬರುವುದಿಲ್ಲ. ಮತ್ತು. ಈ ಪುಸ್ತಕವೂ ಈಶ್ವರಕೃತವಾಗಿಲ್ಲ. (೫) 

ಮತ್ತು ಪರಮೇಶ್ವರ ಈಶ್ವರನು ಆದಮನನ್ನು ಗಾಢ ನಿದ್ರೆಯಲ್ಲಿ ಒರೆಗಿಸಿದನು. ಮತ್ತು ಅವನು ನಿದ್ರಿಸಿಬಿಟ್ಟನು. ಆಗ ಅವನು. 
ಅವನ ಪಕ್ಕೆಲುಬುಗಳಿಂದ ಒಂದು ಎಲುಬನ್ನು ತೆಗೆದುಕೊಂಡನು ಮತ್ತು ಆ ಎಡೆಯಲ್ಲಿ ಮಾಂಸವನ್ನು ತುಂಬಿಸಿದನು. ಮತ್ತು 
ಪರಮೇಶ್ವರ ಈಶ್ವರನು ಆದಮನ ಆ ಪಕ್ಕೆಲಬಿನಿಂದ ಒಬ್ಬಳು ಹೆಂಗಸನ್ನು ಸೃಜಿಸಿದನು ಮತ್ತು ಅವಳನ್ನು ಆದಮನ ಬಳಿಗೆ ಕರೆತಂದನು. 
(ಪರ್ವ--೨. ಆ -೨೧,೨೨) 

ಸಮೀಕ್ಷಕ - ಈಶ್ವರನು ಆದಮನನ್ನು ಮಣ್ಣಿನಿಂದ ಸೃಜಿಸಿದನಾದರೆ, ಅವನ ಸ್ವೀಯನ್ನು ಮಣ್ಣಿನಿಂದೇಕೆ ಸೃಜಿಸಲಿಲ್ಲ? ಮತ್ತು 
ಸ್ತ್ರೀಯನ್ನು ಮೂಳೆಯಿಂದ ಸೃಜಿಸಿದನಾದರೆ, ಆದಮನನ್ನು ಮೂಳೆಯಿಂದೇಕೆ ಸೃಜಿಸಲಿಲ್ಲ?.. ಮತ್ತು, ಹೇಗೆ ನರನಿಂದ 
ಹುದ್ಧವಿಸಿದುದದರಿಂದ 'ನರಿ' ಎಂಬ ಹೆಸರು ಬಳಕೆಗೆ ಬಂದಿತೋ, ನಾರಿಯಿಂದ 'ಉದ್ಭವಿಸಿದದುಂದ "ನರ' ಎಂಬ ೆಸರೂ 








388 ಸತ್ಯಾರ್ಥಪ್ರಕಾಶ 
ಕೂಡ ಆಗಬೇಕು. ಮತ್ತು ಅವರಲ್ಲಿ ಪರಸ್ಪರ ಪ್ರೇಮವೂ ಇರಬೇಕು. ಹೇಗೆ ಸ್ತ್ರೀಯಲ್ಲಿ ಪುರುಷನು ಪ್ರೇಮವಿಡಬೇಕೋ, ಹಾಗೆ 
ಪುರುಷನಲ್ಲಿ ಸ್ತ್ರೀಯೂ ಪ್ರೇಮವಿಡಬೇಕು. ನೋಡಿರಿ, ವಿದ್ವಜ್ಜನರೇ! ಈಶ್ವರನ ಪದಾರ್ಥವಿದ್ಕೆ , ಎಂದರೆ "ಫಿಲಾಸಫಿ' ಸ್ಫುಟವಾಗಿ 
ಮೂಡುತ್ತಿದೆ? ಆದಮನ ಪೆಕ್ಕೆಲುಬೊಂದನ್ನು ತೆಗೆದುಕೊಂಡು ನಾರಿಯನ್ನು ನಿರ್ಮಿಸಿದನಾದರೆ, ಮಾನವರೆಲ್ಲರಲ್ಲಿಯೂ ಒಂದೊಂದು. 
ಪಕ್ಕೆಲುಬು ಕಡಿಮೆ ಏಕಿರುವುದಿಲ್ಲ? ಮತ್ತು ಸ್ತ್ರೀಯ ಶರೀರದಲ್ಲಿ ಒಂದು ಪಕ್ಕೆಲುಬಿರಬೇಕು; ಏಕೆಂದರೆ, ಅವಳು ಒಂದು ಪಕ್ಕೆಲುಬಿನಿಂದ 
ನಿರ್ಮಿತಳಾಗಿದ್ದಾಳೆ. ಯಾವ ಸಾಮಾಗ್ರಿಯಿಂದ ಸಮಸ್ತ ಜಗತ್ತನ್ನೂ ಸೃಜಿಸಿದನೋ, ಆ ಸಾಮಾಗ್ರಿಯಿಂದ ಸ್ತ್ರೀಯ ಶರೀರ ನಿರ್ಮಿತವಾಗಲು 
ಶಕ್ಕವಿದ್ದಿಲ್ಲವೇ? ಆದುದರಿಂದ ಈ ಬೈಬಲಿನ ಸೃಷ್ಟಿಕ್ರಮ ಸೃಷ್ಟಿವಿದೈೆ ವಿರುದ್ಧವಾಗಿದೆ. (೬) 


ಈಗ, ಯಾವುದನ್ನು ಪರಮೇಶ್ವರ ಈಶ್ವರನು ನಿರ್ಮಿಸಿದ್ದನೋ, ಆ ಪ್ರಾಣಿಗಳೆಲ್ಲಕ್ಕಿಂತಲೂ ಸರ್ಪವು ಧೂರ್ತವಾಗಿದ್ದಿತು. ಮತ್ತು 
ಅದು ಶ್ವೀಯನ್ನು “ ನಿಜವಾಗಿ ಈಸ್ವರನು ನೀನು ಉದ್ಯಾನದ ಪ್ರತಿಯೊಂದು ವೃಕ್ಷದಿಂದಲೂ ತಿನ್ನಬೇಡವೆಂದು ಹೇಳಿದ್ದಾನೋ?" 
ಎಂದು ಕೇಳಿತು. ಮತ್ತು ಸ್ತ್ರೀಯು ಸರ್ಪಕ್ಕೆ “ನಾವೇನೋ ಈ ಉದ್ಯಾನದ ವೃಕ್ಷಗಳ ಹಣ್ಣನ್ನು ತಿನ್ನುತ್ತೇವೆ. ಆದರೆ, ಯಾವುದು 
ಉದ್ಯಾನದ ನಡುವೆಯಿದೆಯೋ, ಆ ವೃಕ್ಷದ ಫಲವನ್ನು ನೀನು ತಿನ್ನಬೇಡ; ಮತ್ತು ಮುಟ್ಟಬೇಡ; ಎಲ್ಲಿಯಾದರೂ ಸತ್ತು ಹೋದೀಯೆ 
- ಎಂದು ಈಶ್ವರನು ಹೇಳಿದ್ದಾನೆ” ಎಂದು ಹೇಳಿದಳು. ಆಗ ಸರ್ಪವು -“ನಿಶ್ಚಯವಾಗಿಯೂ ನೀನು ಸಾಯುವುದಿಲ್ಲ. ಏಕೆಂದರೆ, 
ಯಾವ ದಿನ ನೀನು ಅದನ್ನು ತಿನ್ನುವೆಯೋ, ಅಂದು ನಿನ್ನ ಕಣ್ಣುಗಳು ತೆರೆದುಕೊಳ್ಳವವ ಮತ್ತು ಒಳಿತು- ಕೆಡಕುಗಳನ್ನು ಗುರುತಿಸುವುದರಲ್ಲಿ 
ಈಶ್ವರನಿಗೆ ಸಮಾನಳಾಗಿ ಹೋಗುವೆ - ಎಂದು ಈಶ್ವರನು ತಿಳಿಸಿದ್ದಾನೆ”. ಎಂದು ಹೇಳಿತು. ಮತ್ತು ಯಾವಾಗ ಸ್ವ್ರೀಯಳು ಆ ವೃಕ್ಷದ 
ಫಲ ತಿನ್ನುವುದಕ್ಕೆ ಸುರುಚಿಕರವೂ ಮತ್ತು ನೋಡುವುದಕ್ಕೆ ಸುಂದರವೂ ಮತ್ತು ಬುದ್ಧಿಯನ್ನು ಕೊಡಲು ಶಕ್ತವೂ ಆಗಿದೆ- ಎಂಬುದನ್ನು 
ಕಂಡಳೋ, ಆಗ ಅದರ ಹಣ್ಣುಗಳಿಂದ (ಹಲವನ್ನು ತೆಗೆದುಕೊಂಡಳು ಮತ್ತು ತಿಂದಳು ಮತ್ತು ತನ್ನ ಪತಿಗೂ ಕೊಟ್ಟಳು ಮತ್ತು ಅವನೂ 
ತಿಂದನು. ಆಗ ಅವರಿಬ್ಬರ ಕಣ್ಣುಗಳೂ ತೆರೆಯಲ್ಪಟ್ಟವು. ಮತ್ತು ಅವರು "ನಾವು ನಗ್ನರಾಗಿದ್ದೇವೆ' ಎಂದು ಕಂಡುಕೊಂಡರು. ಆಗ 
ಅವರು ಅತ್ತಿಯ ಮರದ ಎಲೆಗಳನ್ನು ಸೇರಿಸಿ ಹೊಲಿದರು ಮತ್ತು ತವಗಾಗಿ ಹೊದಿಕೆಗಳನ್ನು ಮಾಡಿಕೊಂಡರು. ಆಗ ಪರಮೇಶ್ವರ 
ಈಶ್ವರನು- “ನೀನು ಈ ಕೆಲಸ ಮಾಡಿರುವೆಯಾದ ಕಾರಣ ಸಮಸ್ತ ಮೃಗಗಳಲ್ಲಿಯೂ ಮತ್ತು ಪ್ರಶಿಯೊಂದು ಕಾಡಿನ ಪಶುವಿಗಿಂತಲೂ 
ಹೆಚ್ಚು ಶಾಪಗ್ರಸ್ತನಾಗುವೆ; ನೀನು ನಿನ್ನ ಹೊಟ್ಟೆಯ ಮೇಲೆ ತೆವಳಿಕೊಂಡು ನಡೆಯವೆ. ಮತ್ತು ನಿನ್ನ ಜೀವನಪೂರ್ತ ಧೂಳನ್ನು ತಿನ್ನುತ್ತಾ 
ಸಾಗುವೆ, ಮತ್ತು ನಾನು ನಿನ್ನ ಮತ್ತು ಸ್ತ್ರೀಯ ನಡುವೆ, ಮತ್ತು ನಿನ್ನ ವಂಶದ ಹಾಗೂ ಅವಳ ವಂಶದ ನಡುವೆ ವೈರವನ್ನುಂಟು 
ಮಾಡುವೆನು. ಅವಳ ವಂಶ ನಿನ್ನ ತಲೆಯನ್ನು ತುಳಿಯವುದು ಮತ್ತು ನೀನು ಅದರ ಹಿಮ್ಮಡಿಯನ್ನು ಕಚ್ಚುವೆ'- ಎಂದು ಸರ್ಪಕ್ಕೆ. 
ಹೇಳಿದನು ಮತ್ತು ಅವನು ಸ್ವ್ರೀಯಳಿಗೆ - “ನಾನು ನಿನಗೆ ನೋವನ್ನು, ಗರ್ಭಧಾರಣ (ಶ್ರಮ) ವನ್ನೂ ಬಹಳ ಹೆಚ್ಚಿಸುವೆನು. ನೀನು 
ನೋವಿನಿಂದ ಮಗುವನ್ನು ಹೆರುವೆ ಮತ್ತು ನಿನ್ನ ಬಯಕೆ ನಿನ್ನ ಪತಿಯ ಮೇಲೆ ಆಗುವುದು ಮತ್ತು ಅವನು ನಿನ್ನ ಮೇಲೆ ಅಧಿಕಾರ 
ನಡೆಯಿಸುವನು”, ಎಂದು ಹೇಳಿದನು. ಮತ್ತು ಅವನು ಆದವನಿಗೆ -“ನೀನು ನಿನ್ನ ಪತ್ನಿಯ ಮಾತನ್ನು ಒಪ್ಪಿದ್ದೀಯೆ ಮತ್ತು ಯಾವ 
ಮರದ ಫಲವನ್ನು ತಿನ್ನಬಾರದೆಂದು ನಿನ್ನನ್ನು ನಿಷೇಧಿಸಿದ್ದೆನೋ, ಅದನ್ನು ತಿಂದಿದ್ದೇಯೆ, ಈ ಕಾರಣದಿಂದ ಭೂಮಿ ನಿನ್ನ ಪಾಲಿಗೆ 
ಅಭಿಶಪ್ಪವಾಗಿದೆ. ನಿನ್ನ ಇಡೀ ಜೀವನದಲ್ಲಿ ನೀನು ಶ್ರಮದಿಂದಲೇ ಅದರಿಂದ ಭೋಗಪಡೆದುಕೊಳ್ಳುವೆ. ಮತ್ತು ಅದು ನಿನಗಾಗಿ 
ಮುಳ್ಳುಗಳನ್ನೂ, ಕಳೆಗಳನ್ನೂ ಚಿಗುರಿಸುವುದು. ಮತ್ತು ನೀನು ಹೊಲದ ಪೈರು-ಪಚ್ಚೆಗಳನ್ನು ತಿನ್ನುವೆ.” - ಎಂದು ಹೇಳಿದನು. 
ತೌರೇತ್‌. ಉತ್ಪತ್ತಿಪರ್ವ:-& ಆ:- ೧-೭ ; ೧೪-೧೮). 


ಸಮೀಕ್ಷರ್ಕಕೈಸ್ತರ ಈಶ್ವರನು ಸರ್ವಜ್ಞನಾಗದ್ದಿದ್ದರೆ, ಈ ಧೂರ್ತ ಸರ್ಪವನ್ನು, ಎಂದರೆ ಶೈತಾನನನ್ನು ಹುಟ್ಟಸತ್ತಿದ್ದನೇಕೆ? ಮತ್ತು 
ಹುಟ್ಟಿಸಿದನಾದರೆ, ಆ ಈಶ್ವರನೇ ಅಪರಾಧಕ್ಕೆ ಭಾಗಿಯಾಗಿದ್ದಾನೆ. ಏಕೆಂದರೆ, ಅವನು ಅದನ್ನು ದುಷ್ಟವಾಗಿ ಸೃಜಿಸದೇ ಇದ್ದರೆ, ಅದು 
ದುಷ್ಟತ್ವವನ್ನೇಕೆ ಮಾಡುತ್ತಿದ್ದಿತು? ಮತ್ತು ಅವನು ಪೂರ್ವಜನ್ಮವನ್ನು ಒಪ್ಪವುದಿಲ್ಲವಾದರೆ, ಅಪರಾಧವಿಲ್ಲದೆಯೇ ಅದನ್ನು ಪಾಪಿಯಾಗಿ 
ಏಕ ಸೃಜಿಸಿದನು? ಮತ್ತು, ಸತ್ಯವನ್ನು ಕೇಳುವಿರಾದರೆ, ಅದು ಸರ್ಪವಾಗಿರಲಿಲ್ಲ; ಮನುಷ್ಯನಾಗಿತ್ತು. ಏಕೆಂದರೆ, ಮನುಷ್ಯನಾಗಿರದಿದ್ದರೆ, 
ಮನುಷ್ಯನ ಭಾಷೆಯನ್ನು ಹೇಗೆ ಮಾತನಾಡಲು ಸಮರ್ಥವಾಗುತ್ತಿತ್ತು? ಮತ್ತು ಯಾವನು ತಾನೇ ಸುಳ್ಳುಗಾರನಾಗಿದ್ದು ಬೇರೆಯವನನ್ನು 
ಸುಳ್ಳುದಾರಿಯಲ್ಲಿ ನಡೆಯಿಸುವನೋ, ಅವನನ್ನು ಶೈತಾನನೆನ್ನಬೇಕು. ಹೀಗೆ ಈ ಸ್ಥಳದಲ್ಲಿ ಶೈತಾನನು ಸತ್ಯವಾದಿಯಾಗಿದ್ದನು; ಇದೇ 
ಕಾರಣದಿಂದ ಅವನು ಸ್ತ್ರೀಯನ್ನು ದುಷ್ಟೇರಣೆಗೆ ಈಡಾಗಿಸಲಿಲ್ಲ; ಆದರೆ, ಸತ್ಯವನ್ನು ಹೇಳಿದನು. ಮತ್ತು ಈಶ್ವರನು ಆದಮನಿಗೂ 
ಮತ್ತು ಹವ್ವಾಳಿಗೂ “ಇದನ್ನು ತಿನ್ನುವುದರಿಂದ ನೀವು ಸತ್ತು ಹೋಗುವಿರಿ”. - ಎಂದು ಸುಳ್ಳು ಹೇಳಿದನು. ಆ ವೃಕ್ಷವು ಜ್ಞಾನದಾಯಕವೂ 
ಮತ್ತು ಅಮರರನ್ನಾಗಿ ಮಾಡುವಂತಹದೂ ಆಗಿದ್ದಿತು - ಎನ್ನುವಾಗ, ಅದರ ಫಲಗಳನ್ನು ತಿನ್ನುವುದನ್ನು ನಿಷೇಧಿಸಿದನೇಕೆ? ಮತ್ತು 
ನಿಷೇಧಿಸಿದನಾದರೆ, ಆ ಈಶ್ವರನು ಸುಳ್ಳುಗಾರನೂ, ಹಾದಿತಪ್ಪಿಸುವವನೂ ಆಗಿ ಉಳಿದನು. . ಏಕೆಂದರೆ, ಆ ವೃಕ್ಷದ ಫಲಗಳು 
ಮಾನವರಿಗೆ ಜ್ಞಾನದಾಯಕ ಮತ್ತು ಸುಖಕಾರಚವಾಗಿದ್ದವ; ಅಜ್ಞಾನಪ್ರದ ಮತ್ತು ಮೃತ್ಯುಕಾರಕವಾಗಿರಲಿಲ್ಲ. ಈಶ್ವರನು ಹಣ್ಣುಗಳನ್ನು 
ತಿನ್ನುವುದನ್ನು ನಿಷೇಧಿಸಿನಾದರೆ, ಆ ವೃಕ್ಷದ ಉತ್ಪತ್ತಿಯನ್ನೇತಕ್ಕಾಗಿ ಮಾಡಿದ್ದನು? ತನ್ನ ಸಲುವಾಗಿ ಮಾಡಿಕೊಂಡಿದ್ದನಾದರೆ, ತಾನು 
ಅಜ್ಞಾನಿಯೂ, ಮೃತ್ಯುಧರ್ಮಯುಕ್ತನೂ ಆಗಿದ್ದನೇನು? ಮತ್ತು ಬೇರೆಯವರಿಗಾಗಿ ಮಾಡಿದ್ದನಾದರೆ, ಫಲಗಳನ್ನು ತಿನ್ನುವುದರಲ್ಲಿ 





ತ್ರಯೋದಶ ಸಮುಲ್ಲಾಸ 383 
`ಅಪರಾಧವೇನೇನೂ ಆಗಲಿಲ್ಲ. ಮತ್ತು ಈ ದಿನಗಳಲ್ಲಿ ಯಾವ ವೃಕ್ಷವೂ ಕೂಡೆ ಜ್ಞಾನಕಾರಕವು ಮತ್ತು ಮೃತ್ಯುನಿವಾರಕವೂ ಆಗಿರುವುದು 
ಕಂಡು ಬರುತ್ತಿಲ್ಲ. ಈಶ್ವರನು ಅದರ ಬೀಜವನ್ನೂ ನಾಶಮಾಡಿಬಿಟ್ಟನೇನು? ಇಂತಹ ನಡೆಗಳಿಂದ ಮಾನವನೂ ಕೂಡ ಛಿ, 
ಕಪಟಿಯಾಗಿಹೋಗುತ್ತಾನೆ; ಮತ್ತೆ ಈಶ್ವರನು ಹಾಗೆ ಏಕಾಗಲಿಲ್ಲ? ಏಕೆಂದರೆ, ಯಾವನೊಬ್ಬನು ಬೇರೆಯವರಿಗೆ ಛಲ-ಕಪಟಗಳನ್ನು 
ಮಾಡುತ್ತಾನೋ, ಅವನು ಛಲಿ, ಕಪಟಿ ಆಗದಿರುವನೆಂತು? ಮತ್ತು ಈ ಮೂವರಿಗೂ ಈಶ್ವರನು ಕೊಟ್ಟ ಶಾಪವು, ಅಪರಾಧವಿಲ್ಲದೆಯೇ 
ಕೊಟ್ಟುದಾಗಿದೆ. ಮತ್ತೆ ಆ ಈಶ್ವರನು ಅನ್ಕಾಯಕಾರಿಯೂ ಅದನು. ಮತ್ತು ಈ ಶಾಪ ಈಶ್ವರನಿಗೇ ತಾಕಬೇಕು; ಏಕೆಂದರೆ, ಅವನು 
ಸುಳ್ಳನ್ನಾಡಿದನು. ಮತ್ತು ಅವರನ್ನು ದುಷ್ಟೇರಣೆಗೆ ಈಡುಮಾಡಿದನು. ನೋಡಿರಿ ಈ "ಫಿಲಾಸಫಿ' ಯನ್ನು! ನೋವಿಲ್ಲದೆ ಗರ್ಭಧಾರಣ 
ಮತ್ತು ಸಂತತಿಯ ಜನನ ಎಂದಾದರೂ ಆಗಬಲ್ಲದಾಗಿದ್ದಿತೋ? ಮತ್ತು, ಶ್ರಮವಿಲ್ಲದೆ ಯಾವನಾದರೂ ತನ್ನ ಜೀವನ- ನಿರ್ವಾಹವನ್ನು 
ಮಾಡಬಲ್ಲನೇನು? ಮೊದಲು ಮುಳ್ಳು ಮೊದಲಾದ ವೃಕ್ಷಗಳಿರಲಿಲ್ಲವೇಕೆ? ಮತ್ತು ಶಾಕ-ಪತ್ರಗಳ ಭಕ್ಷಣವು ಈಶ್ವರನ ಹೇಳಿಕೆಯಿಂದ 
ಮಾನವರೆಲ್ಲಂಗೂ ಉಚಿತವಾಯಿತೆಂದ ಮೇಲೆ, ಮುಂದೆ ನಡೆದು ಮುಂಸಭಕ್ಷಣವನ್ನು ಬೈಬಲಿನಲ್ಲಿ ಬರೆದಿರುವುದು ಸ್ವಪಕ್ಷ. 
ವಿರೋಧವೇಕಲ್ಲ? ಮತ್ತು ಅದು ಅಸತ್ಯವಾಗಿರುವುದಾದರೆ, ಇದು ಸುಳ್ಳಾಗಿದೆ. ಆದಮನ ಅಪರಾಧ ಎಷ್ಟುಮಟ್ಟಿಗೂ ಸಿದ್ಧವಾಗದಿರುವಾಗ, 
ಕ್ರೈಸ್ತರು ಆದಮನ ಅಪರಾಧದಿಂದ ಅವನ ಸಂತತಿಯಾದ ಕಾರಣ ಮಾನವರೆಲ್ಲರನ್ನೂ ಅಪರಾಧಿಗಳೆಂದು ಹೇಳುತ್ತಾರೆ ಏತಕ್ಕೆ? ಆಹಾ! 
ಇಂತಹ ಪುಸ್ತಕ ಮತ್ತು ಇಂತಹ ಈಶ್ವರನು ಎಂದಿಗಾದರೂ ಬುದ್ಧಿವಂತರ ಮುಂದೆ "ಯೋಗ್ಯ' ವೆನಿಸುವುದು ಶಕ್ಕವೇ? (೭). 

ಮತ್ತು ಪರಮೇಶ್ವರ ಈಶ್ವರನು -“ನೋಡಿರಿ, ಆದಮನು ಒಳಿತು - ಕೆಡುಕುಗಳನ್ನು ತಿಳಿದುಕೊಳ್ಳುವುದರಲ್ಲಿ ನಮ್ಮಗಳಲ್ಲಿ ಒಬ್ಬನಿಗೆ. 
ಸಮನಾಗಿ ಹೋದನು ಮತ್ತು ಈಗ ಅವನು ತನ್ನ ಕೈಯನ್ನು ಚಾಚಿ, ಜೀವನದ ವೃಕ್ಷದಿಂದಲೂ ತೆಗೆದುಕೊಂಡು, ತಿಂದು ಅಮರನಾಗಿ 
ಹೋಗುವಂತೆ ಆಗದಿರಲಿ!” ಎಂದನು. ಆದಕಾರಣ ಅವನು ಆದಮನನ್ನು ಹೊರಹಾಕಿದನು. ಮತ್ತು ಏಡನ್ನಿನ ಉದ್ಯಾನದ ಪೂರ್ವದ 
ಕಡೆಗೆ ಥಳಿಥಳಿಸುತ್ತಾ ನಾಲ್ಕು ಕಡೆಗೂ ತಿರುಗುತ್ತಿದ್ದ ಖಡ್ಗವನ್ನು ಹಿಡಿದು ಕರೋಬೀಮರನ್ನು (ಒಂದು ಜನಾಂಗ) ಜೀವನ ವೃಕ್ಷದ 
ಮಾರ್ಗದ ರಕ್ಷಣೆ ಮಾಡುವಂತೆ ನಿಲ್ಲಿಸಿದನು. (ಪರ್ವ- ೩. ಆ -೨೨, ೨೪). 


ಸೆಮೀಕ್ಷಕ ಜ್ಞಾನದಲ್ಲಿ ನಮಗೆ ಸಮಾನನಾದನು - ಎಂಬ ಈರ್ಷ್ಯೆ ಮತ್ತು ಭ್ರಾಂತಿ ಈಶ್ವರನಿಗೆ ಏತಕ್ಕಾಯಿತು? ಇದೇನಾದರೂ 
ಕೆಟ್ಟ ವಿಷಯವಾಯಿತೇ? ಈ ಸಂದೇಹತಾನೇ ಏತಕ್ಕೆ ಉಂಟಾಯಿತು? ಏಕೆಂದರೆ, ಈಶ್ವರನಿಗೆ ಸಮನಾಗಿ ಎಂದಿಗೂ, ಯಾವನೂ 
ಆಗಲಾರನು. ಮತ್ತು ಈ ಲೇಖನದಿಂದ, ಅವನು ಈಶ್ವರನಾಗಿರಲಿಲ್ಲ; ಆದರೆ, ಯಾವನೋ ನಿರ್ದಿಷ್ಟ ಮಾನವನಾಗಿದ್ದನು- ಎಂದೂ 
ಕೂಡ ಸಿದ್ಧವಾಗುತ್ತದೆ. ಬೈಬಲಿನಲ್ಲಿ ಎಲ್ಲಿ. ಎಲ್ಲಿ ಈಶ್ವರನ ವಿಷಯ ಬರುತ್ತದೋ, ಅಲ್ಲಿ ಮನುಷ್ಯನಿಗೆ ಸಮನಾಗಿಯೇ ಬರೆದಿರುವುದು. 
ಕಂಡು ಬರುತ್ತದೆ. ಈಗ ನೋಡಿರಿ, ಆದಮನ ಜ್ಞಾನದ ವೃದ್ಧಿಯಿಂದ ಈಶ್ವರನು ಎಷ್ಟು ದುಃಖಿತನಾದನು? ಮತ್ತು ಪುನಃ 
ಅಮರ-ವೃಕ್ಷದ ಫಲಗಳನ್ನು” ತಿನ್ನುವುದರಲ್ಲಿ ಎಷ್ಟು ಈರ್ಷ್ಯೆಪಟ್ಟನು?. ಮತ್ತು, ಮೊದಲು, ಆದಮನನ್ನು ಉದ್ಯಾನದಲ್ಲಿರಿಸಿದಾಗ, 
ಅವನಿಗೆ 'ಇವನನ್ನು` ಮರಳಿ ಹೊರಹಾಕಬೇಕಾಗುವುದು'- ಎಂಬ ಭವಿಷ್ಯಕ್ತಿನ ಜ್ಞಾನವಿರಲಿಲ್ಲ. ಆದುದರಿಂದ ಕ್ರೈಸ್ತರ ದೇವರು. 
ಸರ್ವಜ್ಞನಾಗಿರಲಲ್ಲ. ಮತ್ತು ಹೊಳೆಯುವ ಖಡ್ಗದ ಪಹರೆಯನ್ನಿಟ್ಟನು - ಇದು ಕೂಡ ಮನುಷ್ಯನ ಕಾರ್ಯವೇ ; ಈಶ್ವರನದಲ್ಲ. (೮). 

ಅದೆಷ್ಟೋ ದಿನಗಳು ಆದಮೇಲೆ, ಹೀಗೆ ಆಯಿತು; ಕೈನನು ಭೂಮಿಯ ಫಲಗಳಿಂದ ಪರಮೇಶ್ವರೆಗಾಗಿ ಕಾಣಿಕೆಯನ್ನು 
ತಂದನು. ಮತ್ತು ಹಾಬೀಲನೂ ಕೂಡ ತನ್ನ ಹಿಂಡಿನಿಂದ ಚೊಚ್ಚಲ ಹಾಗೂ ದಪ್ಪದಪ್ಪವಾದ ಕುರಿಯನ್ನು ತಂದನು. ಮತ್ತು 
ಪರಮೇಶ್ವರನು ಹಾಬೀಲನನ್ನು ಹಾಗೂ ಅವನ ಕಾಣಿಕೆಯನ್ನು ಆದರಿಸಿದನು. ಆದರೆ, ಕೈನನನ್ನೂ ಮತ್ತು ಅವನ ಕಾಣಿಕೆಯನ್ನೂ 
ಆದರಿಸಲಿಲ್ಲ.. ಆದುದರಿಂದ ಕೈನನು ಅತಿಕುಪಿತನಾದನು ಮತ್ತು ತನ್ನ ಮೋರೆಯನ್ನು ಊದಿಸಿಕೊಂಡನು. ಆಗ ಪರಮೇಶ್ವರನು. 
ಕೈನನನ್ನು -“ನೀನೇಕೆ ಕ್ರುದ್ಧನಾಗಿದ್ದೇಯೇ? ಮತ್ತು ನಿನ್ನ ಮೋರೆ ಏಕೆ ಊದಿಸಿಕೊಂಡಿತು?'” - ಎಂದು ಕೇಳಿದನು. (ತೌರೇತ್‌:- 
ಪರ್ವ- ೧, ಆ.೩-೬). 

ಸಮೀಕ್ಷಕ :- ಈಶ್ವರನು ಮಾಂಸಾಹಾರಿಯಾಗಿದದಿದ್ದರೆ, ಕುರಿಯ ಕಾಣಿಕೆಯ ಮತ್ತು ಹಾಬೀಲನ ಸತ್ಯಾರವನ್ನೂ, ಮತ್ತು ಕೈನನ 
ಹಾಗೂ ಅವನ ಕಾಣಿಕೆಯ ತಿರಸ್ಕಾರವನ್ನೂ ಮಾಡುತ್ತಿದ್ದವೇತಕ್ಕೆ? ಮತ್ತು ಈ ಜಗಳವನ್ನು ಕೆಣಕುವ ಮತ್ತು ಹಾಬೀಲನ ಸಾವಿನ. 
ಕಾರಣವೂ ಕೂಡ ಈಶ್ವರನೇ ಆದನು. ಮಾನವರು ಪರಸ್ಪರ ಒಬ್ಬರೊಡನೊಬ್ಬರು ಮಾತನಾಡಿಕೊಳ್ಳುವ ಹಾಗೆ ಕ್ರೈಸ್ತರ ಈಶ್ವರನ 
ಮಾತುಗಳೂ ಇವೆ. ಉದ್ಯಾನಕ್ಕೆ ಬರುವುದು - ಹೋಗುವುದು, ಅದನ್ನು ನಿರ್ಮಿಸುವುದೂ ಕೂಡ ಮಾನವರ ಕಾರ್ಯವಾಗಿದೆ. 
ಇದರಿಂದ ಈ ಬೈಬಲ್‌ ಮಾನವರಚಿತವಾಗಿದೆ; ಈಶ್ವರನದಲ್ಲದೆಂದು ಸಿದ್ಧವಾಗುತ್ತದೆ. (೯) 

ಪರಮೇಶ್ವರನು ಕೈನನನ್ನು - “ ನಿನ್ನ ಸೋದರ ಹಾಬೀಲನೆಲ್ಲಿದ್ದಾನೆ?” ಎಂದು ಕೇಳಿದಾಗ ಅವನು -“ ನಾನು ತಿಳಿಯೆನು; ನಾನು: 
ನನ್ನ ಸೋದರನ ರಕ್ಷಣಣೇನು?'” ಎಂದನು. ಆಗ ಅವನು -“ನೀನೇನು ಮಾಡಿದೆ? ನಿನ್ನ ಸೋದರನ ರಕ್ತದ ಕರೆ ಭೂಮಿಯಿಂದ ನನ್ನನ್ನು 
ಕರೆಯುತ್ತಿದೆ. ಮತ್ತು ಈಗ ನೀನು ಪೃಥಿವಿಯಿಂದ ಶಪ್ಪವಾಗಿದ್ದೀಯೆ”. ಎಂದನು. (ತೌ. ಪ.೪, ಅ,೯- ೧೧) 








390 ಹತ್ತಾರ್ಸಪಾಕ: 

ಸಮೀಕ್ಷರ್ಕ- ಈಶ್ವರನು ಕೈನನನ್ನು ಕೇಳದೆಯೇ ಹಾಬೀಲನ ಸ್ಥಿತಿಯನ್ನು ತಿಳಿದಿರಲಿಲ್ಲವೇ? ಮತ್ತು ರಕ್ತದ ಕರೆ ಭೂಮಿಯಿಂದ 
ಎಂದಿಗಾದರೂ, ಯಾರನ್ನಾದರೂ ಕೂಗಬಲ್ಲದೇ? ಈ ಮಾತುಗಳೆಲ್ಲವೂ ಅವಿದ್ದಾಂಸರದಾಗಿವೆ. ಆದುದರಿಂದ ಈ ಪುಸ್ತಕವು. 
ಈಶ್ವರನ ರಚನೆಯಾಗಲಿ, ವಿದ್ದಾಂಸನ ರಚನೆಯಾಗಲಿ ಆಗಿರಲಾರದು. (೧೦). 

ಮತ್ತು ಹನೂಕ್‌, ಮತೂಸಿಲಹನ ಉತ್ಪತ್ತಿಯ ನಂತರ ೩೦೦ ವರ್ಷಗಳವರೆಗೆ ಈಶ್ವರನ ಜೊತೆಜೊತೆಯಲ್ಲಿ ಓಡಾಡುತ್ತಿದ್ದನು 
(ಈೌರೇತ್‌ . ಪ-೫ ಆ-೨೨) 


ಸೆಮೀಕ್ಷಕ :- ಒಳಿತು, ಕ್ರೈಸ್ತರ ಈಶ್ವರನು ಮನುಷ್ಯನಲ್ಲವಾಗಿದ್ದರೆ, ಹನೂಕನ ಜೊತೆ ಜೊತೆಯಾಗಿ , ಹೇಗೆ ಓಡಾಡುತ್ತಿದ್ದನು? 
ಇವನಿಗಿಂತ ವೇದೋಕ್ತನಾದ ನಿರಾಕಾರ ಈಶ್ವರನನ್ನೇ ಕ್ರೈಸ್ತರು ಅಂಗೀಕರಿಸುವರಾದರೆ, ಅವರ ಕಲ್ಮಾಣವಾಗುವುದು. (೧೧). 

ಮತ್ತು ಅವರಿಂದ ಹೆಣ್ಣು ಮಕ್ಕಳು ಹುಟ್ಟಿದರು. ಆಗ ಈಶ್ವರನ ಪುತ್ರರು ಆದಮನ ಪುತ್ರಿಯರು ಸುಂದರಿಯರಾಗಿರುವುದನ್ನು 
ನೋಡಿದರು. ಮತ್ತು ಅವರಲ್ಲಿ ಯಾರನ್ನು ಅವರು ಬಯಸಿದರೋ, ಅವರೊಂದಿಗೆ ವಿವಾಹ ಮಾಡಿಕೊಂಡರು. ಮತ್ತು ಆ ದಿನಗಳಲ್ಲಿ 
ಪೃಥಿವಿಯಲ್ಲಿ ದಾನವರಿದ್ದರು*. ಮತ್ತು ಅಮೇಲೆ ಕೂಡ ಈಶ್ವರನ ಪುತ್ರರು ಆದಮನ ಪುತ್ರಿಯರನ್ನು ಸಂಧಿಸಿದರು. ಅವರಿಂದ, 
ಬಲಶಾಲಿಗಳೂ, ಆನಂತರ ಯಶಸ್ವಿಗಳೂ ಆದ ಮಕ್ಕಳು ಜನಿಸಿದರು. ಮತ್ತು ಈಶ್ವರನು ಆದಮನ ದುಷ್ಟತನ ಭೂಮಿಯ ಮೇಲೆ 
ಬಹಳವಾಯಿತು ಮತ್ತು ಅವರ ಮನಸ್ಸಿನ ಯೋಚನೆ ಮತ್ತು ಭಾವನೆ ಪ್ರತಿದಿನವು ಕೇವಲ ಕೆಟ್ಟದೇ ಆಗುತ್ತದೆ - ಎಂಬುದನ್ನು 
ನೋಡಿದನು. ಆಗ ಪೃಥಿವಿಯ ಮೇಲೆ ಮನುಷ್ಯನನ್ನು ಉತ್ಪನ್ನ ಮಾಡಿದುದಕ್ಕಾಗಿ, ಪರಮೇಶ್ವರನು, ಪಶ್ಚಾತ್ರಾಪಟ್ಟನು ಮತ್ತು ಅವನಿಗೆ 
ಬಹಳ 'ಶೋಕವಾಯಿತು. ಆಗ ಪರಮೇಶ್ವರನು -“ ನಾನು ಸೃಜಿಸಿರುವ ಮನುಷ್ಯನನ್ನೂ, ಮನುಷ್ಯನಿಂದ ಹಿಡಿದು ಪಶುಗಳವರೆಗೆ 
ಮತ್ತು ತೆವಳಿಕೊಂಡು ಓಡಾಡುವ ಸರೀಸ್ಫಪಗಳನ್ನೂ ಮತ್ತು ಆಕಾಶದ ಪಕ್ಷಿಗಳನ್ನೂ ಪೃಥಿವಿಯ ಮೇಲಿನಿಂದ ನಾಶಮಾಡಿಬಿಡುವೆನು; 
ಏಕೆಂದರೆ- ಅವುಗಳನ್ನು ನಿರ್ಮಿಸಿದುದಕ್ಕಾಗಿ ನಾನು ಪಶ್ಚಾತ್ತಾಪಪಡುತ್ತೇನೆ'. - ಎಂದನು. (ತೌರೇತ್‌, ಪರ್ವ- ೬ ಆ-೧,೨,೪-೭) 

ಸಮೀಕ್ಷಕ್ಕ "" ಈಶ್ವರನ ಮಕ್ಕಳು ಯಾರು? ಮತ್ತು ಈಶ್ವರನ ಹೆಂಡತಿ, ಅತ್ತೆ, ಮಾವ, ಮೈದುನ ಮತ್ತು ಸಂಬಂಧಿಕರು 
ಯಾರು?” ಎಂದು ಕ್ರೈಸ್ತರನ್ನು ಕೇಳಬೇಕು. ಏಕೆಂದರೆ, ಈಗಲಂತೂ ಮಾನವನ ಪುಶ್ರಿಯರೊಂದಿಗೆ ವಿವಾಹವಾದುದರಿಂದ, ಈಶ್ವರನು 
ಇವರ ಬೀಗರಾದನು. ಮತ್ತು ಅವರಿಂದ ಉತ್ಪನ್ನರಾಗುವವರು ಅವನ ಪೌತ್ರರೂ, ಪ್ರಪೌತ್ರರೂ ಆಗುವರು, ಇಂತಹ ಮಾತುಗಳು 
ಈಶ್ವರನವ ಮತ್ತು ಈಶ್ವರನ ಪುಸ್ತಕದವು ಆಗಬಲ್ಲವೇನು? ಆದರೆ, ಆ ಕಾಡುವನುಷ್ಕರು ಈ ಪುಸ್ತಕವನ್ನು ಬರೆದಿದ್ದಾರೆ. ಸರ್ವಜ್ಞನಲ್ಲದವನು, 
ಭವಿಷ್ಯದ ಮಾತನ್ನು ಅರಿಯಲಾರದವನು ಈಶ್ವರನೇ ಅಲ್ಲ; ಅವನು ಜೀವನಾಗಿರುತ್ತಾನೆ. ಸೃಷ್ಟಿಯನ್ನು ರಚಿಸಿದಾಗ, ಮುಂದಕ್ಕೆ. 
ಮಾನವರು ದುಷ್ಪರಾಗುವರು - ಎಂದು ತಿಳಿದಿರಲಿಲ್ಲವೋ? ಮತ್ತು ಪಶ್ಚಾತ್ವಾಪಪಡುವುದು, ಅತಿಶೋಕಗ್ರಸ್ತನೇ ಮೊದಲಾಗಿ 
ವಿಕೃತನಾಗುವುದು, ಮರೆವಿನಿಂದ ಕೆಲಸಮಾಡಿ ಹಿಂದಿನಿಂದ ಪರಿತಪಿಸುವುದು - ಮೊದಲಾದುದು ಕ್ರೈಸ್ತರ ಈಶ್ವರನಿಗೆ ಅನ್ಹಯಿಸಬಲ್ಲದು. 
ಕೈಸ್ತರ ಈಶ್ವರನು ಪೂರ್ಣ ವಿದ್ವಾಂಸನಾದ ಯೋಗಿಯೂ ಕೂಡ ಆಗಿರಲಿಲ್ಲ. ಇಲ್ಲದಿದ್ದರೆ, ಶಾಂತಿ ಮತ್ತು ವಿಜ್ಞಾನದಿಂದ ಅತಿಶೋಕ 
- ಮೊದಲಾದುದರಿಂದ ದೂರವಿರಲು ಶಕ್ತನಾಗುತ್ತಿದ್ದನು. ಓಹೋ! ಪಶು-ಪಕ್ಷಿಗಳೂ ಕೂಡ ದುಷ್ಟವಾಗಿ ಹೋದುವೇನು? ಆ. 
ಈಶ್ವರನು ಸರ್ವಜ್ಞನಾಗಿದ್ದರೆ, ಹೀಗೆ ವಿಷಾದಗ್ರಸ್ತನಾಗುತಿದ್ದನೇಕೆ? ಆದುದರಿಂದ ಇವನು ಈಶ್ವರನೂ ಅಲ್ಲ; ಇದು ಈಶ್ವರಕೃತವಾದ. 
ಪುಸ್ತಕವು ಆಗಲಾರದು, ವೇದೋಕ್ತನಾದ ಪರಮೇಶ್ವರನು ಸಮಸ್ತ ಪಾಪ, ಕ್ಲೇಶ, ದುಃಖ, ಶೋಕ ಮೊದಲಾದುದರಿಂದ ರಹಿತನೂ, 
ಸಚ್ಚಿದಾನಂದಸ್ವರೂಪನೂ ಆಗಿದ್ದಾನೆ; ಹಾಗೆಯೇ ಅವನನ್ನು ಕ್ರೈಸ್ತರು ಅಂಗೀಕರಿಸಿದ್ದರೆ, ಅಥವಾ ಈಗಲಾದರೂ ಒಪ್ಪವರಾದರೆ, ತಮ್ಮ 
ಮಾನವಜನ್ಮವನ್ನು ಸಫಲವಾಗಿಮಾಡಿಕೊಳ್ಳಲು ಶಕ್ತರಾದಾರು. (೧೨). 

ಆ ನಾವೆಯ ಉದ್ದ ಮುನ್ನೂರು ಮೊಳ, ಆಗಲ ಐವತ್ತು ಮೊಳ ಮತ್ತು ಎತ್ತರ ಮೂವತ್ತು ಮೋಬಿರಲಿ. ನೀನು ನಾವೆಯಲ್ಲಿ 
ಹೋಗಬೇಕು; ನೀನು ಮತ್ತು ನಿನ್ನ ಪುತ್ರರು ಮತ್ತು ನಿನ್ನ ಪತ್ನಿ ಮತ್ತು ನಿನ್ನ ಪುತ್ರರ ಪತ್ನಿಯರು ಮತ್ತು ಸಮಸ್ತ ಯೋನಿಗಳಿಂದಲೂ 
ಎರಡೆರಡು ಜೀವಂತ ಜಂತುಗಳು, ನಿನ್ನ ಜೊತೆಯಲ್ಲಿ ಜೀವಿಸಿರುವಂತೆ, ನಿನ್ನೊಂದಿಗೆ. ನಾವೆಯಲ್ಲಿ ಕರೆದುಕೋ; ಅವು ಗಂಡು 
ಹಾಗೂ ಹೆಣ್ಣುಗಳಾಗಿರಲಿ. ಪಕ್ಷಿಗಳಿಂದ ಅವುಗಳ ವಿಧವಿಧದ ಪಶುಗಳಿಂದ, ಮತ್ತು ಭೂಮಿಯ ಪ್ರತಿಯೊಂದು ತೆವಳಿಕೊಂಡು 
ಹೋಗುವ ಜಂತುಗಳಿಂದ ವಿಧವಿಧದ, ಪ್ರತಿಯೊಂದರಿಂದಲೂ ಎರಡೆರಡು, ಜೀವಂತವಾಗಿರುವಂತೆ ನಿನ್ನ ಬಳಿ ಬರಲಿ. ಮತ್ತು ನೀನು 
ನಿನಗೋಸ್ಕರ ತಿನ್ನಲು ಎಲ್ಲ ಸಾಮಾಗ್ರಿಗಳನ್ನೂ, ನಿನ್ನ ಹತ್ತಿರ ಸಂಗ್ರಹಿಸು. ಅದು ನಿನಗೂ ಮತ್ತು ಅವುಗಳಿಗೂ ಭೋಜನವಾಗುವುದು. 
ಹಾಗೆಯೇ, ಈಶ್ವರನ ಸಮಸ್ತ ಅಜ್ಜೆಗಳಿಗೆ ಅನುಗುಣವಾಗಿ ನೂಹನು ಮಾಡಿದನು. (ತೌರೇತ್‌. ಪರ್ವ-೬ ಆ-೧೫, ೧೮ -೨೨) 


ಸಮೀಕ್ಷಕ - ಭಲೇ! ಯಾವನೇ ವಿದ್ವಾಂಸನಾದರೂ ಇಂತಹ ವಿದ್ಯಾವಿರುದ್ಧವಾದ ಮತ್ತು ಆಸಂಭವವಾದ ಮಾತುಗಳನ್ನಾಡುವವನನ್ನು 





* ಈ ದಾನವರನ್ನು ಸೃಜಿಸಿದವನಾವನು? ಇತರರಿಗಿಂತ ಮೊದಲೇ ಅವರನ್ನು ಸೃಜಿಸಲಾಯಿತೋ? ಒಂದೂ ತಿಳಿಯದು. 





ತ್ರಯೋದಶ ಸಮಲ್ಲಾಸ: 393 
ಈಶ್ವರನೆಂದು ಒಪ್ಪಿಕೊಳ್ಳಬಲ್ಲನೇ? ಏಕೆಂದರೆ, ಇಷ್ಟು ಉದ್ವ- ಅಗಲ 5 ಎತ್ತರವಾದ ನಾವೆಯಲ್ಲಿ ಗಂಡಾನೆ- ಹೆಣ್ಣಾನೆ, ಗಂಡು 
ಒಂಟೆ ಹೆಣ್ಣು ಒಂಟೆ - ಮೊದಲಾದ ಕೋಟ್ಯಂತರ ಪ್ರಾಣಿಗಳು ಮತ್ತು ಅವುಗಳು ತಿನ್ನುವ-ಕುಡಿಯವ ವಸ್ತುಗಳು, ಅವು ಎಲ್ಲವೂ, 
ಎಲ್ಲ ಕುಟುಂಬಗಳವರೂ ಹಿಡಿಸಬಲ್ಲರೇನು? ಆದುದರಿಂದ ಇದು ಮಾನವಕೃತವಾದ ಪುಸ್ತಕವಾಗಿದೆ. ಇವನ್ನು ಬರೆದವನು. 
ವಿದ್ವಾಂಸನೂ ಕೂಡ ಆಗಿರಲಿಲ್ಲ. (೧೩). 

ಮತ್ತು ನೂಹನು ಪರಮೇಶ್ವರನಿಗಾಗಿ ಒಂದೊಂದು ವೇದಿಯನ್ನು ನಿರ್ಮಿಸಿದನು ಮತ್ತು ಸಮಸ್ತ ಪಬಿತ್ರ ಪಶುಗಳಿಂದಲೂ, ಮತ್ತು 
ಪ್ರಶ್ಯೇಕ ಪವಿತ್ರ ಪಕ್ಷಿಗಳಿಂದಲೂ ಒಂದೊಂದನ್ನು ತೆಗೆದುಕೊಂಡನು ಮತ್ತು ಹೋಮದ ಆಹುತಿಯನ್ನು ಆ ವೇದಿಯಲ್ಲಿ ಸಮರ್ಪಿಸಿದನು. 
ಮತ್ತು. ಪರಮೇಶ್ವರನು ಸುಗಂಧವನ್ನು ಮೂಸಿನೋಡಿದನು ಮತ್ತು ಪರಮೇಶ್ವರನು ತನ್ನ ಮನಸ್ಸಿನಲ್ಲಿಯೇ “ಮಾನವನಿಗಾಗಿ ನಾನು. 
ಭೂಮಿಗೆ ಮತ್ತೆ ಎಂದಿಗೂ ಶಾಪವನ್ನು ಕೊಡುವುದಿಲ್ಲ. ಮಾನವನ ಮನಸ್ಸಿನ ಭಾವನೆ ಅವನ ಬಾಲತನದಿಂದಾಗಿ ಕೆಟ್ಟದಾಗಿರುತ್ತದೆ. 
ಮತ್ತು ನಾನು ಸಮಸ್ತ ಜೀವಧಾರಿಗಳನ್ನೂ ಮುನ್ನ ಸಂಹರಿಸಿದ ಹಾಗೆ ಮತ್ತೆ ಎಂದೂ ಸಂಹರಿಸುವುದಿಲ್ಲ'. - ಎಂದು ಹೇಳಿಕೊಂಡನು. 
(ತೌರೇತ್‌ . ಪರ್ವ:-೧. ಆಯತ್‌:-೨೦, ೨೧) 


ಸಮೀಕ್ಷಕ :- ವೇದಿಯನ್ನು ರಚಿಸುವ, ಹೋಮಮಾಡುವುದರ ಲೇಖನದಿಂದ, ಈ ವಿಷಯಗಳು ವೇದಗಳಿಂದ ಬೈಬಲ್‌ಗೆ 
ಹೋಗಿವೆ- ಎಂದೇ ಸಿದ್ಧವಾಗುತ್ತದೆ. ಸುಗಂಧ ಮೂಸಿ ನೋಡುವ ಮೂಗು ಕೂಡ ಪರಮೇಶ್ವರನಿಗೆ ಇದೆಯೋ? ಕ್ರೈಸ್ತರ ಈ. 
ಈಶ್ವರನು ಮನುಷ್ಯನಂತೆ ಅಲ್ಪಜ್ಜನಲ್ಲವೇ? ಒಂದು ಸಾರಿ ಶಾಪಹಾಕತ್ತಾನೆ; ಮತ್ತೆ ಇನ್ನೊಮ್ಮೆ " ನಾನು ಎಂದಿಗೂ ಶಾಪಕೊಡುವದಿಲ್ಲ'. 
ಎನ್ನುತ್ತಾನೆ. ಮೊದಲು ಶಾಪವನ್ನು ಕೊಟ್ಟಿದ್ದನು. ಮತ್ತು ಮರಳಿಯೂ ಕೊಡುವನು. ಮೊದಲು ಎಲ್ಲರನ್ನೂ ಸಂಹರಿಸಿಬಿಟ್ಟನು ಮತ್ತು 
ಈಗ- “ಎಂದಿಗೂ ಸಂಹರಿಸುವುದಿಲ್ಲ!” ಎನ್ನುತ್ತಾನೆ. ಈ ಮಾತುಗಳೆಲ್ಲಾ ಹುಡುಗುತನದವಾಗಿವೆ ; ಈಶ್ವರನದಲ್ಲ, ಮತ್ತು ಯಾವ 
ವಿದ್ವಾಂಸನದೂ ಕೂಡ ಅಲ್ಲ. ಏಕೆಂದರೆ, ವಿದ್ವಾಂಸನ ಮಾತು ಮತ್ತು ಪ್ರತಿಜ್ಞೆಯಾದರೂ ಸ್ಥಿರವಾಗಿರುತ್ತವೆ. (೧೪). 

ಮತ್ತು ಈಶ್ವರನು ನೂಹನಿಗೆ ಮತ್ತು ಅವನ ಸಂತತಿಗೆ ಆಶೀರ್ವಾದ ಕೊಟ್ಟನು ಮತ್ತು ಅವರಿಗೆ- “ ಪ್ರತಿಯೊಂದು ಜೀವಂತವೂ, 
ನಡೆಯುವಂತಹದೂ ಆದ ಜಂತುವು ನಿಮ್ಮ ಭೋಜನಕ್ಕಾಗಿ ಇರುವುದು. ನಾನು ಹಸಿರು ಕಾಯಿ- ಪಲ್ಲೆಗೆ ಸಮಾನವಾಗಿ ಎಲ್ಲವನ್ನೂ 
ನಿಮಗೆ ಕೊಟ್ಟಿದ್ದೇನೆ. ಕೇವಲ ಮಾಂಸವನ್ನು ಅದರ ಜೀವದೊಂದಿಗೆ, ಅಂದರೆ: ರಕ್ತದೊಂದಿಗೆ ತಿನ್ನಬಾರದು”. ಎಂದು ಹೇಳಿದನು. 
(ತೌರೇತ್‌, ಪರ್ವ-೯, ಆ-೧,೩-೪.) 


ಸಮೀಕ್ಷಕ - ಒಂದರ ಪ್ರಾಣಕ್ಕೆ ಕ್ಲೇಶವನ್ನಿತ್ತು ಬೇರೆಯವರಿಗೆ ಆನಂದವನ್ನುಂಟು ಮಾಡುವುದರಿಂದ ಕೈಸ್ತರ ಈಶ್ವರನು 
ದಯಾಹೀನನಾಗನೇ? ತಾಯಿ- ತಂದೆಗಳು ಒಬ್ಬ ಮಗನನ್ನು ಸಾಯಿಸಿ, ಬೇರೆ ಮಕ್ಕಳಿಗೆ ತಿನ್ನಿಸಿದರೆ ಮಹಾಪಾಪಿಗಳಾಗುವುದಿಲ್ಲವೇನು? 
ಈ ಮಾತು ಇದೇ ರೀತಿಯದಾಗಿದೆ. ಏಕೆಂದರೆ, ಈಶ್ವರನಿಗೆ ಸರ್ವಪ್ರಾಣಿಗಳೂ ಮಕ್ಕಳಂತೆ ಇವೆ. ಈ ರೀತಿ ವರ್ಶಿಸದಿರುವುದರಿಂದ 
ಇವರ ಈಶ್ವರನು ಕಟುಕನಂತೆ ಕೆಲಸ ಮಾಡುತ್ತಾನೆ. ಮತ್ತು ಎಲ್ಲ ಮನುಷ್ಯರನ್ನೂ ಹಿಂಸಕರನ್ನಾಗಿಯೂ ಇವನೇ ಮಾಡಿದ್ದಾನೆ. 
ಆದುದರಿಂದ, ಕೈಸ್ತರ ಈಶ್ವರನು ನಿರ್ದಯನಾಗಿರುವುದರಿಂದ ಪಾಪಿ ಏತಕ್ಕಲ್ಲ? (೧೫). 

ಮತ್ತು ಸಮಸ್ತ ಪೃಥಿವಿಯಲ್ಲಿ ಓಂದೇ ನುಡಿ ಮತ್ತು ಒಂದೇ ಭಾಷೆಯಿದ್ದಿತು. ಮತ್ತು ಅವರು -“ಬನ್ನಿರಿ, ನಾವು ಒಂದು. 
ನಗರವನ್ನು ಮತ್ತು ಸ್ಪರ್ಗದವರೆಗೆ ಏರುವಂತಹ ಶೃಂಗವನ್ನುಳ್ಳ ಒಂದು ಗೋಪುರವನ್ನು ನಮ್ಮ ಸಲುವಾಗಿ ಕಟ್ಟಿಕೊಳ್ಳೋಣ ಮತ್ತು 
ಹೆಸರನ್ನು ಗಳಿಸೋಣ; ನಾವು ಸಮಸ್ತ ಭೂಮಿಯ ಮೇಲೆ ಛಿನ್ನ-ಭಿನ್ನರಾಗದಂತಿರಲಿ'. ಎಂದರು. ಆಗ ಈಶ್ವರನು ಆ ನಗರವನ್ನು ಮತ್ತು 
ಆದಮನ ಸಂತತಿಯವರು ಕಟ್ಟುತ್ತಿದ್ದ ಆ ಗೋಪುರವನ್ನು ನೋಡಲು ಇಳಿಸಿದನು. ಆಗ ಪರಮೇಶ್ವರನು-“ನೋಡಿರಿ, ಈ ಜನರು. 
ಒಂದೇ ಆಗಿದ್ದಾರೆ ಮತ್ತು ಅವರೆಲ್ಲರ ಭಾಷೆಯೂ ಒಂದೇ ಆಗಿದೆ. ಈಗ ಅವರು ಈ ಈ ಬಗೆಯದೇನನ್ನಾದರೂ ಮಾಡಲಾರಂಭಿಸಿದರೆ, 
ಅವರು ಯಾವುದರ ಮೇಲೆ ಮನಸ್ಸನ್ನು ನಿಲ್ಲಿಸುವರೋ, ಅದರಿಂದ ಅವರನ್ನು ದೂರವಿಡಲಾಗದು. ಬನ್ನಿರಿ, ನಾವು ಇಳಿಯೋಣ; 
ಮತ್ತು ಅಲ್ಲಿ ಅವರ ಭಾಷೆಯನ್ನು, ಒಬ್ಬರು ಇನ್ನೊಬ್ಬರ ನುಡಿಯನ್ನು ತಿಳಿದುಕೊಳ್ಳಲು ಆಗದ ಹಾಗೆ ಕಲಬೆರಕೆ ಮಾಡಿಬಿಡೋಣ"- 
ಎಂದು ಹೇಳಿದನು. ಆಗ ಪರಮೇಶ್ವರನು. ಅವರನ್ನು ಅಲ್ಲಿಂದ ಸಮಸ್ತ ಭೂಮಂಡಲದಲ್ಲಿ ಚದರಿಸಿ ಬಿಟ್ಟನು. ಮತ್ತು ಅವರು ಆ. 
ನಗರವನ್ನು ನಿರ್ಮಿಸುವುದರಿಂದ ದೂರ ಉಳಿದರು. (ತೌರೇತ್‌. ಪರ್ವ-೧೧, ಆ--೧,೪-೮) 


ಸಮೀಕ್ಷಕ:- ಸಮಸ್ತ ಭೂಮಂಡಲದಲ್ಲಿ ಒಂದೇ ಭಾಷೆ ಮತ್ತು ನುಡಿಯಿದ್ದಿರ ಬಹುದಾದ ಕಾಲದಲ್ಲಿ ಮಾನವರೆಲ್ಲರಿಗೂ ಪರಸ್ಪರ 
ಅತ್ಯಂತ ಆನಂದವು ಪ್ರಾಪ್ತವಾಗಿದ್ದಿರಬಹುದು. ಆದರೆ, ಮಾಡುವುದಾದರೂ ಏನು? ಕ್ರೈಸ್ತರ ಈ ಈರ್ಷ್ಯಾಳುವಾದ ಈಶ್ವರನು ಎಲ್ಲರ 
ಭಾಷೆಯನ್ನೂ ಕಲಬೆರಕೆಮಾಡಿ, ಸರ್ವರ ಸತ್ಯಾನಾಶವನ್ನು ಮಾಡಿಬಿಟ್ಟನು. ಅವನು ಈ ಮಹಾಪರಾಧವನ್ನು ಮಾಡಿದನು. ಇದು 
ಶೈತಾನನ ಕೆಲಸಕ್ಕಿಂತ ಕೆಟ್ಟ ಕೆಲಸವಲ್ಲವೇನು? ಮತ್ತು ಇದರಿಂದ ಕ್ರೈಸ್ತರ ಈಶ್ವರನು ಸನಾಯೀ ಪರ್ವತ ಮೊದಲಾದೆಡೆ ಇರುತ್ತಿದ್ದನು. 
ಮತ್ತು ಜೀವರ ಉನ್ನತಿಯನ್ನೂ ಬಯಸುತ್ತಿರಲಿಲ್ಲವೆಂದೂ ಕೂಡ ವಿದಿತವಾಗುತ್ತದೆ. ಇದು ಒಬ್ಬ ಅವಿದ್ದಾಂಸನ ಹೊರತು ಈಶ್ವರನ 


392 ಸತ್ಯಾರ್ಥಪ್ರಕಾಶ 
ಮಾತು ಮತ್ತು ಇದು ಈಶ್ವರೋಕ್ತವಾದ ಪುಸ್ತಕ ಹೇಗಾದರೂ ಆಗಬಲ್ಲದು? (೧೬). 

ಆಗ ಅವನು ತನ್ನ ಪತ್ನಿ ಸಾರಾಳಿಗೆ -“ನೋಡು, ನೀನು ನೋಡುವುದಕ್ಕೆ ಸುಂದರಿಯಾದ ಸ್ವ್ರೀಯಾಗಿದ್ದೀಯೆ - ಎಂದು ನಾನು 
ಬಲ್ಲೆನು. ಆದುದರಿಂದ, ಹೀಗೆ ಆಗಬಹುದು. ಮಿಶ್ರದೇಶೀಯರು ನಿನ್ನನ್ನು ನೋಡುವಾಗ ಅವರು -* ಇವಳು ಅವನ ಪತ್ನಿಯಾಗಿದ್ದಾಳೆ” 
- ಎನ್ನುವರು. ಮತ್ತು ನನ್ನನ್ನು ಕೊಂದುಬಿಡುವರು ; ಆದರೆ, ನಿನ್ನನ್ನು ಜೀವಿತಳನ್ನಾಗಿ ಇಡುವರು. ನೀನು, ನಿನ್ನ ಕಾರಣದಿಂದ ನನಗೆ 
ಒಳಿತಾಗುವಂತೆ ಮತ್ತು ನನ್ನ ಪ್ರಾಣ ನಿನ್ನ ಕಾರಣದಿಂದ ಜೀವಿತವಾಗಿ ಉಳಿದುಕೊಳ್ಳುವಂತೆ, "ನಾನು ಅವನ ಸೋದರಿ', ಎಂದು 
ಹೇಳು.” - ಎಂದು ಹೇಳಿದನು. (ತೌರೇತ್‌, ಪರ್ವ:-೧೨, ಆ: - ೧೧-೧೨) 


ಸಮೀಕ್ಷತ - ಈಗ ನೋಡಿರಿ, ಅಬ್ರಹಾಮನು ಕ್ರೈಸ್ತರ ಮತ್ತು ಮುಸಲ್ಮಾನರ ಮಹಾಪ್ರವಾದಿಯೆಂದು ಪ್ರಸಿದ್ಧನಾಗಿದ್ದಾನೆ. ಮತ್ತು 
ಮಿಥ್ಯಾಭಾಷಣ ಮೊದಲಾದ ಅವನ ಕರ್ಮಗಳು ಕೆಟ್ಟವಾಗಿವೆ. ಭಲೇ! ಯಾರ ಪ್ರವಾದಿಗಳು ಇಂತಹವರಾಗಿರುತ್ತಾರೋ, ಅವರಿಗೆ 
ವಿದ್ಯೆಯ ಮತ್ತು ಕಲ್ಯಾಣದ ಮಾರ್ಗ ಸಿಕ್ಕಬಲ್ಲದೆಂತು? (೧೭) 

ಮತ್ತು ಈಶ್ವರನು ಅಬ್ರಹಾಮನಿಗೆ -“ನೀನು ಮತ್ತು ನಿನ್ನ ನಂತರ ನಿನ್ನ ವಂಶ, ಅವರ ಪೀಳಿಗೆಗಳಲ್ಲಿ ನನ್ನ ನಿಯಮವನ್ನು 
ಅಂಗೀಕರಿಸಲಿ. ನನ್ನ- ನಿನ್ನ ನಡುವೆ ಮತ್ತು ನಿನ್ನ ನಂತರ ನಿನ್ನ ವಂಶದ ನಡುವೆ ಪ್ರಚಲಿತವಾಗಿರುವ ಮತ್ತು ನೀನು ಅಂಗೀಕರಿಸಿರುವ 
ನನ್ನ ನಿಯಮ ನಿಮ್ಮಲ್ಲಿ ಪ್ರತಿಯೊಬ್ಬ ಪುರುಷನ ಗುಹ್ಯೇಂದ್ರಿಯದ ಮೇಲುಚರ್ಮವನ್ನು ತೆಗೆದುಹಾಕಬೇಕೆಂಬುದೇ ಆಗಿದೆ. ಮತ್ತು 
ನೀನು ನಿನ್ನ ಶಿಶ್ನದ ತುದಿಯ ಹೊರಚರ್ಮವನ್ನು ಕತ್ತರಿಸಿಹಾಕು ಮತ್ತು ಅದು ನನ್ನ ಮತ್ತು ನಿನ್ನ ನಡುವಣ ಚಿಹ್ನೆಯಾಗಿರುವುದು. ಮತ್ತು 
ನಿಮ್ಮ ವಂಶದಲ್ಲಿರುವ ಒಂದು ಎಂಟು ದಿನಗಳ ಗಂಡು ಮಗುವಿನ ಶಿಶ್ನದ ತುದಿಯ ಹೊರಚರ್ವ ತೆಗೆಯಲ್ಪಡಲಿ. ನಿನ್ನ ಮನೆಯಲ್ಲಿ 
ಹುಟ್ಟುವವನ, ಅಥವಾ, ನಿನ್ನ ವಂಶದವನಲ್ಲದ ಮತ್ತು ನಿನ್ನಿಂದ ರೂಪಾಯಿಗಳ್ಳಾತ್ತು ತೆಗೆದುಕೊಳ್ಳಲ್ಪಡುವ ಯಾವನಾದರೂ ಪರದೇಶೀಯನ 
ಶಿಶ್ನದ ತುದಿಯ ಹೊರಚರ್ಮ ಅವಶ್ಯವಾಗಿ ತೆಗೆಯಲ್ಪಡಬೇಕು. ಮತ್ತು ನನ್ನ ನಿಯಮ ನಿನ್ನ ಮಾಂಸದಲ್ಲಿ ಸರ್ವದಾ ನಿಯಮಕ್ಕೋಸ್ಕರ 
ಇರುವುದು. ಮತ್ತು ಶಿಶ್ನದ ತುದಿಯಲ್ಲಿ ಅಖಂಡವಾದ ಚರ್ಮವನ್ನುಳ್ಳ, ಶಿಶ್ನದ ಅಗ್ರಭಾಗದ ಚರ್ಮ ತೆಗೆಯಲ್ಪಡದ ಬಾಲಕನು, 
ಪ್ರಾಣಧಾರಿಯು ತನ್ನ ಜನರಿಂದ ಬಹಿಷ್ಯತನಾಗಲಿ. ಏಕೆಂದರೆ, ಅವನು ನನ್ನ ನಿಯಮವನ್ನು ಮುರಿದಿದ್ದಾನೆ'”- ಎಂದು ಹೇಳಿದನು. 
(ತೌರೇತ್‌. ಪರ್ವ:-೧೭. ಆ- ೯- ೧೪) 


ಸಮೀಕ್ಷಕ- ಈಗ ನೋಡಿರಿ. ಈಶ್ವರನ ಅನ್ಯಥಾ ಆಜ್ಞೆಯನ್ನು! ಶಿಶ್ನದ ಹೊರಚರ್ಮವನ್ನು ತೆಗೆಯುವುದೇ ಈಶ್ವರಾಗೆ. 
ಇಷವಾಗಿ್ದಲ್ಲಿ, ಆದಿಸೃಷ್ಟಿಯಲ್ಲಿ ಆ ಚರ್ಮವನ್ನು ನಿರ್ಮಿಸುತ್ತಲೇ ಇರಲಿಲ್ಲ! ಮತ್ತು ಹೇಗೆ ಕಣ್ಣಿನ ಮೇಲಣ ರೆಪ್ಪೆಯ ಚರ್ಮವಿದೆಯೋ, 
ಹಾಗೆ ಶಿಶ್ನದ ಮೇಲಣ ಚರ್ಮವನ್ನು ರಚಿಸಿರುವುದು ರಕ್ಷಣೆಯ ಸಲುವಾಗಿ. ಏಕೆಂದರೆ, ಆ ಗುಪ್ತ ಸ್ಥಾನ ಅತಿಕೋಮಲವಾಗಿದೆ. 
ಅದರ ಮೇಲೆ. ಚರ್ಮವಿಲ್ಲದೆ ಹೋದರೆ, ಒಂದು ಇರುವೆಯ ಕಚ್ಚವುದರಿಂದಲೂ ಮತ್ತು ಸ್ವಲ್ಪ ಏಟು ತಗಲುವುದರಿಂದಲೂ ಬಹಳ 
ನೋವಾಗುವುದು. ಮತ್ತು ಮೂತ್ರವಿಸರ್ಜನೆಯಾದ ನಂತರ ಉಳಿದಿರಬಹುದಾದ' ಮೂತ್ರದ ಅಂಶ ಬಟ್ಟೆಗೆ ಹತ್ತಿಕೊಳ್ಳದಿರಲಿ ಎಂಬ 
ಈ ಮೊದಲಾದ ಕಾರಣಗಳಿಂದಲೂ ಇದನ್ನು ಕತ್ತರಿಸುವುದು ಅನುಚಿತವಾಗಿರುತ್ತದೆ. ಮತ್ತು ಈಗ ಕ್ರೈಸ್ತರು ಈ ಆಜ್ಞೆಯನ್ನು 
ಪಾಲಿಸುವುದಿಲ್ಲವೇಕೆ? ಈ ಆಜ್ಞೆ ಸರ್ವಣಲಕ್ಕೂ ಅನ್ನಯಿಸುತ್ತದೆ. ಇದನ್ನು ಮಾಡದೇ ಇರುವುದರಿಂದ, ವ್ಯವಸ್ಥಾ ಪುಸ್ತಕದ ಒಂದು 
ಬಿಂದುವೂ ಕೂಡ ಸುಳ್ಳಲ್ಲ- ಎಂಬ ಏಸುವಿನ ಸಾಕ್ಷ್ಯ ಸುಳ್ಳಾಗಿ ಹೋಯಿತು. ಇದರ ಸಮಾಲೋಚನೆಯನ್ನು ಕೈಸ್ತರು ಸ್ವಲ್ಪವು 
ಮಾಡುವುದಿಲ್ಲ. (೧೮) 

ಆಗ ಅವರೊಂದಿಗೆ ಮಾತನಾಡುವುದು ಮುಗಿಯಿತು. ಮತ್ತು ಅಬ್ರಹಾಮನ ಹತ್ತಿರದಿಂದ ಈಶ್ವರನು ಮೇಲಕ್ಕೆ ಹೊರಟುಹೋದನು, 
(ತೌರೇತ್‌. ಪರ್ವ-೧೭. ಆ-೨೨) 

ಸಮೀಕ್ಷಕೆ:- ಇದರಿಂದ ಈಶ್ವರನು ಮೇಲಿಂದ ಕೆಳಕ್ಕೆ ಮತ್ತು ಕೆಳಗಿನಿಂದ ಮೇಲಕ್ಕೆ ಬರುತ್ತಾ- ಹೋಗುತ್ತಾ ಇರುತ್ತಿದ್ದ 
ಮನುಷ್ಯನಂತೆ ಇದ್ದನು ಅಥವಾ ಪಕ್ಷಿಯಂತೆಯಿದ್ದನು - ಎಂದು ಸಿದ್ಧವಾಗುತ್ತದೆ. ಇವನು ಯಾವನೋ ಇಂದ್ರಜಾಲ ಮಾಡುವ 
ಪುರುಷನಂತೆ ತೋರುತ್ತಾನೆ. (೧೯) 

ಮತ್ತೆ ಈಶ್ವರನು ಅವನಿಗೆ ಕಾಡುತುಳಿಸಿಯ ಹಾಗೂ ವೃಕ್ಷಗಳ ನಡುವೆ. ಕಾಣಿಸಿಕೊಂಡನು. ಮತ್ತು ಅವನು ಹಗಲು ಬಿಸಿಲಿನ 
ಹೊತ್ತಿನಲ್ಲಿ ತನ್ನ ಗುಡಾರದ ಬಾಗಿಲನಲ್ಲಿ ಕುಳಿತಿದ್ದನು. ಮತ್ತು ಅವನು ತನ್ನ ಕಣ್ಣುಗಳನ್ನತ್ತಿದನು ಮತ್ತು ಮೂವರು ಮಾನವರು ತನ್ನ 
ಬಳಿ ನಿಂತಿರುವುದನ್ನು ನೋಡಿದನು. ಮತ್ತು ಅವರನ್ನು ನೋಡಿ, ಅವನು ಗುಡಾರದ ಬಾಗಿಲಿನಿಂದ ಅವರ ಭೇಟಿಗಾಗಿ ಓಡಿದನು. 
ಮತ್ತು ಭೂಮಿಗೆರಗಿ ದಂಡವತ್‌ ಪ್ರಣಾಮವನ್ನು ಮಾಡಿದನು. ಮತ್ತು -“. ನನ್ನ ಸ್ವಾಮಿ! ನಾನು ಈಗ ತಮ್ಮ ದೃಷ್ಟಿಯಲ್ಲಿ ಅನುಗ್ರಹಕ್ಕೆ 
ಪಾತ್ರನಾಗಿದ್ದೇನೆಯಾದರೆ, ತಮ್ಮ ಈ ದಾಸನ ಹತ್ತಿರದಿಂದ ಹೊರಟುಹೋಗಬೇಡಿರಿ. ಇಚ್ಛಿಯಿದ್ದಲ್ಲ ಸ್ವಲ್ಪ ನೀರು ತರಲ್ಪಡಲಿ ಮತ್ತು 





ತ್ರಯೋದಶ ಸಮುಲ್ಲಾಸ: 33 


ಪಾತ್ರನಾಗಿದ್ದೇನೆಯಾದರೆ, ತಮ್ಮ ಈ ದಾಸನ ಹತ್ತಿರದಿಂದ ಹೊರಟುಹೋಗಬೇಡಿರಿ. ಇಚ್ಛಿಯಿದ್ದಲ್ಲಿ, ಸ್ವಲ್ಪ ನೀರು ತರಲ್ಪಡಲಿ ಮತ್ತು 
ತಮ್ಮ ಪಾದಗಳನ್ನು ತೊಳೆದುಕೊಳ್ಳಿರಿ ಮತ್ತು ವೃಕ್ಷದ ಕೆಳಗೆ ವಿಶ್ರಮಿಸಿಕೊಳ್ಳಿರಿ. ಮತ್ತು ನಾನು ಒಂದು ಗ್ರಾಸ ರೊಟ್ಟಿಯನ್ನು 
ತರುವೆನು. ಮತ್ತು ತಾವು ತೃಪ್ತರಾಗಿರಿ. ಅದಾದಮೇಲೆ ಮುನ್ನಡೆಯಿರಿ. ಏಕೆಂದರೆ ತಾವು ಇದಕ್ಕಾಗಿಯೇ ತಮ್ಮ ದಾಸನ ಬಳಿ 
ಬಂದಿದ್ದೀರಿ?- ಎಂದು ತಮ್ಮಲ್ಲಿ ಬಿನ್ನಹಮಾಡಿಕೊಳ್ಳುತ್ತೇನೆ.- ಎಂದು ಹೇಳಿದನು. ಆಗ ಅವರು “'ನೀನು ಹೇಳಿದ ಹಾಗೆ ಮಾಡು' 
- ಎಂದರು. ಮತ್ತು ಅಬ್ರಹಾಮನು ಗುಡಾರಕ್ಕೆ ಸಾರಾಳ ಬಳಿಗೆ ಸಡಗರದಿಂದ ಹೋದನು. ಮತ್ತು ಅವಳಿಗೆ -“ತ್ವರೆಮಾದ: ಮತ್ತು 
ಮೂರು ಸೇರು ಚೊಕ್ಕವಾದ ಹಿಟ್ಟನ್ನು ತೆಗೆದುಕೊಂಡು ಮಿದ್ದು ಮತ್ತು ಅದರ ರೊಟ್ಟಿಗಳನ್ನು ಮಾಡು”” ಎಂದು ಹೇಳಿದನು. ಮತ್ತು 
ಅಬ್ರಹಾಮನು ಹಿಂಡಿನ ಕಡೆಗೆ ಓಡುತ್ತಾ ಹೋದನು ಮತ್ತು ಒಂದು ಒಳ್ಳೆಯ ಕೋಮಲವಾದ ಕರುವನ್ನು ತೆಗೆದುಕೊಂಡು, ಸೇವಕನಿಗೆ. 
ಮತ್ತು ಹಾಲನ್ನು ಮತ್ತು ಬೇಯಿಸಿದ್ದ ಆ ಕರುವನ್ನು ತೆಗೆದುಕೊಂಡನು ಮತ್ತು ಅವರ ಮುಂದೆ ಇಟ್ಟನು ಮತ್ತು ತಾನು ಅವರ ಹತ್ತಿರ 
ವೃಕ್ಷದ ಕೆಳಗೆ ನಿಂತುಕೊಂಡಿದ್ದನು. ಮತ್ತು ಅವರು ತಿಂದರು. ' (ತೌರೇತ್‌, ಪರ್ವ:-೧೮,೮;- ೧-೮) 


ಸಮೀಕ್ಷೆ - ಈಗ ನೋಡಿರಿ! ಸಜ್ಜನರುಗಳೇ! ಯಾರ ಈಸ್ಟರನು ಕರುವಿನ ಮಾಂಸವನ್ನು ತಿನ್ನುವನೋ, ಅವನ ಉಪಾಸಕರು. 
ಹಸು-ಕರು ಮೊದಲಾದ ಪ್ರಾಣಿಗಳನ್ನು ಏತಕ್ಕೆ ಬಿಟ್ಟಾರು? ಯಾವನಿಗೆ ಸ್ವಲ್ಪವೂ :ದಯೆಯಿಲ್ಲವೋ, ಮತ್ತು ಮಾಂಸ ತಿನ್ನಲು 
ಚಡಪಡಿಸುವನೋ, ಅವನು ಹಿಂಸಕನಾದ ಮಾನವನೇ ಹೊರತು ಈಸ್ವರನೆಂದಿಗಾದರೂ ಅಗಬಲ್ಲನೇ? ಮತ್ತು ಈಶ್ವರನ ಜೊತೆಯಲ್ಲಿ 
ಇಬ್ಬರು ಮನುಷ್ಯರು ಅದಾರಿದ್ದರೋ ತಿಳಿಯದು. ಇದರಿಂದ, ಕಾಡು ಜನರ ಒಂದು ಗುಂಪು ಇದ್ದಿತು. ಅವರ ಪ್ರಧಾನನಾಗಿದ್ದ 
ಮನುಷ್ಯನಿಗೆ ಬೈಬಲಿನಲ್ಲಿ 'ಈಶ್ವರ' ನೆಂಬ ಹೆಸರನ್ನು ಇಟ್ಟಿರಬಹುದು - ಎಂದು ವಿದಿತವಾಗುತ್ತದೆ. ಇಂತಹ ಮಾತುಗಳ 
ಇರುವಿಕೆಯಿಂದಲೇ ಬುದ್ಧಿಶಾಲೀ ಜನರು ಇವರ ಪುಸ್ತಕವನ್ನು ಈಶ್ವರಕೃತವೆಂದು ಅಂಗೀಕರಿಸಲಾರರು; ಮತ್ತು ಇಂತಹವನ್ನು 
ಈಶ್ವರನೆಂದು ತಿಳಿಯುವುದೂ ಇಲ್ಲ. (೨೦). 

ಮತ್ತು ಪರಮೇಶ್ವರನು ಅಬ್ರಹಾಮನಿಗೆ-" ಮುದುಕಿಯಾದ ನಾನು ನಿಜವಾಗಿಯೂ ಬಾಲಕನನ್ನು ಹೆರುವೆನೇ?' - ಎಂದು 
ಹೇಳಿ, ಸಾರಾ ಮುಗಿಳ್ಳಗೆ ನಕ್ಕಳೇಕೆ? ಪರಮೇಶ್ವರನಿಗೆ ಯಾವುದಾದರೂ ವಿಷಯ ಅಸಾಧ್ಯವೇ?'' ಎಂದು ಪ್ರಶ್ನೆಹಾಕಿದನು. 
(ತೌರೇತ್‌, ಪರ್ವ:- ೧೮. ಆ- ೧೩, ೧೪) 

ಸಮೀಕ್ಷಕೆ - ಈಗ ನೋಡಿರಿ! ಹುಡುಗರಂತೆ ಅಥವಾ ಹೆಂಗಸರಂತೆ ರೇಗುವ ಮತ್ತು ಭರ್ತ್ತನೆ (ಬೈಗಳನ್ನು) ಯನ್ನೆಸಗುವ 
ಕ್ರೈಸ್ತರ ಈಶ್ವರನ ಲೀಲೆ ಏನೆಂಬುದನ್ನು ! (೨೧) 

ಆಗ ಪರಮೇಶ್ವರನು ಸದೂಮ ಅಮೂರಗಳ ಮೇಲೆ ಗಂಧಕದ ಮತ್ತು ಬೆಂಕಿಯ ಮಳೆಯನ್ನು ತನ್ನ ಕಡೆಯಿಂದ ಸುರಿ'ದನು. 
ಮತ್ತು ಆ ನಗರಗಳನ್ನೂ ನಾಲ್ಕೆಡೆಯ ಬಯಲನ್ನೂ, ಮತ್ತು ನಗರಗಳ ಎಲ್ಲ ನಿವಾಸಿಗಳನ್ನೂ ಮತ್ತು ಭೂಮಿಯ ಮೇಲೆ 
ಮೊಳೆಯುತ್ತಿದ್ದುದೆಲ್ಲವನ್ನೂ, ಮಗುಚಿ ಹಾಕಿದನು. (ತೌರೇತ್‌, ಪರ್ವ:- ೧೯, ಆ-- ೨೪, ೨೫) 

ಸಮೀಕ್ಷಕ :- ಈಗ ಬೈಬಲಿನ ಈಶ್ವರನ ಈ ಲೀಲೆಯನ್ನೂ ಕೂಡ ನೋಡಿರಿ! ಅವನಿಗೆ ಬಾಲಕರೇ ಮೊದಲಾದವರ ಮೇಲೆಯೂ 
ದಯೆ ಬರಲಿಲ್ಲ. ಭೂಮಿಯನ್ನು ಮಗುಚಿಹಾಕಿ ಎಲ್ಲರನ್ನೂ ಹೂಳಿ ಸಾಯಿಸಲು ಅವರೆಲ್ಲರೂ ಅಪರಾಧಿಗಳಾಗಿದ್ದರೇನು? ಈ ನಡೆ. 
ನ್ಯಾಯ, ದಯೆ ಮತ್ತು ವಿವೇಕಕ್ಕೆ ವಿರುದ್ಧವಾಗಿದೆ. ಯಾರ ಈಶ್ವರನು ಇಂತಹ ಕೆಲಸವನ್ನು ಮಾಡುವನೋ, ಅವನ ಉಪಾಸಕರು 
ಹಾಗೆಯೇ ಮಾಡದೇ ಇರುವರೇಕೆ? (೨೨) 


ಬನ್ನಿರಿ, ನಾವು ನಮ್ಮ ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸೋಣ. ಮತ್ತು ನಾವು ಅವನೊಂದಿಗೆ ಮಲಗೋಣ. ಹೀಗೆ ನಮ್ಮ 
ತಂದೆಯಿಂದ ವಂಶವನ್ನು ನಡೆಯಿಸೋಣ. ಆಗ ಅವರು ಆ ರಾತ್ರಿ ತಮ್ಮ ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸಿದರು. ಮತ್ತು ದೊಡ್ಡ. 
ಮಗಳು ಹೋದಳು ಮತ್ತು ತನ್ನ ತಂದೆಯೊಂದಿಗೆ ಮಲಗಿದಳು. ನಾವು ಅವನಿಗೆ ಇಂದು ರಾತ್ರಿಯೂ ಕೂಡ ದ್ರಾಕ್ಷಾರಸವನ್ನು 
ಕುಡಿಸೋಣ. ನೀನು ಹೋಗಿ ಮಲಗು. ಹೀಗೆ ಲೂತನ ಇಬ್ಬರು ಹೆಣ್ಣು ಮಕ್ಕಳೂ ತಮ್ಮ ತಂದೆಯಿಂದ ಗರ್ಭಿಣಿಯರಾದರು. 
(ತೌರೇತ್‌, ಉತ್ಪತ್ತಿ ಪರ್ವ:-೧೯. ಅ- ೩೨, ೩೪, ೩೬) 

ಸಮೀಕ್ಷಕೆ - ನೋಡಿರಿ. ಪಿತಾ-ಪುತ್ರಿಯರೂ ಕೂಡ ಯಾವ ಮದ್ಯಪಾನದ ಮತ್ತಿನಲ್ಲಿ ಕುಕರ್ಮ ಮಾಡುವುದರಿಂದ ದೂರ 
ಉಳಿಯಲಾರದೇ ಹೋದರೋ, ಅಂತಹ ದುಷ್ಟ ಮದ್ಯವನ್ನು ಕುಡಿಯವ ಕ್ರೈಸ್ತರೇ ಮೊದಲಾದವರ ಕೇಡಿಗೆ ಇತಿ - ಮಿತಿಯಾದರೂ 
ಏನಿದ್ದೀತು? ಅದುದರಿಂದ ಸಜ್ಜನರುಗಳು ಮದ್ಯದ ಪಾನಮಾಡುವ ಹೆಸರನ್ನೂ ಕೂಡ ಎತ್ತಬಾರದು. (೨೩) 


ಮತ್ತು ತನ್ನ ಹೇಳಿಕೆಗೆ ಸಮವಾಗಿ ಪರಮೇಶ್ವರನು ಸಾರಾಳನ್ನು ಭೇಟಿ ಮಾಡಿದನು ಮತ್ತು ತನ್ನ ವಚನಕ್ಕೆ ಸಮವಾಗಿ ಪರಮೇಶ್ವರನು 





394 ಸತ್ಯಾರ್ಥಪ್ರಕಾಶ 
ಸಾರಾಳ ವಿಷಯದಲ್ಲಿ ವರ್ಶಿಸಿದನು. ಮತ್ತು ಸಾರಾ ಗರ್ಭಿಣಿಯಾದಳು. (ತೌರೇತ್‌. ಉತ್ಪತ್ತಿ ಪರ್ವ: ೨೧, ಆ-- ೧ -೨) 


ಸಮೀಕ್ಷಕ - ಈಗ ಆಲೋಚಿಸಿರಿ. ಸಾರಾಳನ್ನು ಭೇಟಿಮಾಡಿ, ಗರ್ಭವತಿಯನ್ನಾಗಿ ಮಾಡಿದನು. ಈ ಕೆಲಸ ಎಂತಹದಾಯಿತು? 
ಪರಮೇಶ್ವರನ ಮತ್ತು ಸಾರಾಳ ಹೊರತು ಮೂರನೆಯವನು ಯಾವನಾದರೂ ಗರ್ಭಸ್ಥಾನಕ್ಕೆ ಕಾರಣವಾಗಿ ಕಾಣಿಸುತ್ತಾನೇನು? ಸಾರಾಳು 
ಪರಮೇಶ್ವರನ ಕೃಪೆಯಿಂದ ಗರ್ಭವತಿಯಾದಳೆಂದು ವಿದಿತವಾಗುತ್ತದೆ. (೨೪). 


ಆಗ ಅಬ್ರಹಾಮನು ಬಹಳ ಮುಂಜಾನೆಯೇ ಎದ್ದು, ರೊಟ್ಟಿಯನ್ನು ಮತ್ತು ಒಂದು ಚರ್ಮದ ಚೀಲದಲ್ಲಿ ನೀರನ್ನು ತೆಗೆದುಕೊಂಡನು 
ಮತ್ತು ಹಾಜಿರಾಳ ಹೆಗಲಿನ ಮೇಲೆ ಹೊರಿಸಿದನು ಮತ್ತು ಬಾಲಕನನ್ನೂ ಕೂಡ ಅವಳಿಗೆ ಒಪ್ಪಿಸಿ, ಅವಳನ್ನು ಬೀಳ್ಕೊಟ್ಟನು ಅವಳು. 
ಆ ಬಾಲಕನನ್ನು ಒಂದು ಪೊದರಿನ ಕೆಳಗೆ ಇಟ್ಟುಬಿಟ್ಟಳು ಮತ್ತು ಅವಳು ಅವನ ಮುಂದೆ ಕುಳಿತು ದನಿದೆಗೆದು ಅತ್ತಳು. ಆಗ' 
ಈಶ್ವರನು ಆ ಬಾಲಕನ ಶಬ್ದವನ್ನು ಕೇಳಿದನು... (ತೌರೇತ್‌. ಉತ್ಪತ್ತಿ ಪರ್ವ:- ೨೧. ಆ :- ೧೪-೧೭) 


ಸಮೀಕ್ಷಕ- ಈಗ ನೋಡಿರಿ. ಕ್ರೈಸ್ತರ ಈಶ್ವರನ ಲೀಲೆಯನ್ನು. ಮೊದಲಂತೂ ಸಾರಾಳ ಕಡೆ ಪಕ್ಷಪಾತ ಮಾಡಿ, ಹಾಜಿರಾಳನ್ನು 
ಅಲ್ಲಿಂದ ಹೊರದೂಡಿಸಿದನು ಮತ್ತು ದೂ ತೆಗೆದು ರೋದಿಸಿದಳು ಹಾಜಿರಾ ಮತ್ತು ಅಲಿಸಿದುದು ಬಾಲಕನ ಶಬ್ದವನ್ನು! ಇದು ಎಂತಹ. 
ಅದ್ಭುತವಾದ ಮಾತು? ವಿಷಯ ಹೀಗೆ ನಡೆದಿರಬಹುದು; ಬಾಲಕನೇ ರೋದಿಸುತ್ತಾನೆ - ಎಂದು ಈಶ್ವರನಿಗೆ ಭ್ರಮವಾಗಿರಬಹುದು. 
ಭಾಪು! ಇವನು ಈ್ವರನಾಗಬಲ್ಲನೋ ಮತ್ತು ಇದು ಸಾಧಾರಣ ಮಾನವನ ವಚನವಲ್ಲದೆ, ಈಶ್ವರನ ಪುಸ್ತಕದ್ದು ಎಂದಾದರೂ 
ಆಗಬಲ್ಲದೇ? ಈ ಪುಸ್ತಕದಲ್ಲಿ ಸ್ವಲ್ಪ ಮಾತುಗಳು ಸತ್ಯವಿದ್ದು. ಎಲ್ಲ ಅಸಾರವಾದುದೇ ತುಂಬಿಕೊಂಡಿದೆ. (೨೫) 

ಮತ್ತು ಈ ಘಟನೆಗಳ ನಂತರ ಹೀಗೆ ಆಯಿತು ; ಈಶ್ವರನು ಅಬ್ರಹಾಮನ ಪರೀಕ್ಷೆಯನ್ನು ಮಾಡಿದನು. ಮತ್ತು ಅವನಿಗೆ-“ಓ. 
ಅಬ್ರಹಾಮ್‌! ನೀನು ನಿನ್ನ ಮಗನನ್ನು ನೀನು ಪ್ರೀತಿಸುವ ಅ ನಿನ್ನ ಏಕಮಾತ್ರ ಪುತ್ರ ಇಜಾಕನನ್ನು ತೆಗೆದುಕೋ, ಅವನನ್ನು ಹೋಮದ 
ಅಹುತಿಯಾಗಿ ಅರ್ಪಿಸಿಬಿಡು”” - ಎಂದನು. “ ಮತ್ತು ತನ್ನ ಮಗನಾದ ಇಜಾಕನನ್ನು ಬಂಧಿಸಿ, ಅವನನ್ನು ವೇದಿಯಲ್ಲಿ ಕಾಷ್ಠಗಳ 
ಮೇಲಿಟ್ಟರು. ಮತ್ತು ಅಬ್ರಹಾಮನು ಚೂರಿಯನ್ನು ತೆಗೆದುಕೊಂಡು ತನ್ನ ಮಗನನ್ನು ಕತ್ತರಿಸಲು ಕೈಯನ್ನು ನೀಡಿದನು. ಆಗ ಪರಮೇಶ್ವರನ. 
ದೂತನು ಸ್ವರ್ಗದ ಮೇಲಿನಿಂದ ಅವನನ್ನು - “ಅಬ್ರಹಾಮ್‌! ಅಬ್ರಹಾಮ್‌! ನಿನ್ನ ಕೈಯನ್ನು ಹುಡುಗನ ಮೇಲೆ ಚಾಚಿಬೇಡ. ಅವನಿಗೆ. 
ಏನನ್ನೂ ಮಾಡಬೇಡ, ಏಕೆಂದರೆ, ನೀನು ಈಶ್ವರನಿಗೆ ಹೆದರುವೆ- ಎಂದು ಈಗ ನಾನು ತಿಳಿದಿದ್ದೇನೆ” - ಎಂದು ಕೂಗಿದನು. 
(ತೌರೇತ್‌, ಉತ್ಪತ್ತಿ ಪರ್ವ:-೨೨. ಆ-೧,೨,೯,೧೨). 


ಸಮೀಕ್ಷಕ- ಈ ಬೈಬಲಿನ ಈಶ್ವರನು ಅಲ್ಪಜ್ಜನಾಗದ್ದಾನೆ; ಸರ್ವಜ್ಞನಲ್ಲ- ಎಂಬುದೀಗ ಸ್ವಷ್ಟವಾಗಿ ಹೋಯಿತು. ಮತ್ತು 
ಅಬ್ರಹಾಮನೂ ಕೂಡ ಒಬ್ಬ ಮುಗ್ಧ ಮನುಷ್ಯನಾಗಿದ್ದನು. ಇಲ್ಲದಿದ್ದರೆ, ಇಂತಹ ಉದ್ಯಮಕ್ಕೇಕೆ ಇಳಿಯುತ್ತಿದ್ದನು? ಮತ್ತು ಬೈಬಲಿನ 
ಈಶ್ವರನು ಸರ್ವಜ್ಞನಾಗದ್ದದ್ದರೆ, ಅವನ ಭಾವೀ ಶ್ರದ್ಧೆಯನ್ನೂ ಕೂಡ ಸರ್ವಜ್ಞ್ಯದಿಂದ ತಿಳಿದುಕೊಳ್ಳತ್ತದ್ದನು. ಇದರಿಂದ, ಕ್ರೈಸ್ತರ. 
ಈಶ್ವರನು ಸರ್ವಜ್ಞನಲ್ಲವೆಂದು ನಿಶ್ಚಿತವಾಗುತ್ತದೆ. (೨೬) 

ಹೀಗೆ ತಾವು ನಮ್ಮ ಸಮಾಧಿಗಳಿಂದ ಆರಿಸಿಕೊಂಡು, ತಾವು ತಮ್ಮ ಮೃತಕನನ್ನು ಹೂಳಲು ಶಕ್ತರಾಗುವಂತೆ ತಮ್ಮ ಮೃತಕನ್ನು 
ಹೂಳಿಂ. (ತೌರೇತ್‌. ಉತ್ಪತ್ತಿಪರ್ವ- ೨೩,ಆ ;-೬) 


ಸಮೀಕ್ಷರ್ಕ- ಶವಗಳನ್ನು ಹೂಳುವುದರಿಂದ ಜಗತ್ತಿಗೆ ಬಹಳ ಹಾನಿಯುಂಟಾಗುತ್ತದೆ ಏಕೆಂದರೆ, ಅದು ಕೊಳೆತು, ವಾಯವನ್ನು 
ದುರ್ಗಂಧಮಯವನ್ನಾಗಿ ಮಾಡಿ ರೋಗವನ್ನು ಹರಡಿಸಿದಿಡುತ್ತದೆ. (ನೆಲದಲ್ಲಿ ಹುಳಗಳು ಬೀಳುತ್ತವೆ). 

ಪ್ರಶ್ನೆ ನೋಡಿರಿ ! ಯಾವನ ಮೇಲೆ ಪ್ರೀತಿಯಿರುವುದೋ, ಅವನನ್ನು ಸುಡುವುದು ಒಳ್ಳೆಯ ನಡೆಯಲ್ಲ. ಮತ್ತು 
ಹೂಳುವುದು, ಅವನನ್ನು ನಿದ್ರೆಹೋಗಿಸುವಂತೆ ಇರುತ್ತದೆ. ಆದುದರಿಂದ, ಹೂಳುವುದು ತ್ತದೆ. 


ಉತ್ತರಣ ಮೃತನಾದವನನ್ನು ಪ್ರೀತಿಸುತ್ತೀರಿ - ಎಂದಾದರೆ, ನಿಮ್ಮ ಮನೆಯಲ್ಲಿಯೇ ಇಟ್ಟುಕೊಳ್ಳುವುದಿಲ್ಲವೇಕೆ? ಮತ್ತು 
ಹೂಳುತ್ತೀರಿಯಾದರೂ ಏತಕ್ಕೆ? ಯಾವ ಜೀವಾತ್ಮನ ಮೇಲೆ ಪ್ರೀತಿಯಿದ್ದಿತೋ, ಅವನು ಹೊರಟು ಹೋದನು... ಇನ್ನು 
ದುರ್ಗಂಧಮಯವಾದ ಮಣ್ಣಿನೊಂದಿಗೆ ಪ್ರೀತಿ ಏನು? ಮತ್ತು, ಪ್ರೀತಿಸುತ್ತೀರಾದರೆ, ಅವನನ್ನು ಭೂಮಿಯಲ್ಲಿ ಹೂಳುತ್ತೀರಿ ಏಕೆ? 
ಏಕೆಂದರೆ, ಯಾವನಾದನೊಬ್ಬನು ಮತ್ತೊಬ್ಬನಿಗೆ - “ನಿನ್ನನ್ನು ಭೂಮಿಯಲ್ಲಿ ಹೂಳುವೆವು””, . ಎಂದರೆ, ಅವನು ಅದನ್ನು ಕೇಳಿ 
ಪ್ರಸನ್ನನೆಂದಿಗೂ ಆಗುವುದಿಲ್ಲ. ಅವನ ಮುಖ, ಕಣ್ಣು ಮತ್ತು ಶರೀರದ ಮೇಲೆ ಧೂಳು, ಕಲ್ಲು, ಇಟ್ಟಿಗೆ, ಸುಣ್ಣ- ಇವನ್ನು 
ಹಾಕುವುದು, ಎದೆಯ ಮೇಲೆ ಕಲ್ಲನ್ನು ಇಡುವುದು ಯಾವ ಪ್ರೀತಿಯ ಕೆಲಸವಾಗಿದೆ? ಮತ್ತು ಪೆಟ್ಟಿಗೆಯಲ್ಲಿಟ್ಟು ಹೂಳುವುದರಿಂದ, 
ಬಹಳ ದುರ್ಗಂಧವುಂಟಾಗಿ, ಪೃಥಿವಿಯಿಂದ ಹೊರಟು, ವಾಯಮನನ್ನ ಕೆಡಿಸಿ, ದಾರುಣವಾದ ರೋಗೋತ್ಪತ್ತಿಯನ್ನುಂಟುಮಾಡುತ್ತದೆ. 


ತ್ರಯೋದಶ ಸಮುಲ್ಲಾಸ 395. 
ಎರಡನೆಯದಾಗಿ, ಒಂದು ಶವಕ್ಕೆ ಕನಿಷ್ಠ ಪಕ್ಷ ಆರು ಮೊಳ ಉದ್ವ, ನಾಲ್ಕು ಮೊಳ ಆಗಲ ಭೂಮಿಯು ಬೇಕು. ಇದೇ ಲೆಕ್ಕದಂತೆ, 
ನೂರು, ಸಾವಿರ, ಅಥವಾ ಲಕ್ಷ, ಇಲ್ಲವೇ ಕೋಟ್ಯಂತರ ಮಾನವರಿಗೆ ಎಷ್ಟು ಭೂಮಿ ವ್ಯರ್ಥವಾಗಿ ಕಟ್ಟುಬೀಳುತ್ತದೆ? ಅದು ಹೊಲದ 
ಕೆಲಸಕ್ಕೂ ಸಲ್ಲದು; ತೋಟಕ್ಕೂ ಸಲ್ಲದು; ಮತ್ತು ನಿವಾಸದ ಕಾರ್ಯಕ್ಕಂತೂ ಬರುವಂತೆಯೇ ಇಲ್ಲ. ಆದುದರಿಂದ, ಹೂಳುವುದು. 
ಎಲ್ಲಕ್ಕಿಂತ ಕೆಟ್ಟದಾಗಿರುತ್ತದೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಕೆಟ್ಟದು ನೀರಿನಲ್ಲಿ ಹಾಕುವುದು. ಏಕೆಂದರೆ, ಜಲಜಂತುಗಳು ಅದನ್ನು ಅದೇ 
ಸಮಯದಲ್ಲಿ ಸೀಳಿ- ಹರಿದು ತಿಂದುಬಿಡುತ್ತವೆ. ಆದರೆ ಯಾವ ಸ್ವಲ್ಪ ಮೂಳೆ, ಮಲ ಜಲದಲ್ಲಿ ಉಳಿಯುವುದೋ, ಅದು ಕೊಳೆತು, 
ಜಗತ್ತಿಗೆ ದುಃಖದಾಯಕವಾಗುವುದು. ಅದಕ್ಕಿಂತ ಮತ್ತೂ ಸ್ವಲ್ಪ ಕಡಿಮೆ ಕೆಟ್ಟದು ಕಾಡಿನಲ್ಲಿ ಬಿಡುವುದಾಗಿದೆ. ಏಕೆಂದರೆ, ಅದನ್ನು 
ಮಾಂಸಾಹಾರೀ ಪಶುಗಳು, ಪಕ್ಷಿಗಳು ಕಿತ್ತು ತಿನ್ನುವುವ. ಹಾಗಿದ್ದರೂ ಅದರ ಮೂಳೆ, ಮಜ್ಜೆ ಮತ್ತು ಮಲಗಳು ಕೊಳೆತು. 
ದುರ್ಗಂಧವನ್ನುಟುಮಾಡುವುವು; ಅಷ್ಟು ಮಟ್ಟಿಗೆ ಜಗತ್ತಿಗೆ ಅನುಪಕಾರವಾಗುವುದು. ಮತ್ತು ಸರ್ವೋತ್ತಮವಾದುದೆಂದರೆ ದಹನಮಾಡುವುದೇ 
ಆಗಿದೆ. ಏಕೆಂದರೆ, ಅದರ ಭೌತಿಕ ತತ್ತ್ವಗಳಿಲ್ಲಾ ಅಣುಗಳಾಗಿ ಹೋಗಿ, ವಾಯುವಿನಲ್ಲಿ ಹಾರಿ ಹೋಗುವವು. 

ಪ್ರ್ನೆ- ಸುಡುವುದರಿಂದಲೂ ದುರ್ಗಂಧ ಬರುತ್ತದೆ. 


ಉತ್ತರ ವಿಧಿವಿರುದ್ಧವಾಗಿ ಸುಡುವರಾದರೆ, ಸ್ವಲ್ಪ ದುರ್ಗಂಧ ಉಂಟಾಗುತ್ತದೆ. ಆದರೆ, ಹೂಳುವುದು ಮೊದಲಾದುದಕ್ಕಿಂತ 
ಬಹಳ ಕಡಿಮೆ ಉಂಟಾಗುವುದು. ಮತ್ತು ವೇದದಲ್ಲಿ ಹೇಳಿರುವಂತೆ, ವಿಧಿಪೂರ್ವಕವಾಗಿ, ಶವಕ್ಕಾಗಿ ಮೂರು ಮೊಳ ಆಳವೂ, 
ಮೂರುವರೆ ಮೊಳ ಅಗಲವೂ, ಐದುಮೊಳ ಉದ್ದವೂ, ತಳದಲ್ಲಿ ಒಂದೂವರೆ ಗೇಣು ಇಳಿಜಾರಾದ ವೇದಿಯನ್ನು ಅಗೆದು, 
ಬೆರೆಸಿಟ್ಟುಕೊಂಡು, ಕನಿಷ್ಠ ಪಕ್ಷ ಅರ್ಧಮಣ ಚಂದನ, ಹೆಚ್ಚಿಗೆ ಎಷ್ಟು ಬೇಕಾದರೂ ಹಾಕಿರಿ, ಅಗರು, ತಗರು, ಕರ್ಪೂರ 
ಮೊದಲಾದುವನ್ನೂ ಮತ್ತು ಮುತ್ತುಗ - ಮೊದಲಾದುವುಗಳ ಕಟ್ಟಿಗೆಯನ್ನು ವೇದಿಯಲ್ಲಿ ಜೋಡಿಸಿ, ಅದರ ಮೇಲೆ ಶವವನ್ನು ಇಟ್ಟು, 
ಮತ್ತೆ ನಾಲ್ಕು ಕಡೆಯಿಂದಲೂ ಮೇಲೆ, ವೇದಿಯ ಸ್ವರದಿಂದ ಒಂದೊಂದು ಗೇಣಿನವರೆಗೆ ತುಂಬಿಸಿ, ಆ ತುಪ್ಪದ ಅಹುತಿಗಳನ್ನಿತ್ತು 
ದಹನಮಾಡಬೇಕು. ಈ ರೀತಿಯಿಂದ ದಹಿಸಿದರೆ, ಸ್ವಲ್ಪವೂ ದುರ್ಗಂಧ ಹರಡುವುದಿಲ್ಲ. ಆದರೆ ಇದಕ್ಕೇ ಅಂತ್ಯೇಷ್ಟಿ , ನರಮೇಧ, 
ಪುರುಷಮೇಧಯಜ್ಞ - ಎಂದು ಹೆಸರಿದೆ. ಮತ್ತು ದರಿದ್ರನಾಗಿದ್ದರೆ, ೨೦ ಸೇರಿಗಿಂತ ಕಡಿಮೆ ತುಪ್ಪವನ್ನು ಚಿತೆಯಲ್ಲಿ ಹಾಕಬಾರದು. 
ಬೇಕಾದರೆ ಭಿಕ್ಷೆಬೇಡುವುದರಿಂದ, ಅಥವಾ ಸಾಮಾಜಿಕರ ದಾನದಿಂದ, ಅಥವಾ ರಾಜ್ಯ ಪ್ರಶಾಸನದಿಂದ ಅದು ಸಿಕ್ಕಲಿ; ದಹನವನ್ನು 
ಅದೇ ಪ್ರಕಾರಮಾಡಬೇಕು. ಮತ್ತು ತುಪ್ಪ ಮೊದಲಾದುವು ಯಾವುದೇ ರೀತಿಯಿಂದಲೂ ಸಿಕ್ಕದೇ ಹೋದರೂ, ಹೂಳುವುದೇ 
ಮೊಳದಷ್ಟು ಭೂಮಿಯಲ್ಲಿ ಅಥವಾ ಒಂದು ವೇದಿಯಲ್ಲಿ ಲಕ್ಷಾಂತರ - ಕೋಟ್ಶೆಂತರ ಮೃತರು ದಹಿಸಲ್ಪಡಬಲ್ಲರು. ಭೂಮಿಯೂ 
ಕೂಡ, ಹೂಳುವುದರಿಂದ ಆಗುವಂತೆ, ಹೆಚ್ಚಾಗಿ ಕೆಡುವುದಿಲ್ಲ. ಮತ್ತು ಗೋರಿಯನ್ನು ನೋಡುವುದರಿಂದ ಭಯವೂ ಉಂಟಾಗುತ್ತದೆ. 
ಆದುದರಿಂದ, ಹೂಳುವುದು ಮೊದಲಾದುದು ಸರ್ವಥಾ. ನಿಷಿದ್ಯವಾಗಿರುತ್ತದೆ. (೨ಬ. 


ನನ್ನ ಒಡೆಯನನ್ನು ತನ್ನ ದಯೆಯಿಂದ ಮತ್ತು ತನ್ನ ಸತ್ಯದಿಂದ ವಂಚಿತನನ್ನಾಗಿಮಾಡದ ಪರಮೇಶ್ವರನು, ನನ್ನ ಒಡೆಯನಾದ 
ಅಬ್ರಹಾಮನ ಈಶ್ವರನು ಧನ್ಮನಾಗಿದ್ದಾನೆ. ಮಾರ್ಗದಲ್ಲಿ ಪರಮೇಶ್ವರನು ತನ್ನ ಒಡೆಯನ ಸೋದರರ ಮನೆಯ ಕಡೆಗೆ, ನನಗೆ. 
ಪಥಪ್ರದರ್ಶನ ಮಾಡಿದನು. ತೌರೇತ್‌. ಉತ್ಪತ್ತಿಪರ್ವ- ೨೪. ಆ-೨೭) 

ಸಮೀಕ್ಷತಃ- ಅವನು ಅಬ್ರಹಾಮನಿಗೆ ಮಾತ್ರ ಈಶ್ವರನಾಗಿದ್ದಬೋ? ಮತ್ತು ಈ ದಿನಗಳಲ್ಲಿ ಪಥಪ್ರದರ್ಶಕರು ಅಥವಾ 
ಮುಂದಾಳುಗಳು ಮುಂದೆ ಮುಂದೆ ನಡೆದು ದಾರಿ ತೋರಿಸುತ್ತಾ ಹೋಗುವ ಹಾಗೆ, ಈಶ್ವರನೂ ಕೂಡ ಮಾಡಿದನಾದರೆ, ಆಧುನಿಕ. 
ಕಾಲದಲ್ಲಿ ಮಾರ್ಗವನ್ನೇಕೆ ತೋರಿಸುವುದಿಲ್ಲ. ಮತ್ತು ಮಾನವರೊಂದಿಗೆ ಮಾತನ್ನೇಕೆ ಆಡುವುದಿಲ್ಲ? ಆದುದರಿಂದ, ಇಂತಹ. 
ಮಾತುಗಳು ಈಶ್ವರನವಾಗಲಿ, ಈಶ್ವರನ ಪುಸ್ತಕದವಾಗಲಿ ಎಂದಿಗೂ ಆಗಲಾರವು; ಆದರೆ, ಕಾಡು ಮನುಷ್ಯರದಾಗಿವೆ. (೨೮). 

ಇಸ್ಕಯೇಲನ ಮಕ್ಕಳ ಹೆಸರುಗಳು ಇವಾಗಿವೆ. ಇಸ್ಮಯೇಲನ ಮೊದಲನೆಯ ಮಗ ನಬೀತ ಮತ್ತು ಕೀದಾರ, ಮತ್ತು 
'ಅದಖಿಯೇಲ್‌ ಮತ್ತು ಮಿವಸಾಮ್‌ ಮತ್ತು ಮಿಸಮಾಲಿ ಮತ್ತು ದೂವಃಃ ಮತ್ತು ಮಸ್ಸಾ, ಹದರ ಮತ್ತು ತೈಮಾಇತೂರ, ನಫೀಸ್‌ 
ಮತ್ತು ಕಿದವ | (ತೌರೇತ್‌. ಉತ್ಪತ್ತಿಪರ್ವ:-೨೫ ಆ:-೧೩-೧೫) 


ಸಮೀಕ್ಷತು- ಈ ಇಸ್ಕಯೇಲನು ಅಬ್ರಹಾಮನಿಂದ ಅವನ ದಾಸಿಯಾದ ಹಾಜಿರಾಳಿಗೆ ಹುಟ್ಟಿದ ಮಗನಾಗಿದ್ದನು. (೨೯) 
ನಾನು ನಿನ್ನ ತಂದೆಯ ರುಚಿಗೆ ಸರಿಯಾಗಿ ರುಚಿಕರವಾದ ಭೋಜನವನ್ನು ತಯಾರಿಸುವೆನು. ಮತ್ತು ಅವನು ತಿನ್ನಲು ಮತ್ತು 
ತಾನು ಸಾಯುವ ಮುನ್ನ ನಿನಗೆ ಆಶೀರ್ವಾದಮಾಡಲು ಸಾಧ್ಯವಾಗುವಂತೆ, ನೀನು ನಿನ್ನ ತಂದೆಯ ಬಳಿಗೆ ತೆಗೆದುಕೊಂಡು ಹೋಗು. 
ಮತ್ತು ರಿವಕಃಳು ತನ್ನ ಮನೆಯಿಂದ ತನ್ನ ಜ್ಯೇಷ್ಠ ಪುತ್ರ ಏಸೌನ ಉತ್ತಮ ಪೋಷಾಕನ್ನು ತೆಗೆದುಕೊಂಡಳು ಮತ್ತು ಮೇಕೆಯ ಮರಿಗಳ 


386 ಸತ್ಯಾರ್ಥಪ್ರಕಾಶ 

ಚರ್ಮವನ್ನು ಅವನ ಕೈಗಳ ಮತ್ತು ನುಣುಪು ಕೊರಳಿನ ಮೇಲೆ ಸುತ್ತಿದಳು. ಆಗ ಯಾಕೂಬನು ತನ್ನ ತಂದೆಗೆ - “ನಾನು ನಿಮ್ಮ 
ಜ್ಯೇಷ್ಠ ಪುತ್ರನಾದ ಏಸೌ ಆಗಿದ್ದೇನೆ. ತಾವು ಹೇಳಿದುತೆ ನಾನು ಮಾಡಿದ್ದೇನೆ. ಎದ್ದು ಕುಳಿತುಕೊಳ್ಳಿಲಿ. ತಮ್ಮ ಪ್ರಾಣವು ನನಗೆ 
ಆಶೀರ್ವಾದ ಕೊಡುವಂತೆ ಮೇಕೆಯ ಮಾಂಸದಿಂದ ಭೋಜನಮಾಡಿರಿ”. ಎಂದನು. (ತೌರೇತ್‌. ಉತ್ಪತ್ತಿಪರ್ವ:-೨೭, ಆ:- 
೯-೧೦-೧೬-೧೯) 


ಸಮೀಕ್ಷತೆ :- ನೋಡಿರಿ, ಇಂತಹ ಸುಳ್ಳು - ಕಪಟದಿಂದ ಆಶಿರ್ವಾದ ಪಡೆದುಕೊಂಡು, ಆಮೇಲೆ ಸಿದ್ಧರೂ, ಪ್ರವಾದಿಗಳೂ 
ಆಗುತ್ತಾರೆ. ಇದು ಆಶ್ಚರ್ಯದ ವಿಷಯವಲ್ಲವೇನು? ಮತ್ತು ಇಂತಹವರು ಕ್ರೈಸ್ತರ ಮುಂದಾಳುಗಳಾಗಿ ಹೋಗಿದ್ದಾರೆ. ಮತ್ತೆ ಇವರ 
ಮತದ ಗಲಿಬಿಲಿಯಲ್ಲಿ ಕಡಿಮೆ ಏನು? (೩೦) 

ಮತ್ತು ಯಾಕೂಬನು ಬೆಳೆಗ್ಗೆ ಮುಂಚೆಯೇ ಎದ್ದನು. ಮತ್ತು ತನ್ನ ತಲೆ ದಿಂಬಾಗಿ ಇಟ್ಟುಕೊಂಡಿದ್ದ ಕಲ್ಲನ್ನು ಸ್ತಂಭವಾಗಿ 
ನಿಲ್ಲಿಸಿದನು ಮತ್ತು ಅದರ ಮೇಲೆ ಎಣ್ಣೆಯನ್ನು ಹಾಕಿದನು. ಮತ್ತು ಸ್ಥಳಕ್ಕೆ ಬೈತಯೇಲ್‌ ಎಂದು ಹೆಸರಿಟ್ಟನು. ಮತ್ತು "ನಾನು 
ಕಂಭವಾಗಿ ನಿಲ್ಲಿಸಿರುವ ಕಲ್ಲು ಈಶ್ವರನ ಮನೆಯಾಗುವುದು'- ಎಂದನು, . (ತೌರೇತ್‌. ಉತ್ಪತ್ತಿಪರ್ವ:-೨೮,ಆ:- ೧೮,೧೯,೨೨) 

ಸಮೀಕ್ಷಕ:- ಕಾಡಾಡಿಗಳ ಕಾರ್ಯಗಳನ್ನು ಈಗ ನೋಡಿರಿ. ಇವರೇ ಕಲ್ಲುಗಳನ್ನು ಪೂಜಿಸಿದರು ಮತ್ತು ಪೂಜೆಮಾಡಿಸಿದರು. 
ಮತ್ತು ಇದನ್ನು ಮುಸಲ್ಮಾನರು "ಬಯತಲ್‌ ಮುಕದ್ದಸ್‌' ಎನ್ನುತ್ತಾರೆ! ಈ ಕಲ್ಲೊಂದೇ ಈಶ್ವರನ ಮನೆಯೋ? ಮತ್ತು ಆ ಕಲ್ಲಿನಲ್ಲಿ 
ಮಾತ್ರ ಈ್ವರನಿರುತ್ತಿದ್ದನೋ? ಭಾಪ, ಭಾಪು!! ಏನು ಹೇಳಬೇಕು ಕ್ರೈಸ್ತರೇ। ಮಹಾ ಮೂರ್ತಿ ಪೂಜಕರಂತೂ ನೀವೇ ಆಗಿದ್ದೀರಿ. 
(೧). 


ಮತ್ತು ಈಶ್ವರನು ರಾಖಿಲಳನ್ನು ಸಿಸಿದನು ಮತ್ತು ಈಶ್ವರನು ಅವಳ (ಅರಿಕೆಯನ್ನು ಕೇಳಿದನು ಮತ್ತು ಅವಳ ಗರ್ಭಕೋಶವನ್ನು 
ಬಿಚ್ಚಿದನು ಮತ್ತು ಅವಳು ಗರ್ಭಿಣಿಯಾದಳು ಮತ್ತು ಮಗನನ್ನು ಹೆತ್ತಳು ಮತ್ತು "ಈಶ್ವರನು ತನ್ನ ನಿಂದೆಯನ್ನು ದೂರಮಾಡಿದನು'. 
- ಎಂದನು. (ತೌರೇತ್‌. ಉತ್ಪತ್ತಿಪರ್ವ:-೨೦. ಆ:- ೨೨-೨೩). 


ಸಮೀಕ್ಷಕ- ಭಲೇ ಕ್ರೈಸ್ತರುಗಳ ಈಶ್ವರನೇ! ಎಂತಹ ದೊಡ್ಡ ಡಾಕ್ಟರನಾಗಿದ್ದೀಯ್ದೇ? ಸ್ತ್ರೀಯರ ಗರ್ಭಕೋಶವನ್ನು ಬಿಚ್ಚಲು 
ಎಂತಹ ಶಸ್ತ್ರಗಳು ಅಥವಾ ಔಷಧಗಳಿದ್ದುವು? ಯಾವುದರಿಂದ ಬಿಚ್ಚಿದೆ? ಇವೆಲ್ಲವೂ ತಲೆಹಿಡುಕತನದ ಮೊಬ್ಬಿನ ಮಾತುಗಳು ಅಷ್ಟೇ. 
(೩೨) 

ಆದರೆ. ಈಶ್ವರನು ಆರಾಮೀ ಲಾವನನ ಬಳಿ ಸ್ವಪ್ನದಲ್ಲಿ ರಾತ್ರಿಗೆ ಬಂದನು ಮತ್ತು ಅವನಿಗೆ -"ಸಾವಧಾನನಾಗಿರು. ನೀನು. 
(ಈಶ್ವರ) ಯಾಕೂಬರಿಗೆ ಒಳ್ಳೆಯದು. ಕೆಟ್ಟದು ಯಾವುದನ್ನೂ ಹೇಳಬೇಡ. ಏಕೆಂದರೆ ನೀನು ನಿನ್ನ ತಂದೆಯ ಮನೆಯ ಬಗೆಗೆ ಅತ್ಯಂತ 
ಅಭಿಲಾಷಿಯಾಗಿದ್ದೀಯೆ. ನೀನು ಏಕಕ್ಕೆ ನನ್ನ ದೇವರುಗಳನ್ನು ಅಪಸರಿಸಿದ್ದೀಯೆ?” ಎಂದು ಕೇಳಿದನು. (ತೌರೇತ್‌. ಉತ್ಪತ್ತಿಪರ್ವ:-೩೩.. 
ಆ-೨೪,೩೦) 

ಸಮೀಕ್ಬರ್ಕ- ನಾವು ಮಾದರಿಗಾಗಿ ಇದನ್ನು ಬರೆಯುತ್ತೇವೆ. ಸಾವಿರಾರು ಜನರಿಗೆ ಕನಸಿನಲ್ಲಿ ಬಂದನು; ಮಾತನಾಡಿದನು, 
ಜಾಗೃತನಾಗಿ, ಸಾಕ್ಷಾತ್ರಾಗಿ ಸಂಧಿಸಿದನು. ತಿಂದನು, ಕುಡಿದನು; ಬಂದನು, ಹೋದನು- ಎಂದು ಮೊದಲಾಗಿ ಬೈಬಲಿನಲ್ಲಿ ಬರೆದಿದೆ. 
ಆದರೆ, ಈಗ ಅವನು ಇದ್ದಾನೋ, ಅಥವಾ ಇಲ್ಲವೋ, ತಿಳಿಯದು. ಏಕೆಂದರೆ, ಈಗ ಯಾವನಿಗೂ ಸ್ವಪ್ನದಲ್ಲಿ ಅಥವಾ 

ಕೂಡ ಈಶ್ವರನು ಸಿಕ್ಕುವುದಿಲ್ಲ. ಮತ್ತು ಈ ಕಾಡುಜನರು. ಶಿಲೆ- ಮೊದಲಾದುವುಗಳ ಮೂರ್ತಿಗಳನ್ನು 

ದೇವರೆಂದು ಅಂಗೀಕರಿಸಿ ಪೂಜಿಸುತ್ತಿದ್ದರು - ಎಂಬುದೂ ಕೂಡ ವಿದಿತವಾಯಿತು. ಆದರೆ, ಕ್ರೈಸ್ತರ ಈಶ್ವರನೂ ಕೂಡ ಕಲ್ಲನ್ನೇ 
ಜೀವರೆಂದು ಗ್ರಹಿಸುತ್ತಾನೆ. ಇಲ್ಲದಿದ್ದರೆ, "ದೇವರುಗಳ ಕಳವು' ಎನ್ನುವುದು ಹೇಗೆ ಅನ್ವಯಿಸೀತು? (೩೩). 

ಮತ್ತು ಯಾಕೂಬನು ತನ್ನ ಮಾರ್ಗದಲ್ಲಿ ನಡೆದುಹೋದನು. ಮತ್ತು ಈಶ್ವರನ ದೂತರು ಅವನನ್ನು ಮತ್ತೆ ಸಂಧಿಸಿದರು. ಮತ್ತು 
ಯಾಕೂಬನು ಅವರನ್ನು ನೋಡಿ, "ಇದು ಈಶ್ವರನ ಸೇನೆಯಾಗಿದೆ'. - ಎಂದನು. (ತೌರೇತ್‌. ಉತ್ಪತ್ತಿಪರ್ವ:- ೩೨. ಆ:-೧,೨) 


ಸಮೀಕ್ಷಕ- ಈಗ ಕ್ರೈಸ್ತರ ಈಶ್ವರನು ಮನುಷ್ಯನೆಂಬುದರಲ್ಲಿ ಸಂದಿಗೃವಾದುದು ಏನೂ ಉಳಿಯಲಿಲ್ಲ. ಏಕೆಂದರೆ, ಸೈನ್ಯವನ್ನೂ 
ಕೂಡ ಇಟ್ಟುಕೊಂಡಿದ್ದಾನೆ. ಸೈನ್ಯವಿರುವಾಗ ಶಸ್ತ್ರಗಳೂ ಇರಬಹುದು. ಮತ್ತು ಅತ್ತ-ಇತ್ತ ಏರಿಹೋಗಿ, ಯುದ್ಧವನ್ನೂ ಕೂಡ ಮಾಡುತ್ತಿರಬಹುದು. 
ಇಲ್ಲವಾದರೆ, ಸೈನ್ಯವನ್ನಿಡುವುದರ ಪ್ರಯೋಜನವೇನು?(೩).. 


ಮತ್ತು ಯಾಕೂಬನು ಒಂಟಿಯಾಗಿ ಉಳಿದುಹೋದನು ಮತ್ತು ಅಲ್ಲಿ ಬೆಳಕು ಹರಿಯುವವರೆಗೆ ಒಬ್ಬನು ಅವನೊಂದಿಗೆ. 


ತ್ರಯೋದಶ ಸಮುಲ್ಲಾಸ 397 
ಆಗ ಅವನು -“ನನಗೆ ಹೋಗಗೊಡು. ಏಕೆಂದರೆ, ಬೆಳಕು ಹರಿಯುತ್ತಿದೆ.” ಎಂದನು. ಮತ್ತು ಅವನು -“ಎಲ್ಲಿಯವರೆಗೆ ನೀನು ನನಗೆ 
ಆಶೀರ್ವಾದವನ್ನು ಕೊಡುವುದಿಲ್ಲವೋ, ಆವರೆಗೆ ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ” ಎಂದನು. ಆಗ ಅವನು ಅವನನ್ನು "ನಿನ್ನ 
ಹೆಸರೇನು?' ಎಂದು ಕೇಳಿದನು. ಮತ್ತು ಅವನು -"ಯಾಕೂಬ್‌' ಎಂದನು. ಆಗ ಅವನು-ಇನ್ನ ಹೆಸರು ಇನ್ನು ಮುಂದೆ ಯಾಕೂಬನೆಂದು. 
ಇರುವುದಿಲ್ಲ; ಆದರೆ ಇಸ್ರಾಯೇಲ್‌ - ಎಂದಾಗುವುದು. ಏಕೆಂದರೆ, ನೀನು ಈಶ್ವರನ ಮುಂದೆ ಮತ್ತು ಮಾನವರ ಮುಂದೆ 
ರಾಜನಂತೆ ಮಲ್ಲಯುದ್ಧನ್ನು ಮಾಡಿದೆ ಮತ್ತು ಗೆದ್ದೆ. ಆಗ ಯಾಕೂಬನು ಇದನ್ನು ಹೇಳಿ, “ತಮ್ಮ ಹೆಸರನ್ನು ಹೇಳಿರಿ” ಎಂದು 
ಕೇಳಿದನು. ಮತ್ತು ಅವನು - “ ನನ್ನ ಹೆಸರನ್ನು ಏಕೆ ಕೇಳುತ್ತೀಯೆ?” - ಎಂದು ಕೇಳಿದನು ಮತ್ತು ಅವನು ಅವಾಗೆ ಅಲ್ಲಿ 
ಆಶೀರ್ವಾದವನ್ನು ಕೊಟ್ಟನು. ಮತ್ತು ಯಾಕೂಬನು ಆ ಸ್ಥಳಕ್ಕೆ "ಫನೂಯೇಲ್‌' ಎಂದು ಹೆಸರಿಟ್ಟನು. ಏಕೆಂದರೆ, ನಾನು ಈಶ್ವರನನ್ನು 
ಪ್ರತ್ಯಕ್ಷವಾಗಿ ನೋಡಿದೆನು ಮತ್ತು ನನ್ನ ಪ್ರಾಣ ಉಳಿದಿದೆ. ಮತ್ತು ಅವನು ಫನೂಯೇಲದಿಂದ ಮುಂದೆ ನಡೆದಾಗ, ಸೂರ್ಯನ 
ಜ್ಯೋತಿ ಅವನ ಮೇಲೆ ಬಿದ್ದಿತು ಮತ್ತು ಅವನು ತನ್ನ ಜಂಘೆಯಿಂದ ಕುಂಟುತ್ತಾ ಇದ್ದನು. ಆದುದರಿಂದ, ಇಸ್ರಾಯೇಲನ 
ವಂಶದವರು, ಯಾವುದರ ನರ ಸಿಕ್ಕುಗಟ್ಟಿದ್ದಿತೋ, ಆ ಜಂಘೆಯ ನಾಡಿಯನ್ನು ಇಂದಿನವರೆಗೂ ತಿನ್ನುವುದಿಲ್ಲ. ಏಕೆಂದರೆ, ಅವನು 
ಯಾಕೂಬನ ಯಾವ ನಾಡಿ ಏರಿ ಹೋಗಿದ್ದಿತೋ ಅದನ್ನು ಮಟ್ಟಿದ್ದನು. (ತೌರೇತ್‌. ಉತ್ಪತ್ತಿಪರ್ವ:-೨೩, ಆ:- ೨೪-೩೨) 


ಸಮೀಕ್ಷಕ್ಕ- ಕ್ಲೈಸ್ತರ ಈಶ್ವರನು ಕುಸ್ತಿಯ ಜಟ್ಟಿಯಾಗಿರುವನಾದುದರಿಂದಲೇ ಸಾರಾ ಮತ್ತು ರಾಖೇಲರ ಮೇಲೆ 'ಪತ್ರರು 
ಹುಟ್ಟುವ' ಕರುಣೆಯನ್ನು ಕರೆದನು. ಭಲೇ, ಇವನೆಂದಾದರೂ ಈಶ್ವರನಾಗಿರಬಲ್ಲನೇ? ಮತ್ತು, ನೋಡಿರಿ ಲೀಲೆಯನ್ನು, ಒಬ್ಬನು 
ಹೆಸರನ್ನು ಕೇಳಿದರೆ, ಎರಡನೆಯವನು ತನ್ನ ಹೆಸರನ್ನೇ ಹೇಳುವುದಿಲ್ಲ! ಮತ್ತು ಈಶ್ವರನು ಅವನ ನಾಡಿಯನ್ನು ಸೆಟೆಯಿಸಿಬಟ್ಟನು ಮತ್ತು. 
ಜೀವಂತ ಉಳಿದುಕೊಂಡನು. ಆದರೆ, ಡಾಕ್ಟರನಾಗಿದ್ದರೆ, ಜಂಘಾ ನಾಡಿಯನ್ನು ಸರಿಪಡಿಸುತ್ತಲೂ ಇದ್ದನು. ಮತ್ತು ಇಂತಹ ಈಶ್ವರನ 
ಭಕ್ತಿಯಿಂದ ಯಾಕೂಬನು ಕುಂಟುತ್ತಲೇ ಬಾಳಿದನೆಂದರೆ, ಅನ್ಯಭಕ್ತರೂ ಕುಂಟುತ್ತಲೇ ಇರುವರೇನೋ? ಈಶ್ವರನನ್ನು ಪ್ರತ್ಯಕ್ಷವಾಗಿ. 
ನೋಡಿದನು; ಮತ್ತು ಮಲ್ಲಯದ್ಧವನ್ನೂ ಮಾಡಿದನು - ಎಂಬ ಈ ಮಾತು. ಈಶ್ವರನು ಶರೀರಯುಕ್ತನಲ್ಲದಿದ್ದಲ್ಲಿ ಹೇಗೆ ತಾನೇ 
ಅಸ್ವಯಿಸೀತು? ಇದು ಕೇವಲ ಬಾಲಕತನದ ಲೀಕೆಯಾಗಿದೆ . (೩೫). 


ಮತ್ತು ಯಹೂದಾನ ಜ್ಯೇಷ್ಠ ಪುತ್ರನಾದ ಏರನು ಪರಮೇಶ್ವರನ ದೃಷ್ಟಿಯಲ್ಲಿ ದುಷ್ಟನಾಗಿದ್ದನು. ಆದುದರಿಂದ ಪರಮೇಶ್ವರನು. 
ಅವನನ್ನು ಸಂಹರಿಸಿಬಿಟ್ಟನು. ಆಗ ಯಹೂದಾ ಓನಾನನಿಗೆ -“ನಿನ್ನ ಸೋದರನ ಪತ್ನಿಯ ಬಳಿ ತೆರಳು ಮತ್ತು ಅವಳನ್ನು 
ಮದುವೆಮಾಡಿಕೊಂಡು, ನಿನ್ನ ಸೋದರನಿಗಾಗಿ ವಂಶವನ್ನು ಮುನ್ನೆಡೆಯಿಸು””.- ಎಂದು ಹೇಳಿದನು. ಮತ್ತು ಓನಾನನು-“ಇದು ನನ್ನ 
ವಂಶವಾಗದು.'" ಎಂದು ಕಂಡುಕೊಂಡನು. ಮತ್ತು ಹೀಗೆ ಸಂಭವಿಸಿತು:- ಅವನು ತನ್ನ ಸೋದರನ ಪತ್ನಿಯ ಬಳಿ ಹೋದಾಗ, 
ವೀರ್ಯವನ್ನು ನೆಲದ ಮೇಲೆ ಬೀಳಿಸಿಬಿಟ್ಟನು. ಮತ್ತು ಅವನ ಆ ಕಾರ್ಯ ಪರಮೇಶ್ವರನ ದೃಷ್ಟಿಯಲ್ಲಿ ಕೆಟ್ಟದಾಗಿದ್ದಿತು. ಆದುದರಿಂದ 
ಅವನು ಅವನನ್ನೂ ಸಂಹರಿಸಿಬಿಟ್ಟನು. (ತೌರೇತ್‌. ಉತ್ಪತ್ತಿ ಪರ್ವ--೩೮. ಆ;- ೭-೧೦). 

ಸಮೀಕ್ಷಕ- ಈಗ ನೋಡಿಕೊಳ್ಳಿರಿ. ಇವು ಮಾನವನ ಕಾರ್ಯಗಳೋ ಅಥವಾ ಈಶ್ವರನವೋ? ಅವಳೊಂದಿಗೆ ನಿಯೋಗವಾಯಿತು. 
- ಎಂದಾಗ, ಅವನನ್ನು ಸಾಯಿಸಿದನೇಕೆ? ಅವನ ಬುದ್ಧಿಯನ್ನು ಶುದ್ಧವಾಗಿ ಮಾಡಲಿಲ್ಲವೇತಕ್ಕೆ? ಮತ್ತು ವೇದೋಕ್ತವಾದ ನಿಯೋಗವು 
ಕೂಡ ಮೊದಲು ಸರ್ವತ್ರ ಪ್ರಡಲಿತವಾಗಿದ್ದಿತು. ನಿಯೋಗಪದ್ಧತಿಯು ಮೊದಲು ಸರ್ವದೇಶಗಳಲ್ಲಿಯೂ ಪ್ರಚಲಿತವಾಗಿದ್ದಿತೆಂಬುದು 
ನಿಶ್ಚಯವಾಯಿತು. (೩೬) 

ತೌರೇತ್‌ ಯಾತ್ರಾಪುಸ್ತಕ 

ಮೂಸಾ ವಿಚಾರಸಮರ್ಥನಾದಾಗ, ತನ್ನ ಸೋದರರ ನಡುವಾ ಒಬ್ಬ ಇಬ್ರಾನಿಯನ್ನು ಒಬ್ಬ ಐಗುಪ್ತದೇಶೀಯನು ಪ್ರಶರಿಸತ್ತಿರುವುದನ್ನು 
ನೋಡಿದನು. ಮತ್ತೆ ಅವನು ಅತ್ತ ಇತ್ತ ದೃಷ್ಟಿ ಹರಿಸಿ, ಯಾವನೂ ಇಲ್ಲವೆಂಬುದನ್ನು ಕಂಡನು. ಆಗ ಅವನು ಆ ಐಗುಪ್ರರೇಶೀಯನನ್ನು 
ಸಾಯಿಸಿಬಟ್ಟನು ಮತ್ತು ಮರಳಿನಲ್ಲಿ ಅವನನ್ನು ಬಚ್ಚಿಟ್ಟನು. ಅವನು ಮರುದಿನ ಹೊರಗೆ ಹೋದಾಗ, ಇಬ್ಬರು ಇಬ್ರಾನಿಗಳು ಪರಸ್ಪರ 
ಜಗಳವಾಡುತ್ತಿರುವುದನ್ನು ನೋಡಿದನು. ಆಗ ಅವನು ಆ ಅಜ್ಞಾನಿಯನ್ನು -“ನೀನು ನಿನ್ನ ನೆರೆಹೊರೆಯವನನ್ನು ಏಕೆ ಹೊಡೆಯುತ್ತೀಯೆ?” 
- ಎಂದು ಕೇಳಿದನು. ಆಗ ಅವನು - “ಯಾವನು ನಿನ್ನನ್ನು ನಮ್ಮ ಅಧ್ಯಕ್ಷನನ್ನಾಗಿ, ಅಥವಾ ನ್ಯಾಯಾಧೀಶನನ್ನಾಗಿ ನೇಮಿಸಿದ್ದಾನೆ? 
ಯಾವ ರೀತಿಯಿಂದ ನೀನು ಐಗುಪ್ರದೇಶೀಯನನ್ನು ಕೊಂದು ಹಾಕಿದ್ದೀಯೋ, ಹಾಗೆ ನನ್ನನ್ನೂ ಕೊಂದುಹಾಕಬಯಸುವೆಯೋ?” 
ಎಂದು ಪ್ರಶ್ನಿಸಿದನು. ಆಗ ಮೂಸಾ ಹೆದರಿದನು ಮತ್ತು ಓಡಿಹೋದನು. (ತೌರೇತ್‌. ಯಾ.ಪರ್ವ:- ೨ ಆ:-೧೧-ಛ೫) 

ಸಮೀಕ್ಷರ್ಕ- ಈಗ ನೋಡಿರಿ! ಯಾವನು ಬೈಬಲಿನ ಮುಖ್ಯ ಸಿದ್ಧಿರ್ತೃವೂ ಅಗಿದ್ದಾನೋ, ಯಾವನ ಚಾರಿತ್ರ ಕ್ರೋಧ 
ಮೊದಲಾದ ದುರ್ಗುಣಗಳಿಂದ ಯಕ್ತವಾಗಿದೆಯೋ, ಯಾವನು ಮನುಷ್ಯಹತ್ಯೆ ಮಾಡುವವನೂ, ಮತ್ತು ಕಳ್ಳನಂತೆ ರಾಜದಂಡದಿಂದ 
ನುಣ್ಣುಚಿ ಕೊಳ್ಳುವವನೂ ಆಗಿದ್ದಾನೋ, ಎಂದರೆ, ಯಾವಾಗ ಮಾಸ್ತವವಾದುದನ್ನು ಮುಚ್ಚಿಡುತ್ತಿದ್ದನೋ, ಆಗ ಸುಳ್ಳಗಾರನೂ ಅವಶ್ಯವಾಗಿ 


398 ಸತ್ಯಾರ್ಥಪ್ರಕಾಶ 
ಆಗಿರಬೇಕಲ್ಲವೇ- ಆ ಮೂಸಾ ಮತಾಚಾರ್ಯನಾಗಿದ್ದಾನೆ! ಇಂತಹವನಿಗೂ ಈಶ್ವರನು ಸಿಕ್ಕಿದನು! ಮತ್ತೆ ಅವನು ಪ್ರವಾದಿಯೂ 
ಆದನು! ಅವನು ಯಹೂದ್ಯರೇ ಮೊದಲಾದವರ ಸಂಪ್ರದಾಯವನ್ನು ಪ್ರತಿಷ್ಠಾಪಿಸಿದನು! ಈಶ್ವರನೂ ಕೂಡ ಮೂಸಾನ ಹಾಗೆಯೇ 
ಆದನು. ಆದುದರಿಂದ, ಯಾರು ಕ್ರೈಸ್ತರ ಮೂಲಪುರುಷರಾಗಿದ್ದರೋ, ಅವರೆಲ್ಲರೂ ಮೂಸಾನಿಂದಲೇ ಆರಂಭಿಸಿ ವನ್ನ ಸ್ಥಿತಿಯಲ್ಲಿದ್ದರು; 
ವಿದ್ಯಾವಸ್ಥೆಯಲ್ಲಿರಲಿಲ್ಲ. ಹೀಗೆ ಆದೆಷ್ಟೋ ಇದೆ. (೩೭) 

ಒಂದು ಸೊಗಸಾದ ಮೇಕೆಯ ಮರಿಯನ್ನು ಕೊಲ್ಲು ಮತ್ತು ಒಂದು ಹಿಡಿ ಹಸ್ಸೋಪ್‌ ಗಿಡದ ಪೊರಕೆಯನ್ನು ಮಾಡಿಕೊಳ್ಳು: 
ಮತ್ತು ಅದನ್ನು ಬೇಸಿನ್ನನಲ್ಲಿರುವ ರಕ್ತದಲ್ಲಿ ಅದ್ದು ಹೆಬ್ಬಾಗಿಲ ಚೌಕಟ್ಟಿನ ಮೇಲೆ ಮತ್ತು ಬಾಗಿಲಿನ ಎರಡೂ ಪಕ್ಕೆಗಳಿಗೆ ಅದರಿಂದ 
ಮುದ್ರೆಯೊತ್ತು. ಮತ್ತು ನಿಮ್ಮ ನಡುವಣ ಕಡೆಯಿಂದ ಬೆಳಕು ಹರಿಯುವವರೆಗೆ ಯಾವನೂ ಮನೆಯ ಬಾಗಿಲಿನಿಂದ ಹೊರಗೆ. 
ಹೋಗದಿರಲಿ, ಫಿಕೆಂದರೆ- ಪರಮೇಶ್ವರನು ಐಗುಪ್ತದೇಶವನ್ನು ನೆಲಸಮಮಾಡಿಹಾಕಲು ನಿಮ್ಮ ಹಾದಿಯನ್ನು ದಾಟಿ ಹೋಗುವನು. 
ಮತ್ತು ಯಾವಾಗ ಪರಮೇಶ್ವರನು ಮೇಲಿನ ಚೌಕಟ್ಟಿನ ಮೇಲೆ ಮತ್ತು ದ್ವಾರದ ಎರಡೂ ಕಡೆ ರಕ್ತವನ್ನು ನೋಡುವನೋ, ಆಗ ಅವನು. 
ನಿಮ್ಮ ಬಾಗಿಲಿನ ಮುಂದೆ ಹಾದು ಹೋಗುವನು ; ಮತ್ತು ಚಂಡಾಲರನ್ನು ನಿಮ್ಮ ಮನೆಗಳೊಳಕ್ಕೆ ಸಂಹಾರಮಾಡಲು ಬಿಡುವುದಿಲ್ಲ. 
(ತೌರೇತ್‌. ಯಾ. ಪಾ.-೧೨.ಆ-೨೧-೨೩) 


ಸಮೀಕ್ಷಕಃ- ಭೇಷ್‌! ಮಾಟ-ಮಂತ್ರ ಮಾಡುವವರ ಹಾಗೆ ಇರುವ ಇವನು ಸರ್ವಜ್ಞನಾದ ಈಶ್ವರನಾಗಿ ಎಂದಿಗಾದರೂ 
ಆಗಬಲ್ಲನೇನು?. ರಕ್ತದ ಮುದ್ರೆಯನ್ನು ಕಂಡಾಗ ಮಾತ್ರವೇ ಇಸ್ತಯೇಲ್‌ ಕುಲದ ಮನೆ- ಎಂದು ತಿಳಿದುಕೊಳ್ಳತಾನೆ; ಇಲ್ಲದಿದ್ದರೆ, 
ಇಲ್ಲ! ಈ ಕೆಲಸ ಕ್ಷುದ್ರಬುದ್ಧಿಯಳ್ಳ ಮಾನವರದರುತಿದೆ. ಇದರಿಂದ, ಈ ಎಲ್ಲ ಮಾತುಗಳೂ ಯಾವನೋ ಕಾಡು ಮನುಷ್ಯ 
ಬರೆದಿದಾಗಿವೆ- ಎಂದು ವಿದಿತವಾಗುತ್ತದೆ... (೩೮). 


ಮತ್ತು ಹೀಗೆ ನಡೆಯಿತು; ಪರಮೇಶ್ವರನು ನಡುರಾತ್ರಿಯಲ್ಲಿ ಐಗುಪ್ತ ದೇಶದಲ್ಲಿ, ತನ್ನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿ ತ್ತಿದ್ದ. 
ಫಿರಾವೂನನ ಚೊಚ್ಚಲು ಮಗನಿಂದ ಹಿಡಿದು, ಕಾರಾಗೃಹದಲ್ಲಿದ್ದ ಬದ್ಧನ ಚೊಚ್ಚಲು ಮಗನವರೆಗೆ, ಪಶುಗಳ ಚೊಚ್ಚಲು ಸಂತತಿಯ 
ಸಂಗಡ, ಸಮಸ್ತ ಚೊಚ್ಚಲು ಮಕ್ಕಳು- ಮರಿಗಳನ್ನೂ ನಾಶಮಾಡಿದನು. ಮತ್ತು ರಾತ್ರಿ ಫಿರಾವೂನನೆದ್ದನು. ಅವನು, ಮತ್ತು ಅವನ 
ಸೇವಕರು ಮತ್ತು ಸಮಸ್ತ ಐಗುಪ್ತ ದೇಶೀಯರೂ ಎದ್ದರು. ಮತ್ತು ಐಗುಪ್ತ ದೇಶದಲ್ಲಿ ಮಹಾವಿಲಾಪದದದ್ದತು. ಏಕೆಂದರೆ, ಒಬ್ಬನೂ 
ಸಾಯದ ಯಾವುದೇ ಒಂದು ಮನೆಯೂ ಇರಲಿಲ್ಲ. (ತೌರೇತ್‌. ಯಾ. ಪ:-೧೨. ಆ - ೨೯-೩೦) 


ಸಮೀಕ್ಷಕ :- ಧನ್ಯ ಧನ್ಯ! ಕ್ರೈಸ್ತರ ಈಶ್ವರನು ಅರ್ಧರಾತ್ರಿಯಲ್ಲಿ, ದರೋಡೆಕೋರನಂತೆ ನಿರ್ದಯನಾಗಿ, ಮಕ್ಕಳು - ಮರಿಗಳು, 
ವೃದ್ಧರು ಮತ್ತು ಪಶುಗಳವರೆಗೂ ಕೂಡ, ಅಪರಾಧವಿಲ್ಲದೆ ಸಾಯಿಸಿಬಿಟ್ಟನು; ಸ್ವಲ್ಪವೂ ದಯೆ ಬಾರಲಿಲ್ಲ. ಮತ್ತು ಐಗುಪ್ತದೇಶದಲ್ಲಿ 
ಮಹಾವಿಲಾಪ ವಾಗುತ್ತಿದ್ದರೂ ಕೂಡ, ಕ್ರೈಸ್ತರ ಈಶ್ವರನ ಚತ್ತದಲ್ಲಿನ ನಿಷ್ಠುರತೆ ನಾಶವಾಗಲಿಲ್ಲ! ಇಂತಹ ಕೆಲಸ ಈಶ್ವರನದಾಗುವುದು 
ಆಂತಿರಲಿ; ಆದರೆ ಯಾವನೇ ಸಾಧಾರಣನಾದ ಮನುಷ್ಯನೂ ಕೂಡ ಮಾಡುವಂತಹುದಲ್ಲ. ಇದು ಆಶ್ಮರ್ಯವಲ್ಲ. 
ಏಕಂದರೆ," ಮಾಂಸಾಹಾರಿಣಃ ಕುತೋ ದಯಾ?" ಕ್ರೈಸ್ತರ ಈಶ್ವರನು ಮಾಯಾಹಾರಿಯಾಗಿರುವಾಗ, ಅವಾಗೆ ದಯೆ ತೋರಿಸುವುದರ 
ಕೆಲಸವಾದರೂ ಏನಿದೆ? (೩೯) 


'. “ಪರಮೇಶ್ವರನು ನಿಮಗಾಗಿ ಯುದ್ಧಮಾಡುವನು. ಅವರು ಮುನ್ನಡೆಯಲಿ” - 'ಎಂದು ಇಸ್ರಾಯೇಲನ ಸಂತತಿಗೆ ಹೇಳು. 
ಆದರೆ, ನೀನು ನಿನ್ನ ಕೋಲನ್ನು ಎತ್ತು ಮತ್ತು ಸಮುದ್ರದ ಮೇಲೆ ನಿನ್ನ ಕೈಯನ್ನು ಚಾಚು ಮತ್ತು ಅದರಿಂದ (ನೀರಿನ) ಎರಡು 
ಭಾಗಗಳನ್ನು ಮಾಡು. ಮತ್ತು ಇಸ್ರಾಯೇಲನ ಸಂತತಿಗಳು ಸಮುದ್ರದ ನಟ್ಟ ನಡುವಿನಲ್ಲಿ ಒಣಗಿದ ಭೂಮಿಯ ಮೇಲೆ ಹಾದು 
ಹೋಗುವವು. (ತೌರೇತ್‌. ಯಾ. ಪರ್ವ-- ೧೪. ಆ:- ೧೪ - ೧೬) 


ಸಮೀಕ್ಷಕ- ಏಕೆ ಸ್ವಾಮೀ? ಮೊದಲಾದರೋ ಈಶ್ವರನು ಹಿಂಡುಗಳ ಹಿಂದೆ ಕುರುಬನು ನಡೆಯುವಂತೆ, ಇಸ್ರಾಯೇಲನ 
ಕುಲದ ಹಿಂದೆ ಹಿಂದೆ ತೆರಳುತ್ತಿದ್ದರು. ಈಗ ಎಲ್ಲಿ ಅಂತರ್ಧಾನನಾಗಿ ಹೋದನೋ ತಿಳಿಯದು. ಇಲ್ಲದಿದ್ದರೆ, ಸಮಸ್ತ ಜಗತ್ತಿಗೂ 
ಉಪಕಾರವಾಗುವಂತೆ ಮತ್ತು ನಾವೆಯೇ ಮೊದಲಾದುವುಗಳನ್ನು ನಿರ್ಮಿಸುವ ಶ್ರಮವು ತಪ್ಪಿ ಹೋಗುವಂತೆ, ಸಮುದ್ರದ ನಡುವಿನಿಂದ 
ನಾಲ್ಕು ಕಡೆಗೂ ರೈಲುಗಾಡಿಗಳ ಮಾರ್ಗಗಳನ್ನು ಮಾಡಿಸಿಕೊಳ್ಳಬಹುದಾಗಿತ್ತು. ಆದರೆ, ಏನು ತಾನೇ ಮಾಡಲಾದೀತು? ಕ್ರೈಸ್ತರ 
ಈಶ್ವರನು ಎಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೋ ಗೊತ್ತಾಗದು. ಈ ಪರಿಯ ಬಹಳ ಅಸಂಭವವಾದ ಲೀಲೆಗಳನ್ನು ಬೈಬಲಿನ ಈಶ್ವರನು 
`ಮೂಸಾನೊಂದಿಗೆ ಮಾಡಿದ್ದಾನೆ. ಮತ್ತು ಕ್ರೈಸ್ತರ ಈಶ್ವರನು ಇರುವ ಹಾಗೆಯೇ ಅವನ ಸೇವಕರೂ ಇದ್ದಾರೆ ಮತ್ತು ಅವನಿಂದ 
ರಚಿತವಾದ ಪುಸ್ತಕವೂ ಹಾಗೆಯೇ ಇದೆ - ಎಂಬುದು ವಿದಿತವಾಯಿತು. ಇಂತಹ ಪುಸ್ತಕ ಮತ್ತು ಇಂತಹ ಈಶ್ವರನು ಸಮ್ಮಗಳಿಂದ 
ದೂರವೇ ಇದ್ದರೆ ಒಳ್ಳೆಯದು. (೪೦) 


ಏಕೆಂದರೆ, ನಿನ್ನ ಈಶ್ವರನಾದ, ಪರಮೇಶ್ವರನಾದ ನಾನು ಜ್ವಲಂತವಾಗಿ ಸರ್ವಶಶ್ತ್ರಗಿದ್ದೇನೆ. ಪಿತೃಗಳ ಅಪರಾಧದ ಶಿಕ್ಷೆಯನ್ನು, 





ತ್ರಹೋದಶ ಸಮುಲ್ಲಾಸ 393 
ನನ್ನ ಬಗೆಗೆ ವೈರಭಾವವ್ನಾಡುವ ಅವರ ವಕ್ಕಳಿಗೆ, ಅವರ ಮೂರನೆಯ ಮತ್ತು ನಾಲ್ಕನೆಯ ಪೀಳಿಗೆಯವರೆಗೂ ಕೊಡುವವನಾಗಿದ್ದೇನೆ. 
(ತೌರೇತ್‌. ಯಾ. ಪ:-೨೦ ಆ- ೫) 

ಸಮೀಕ್ಷತ :- ಅಯ್ಯೋ! ತಂದೆಯ ಅಪರಾಧಕ್ಕಾಗಿ ನಾಲ್ಕು ಪೀಳಿಗೆಯವರಿಗೆ ಶಿಕ್ಷೆ ಕೊಡುವುದನ್ನು ಒಳ್ಳೆಯದೆಂದು ತಿಳಿಯುವುದು, 
ಇದಾರ ಮನೆಯ ನ್ಯಾಯ? ಒಳ್ಳೆಯ ತಂದೆಗೆ ದುಷ್ಟ ಸಂತತಿಯೂ, ಪತ್ತು ದುಷ್ಟನಾದ ತುಂದಗೆ ಒಳ್ಳೆಯ ಸಂತತಿಯೂ ಆಗುುದಿಲ್ಲವೇನು? 
ಹೀಗೆ ಆಗುವುದಾದಲ್ಲಿ ನಾಲ್ಕನೆಯ ಪೀಳಿಗೆಯವರೆಗೆ ಶಿಕ್ಷೆಯನ್ನು ಹೇಗೆ ಕೊಡಬಲ್ಲನು? ಮತ್ತು ಐದನೆಯ ಪೀಳಿಗೆಯ ನಂತರ 
ದುಷ್ಟನು ಹುಟ್ಟುವನಾದರೆ, ಅವನಿಗೂ ಶಿಕ್ಷೆಯನ್ನು ಕೊಡುವುದಿಲ್ಲವೇ? ಅಪರಾಧವಿಲ್ಲದೆ ಶಿಕ್ಷೆಯನ್ನು ಕೊಡುವುದು ಹಾಗೂ ಅಪರಾಧಿಗೆ 
ಕೊಡದಿರುವುದು ಅನ್ಕಾಯಕಾರಿಯ ವ್ಯವಹಾರ. (೪೧) 


ಅದನ್ನು ಪದಿತ್ರವಾಗಿಡುವುದಕ್ಕಾಗಿ ವಿಶ್ರಾಂತಿಯ ದಿನವನ್ನು ಸ್ಮರಿಸು. ಆರು ದಿನಗಳವರೆಗೆ ನೀನು ಪರಿಶ್ರಮವನ್ನು ಮಾಡು. ಮತ್ತು. 
ಏಳನೆಯ ದಿನ ನಿನ್ನ ಈಶ್ವರನಾದ ಪರಮೇಶ್ವರನ ವಿಶ್ರಾಂತಿದಿವಾವಾಗಿದೆ. ಪರಮೇಶ್ವರನು ವಿಶ್ರಾಂತಿಯ ದಿವಸಕ್ಕೆ ಆಶೀರ್ವಾದವಿತ್ತನು. 
(ತೌರೇತ್‌. ಯಾ. ಪ:-೨೦. ಆ-೮-೧೧) 

ಸೆಮೀಕ್ಷಕ :- ಭಾನುವಾರ ಒಂದು ಮಾತ್ರ ಪರಿತ್ರ ಹಾಗೂ ಆರು ದಿನಗಳು ಅಪವಿತ್ರವಾಗಿರುತ್ತವೆಯೇ? ಆಯಾಸಪಟ್ಟು 
ಏಳನೆಯ ದಿನ ನಿದ್ರೆ ಮಾಡಿಬಿಟ್ಟನು - ಎನ್ನಲು, ಪರಮೇಶ್ವರನು ಆರು ದಿನಗಳವರೆಗೆ ಮಹಾಪರಿಶ್ರಮ ಮಾಡಿದ್ದನೇನು? ಮತ್ತು. 
ಭಾನುವಾರಕ್ಕೆ ಆಶೀರ್ವಾದವನ್ನ ಕೊಟ್ಟನಾದರೆ, ಸೋಮವಾರವೇ ಮೊದಲಾದ ಆರು ದಿನಗಳಿಗೆ ಏನು ಕೊಟ್ಟನು? ಎಂದರೆ, 
ಶಾಪವನ್ನು ಕೊಟ್ಟಿರಬಹುದೇ? ಇಂತಹ ಕಾರ್ಯ ವಿದ್ದಾಂಸನದೂ ಅಲ್ಲವಾಗಿದೆ - ಎಂದಾಗ, ಈಶ್ವರನದಾಗಲು ಹೇಗೆ ಶಕ್ಕೆ? ಭಲೇ. 
ಭಾನುವಾರದಲ್ಲಿರುವ ಗುಣವಾದರೂ ಏನು? ಮತ್ತು, ಒಂದನ್ನು ಪವಿತ್ರಗೊಳಿಸಲು ಮತ್ತು ವರವನ್ನು ಕೊಡಲು, ಸೋಮವಾರ 
ಮೊದಲಾದುವು ಏನು ತಪ್ಪನ್ನು ಮಾಡಿದ್ದುವು? ಮತ್ತು ಬೇರೆಯ ದಿನಗಳನ್ನು ಹೀಗೆಯೇ ಅಪವಿತ್ರವಾಗಿ ಮಾಡಿಬಿಟ್ಟನೇ? (೪೨) 

ನಿನ್ನ ಸೆರಹೂರೆಯವನ ಮೇಲೆ ಸುಳ್ಳು ಸಾಕ್ಷ್ಯ ಕೊಡಬೇಡ. ನಿನ್ನ ನೆರೆಹೊರೆಯವನ ಹೆಂಡತಿಯ ಬಗೆಗೆ, ಅವನ: ದಾಸರ, 
ಅವನ ದಾಸಿಯರ ಬಗೆಗೆ, ಮತ್ತು ಅವನ ಎತ್ತಿನ ಬಗೆಗೆ, ಮತ್ತು ಅವನ ಕತ್ತೆಯ ಬಗ್ಗೆಗೆ ಹಾಗೂ ನಿನ್ನ ನೆರೆಹೊರೆಯನದಾಗಿರುವ 
ಯಾವದೇ ವಸ್ಟುವಿನ ಬಗೆಗೂ ಹೊಟ್ಟೆಯ ಕಿಚ್ಚನ್ನು ಪಡಬೇಡ. (ತೌರೇತ್‌. ಯಾ.ಪರ್ವ--೨೦.ಆ:-೧೬,೧೭) 


ಸಮೀಕ್ಷಕ- ಓಹೋ! ಅದಕ್ಕೇ ಇರಬೇಕು ಈ ಕ್ರೈಸ್ತರು ವಿದೇಶೀಯರ ಸ್ವತ್ತಿನ ಮೇಲೆ, ಬಾಯಾರಿದವನು ನೀರಿನ ಮೇಲೆ, 
ಹಸಿದವೆನು ಅನ್ನದ ಮೇಲೆ ಎರಗುವಂತೆ ಎರಗಿ ಬೀಳುವುದು! ಈ ಸಂಗತಿ ಸ್ವಾರ್ಥಪೂರ್ತಿಯದೂ, ಮತ್ತು ಪಕ್ಷಪಾತಭಾವನೆಯದೂ 
ಆಗಿರುವ ಹಾಗೆಯೇ ಕ್ರೈಸ್ತರ ಈಶ್ವರನೂ ಅವೆಸ್ಯವಾಗಿ ಇದ್ದಾನು. ಯಾವನಾದರೂ, “ನಾವು ಸಂಪೂರ್ಣ ಮಾನವಮಾತ್ರರನ್ನು ನೆರೆಹೊರೆಯೆಂದು 
ಗ್ರಹಿಸುತ್ತೇವೆ”, ಎನ್ನುವನಾದರೆ, ನೀವು ನೆರೆಹೊರೆಯಲ್ಲವೆಂದು ಎಣಿಸಬಹುದಾದ ಸ್ವ್ರೀಯಕ್ತರೂ ಮತ್ತು ದಾಸೀಯಕ್ತರೂ ಬೇರೆ 
ಯಾರಿದ್ದಾರೆ? ಆದುದರಿಂದ ಈ ಮಾತುಗಳು ಸ್ಪಾರ್ಥಿಮನುಷ್ಕರವಾಗಿವೆ; ಈಶ್ವರನವಲ್ಲ, (೪೩) 

ಹೀಗೆ ಈಗ ಬಾಲಕರಲ್ಲಿ ಪ್ರತಿಯೊಬ್ಬ ಮಗನನ್ನೂ, ಮತ್ತು ಪುರುಷನೊಂದಿಗೆ ದೇಹಸುಖವನ್ನು ಪಡೆದಿರುವಂತಹ ಪ್ರತಿಯೊಬ್ಬಳು 
ಹೆಂಗಸನ್ನೂ ಪ್ರಾಣಸಹಿತ ಹೊಡೆದು ಹಾಕು. ಮತ್ತು ಪುರುಷರೊಂದಿಗೆ ದೇಹ-ಸಂಗವನ್ನು ಮಾಡದೇಯಿರುವ ಹೆಣ್ಣು ವಕ್ಕಳನ್ನು ನಿನ್ನ 
ಸಲುವಾಗಿ ಜೀವಂತವಾಗಿ ಉಳಿಸಿ ಇಟ್ಟುಕೋ. (ತೌರೇತ್‌. ಸಂಖ್ಯಾಪರ್ವ:-೩೧.ಆ--೧೭.೧೮) 


ಸಮೀಕ್ಷಕ- ಭೇಷ್‌, ಶ್ರೀಮಾನ್‌! ಪ್ರವಾದಿ ಮೂಸಾ ಮತ್ತು ನಿಮ್ಮ ಈಶ್ವರ ಧನ್ನರಾಗಿದ್ದಾರೆ. ಸ್ತ್ರೀಯರು, ಬಾಲಕರು, ವೃದ್ಧರು 
ಮತ್ತು ಪಶುಗಳು ಮೊದಲಾದುವನ್ನೂ ಕೂಡ ಕೊಲ್ಬುವುದರಿಂದ ದೂರ ಉಳಿಯಲಿಲ್ಲವಲ್ಲ! ಮತ್ತು ಇದರಿಂದ ಮೂಸಾ 
ವಿಷಯಾಸಕ್ತವಾಗಿದ್ದನೆಂದು ಸ್ಪಷ್ಟವಾಗಿ ನಿಶ್ಚಿತವಾಗತೂದ. ಏಕೆಂದರೆ, ವಿಷಯಾಸಸಶ್ವನಾಗಿರದಿದ್ದರೆ ಅಕ್ಷತಯೋನಿಯರನ್ನು, ಎಂದರೆ. 
ಪುರುಷಸಂಗ ಮಾಡದ ಕನ್ಮೆಯರನ್ನು ತನ್ನ ಸಲುವಾಗಿ ತರಿಸಿಕೊಳ್ಳುತ್ತಿದ್ದನೇ? ಅಥವಾ ಅವರಿಗೆ ಇಂತಹ ದಯಾಹೀನತೆಯು ಅಥವಾ 
ವಿಷಯ ಲಂಪಟತನದ ಆಜ್ಞೆಯನ್ನೇತಕ್ಕೆ ಮಾಡುತ್ತಿದ್ದನು? (೪೪). 

ಯಾವನಾದರೂ ಯಾವನೇ ಒಬ್ಬ ಮನುಷ್ಯನನ್ನು ಹೊಡೆದು, ಅವನು ಮೃತನಾದರೆ. ನಿಜವಾಗಿ ಅವನ ವಧೆ ಮಾಡಲ್ಪಡಬೇಕು. 
ಮತ್ತು ಹೊಡೆಯವ ಮಾನವನು ಹೊಂಚುಹಾಕದೇ ಇದ್ದು, ಈಶ್ವರನೇ ಫಾತಕನ ಕೈಗೆ ಒಪ್ಪಿಸಬಟ್ಟಿದ್ದಲ್ಲಿ, ಆಗ ನಾನು ನಿನಗೆ 
ಪಲಾಯನದ ಸ್ಥಳವನ್ನು ತೋರಿಸುವೆನು. (ತೌರೇತ್‌. ಯಾ. ಪರ್ವ:-೨೧.ಆ:- ೧೨,೧೩) 


ಸಮೀಕ್ಷರ್ತ- ಈಶ್ವರನ ಈ ನ್ಯಾಯ ಸತ್ಯವಾಗಿರುವುದಾದರೆ, ಮೂಸಾ ಮನುಷ್ಯನೊಬ್ಬನನ್ನು ಕೊಂದು, ಹೂಳಿ, ಓಡಿಹೋಗಿದ್ದನು; 
ಅವನಿಗೆ ಈ ಶಿಕ್ಷೆ ಸಿಕ್ಕಲಿಲ್ಲವೇತಕ್ಕೇ? ಈಶ್ವರನು ಕೊಲ್ಲಲ್ಪಟ್ಟವನನ್ನು ಕೊಲ್ಲುವುದನ್ಕಾಗಿ ಮೂಸಾನಿಗೆ ಒಪ್ಪಿಸಿದ್ದನು - ಎನ್ನುದಿರಾದರೆ, 





400 ಸತ್ಯಾರ್ಥಪ್ರಕಾಶ 
ಈಶ್ವರನು ಪಕ್ಷಪಾತಿಯಾದನು. ಏಕೆಂದರೆ, ರಾಜನ ಕಡೆಯಿಂದ ಮೂಸಾನ ನ್ಯಾಯ ವಿಚಾರಣೆಯಾಗಲು ಬಿಡಲಿಲ್ಲವೇಕೆ? (೪೫). 


ಮತ್ತು ಕ್ಷೇಮಕ್ಕಾಗಿ ಎತ್ತುಗಳ ಬಲಿದಾನವನ್ನು ಅರ್ಪಿಸಿದನು. ಮತ್ತು ಮೂಸಾ ರಕ್ತದ ಅರ್ಧಭಾಗವನ್ನು ತೆಗೆದುಕೊಂಡು 
ಪಾತ್ರೆಗಳಲ್ಲಿಟ್ಟನು ಮತ್ತು ಅರ್ಧ ಭಾಗ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆರಚಿದನು ಮತ್ತು "ಈ ರಕ್ತ ಪರಮೇಶ್ವರನು ಈ 
ಉದ್ದೇಶಗಳಿಗಾಗಿ ನಿಮ್ಮ ಸಂಗಡ ಮಾಡಿಕೊಂಡಿರುವ, ನಿಯಮಕ್ಕೆ ಸಂಬಂಧಿಸಿದುದಾಗಿದೆ - ಎಂದು ಹೇಳಿದನು. ಮತ್ತು ಪರಮೇಶ್ವರನು 
ಮೂಸಾನಿಗೆ - "ಪರ್ವತದ ಮೇಲೆ ನನ್ನ ಹತ್ತಿರ ಬಾ. ಮತ್ತು ಅಲ್ಲಿ ಇರು. ಮತ್ತು ನಾನು ನಿನಗೆ ಸ್ವತಃ ನಾನೇ ಬರೆದಿರುವ 
ಶಿಲಾಪಟಲಗಳನ್ನೂ ಮತ್ತು ವ್ಯವಸ್ಥೆಯನ್ನೂ ಮತ್ತು ಆಜ್ಞೆಯನ್ನೂ ಕೊಡುವೆನು.'ಎಂದು ಹೇಳಿದನು (ತೌರೇತ್‌. ಯಾ. ಪರ್ವ:-೨೪. 
ಅ-೫,೬,೮,೧೮) 


ಸಮೀಕ್ಷಕ - ಈಗ ನೋಡಿರಿ! ಇವೆಲ್ಲವೂ ಕಾಡುಜನಗಳ ಮಾತುಗಳು ಅಹುದೋ ಅಥವಾ ಅಲ್ಲವೋ? ಮತ್ತು ಪರಮೇಶ್ವರನು 
ಎತ್ತುಗಳ ಬಲಿದಾನವನ್ನು ತೆಗೆದಕೊಳ್ಳುತ್ತಾನೆ ಮತ್ತು ವೇದಿಯ ಮೇಲೆ ರಕ್ತವನ್ನು ಪ್ರೋತ್ಸಸುತಾನೆ! ಇದೆಂತಹ ಕಾಡಾಡಿತನದ ಮತ್ತು 
ಅಸಭ್ಯತೆಯ ಸಂಗತಿಯಾಗಿದೆ? ಕ್ರೈಸ್ತರ ದೇವರೂ ಕೂಡ ಎತ್ತುಗಳ ಬಲಿದಾನವನ್ನು ತೆಗೆದುಕೊಳ್ಳುವಾಗ, ಅವನ ಭಕ್ತರು ಎತ್ತು-ಹಸುಗಳ. 
ಬಲಿದಾನದ ಪ್ರಸಾದದಿಂದ ಹೊಟ್ಟೆಯನ್ನೇಕೆ ತುಂಬಿಸಿಕೊಳ್ಳದೇ ಇದ್ದಾರು? ಮತ್ತು ಜಗತ್ತಿಗೆ ಹಾನಿಯನ್ನು ತಾರದೇ ಇರುವರೇಕೆ? 
ಇಂತಹ ಕೆಟ್ಟ ಮಾತು ಬೈಬಲಿನಲ್ಲಿ ತುಂಬಿಕೊಂಡಿವೆ. ಇದರದೇ ಆದ ದುಷ್ಟ ಸಂಸ್ಕಾರದಿಂದ ವೇದಗಳಲ್ಲಿಯೂ ಇಂತಹ ದೋಷವನ್ನು 
ಆರೋಪಿಸಬಯಸುತ್ತಾರೆ. ಆದರೆ - ವೇದಗಳಲ್ಲಿ ಇಂತಹ ಮಾತುಗಳು ಹೆಸರೂ ಕೂಡ ಇಲ್ಲ. ಮತ್ತು" ಕೈಸ್ತರ ದೇವರು ಒಬ್ಬ ಪಾರ್ವತ್ಯ 
ಮನ್ಯಷ್ಯನಾಗಿದ್ದನು. ಪರ್ವತದ ಮೇಲೆ ಇರುತ್ತಿದ್ದನು”, ಎಂಬುದೂ ಕೂಡ ನಿಶ್ಚಯವಾಯಿತು. ಮತ್ತು ಆ ದೇವರು ಮಸಿ, ಲೇಖನಿ 
ಮತ್ತು ಕಾಗದಗಳನ್ನು ನಿರ್ಮಿಸಲು ತಿಳಿಯದಿದ್ದ ಕಾರಣ ಮತ್ತು ಅವನಿಗೆ ಸಿಕ್ಕದೇ ಇದ್ದ ಕಾರಣ, ಶಿಲಾಪಟಲಗಳ ಮೇಲೆ: ಬರೆದು 
ಬರೆದು ಕೊಡುತ್ತಿದ್ದನು ಮತ್ತು ಈ ಕಾಡುಮನುಷ್ಯರ ಮುಂದೆ ಈಶ್ವರನೂ ಆಗಿ ಕುಳಿತಿದ್ದನು! (೪೬) 

ಮತ್ತು, “ನೀನು ನನ್ನ ರೂಪವನ್ನು ನೋಡಲಾರೆ; ಏಕೆಂದರೆ, ನನ್ನನ್ನು ನೋಡಿ ಯಾವ ಮಾನವನೂ ಬದಕುವುದಿಲ್ಲ'- ಎಂದು. 
ಹೇಳಿದನು. ಮತ್ತು ಪರಮೇಶ್ವರನು- "ನೋಡು, ಒಂದು ಸ್ಥಳ ನನ್ನ ಬಳಿಯಿದೆ. ಮತ್ತು ನೀನು ಈ ಗುಡ್ಡದ ಮೇಲೆ ನಿಂತಿರು. ಮತ್ತು 
ಹೀಗೆ ಸಂಭವಿಸುವುದು:- ನನ್ನ ವೈಭವದ ಥಳಕು ಮೆರೆಯುವಾಗ, ನಾನು ನಿನ್ನನ್ನು ಪರ್ವತದ ಗವಿಯಲ್ಲಿಡುವೆನು ಮತ್ತು ನಾನು ಹಾದು 
ಹೋಗುವವರೆಗೆ, ನಿನ್ನನ್ನು ನನ್ನ ಕೈಯಿಂದ ಮರೆಮಾಡುವ. ಮತ್ತು ನನ್ನ ಕೈಯನ್ನು ಸರಿಸಿಕೊಳ್ಳುವನು ಮತ್ತು ನೀನು ನನ್ನ ಬೆನ್ನನ್ನು 
ನೋಡುವೆ. ಆದರೆ, ನನ್ನ ರೂಪ ಕಾಣಿಸುವುದಿಲ್ಲ'- ಎಂದು ಹೇಳಿದನು. (ತೌರೇತ್‌. ಯಾ. ಪರ್ವ:-೩೩. ಅಯತ್ತು-೨೦-೨೩). 


ಸಮೀಕ್ಷಕ :- ಈಗ ನೋಡಿರಿ! ಕೈಸ್ತರ ದೇವರು ಕೇವಲ ಮಾನವರಂತೆ ಶರೀರಧಾರಿಯಾಗಿದ್ದಾನೆ! ಮತ್ತು ಮೂಸಾನೊಂದಿಗೆ 
ಎಂತಹ ಕಪಟವಾಡಿ ತಾನು ಸ್ವತಃ ಈಶ್ವರನಾಗಿ ಹೋದನೆ? ಬೆನ್ನನ್ನು ನೋಡುವನು: ರೂಪವನ್ನು ನೋಡುವುದಿಲ್ಲ. ಎಂದಾಗಿದ್ದರೆ, 
ಕೈಯಿಂದ ಅವನನ್ನು ಮರೆಮಾಡಿಯೂ ಇರಲಾರನು. ದೇವರು ತನ್ನ ಕೈಯಿಂದ ಮೂಸಾನನ್ನು ಮರೆಮಾಡಿಟ್ಟಿದ್ದಾಗ ಅವನ ಕೈಯಿನ 
ರೂಪವನ್ನು ಅವನು ನೋಡಿರುವುದಿಲ್ಲವೇ? (೪೭) 


ಲಯವ್ಯನಸ್ಕೆಯ ಪು ತೌರೇತ್‌. 


ಮತ್ತು ಪರಮೇಶ್ವರನು ಮೂಸಾನನ್ನು ಕರೆದನು ಮತ್ತು ಮಂಡಲಿಯಲ್ಲಿ, ಗುಡಾರದೊಳಗಿನಿಂದ ಅವನಿಗೆ ಈ ಮಾತನ್ನು 
ಹೇಳಿದನು: “ಇಸ್ರಾಏಲನ ಸಂತತಿಯವರೊಂದಿಗೆ ಮಾತನಾಡು ಮತ್ತು ಅವರಿಗೆ-“ನಿಮ್ಮಲ್ಲಿ ಯಾವನಾದರೂ ಪರಮೇಶ್ವರನಿಗೆ 
ಕಾಣಿಕೆಯನ್ನರ್ಪಿಸುವುದಾದರೆ, ನೀವು ದನಗಳ ನಡುವಣಿಂದ, ಎಂದರೆ- ಹಸು, ಎತ್ತು, ಮತ್ತು ಕುರಿ- ಮೇಕೆಗಳ ಮಧ್ಯದಿಂದ ನಿಮ್ಮ 
ಕಾಣಿಕೆಯನ್ನು ತನ್ನಿರಿ.'-ಎಂದು ಹೇಳು”. (ತೌರೇತ್‌. ಲಯವ್ಯವಸ್ಥಾಪಸ್ತಕ :- ೧.ಆ- ೧,೨) 


ಸಮೀಕ್ಷರ್ಕ ಈಗ ಆರೋಚಿಸಿರಿ. ತನ್ನ ಸಲುವಾಗಿ ಬಲಿದಾನಸಮರ್ಪಣಕ್ಕಾಗಿ ಉಪದೇಶಗಳನ್ನು ಕೊಡುವ ಪರಮೇಶ್ವರನು 
ಹಸು, ಎತ್ತು ಮೊದಲಾದುವುಗಳ ಕಾಣಿಕೆಯನ್ನು ತೆಗೆದಕೊಳ್ಳುವವನಾಗಿದ್ದಾನೆ. ಅವನು ಎತ್ತು, ಹಸು ಮೊದಲಾದ ಪಶುಗಳ ರಕ್ತ- 
ಮಾಂಸಗಳ ದಾಹವುಳ್ಳವನೂ, ಹಸಿವೆಯುಳ್ಳವನೂ ಆಗಿದ್ದಾನೋ ಅಥವಾ ಇಲ್ಲವೋ? ಇದರಿಂದಲೇ ಅವನು ಅಹಿಂಸಕರ ಹಾಗೂ 
ಈ್ವರರ ಶ್ರೇಣಿಯಲ್ಲಿ ಎಂದೆಂದಿಗೂ ಎಣಿಸಲ್ಪಡಲಾರನು. ಆದರೆ-. ಮಾಂಸಾಹಾರಿಯಾದ ಲೌಕಿಕ ಮನುಷ್ಯನ ಹಾಗೆ ಇದ್ದಾನೆ. (೪೮) 


ಮತ್ತು ಅವನು ಆ ಎತ್ತನ್ನು ಪರಮೇಶ್ವರನ ಮುಂದೆ ಬಲಿಜಜಾಗಿ ಅರ್ಪಿಸಲಿ, ಮತ್ತು ಹಾರೂನನ ಮಕ್ಕಳಾದ ಯಾಜಕರು 


ರಕ್ತವನ್ನು ಹತ್ತಿರ ತರಲಿ. ಮತ್ತು ಮಂಡಲಿಯ ಗುಡಾರದ ಬಾಗಿಲಿನಲ್ಲಿರುವ ಯಜ್ಞವೇದಿಯ ನಾಲ್ಕೂಕಡೆ ಆ ರಕ್ತವನ್ನು ಪ್ರೋಕ್ತಿಸಲಿ. 
ಆಗ ಅವನು ಆ ಕಾಣಿಕೆಯ ಬಲಿದಾನದ ಚರ್ಮವನ್ನು ಬೇರ್ಪಡಿಸಲಿ ಮತ್ತು ಅದನ್ನು ಜೂರು ಚೂರಾಗಿ ಮಾಡಲಿ. ಮತ್ತು ಹಾರೂನನ. 


ಮಕ್ಕಳಾದ ಯಾಜಕರು ಯಜ್ಞನೇದಿಯಲ್ಲಿ ಬೆಂಕಿಯನ್ನಿಡಲಿ ಮತ್ತು ಅದರ ಮೇಲೆ ಸಮಿಧಾಚಯನವನ್ನು ಮಾಡಲಿ. ಮತ್ತು ಹಾರೂನನ. 


ತ್ರಯೋದಶ ಸಮುಲ್ಲಾಸ 403 
ಮಕ್ಕಳಾದ ಯಾಜಕರು ಅದರ ಚೂರುಗಳನ್ನು ಮತ್ತು ಅದರ ತಲೆ ಹಾಗೂ ಕೊಬ್ಬನ್ನು ಯಜ್ಞವೇದಿಯ ಬೆಂಕಿಯ ಮೇಲೆ ಇರುವ 
ಸಮಿತ್ತುಗಳ ಮೇಲೆ ವಿಧಿಪೂರ್ವಕವಾಗಿಡಲಿ. ಪರಮೇಶ್ವರಾಗೆ ಸುಗಂಧಕ್ಕಾಗಿ ಸಮರ್ಪಿತವಾದ ಬಲಿದಾನದ ಕಾಣಿಕೆ ಹೀಗೆ ಸಿದ್ಧವಾಗಲಿ. 
(ೌರೇತ್‌. ಲಯವೃವಸ್ಥಾ ಪುಸ್ತಕ ಪರ್ವ:-೧, ಆ-೫ - ೯) 

ಸೆಮೀಕ್ಷಕ :-ಸ್ವಲ್ಪ ವಿಮರ್ಶಿಸಿರ, ಎತ್ತನ್ನು ಪರಮೇಶ್ವರನ ಮುಂದೆ ಅವನ ಭಕ್ತರು ಕತ್ತರಿಸುವರು ಮತ್ತು ಅವನು ಕೊಲೆ ಮಾಡಿಸುವನು! 
ಮತ್ತು ರಕ್ತವನ್ನು ನಾಲ್ಕೂ ಕಡೆ ಎರಚುವರು; ಬೆಂಕಿಯಲ್ಲಿ ಆಹುತಿಕೊಡುವರು ; ಈಶ್ವರನು ಪರಿಮಳವನ್ನು ಮೂಸುವನು ! ಭಲೇ! ಇದು. 
ಕಟುಕನ ಮನೆಯ ಲೀಲೆಗಿಂತ ಕಡಿಮೆ ಏನಾದರೂ ಆಗಿದೆಯೇ? ಇದರಿಂದಲೇ ಬೈಬಲ್‌ ಈಶ್ವರಕೃತವೂ ಅಲ್ಲ; ಮತ್ತುಆ ಕಾಡಾಡಿಯಾದ 
ಮನುಷ್ಯನಂತೆ ಲೀಲೆ ಮಾಡುವವನು ಈಶ್ವರನೂ ಆಗಿರಲಾರನು- ಎಂದು ಸಿದ್ಧವಾಗುತ್ತದೆ. (೪೯) . 

ಮತ್ತೆ ಪರಮೇಶ್ವರನು ಮೂಸಾನಿಗೆ ಹೀಗೆಂದು ಹೇಳಿದನು -“ಅಭಿಷಿಕ್ತನಾದ ಯಾಜಕನು ಸಾಧಾರಣ ಪಾಪಕ್ಕೆ ಸಮನಾದ ಪಾಪವನ್ನು 
ಮಾಡುವನಾದರೆ, ತಾನು ಮಾಡಿದ ತನ್ನ ಪಾಪದ (ಪ್ರಾಯಶ್ಚಿತ್ತದ) ಕಾಣಿಕೆಗಾಗಿ ಒಂದು ನಿರ್ದೋಷವಾದ ಕರುವನ್ನು ಪರಮೇಶ್ವರನ 
ಸಲುವಾಗಿ ತರಬೇಕು. ಮತ್ತು ಕರುವಿನ ತಲೆಯ ಮೇಲೆ ತನ್ನ ಕೈಯನ್ನಿಡಬೇಕು. ಮತ್ತು ಕರುವನ್ನು ಪರಮೇಶ್ವರನ ಮುಂದೆ ಬಲಿಯಾಗಿ. 
ಅರ್ಪಿಸಬೇಕು” (ತೌರೇತ್‌. ಲ.ವ್ಯ.ಪು:- ೪. ಆ: -೧,೩,೪). 


ಸೆಮೀಕ್ಷಕ- ಪಾಪವನ್ನು ನಿವಾರಿಸುವ ಪ್ರಾಯಶ್ಚಿತ್ತವನ್ನು ಈಗ ನೋಡಿರಿ. ಸ್ವತಃ ಪಾಪಮಾಡುವುದು ; ಹಸು ಮೊದಲಾದ ಉತ್ತಮ 
ಪಶುಗಳನ್ನು ಕೊಲ್ಲುವುದು ಮತ್ತು ಪರಮೇಶ್ವರನು ಮಾಡಿಸುವುದು! ಇಂತಹ ಕೃತ್ಯಗಳನ್ನು ಮಾಡುವವನೂ, ಮಾಡಿಸುವವನೂ ಆದವನನ್ನೂ 
ಕೂಡ ಈಶ್ವರನೆಂದು ಗ್ರಹಿಸಿ, ತಮಗೆ ಮುಕ್ತಿ- ಮೊದಲಾದುದರ ನಿರೀಕ್ಷಣೆಯನ್ನಿಟ್ಟುಕೊಂಡಿರುತ್ತಾರಲ್ಲ, ಅಂತಹ ಕ್ರೈಸ್ತ ಜನರು ಧನ್ನರಾಗಿದ್ದಾರೆ!!! 
(೫0) 

ಯಾವಾಗ ಯಾವನಾದರೂ ಅಧ್ಯಕ್ಷನು ಪಾಪಮಾಡುತ್ತಾನೋ, ಆಗ ಅವನು ಮೇಕೆಯ ನಿರ್ದೋಷವಾದ ಗಂಡು ಮರಿಯೊಂದನ್ನು 
ತನ್ನ ಕಾಣಿಕೆಗಾಗಿ ತರಬೇಕು. ಮತ್ತು ಅದನ್ನು ಪರಮೇಶ್ವರನ ಮುಂದೆ ಬಲಿಕೊಡಬೇಕು. ಇದು ಪಾಪದ ಕಾಣಿಕೆಯಾಗಿದೆ. (ತೌರೇತ್‌. 
ಲ.ಪ-೪. ಆ-೨೨-೨೪) 


ಸಮೀಕ್ಷಕ - ಭಾವು! ಭಾಪು! ಹೀಗೆ ಇರುವುದಾದರೆ, ಇವರ ಅಧ್ಯಕ್ಷರು, ಎಂದರೆ ನ್ಯಾಯಾಧೀಶರು ಮತ್ತು ಸೇನಾಪತಿ- 
ಮೊದಲಾದವರು ಪಾಪಮಾಡುವುದಕ್ಕೆ ಹೆದರುವರಾದರೂ ಏಕೆ? ತಾವೇನೋ ಯಥೇಚ್ಛವಾಗಿ ಪಾಪಮಾಡುವುದು ಮತ್ತು ಪ್ರಾಯಶ್ಚಿತ್ತದ 
ಸಲುವಾಗಿ ಹಸು, ಕರು, ಆಡು ಮೊದಲಾದುವುಗಳ ಪ್ರಾಣಾಪಹಾರ ಮಾಡುವುದು! ಇದರಿಂದಲೇ ಇರಬೇಕು, ಕ್ರೈಸ್ತರುಗಳು ಯಾವುದಾದರೂ 
ಪಶುವಿನ ಅಥವಾ ಪಕ್ಷಿಯ ಪ್ರಾಣಗಳನ್ನು ತೆಗೆಯವಲ್ಲಿ ಹಿಂದೆ-ಮುಂದೆ ನೋಡುವುದಿಲ್ಲ. ಆಲಿಸಿರಿ ಕ್ರೈಸ್ತರುಗಳೇ! ಈಗಲಾದರೂ ಈ 
ಕಾಡುಮತವನ್ನು ವರ್ಜಿಸಿ, ನಿಮಗೆ ಶುಭವನ್ನುಂಟುಮಾಡುವ ಸುಸಭ್ಯ ಧರ್ಮಮುಯವಾದ ವೇದಮತವನ್ನು ಸ್ವೀಕರಿಸಿರಿ. (೫೧) 

ಮತ್ತು ಅವನ ಬಳಿ ಕುರಿಯನ್ನು ತರಲು ಬಂಡವಾಳವಿಲ್ಲದ್ದದ್ದರೆ ಅವನು ತ್ನೌಂದಾದ ಅಪರಾಧಕ್ಕಾಗಿ ಎರಡು ಹಿಟ್ಟಿನ ಪಿಂಡಿಕೆಗಳನ್ನೂ 
ಮತ್ತು ಪಾರಿವಾಳದ ಎರಡು ಮರಿಗಳನ್ನೂ ಪರಮೇಶ್ವರನ ಸಲುವಾಗಿ ತರಬೇಕು. ಮತ್ತು ಅದರ ತಲೆಯನ್ನು ಅದರ ಕೊರಳಿನ ಬಳಿ 
ತಿರುಚಿಬಿಡಬೇಕು; ಆದರೆ ಬೇರೆ ಮಾಡಬಾರದು. ತಾನು ಮಾಡಿದ ಪಾಪದ ಪ್ರಾಯತ್ನಿತ್ತವನ್ನು ಮಾಡಿಕೊಳ್ಳಬೇಕು. ಮತ್ತು ಅವನಿಗೆ ಕ್ಷಮೆ 
'ಕೊಡಲ್ಪಡುವುದು. ಮತ್ತು ಅವನ ಬಳಿ ಕಲಸಿದ ಹಿಟ್ಟಿನ ಎರಡು ಉಂಡೆಗಳನ್ನೂ ಮತ್ತು ಪಾರಿವಾಳದ ಎರಡು ಮರಿಗಳನ್ನೂ ತರುವುದಕ್ಕೆ 
ಬಂಡವಾಳವಿಲ್ಲವಾದರೆ, ಸೇರುತುಂಬ ಚೊಕ್ಕವಾದ ಹಿಟ್ಟಿನ ಹತ್ತನೆಯ ಒಂದು ಭಾಗವನ್ನು ಪಾಪದ ಕಾಣಿಕೆಗಾಗಿ ತರಬೇಕು. ಅದರ ಮೇಲೆ 
ಎಣ್ಣೆಯನ್ನು ಹಾಕಬಾರದು: ಮತ್ತು ಅವನು ಕ್ಷಮಿಸಲ್ಪಡುವನು. (ತೌರೇತ್‌. ಲ.ಪು.ಪ-೫, ಆ- ೭, ೮,೧೦-೧೩) 


ಸಮೀಕ್ಷಳ- ಯಾವನು ಕರು, ಕುರಿ ಮತ್ತು ಮೇಕೆಯ ಮರಿ. ಪಾರಿವಾಳ ಮತ್ತು ಹಿಟ್ಟನ್ನೂ ಕೂಡ ತೆಗೆದುಕೊಳ್ಳುವ ವಿಧಾನ 
ಮಾಡಿದ್ದಾನೋ, ಆ ಈಶ್ವರನಿಗೆ ಧನ್ಯವಾದಗಳಿರಲಿ. ಅದ್ಭುತವಾದ ಸಂಗತಿಯೆಂದರೆ- ಪಾರಿವಾಳದ ಮರಿಗಳನ್ನು ಕೊರಳನ್ನು ತಿರುಚಿಸಿ 
ತೆಗೆದುಕೊಳ್ಳುತ್ತದ್ದನು - ಎಂಬುದೇ ಆಗಿದೆ. ಎಂದರೆ, ಕೊರಳನ್ನು ಮುರಿಯುವುದಕ್ಕೂ ಪರಿಶ್ರಮವನ್ನು ಮಾಡಬೇಕಾಗಿ ಬಾರದಿರಲಿ- 
ಎಂದು. ಈ ಎಲ್ಲಾ ಸಂಗತಿಗಳನ್ನೂ ನೋಡುವುದರಿಂದ, “ಕಾಡಾಡಿಗಳ ನಡುವೆ ಯಾವನೋ ಒಬ್ಬ ಚತುರ ಪುರುಷುಿದ್ದನು. ಅವನು 
ಪರ್ವತದ ಮೇಲೆ ಹೋಗಿ ಕುಳಿತನು. ಮತ್ತು ತನ್ನನ್ನು ಈಶ್ವರನೆಂದು ಸಾರಿದನು. ಕಾದಾಡಿಗಳು ಅಜ್ಜಾನಿಗಳಾಗಿದ್ದರು. ಅವರು ಅವನನ್ನೇ 
ಈಶ್ವರನೆಂದು ಒಪ್ಪಿಕೊಂಡು ಬಿಟ್ಟರು. ತನ್ನ ಉಪಾಯಗಳಿಂದ ಅವನು ಪರ್ವತದ ಮೇಲೆಯೇ ತಿನ್ನಲು ಪಶು.-ಪಕ್ಷಿಗಳನ್ನೂ ಮತ್ತು ಅನ್ನ 
ಮೊದಲಾದುವನ್ನೂ ತರಿಸಿಕೊಳ್ಳುವ ಪರಿಪಾಟಿಯನ್ನಿಟ್ಟುಕೊಂಡಿದ್ದನು ಮತ್ತು ಉಲಿಯುತ್ತಾ - ನಲಿಯುತ್ತಾ ಇದ್ದನು. ಅವನ ದೂತರು 
-ದೇವತೆಗಳು ಕೆಲಸ ಮಾಡುತ್ತಿದ್ದರು”'- ಎಂದು ವಿದಿತವಾಗುತ್ತದೆ. ಸಜ್ಜನರುಗಳು, ಬೈಬಲಿನಲ್ಲಿ (ಹೇಳಿರುವ) ಕರುವನ್ನೂ, ಕುರಿಯನ್ನೂ, 


402 ಸತ್ಯಾರ್ಥಪ್ರಕಾಶ 
ಆಡಿನ ಮರಿಯನ್ನೂ, ಪಾರಿವಾಳವನ್ನೂ ಮತ್ತು 'ಒಳ್ಳೆಯ' ಹಿಟ್ಟನ್ನೂ ತಿನ್ನುವ ಈಸ್ವರನ್ನಲ್ಲಿ; ಸರ್ವವ್ಯಾಪಕ, ಸರ್ವಜ್ಞ, ಅಜ, ನಿರಾಕಾರ, 
ಸರ್ವಶಕ್ತಿವಂತ ಮತ್ತು ನ್ಯಾಯಕಾರಿ ಈ ಮೊದಲಾದ ಉತ್ತಮ ಗುಣವಾಚಕಗಳಿಂದ ನಿರ್ದಿಷ್ಟನೂ, 'ವೇದೋಕ್ತನೂ ಅದ ಶ್ಚರನೆಲ್ಲ 
ಎಂದು ಆಲೋಚಿಸೆಲಿ, ಈಗ ಕೇಳಿರಿ. ಕ್ರೈಸ್ತರಲ್ಲಿ ಪಾಪ ಮಾಡುವುದಕ್ಕೆ ಯಾವ ಧನಾಢ್ಯನೂ ಹೆದರದಿರಬಹುದು; ಮತ್ತು ಯಾವ ದರಿದ್ರನೂ 
ಅಂಜದಿರಬಹುದು. ಏಕೆಂದರೆ, ಇವರ ಈಶ್ವರನು ಪ್ರಾಯಶ್ಚಿತ್ತ ಮಾಡುವುದನ್ನು ಸುಗಮವಾಗಿ ಮಾಡಿಟ್ಟಿದ್ದಾನೆ. ಕಷ್ಟವನ್ನು ಅನುಭವಿಸದೆ. 
ಪಾಪವು ಬಿಟ್ಟುಹೋಗುವುದೆಂಬುದು ಬೈಬಲಿನಲ್ಲಿ ಮಹದದ್ಭುತವಾದ ಮಾತಾಗಿದೆ. ಏಕೆಂದರೆ, ಮೊದಲಾಗಿ ಪಾಪವನ್ನು ಮಾಡಿದನು; 
ಮತ್ತು ಎರಡನೆಯದಾಗಿ ಜೀವರ ಹಿಂಸೆಯನ್ನು ಮಾಡಿದನು ಮತ್ತು ಚೆನ್ನಾಗಿ ಸಂತಸದಿಂದ ಮಾಂಸವನ್ನು ತಿಂದನು ಮತ್ತು ಪಾಪವೂ 
ಬಿಟ್ಟುಹೋಯಿತು. ಭಲೇ! ಪಾರಿವಾಳದ ಮರಿಯ ಕೊರಳನ್ನು ತಿರುಚುವುದರಿಂದ ಅದು ಬಹಳ ಹೊತ್ತು ಚಡಪಡಿಸುತ್ತಿರಬಹುದು. 
ಆಗಲೂ ಕ್ರೈಸ್ತರಿಗೆ ದಯೆ ಬರುವುದಿಲ್ಲ. ದಯೆ ಬಂದೀತಾದರೂ ಹೇಗೆ? ಇವರ ಈಶ್ವರನ ಉಪದೇಶವೇ ಹಿಂಸಾಪರಚವಾಗಿದೆ. ಮತ್ತು 
ಸಮಸ್ತ ಪಾಪಗಳಿಗೂ ಇಂತಹ ಪ್ರಾಯತ್ಛಿತ್ತವಿರುವುದಾದರೆ, ಏಸುವಿನಲ್ಲಿ ನಂಬಿಕೆಯಿಡುವುದರಿಂದ ಪಾಪವು ಬಿಟ್ಟು ಹೋಗುತ್ತದೆ - ಎಂಬ 
ಈ ಮಹದಾಡಂಬರವನ್ನು ಏಕೆ ರಚಿಸುತ್ತಾರೆ? (೫೨) 

ಹೀಗೆ, ಅದೇ ಬಲಿದಾನದ ಚರ್ಮ ಯಾವನು ಅದನ್ನು ಅರ್ಪಿಸಿದ್ದಾನೋ, ಅದೇ ಯಾಜಕನದಾಗುವುದು. ಮತ್ತು ಯಾವುದು 
ಭಟ್ಟಿಯಲ್ಲಿ ಬೇಯಿಸಲ್ಪಡುತ್ತದೋ, ಆ ಸಮಸ್ತ ಭೋಜನದ ಕಾಣಿಕೆಯೂ, ಮತ್ತು ಯಾವುದು ಬಾಣಲೆಯಲ್ಲಿ ಅಥವಾ ಕಾವಲಿಯ 
ಮೇಲೆ. ಕರಿಯಲ್ಪಡುತ್ತದೋ, ಬೇಯಿಸಲ್ಪಡುತ್ತದೋ, ಅದೆಲ್ಲವೂ ಅದೇ ಯಾಜಕನದಾಗುವುದು. (ತೌರೇತ್‌. ಲ.ಫು.ಪರ್ವ-೭. ಆ-ಲ,೯) 

ಸಮೀಕ್ಷಕ£ ಇಲ್ಲಿ ದೇವಿಯ ಅರ್ಚಕರ ಮತ್ತು ದೇವಾಲಯದ ಪೂಜಾರಿಗಳ ಪೋಪ ಲೀಲೆ ವಿಚಿತ್ರವಾಗಿದೆ - ಎಂದು ತಿಳಿಯು್ತಿದ್ದೆವ; 
ಆದರೆ ಕ್ರೈಸ್ತರ ಈಶ್ವರನ ಮತ್ತು ಅವರ ಪೂಜಾರಿಗಳ ಪೋಪಲೀಲೆ ಅದಕ್ಕಿಂತ ಸಾವಿರಪಟ್ಟು ಹೆಚ್ಚಾಗಿದೆ. ಏಕೆಂದರೆ, ಚರ್ಮದ ಬೆಲೆಯೂ. 
ಸಿಕ್ಕವದು; ಭೋಜನದ ಪದಾರ್ಥಗಳೂ ತಿನ್ನುವುದಕ್ಕೆ ಲಭಿಸುವವ. ವತ್ತೆ ಕ್ರೈಸ್ತರ ಚೆನ್ನಾಗಿ ಸುಖಿಸಿರಬೇಕು; ಈಗಲೂ ಉಲಿಯುತ್ತಿರಬಹುದು. 
ಭಲೇ! ಯಾವನಾದರೂ ಮಾನವನು ಒಬ್ಬ ಹುಡುಗ (ಮಗೆ ನ್ನು ಕೊಲ್ಲಿಸಿ, ಎರಡನೆಯ ಮಗನಿಗೆ ಅವನ ಮಾಯನನನ್ನು ತಿನ್ನಿಸುವುದು 
ಎಂದಿಗಾದರೂ ಶಕ್ಕವೇ? ಹಾಗೆಯೇ ಈಶ್ವರನಿಗೆ ಸಮಸ್ತ ಮಾನವರೂ, ಮತ್ತು ಪಶು-ಪಕ್ಷಿಗಳು ಮೊದಲಾದ ಜೀವರೆಲ್ಲರೂ ಮಕ್ಕಳಂತೆ. 
ಇದ್ದಾರೆ. ಪರಮೇಶ್ವರನು ಇಂತಹ ಕಾರ್ಯವನ್ನು ಎಂದಿಗೂ ಮಾಡಲಾರನು. ಈ ಕಾರಣದಿಂದಲೇ ಈ ಬೈಬಲ್‌ ಈ್ವರಕೃತವಲ್ಲ. ಮತ್ತು 
ಇದರಲ್ಲಿ ಬರೆದಿರುವ ಈಶ್ವರನು ಮತ್ತು ಇದನ್ನು ಅಂಗೀಕರಿಸುವವರು ಧರ್ಮಜ್ಞರು ಎಂದಿಗೂ ಆಗಲಾರರು. ಇಂತಹುದೇ ಆದ ಸಮಸ್ತ 
ಲೀಲೆಗಳೂ ಲಯವ್ಯವಸ್ಥೆ ಮೊದಲಾದ ಪುಸ್ತಕಗಳಲ್ಲಿ ತುಂಬಿಕೊಂಡಿವೆ. ಎಲ್ಲಿಯವರೆಗೆ ಎಣಿಸೋಣ? (೫೩) 


ಸಂಖ್ಯಾ ಪುಸ್ತಕ, 


ಮತ್ತು ಹೆಣ್ಣುಕತ್ತೆಯು ಪರಮೇಶ್ವರನ ದೂತನು ತನ್ನ ಕೈಯಲ್ಲಿ ಖಡ್ಗವನ್ನು ಸೆಳೆದು ದಾರಿಯಲ್ಲಿ ನಿಂತಿರುವುದನ್ನು ನೋಡಿತು. ಆಗ. 
ಹಣ್ಣು ತ್ತೆ ಮಾರ್ಗದಿಂದ ಬೇರೆಯಾಗಿ ಹೊಲದೊಳಗೆ ತಿರುಗಿತು. ಅದು ಮಾರ್ಗಕ್ಕೆ ಮತ್ತೆ ತಿರುಗಲೋಸ್ಕರ ಬಲ ಆಮನು ಕತ್ತೆಯನ್ನು 


ಕೋಲಿನಿಂದ ಹೊಡೆದನು. ಆಗ ಪರಮೇಶ್ವರನು ಹೆಣ್ಣು ಕತ್ತೆಯ ಬಾಯನ್ನು ತೆರೆದನು. ಮತ್ತೆ ಅದು ಬಲಆಮನನ್ನು -"ನೀನು ನನ್ನನ್ನು 
ಮೂರು ಸಾರಿ ಹೊಡೆಯಲು ನಾನು ನಿನಗೆ ಏನು ಮಾಡಿದ್ದೇನೆ?'” ಎಂದು ಕೇಳಿತು. 


ಸಮೀಕ್ಷಕ- ಮೊದಲ ಕಾಲದಲ್ಲಿಯಂತೂ ಕತ್ತೆಗಳೂ ಕೂಡ ಈಶ್ವರನ ದೂತರನ್ನು ನೋಡುತ್ತಿದ್ದವ ; ಮತ್ತು ಈ ದಿನಗಳಲ್ಲಿ ಬಿಷಪ್‌ 
ಗಳು, ಪಾದರಿಗಳೇ ಮೊದಲಾದ ಶ್ರೇಷ್ಠರಾದ ಅಥವಾ ಅಶ್ರೇಷ್ಠರಾದ ಮಾನವರಿಗೂ ಕೂಡ ದೇವರು ಅಥವಾ ಅವನ ದೂತರೂ 
ಕಾಣಿಸುವುದಿಲ್ಲ. ಆಧುನಿಕ ಕಾಲದಲ್ಲಿ ಪರಮೇಶ್ವರನೂ, ಮತ್ತು ಅವನ ದೂತರೂ ಇದ್ದಾರೋ ಅಥವಾ ಇಲ್ಲವೋ? ಇರುವರಾದರೆ, ಗಾಢ 
ನಿದ್ರೆಯಲ್ಲಿ ಒರಗಿರುತ್ತಾರೋ? ಇಲ್ಲವೇ 'ರೋಗ್ತಸ್ತರಾಗಿದ್ದಾರೋ? ಅಥವಾ ಬೇರೆ ಭೂಗೋಳಕ್ಕೆ ಹೊರಟುಹೋದರೋ? ಇಲ್ಲವೇ 
ಯಾವುದಾದರೂ ಬೇರೆ ವೃತ್ತಿಯಲ್ಲಿ ತೊಡೆಗಿಬಿಟ್ಟಿದ್ದಾರೋ? ಇಲ್ಲವಾದರೆ, ಸತ್ತು ಹೋದರೋ? ಏನಾಯಿತೆಂದು ಗೊತ್ತಾಗುವುದಿಲ್ಲ. ಈಗ 
ಇಲ್ಲು ಕಾಣಿಸುವುದಿಲ್ಲ. ಎಂದರೆ ಆಗಲೂ ಇರಲ್ಲ; ಕಾಣಿಸುತ್ತಲೂ ಇರಲಿಲ್ಲವೇನೋ, ಆದರೆ, ಕೇವಲ ಮನಬಂದುತೆ, ಈ ಬರುಡಳನ್ನೇ 
ಹೊಡೆದಿದ್ದಾರೆ - ಎಂದೇ ಊಹಿಸಬಹುದಾಗಿದೆ. (೫೪). 


ಸ್ಮಾಮುಯೆಲ್ಲನ ದ್ವಿತೀಯ ಪುಸ್ತಕ. 
ಮತ್ತು ಅದೇ ರಾತ್ರಿಹೀಗೆ ಸಂಭವಿಸಿತು :- ನುತನ್‌ನ ಬಳಿಗೆ -“ಹೋಗು ಮತ್ತು ನನ್ನ ಸೇವಕನಾದ ದಾವೀದಾನಗೆ” - ಪರಮೇಶ್ವರನು 
"ನನ್ನ ನಿಮಾಸಕ್ಕಾಗಿ ನೀನೊಂದು ಮನೆಯನ್ನು ಕಟ್ಟಿಸು. ಏಕೆಂದರೆ ಯಾವಾಗಿನಿಂದ ಇಸ್ತಯೇಲನ ಸಂತತಿಯನ್ನು ಮಿಶ್ರದೇಶದಿಂದ ಹೊರಡಿಸಿ 
ಕರೆತಂದನೋ, ಆಗಿನಿಂದ ಇಂದಿನವರೆಗೆ ಮನೆಯಲ್ಲಿ ನಾನಂತೂ ವಾಸಮಾಡಲಿಲ್ಲ; ಆದರೆ ಗೂಡಾರದಲ್ಲಿಯೂ, ಡೇರಾದಲ್ಲಿಯೂ 
ಅಲೆದಾಡುತ್ತಿದ್ದ? ಎಂದು ಪರಮೇಶ್ವರನು ಹೇಳುತ್ತಾನೆ”. ಎಂದು ಹೇಳು” ಎಂದು ಪರಮೇಶ್ವರನ ಮುನ ಮುಟ್ಟಿತು. (ತರೇತ್‌.ದ್ವಿಪ್ರಪ-೭ 


ಆ.೪೬) 








ತ್ರಯೋದಶ ಸಮುಲ್ಲಾಸ 403 

ಸಮೀಕ್ಷಕ :- ಕ್ರೈಸ್ತರ ಈಶ್ವರನು ಮನುಷ್ಯರಂತೆ ದೇಹಧಾರಿಯಾಗಿಲ್ಲ- ಎಂಬ ಸಂದೇಹ ಈಗ ಸ್ವಲ್ಪವೂ ಉಳಿಯಲಿಲ್ಲ. ಮತ್ತು 

ಅವನು-“ನಾನು ಬಹಳ ಪರಿಶ್ರಮ ಪಟ್ಟನು. ಅತ್ತ-ಇತ್ತ ಅಲೆಯುತ್ತಾ ತಿರುಗಾಡಿದೆ. ಈಗ ದಾವೀದನು ಮನೆ ಕಟ್ಟಿಸುವನಾದರೆ, ಅದರಲ್ಲಿ 

ವಿಶ್ರಾಂತಿ ಪಡೆದೇನು.” - ಎಂದು ಹಂಬಲಿಸುತ್ತಾನೆ. ಕ್ರೈಸ್ತರಿಗೆ ಇಂತಹ ಈಶ್ವರನನ್ನೂ ಮತ್ತು ಇಂತಹ ಪುಸ್ತಕವನ್ನೂ ಅಂಗೀಕರಿಸಲು 

ಸಂಕೋಚ ಉಂಟಾಗುವುದಿಲ್ಲವೇ? ಆದರೆ, ಮಾಡುವರಾದರೂ ಏನನ್ನು? ಬಡಪಾಯಿಗಳು ಸಿಲುಕಿಕೊಂಡೇಬಿಟ್ಟರು. ಈಗ ಹೊರಬರಲು 
ಬಹಳ ಪುರುಷಾರ್ಥ ಮಾಡುವುದು ಉಚಿತವಾಗಿದೆ. (೫೫). 


ರಾಜರುಗಳ ಪುಸ್ತಕ 


ಮತ್ತು ಬಾಬುಲದ ರಾಜನುದ ನಬೂಖಿದ್‌ ನಜರನ ರಾಜ್ಯದಲ್ಲಿ ೧೯ ನೆಯ ವರ್ಷದ ಐದನೆಯ ತಿಂಗಳ ಆರನೆಯ ದಿನಾಂಕದಂದು, 
ಬಾಬುಲದ ರಾಜನ ಒಬ್ಬ ಸೇವಕನೂ ಸ್ಪಸ್ಥೈನ್ಯದ ಪ್ರಧಾನಾಧ್ಯಕ್ಷನೂ ಆಗಿದ್ದ ನಬೂಸರ್‌ ಅದ್ದಾನನು ಜೆರೂಸಲೇಮ್‌ಗೆ ಬಂದನು. ಮತ್ತು 
ಅವನು ಪರಮೇಶ್ವರನ ದೇವಾಲಯವನ್ನೂ ಮತ್ತು ರಜನ ಅರಮನೆಯನ್ನೂ ಮತ್ತು ಜೆರೂಸಲೇಮಿನ ಎಲ್ಲ ಮನೆಗಳನ್ನೂ ಮತ್ತು ಪ್ರತಿಯೊಂದು 
ದೊಡ್ಡ ಮನೆಯನ್ನೂ ಸುಟ್ಟುಹಾಕಿದನು. ಮತ್ತು ಆ ಸ್ವಸೇನೆಯ ಅಧ್ಯಕ್ಷನೊಂದಿಗೆ ಇದ್ದ ಕಸದಿಯರ ಸಮಸ್ತ ಸೇನೆಯೂ ಜೆರೂಸಲೇಮಿನ. 
ಗೋಡೆಗಳನ್ನು ನಾಲ್ಕು ಕಡೆಯಿಂದಲೂ ಕೆಡಜಿಬಿಟ್ಟಿತು. (ತೌರೇತ್‌.ರಾ.ಪು. ಪ:- ೭.ಆ :- ೪,೬) 


ಸಮೀಕ್ಷರ್ಕ- ಮಾಡಲ್ಪಡುವುದಾದರೂ ಏನು? ಕ್ರೈಸ್ತರ ಈಶ್ವರನೇನೋ ದಾವೀದ- ಮೊದಲಾದವರಿಂದ ಪನೆ ಕಟ್ಟಸಿಕೊಂಡಿದ್ದನು. 
ಅದರಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುತ್ತಾ ಇದ್ದನೇನೋ? ಆದರೆ ನಮೂಸದ್‌ ಅದ್ದಾನನು ಈಶ್ವರನ ಮನೆಯನ್ನು ಧ್ವಂಸ- ಪ್ರದಸ ಮಾಡಿಬಿಟ್ಟರು. 
ಮತ್ತು ಈಶ್ವರನು ಅಥವಾ ಅವನ ದೂತರ ಸೈನ್ಯ ಏನನ್ನು ಮಾಡಲೂ ಶಕ್ತವಾಗಲಿಲ್ಲ. ಮೊದಲೇನೋ ಇವರ ಈಸ್ವರನು ದೊಡ್ಡ ಯದ್ಧಗಳನ್ನು 
ಮಾಡುತ್ತಿದ್ದನು ಮತ್ತು ಜಯಶಾಲಿಯೂ ಆಗುತ್ತಿದ್ದರು. ಆದರೆ ಈಗ ತನ್ನ ಮನೆಯನ್ನು ಸುಡಿಸಿಕೊಂಡು- ಮುರಿಸಿಕೊಂಡು ಕುಳಿತನು. 
ಸುಮ್ಮನೆ ಮೌನತಾಳಿ ಅದೇಕೆ ಕುಳಿತುಕೊಂಡಿದ್ದನೋ ತಿಳಿಯದು. ಮತ್ತು ಅವನ ದೂತರು ಎಲ್ಲಿ ಓಡಿಹೋದರೋ? ಅದೂ ಕೂಡ. 
ಗೊತ್ತಿಲ್ಲ. ಇಂತಹ ಸಮಯದಲ್ಲಿ ಯಾವನೂ ಕೆಲಸಕ್ಕೆ ಬಾರಲಿಲ್ಲ. ಮತ್ತು ಈಶ್ವರನ ಪರಾಕ್ರಮವೂ ಎಲ್ಲಿ ಹುರಿಹೋಯಿತೋ ತಿಳಿಯದು. 
ಈ ಮಾತು ಸತ್ಯವಾಗಿರುವುದಾದರೆ, ಯಾವ ಯಾವ ವಿಜಯದ ಮಾತುಗಳನ್ನು ಮೊದಲು ಬರೆದರೋ, ಅವೆಲ್ಲವೂ ಈಗ ವ್ಯರ್ಥವಾಗಿ 
ಹೋದುವು. ಐಗುಪ್ತ ದೇಶದ ಹುಡುಗರು ಹುಡುಗಿಯರನ್ನು ಸಾಯಿಸುವುದರಲ್ಲಿ ಮಾತ್ರ ಶೂರ- ವೀರನಾಗಿದ್ದರೋ? ಈಗ ಶೂರ-ವೀರರ 
ಮುಂದೆ ಮಾತನಾಡದೆ ಕುಳಿತನು! ಕ್ರೈಸ್ತರ ಈಶ್ವರನು ಈ ರೀತಿ ತನಗೆ ನಿಂದೆಯನ್ನೂ, ಅವಮಾರ್ಯದೆಯನ್ನೂ ಮಾಡಿಸಿಕೊಂಡನು. ಈ 
ಪುಸ್ತಕದಲ್ಲಿ ಇದೇ ರೀತಿ ಸಾವಿರಾರು ನಿಷ್ಟಯೋಜಕವಾದ ಕತೆಗಳು ತುಂಬಿವೆ. 


ಜಬೂರಿನ ದ್ವಿತೀಯ ಭಾಗ 
ಕಾಲ ವೃತ್ತಾಂತದ ಪ್ರಥಮ ಪುಸ್ತಕ 


ಹೀಗೆ ನನ್ನ ಈಶ್ವರನಾದ ಪರಮೇಶ್ವರನು ಇಸ್ತಯೇಲ್‌ನ ಮೇಲೆ ಮಾರಿಯನ್ನು ಕಳುಹಿಸಿದನು. ಮತ್ತು ಇಸ್ರಾಯೇಲರೊಳಗಿನಿಂದ 
೭೦,೦೦೦ ಪುರುಷರು ಬಿದ್ದು ಹೋದರು. (ಕಾಲ. ದೂ- ೨ ಪ- ೨೧. ಆ- ೧೪) 


ಸಮೀಕ್ಷಕ- ಈಗ ನೋಡಿರಿ. ಇಸ್ರಯೇಲನ ಕ್ರೈಸ್ತರ ಈಶ್ವರನ ಲೀಲೆಯನ್ನು! ಯಾವ ಇಸ್ತಯೇಲ ಕುಲಕ್ಕೆ ಬಹಳ ವರಗಳನ್ನು 
ಕೊಟ್ಟಿದ್ದನೋ, ಮತ್ತು ಹಗಲಿರಳೂ ಯಾವ ಪಾಲನೆಯಲ್ಲಿ ಅಡ್ಡಾಡುತ್ತಿದ್ದರೋ, ಈಗ ಅದರ ಮೇಲೆಯೇ ಕ್ಷುದ್ರನಾಗಿ, ಮಾರಿಯನ್ನು 
ಕಳುಹಿಸಿ ೭೦,೦೦೦ ಜನರನ್ನು ಸಾಯಿಸಿಬಿಟ್ಟರು. ಯಾವನೋ ಕವಿಯು ಬರೆದಿರುವ ಈ ಕೆಳಗಿನ ಮಾತು ಸತ್ಯವಾಗಿದೆ:- 
ಕ್ಷಣೇ ರುಷ್ಪಃ ಕ್ಷಣೇ ತುಪ್ಪೋ ರುಪ್ಪಸ್ಪುಷ್ಪಃ ಕ್ಷಣೇ ಕ್ಷಣೇ | 
ಅವೃಮಸಿತಚಿತ್ರನ್ನ ಪ್ರಜದೋತಪಿ ಭಯಂತರಃ | 
ಯಾವನು] ಕ್ಷಣದಲ್ಲಿ ಕ್ಷುದ್ರನೂ, ಕ್ಷಣದಲ್ಲಿ ಪ್ರಸನ್ನಮೂ ಆಗುತ್ತಾನೋ, ಎಂದರೆ ಕ್ಷಣ: ಕ್ಷಣದಲ್ಲಿ ಪ್ರಸನ್ಯನೂ - ಅಪ್ಪಸನ್ನನೂ 
ಆಗುತ್ತಾನೋ, ಅವನ ಪ್ರಸನ್ನತೆಯೂ ಕೂಡ ಭಯದಾಯಕವಾಗಿರುತ್ತದೆ. ಅಂತಹುದೇ ಲೀಲೆ ಕ್ರೈಸ್ತರ ಈಶ್ವರನದಾಗಿದೆ. 
ಅಯ್ಕೂಬನ ಪುಸ್ತಕ 
ಮತ್ತು ಒಂದು ದಿನ ಹೀಗೆ ನಡೆಯಿತು-- ಪರಮೇಶ್ವರನ ಮುಂದೆ ಈಶ್ವರನ ಮಕ್ಕಳು ಬಂದು ನಿಂತರು ಮತ್ತು ಸೃತಾಸನೂ 
ಕೂಡ ಅವರ ನಡುವೆ ಪರಮೇಶ್ವರನ ಮುಂದೆ ಬಂದು ನಿಂತನು. ಮತ್ತು ಪರಮೇಶ್ವರನು ಸೈತಾನನ್ನು -“ನೀನು ಎಲ್ಲಿಂದ ಬರುತ್ತಿದ್ದೀಯೆ?”- 


404 ಸತ್ಯಾರ್ಥಪ್ರಕಾಶ 
ಎಂದು ಕೇಳಿದನು. ಆಗ ಸೈತಾನನು ಉತ್ತರವಿತ್ತು, ಪರಮೇಶ್ವರನಿಗೆ -“ಪೃಥಿವಿಯ ಮೇಲೆ ತಿರುಗಾಡುತ್ತಾ ಮತ್ತು ಅತ್ತಣಿಂದ 
ಇತ್ತಣಿಂದ ಸುತ್ತಾಡುತ್ತಾ ಹೊರಟು ಬರುತ್ತಿದ್ದೇನೆ”. ಎಂದು ಹೇಳಿದನು. ಆಗ ಪರಮೇಶ್ವರನು ಶೈತಾನಾಗೆ -“ನೀನು. ನನ್ನ ದಾಸನಾದ: 
ಅಯ್ಯೂರನನ್ನು ಪರೀಕ್ಷಿಸಿ, "ಆವನಿಗೆ ಸಮಾನನು ಪೃಥಿವಿಯಲ್ಲಿ ಯಾವನೂ ಇಲ್ಲ- ಎಂದು ತಿಳದಿದ್ದೀಯೆ ಏನು? ಅವನು ಸಿದ್ಧನು 
ಮತ್ತು ಚೊಕ್ಕ ಮನುಷ್ಯನು. ಈಶ್ವರನಿಗೆ ಅಂಜುತ್ತಾೆ ಮತ್ತು ಪಾಪದಿಂದ ದೂರರಿರುತ್ತಾನೆ ಮತ್ತು ಈವರೆಗೆ ತನ್ನ ಪ್ರಾಮಾಣಿಕತ್ವವನ್ನು 
ಕಾಪಾಡಿಕೊಂಡಿದ್ದಾನೆ. ಮತ್ತು ನೀನು ನನ್ನನ್ನು ನಿಷ್ಠಾರಣವಾಗಿ ಅವನನ್ನು ನಾಶಪಡಿಸಲು ಉದ್ರೇಕಸುತ್ತಿದ್ದೀಯೆ', ಎಂದು ಹೇಳಿದನು. 
ಆಗ ಸೈತಾನನು ಉತ್ತರವಿತ್ತು ಪರಮೇಶ್ವರನಿಗೆ-“ಚರ್ಮಕ್ಕೆ ಚರ್ಮ. ಅಹುದು; ಮನುಷ್ಯನದಾಗಿದ್ದರೆ, ಅದನ್ನು ತನ್ನ ಪ್ರಾಣಕ್ಕಾಗಿ. 
ಕೊಡುವನು. ಆದರೆ ಈಗ ನಿನ್ನ ಕೈಯನ್ನು ನೀಡು ಮತ್ತು ಅವನ ಮೂಳೆ-ಮಾಂಗಗಳನ್ನು ಸ್ಪರ್ಶಿಸು. ಆಗ ಅವನು ನಿಸ್ಸಂದೇಹವಾಗಿ 
ನಿನ್ನನ್ನು ನಿನ್ನ ಮುಂದೆಯೇ ತ್ಯಜಿಸುವನು”” ಎಂದು ಹೇಳಿದನು. ಆಗ ಪರಮೇಶ್ವರನು ಸೈತಾನನಿಗೆ -“ನೋಡು ಅವನು ನಿನ್ನ 
ಕೈಯಲ್ಲಿದ್ದಾನೆ. ಕೇವಲ ಅವನ ಪ್ರಾಣವನ್ನು ರಕ್ಷಿಸು” ಎಂದನು. ಆಗ ಸೈತಾನನು ಪರಮೇಶ್ವರನ ಮುಂದಿನಿಂದ ಹೊರಟು ಹೋದನು 
ಮತ್ತು ಅಯ್ಯೂಬನನ್ನು, ತಲೆಯಿಂದ ಕಾಲಿನತಳದವರೆಗೆ ಕೆಟ್ಟ ಕುರುಗಳನ್ನುಂಟುಮಾಡಿ ಸಾಯಿಸಿದನು. (ಜ.ಪ-೨ ಆ-೧-೭) 


ಸಮೀಕ್ಷಕ- ಈಗ ನೋಡಿರಿ ಕ್ರೈಸ್ತರ ಈಶ್ವರನ ಸಾಮರ್ಥ್ಯವನ್ನು! ಸೈತಾನನು ಅವನ ಮುಂದೆ ಅವನ ಭಕ್ತರಿಗೆ 
ದುಃಖವನ್ನುಂಟುಮಾಡುತ್ತಾನೆ. ಸೈತಾನಾಗೆ ಶಿಕ್ಷೆಯನ್ನೂ ಕೊಡುವುದಿಲ್ಲ. ತನ್ನ ಭಕ್ತರನ್ನು ರಕ್ಷಿಸಲೂ ಶಕ್ತ್ರನಾಗಿಲ್ಲ. ಮತ್ತು ದೂತರಲ್ಲಿಯೂ 
ಕೂಡ ಯಾವನೂ ಅವನನ್ನು ಎದುರಿಸಲಾರನು! ಒಬ್ಬ ಸೈತಾನ ಎಲ್ಲರನ್ನೂ ಭಯಭೀತರನ್ನಾಗಿ ಮಾಡಿಜ್ಟಿದ್ದಾನೆ. ಮತ್ತು ಕ್ಲೈಸ್ತರ 
ಈಶ್ವರನೂ ಕೂಡ ಸರ್ವಜ್ಞನಾಗಿಲ್ಲ. ಮತ್ತು ಸರ್ವಜ್ಞನಾಗಿದ್ದರೆ, ಅಯ್ಯೂಬನ ಪರೀಕ್ಷೆಯನ್ನು ಸೈತಾನನಿಂದ ಏಕೆ ಮಾಡಿಸುತ್ತಿದ್ದನು? 
( ಉಪದೇಶದ ಪುಸ್ತಕ 


ಅಹುದು; ನನ್ನ ಅಂತಃಕರಣವು ಬುದ್ಧಿ ಮತ್ತು ಉನ್ಮಾದ ಮತ್ತು ಮೂಢತನವನ್ನು ತಿಳಿಯಲು ಮನಸ್ಸನ್ನು ನಿಯೋಜಿಸಿತು. ನಾನು 
-“ಇದೂ ಕೂಡ ಮನಸ್ಸಿನ ಜಂಜಾಟ? ವೆಂಬುದನ್ನು ಅರಿತುಕೊಂಡೆನು. ಏಕೆಂದರೆ ಅಧಿಕಬುದ್ಧಿಯಲ್ಲಿ ಮಹಾದುಖಖವಿದೆ. ಮತ್ತು 
ಯಾವನು ಜ್ಞಾನದಲ್ಲಿ ವೃದ್ಧಿ ಹೊಂದುತ್ತಾನೋ, ಅವನು ದುಃಖದಲ್ಲಿಯೂ ವೃದ್ಧಿ ಹೊಂದುತ್ತಾನೆ. (ಜ. ಉ.ಪ--೧. ಆ-೧೬-೧೮) 


ಸಮೀಕ್ಷಕ್ಕ ಈಗ ನೋಡಿರಿ! ಬುದ್ಧಿ ಮತ್ತು ಜ್ಞಾನ ಪರ್ಯಾಯವಾಚಕಗಳಾಗಿವೆ. ಅವನ್ನು ಎರಡೆಂದು ತಿಳಿದಿದ್ದಾರೆ. ಮತ್ತು 
ಬುದ್ಧವೃದ್ಧಿಯಲ್ಲಿ ಶೋಕ ಹಾಗೂ ದುಃಖವಿದೆ ಎಂದು ಗ್ರಹಿಸುವುದು ಅವಿದ್ದಾಂಸರ ಹೊರತು ಬೇರೆ ಯಾವನಿಗೆ ಶಕ್ಕ? ಇಂತಹ 
ಲೇಖನವನ್ನು ಬೇರೆ ಯಾವನು ರಚಿಸಬಲ್ಲನು? ಆದ್ದರಿಂದ ಈ ಬೈಬಲ್‌ ಈಶ್ವರನು ರಚಿಸಿದುದು- ಎನ್ನುವುದೇನು? ಯಾವನಾದರೂ 
ವಿದ್ವಾಂಸನು ರಚಿಸಿದುದೂ ಕೂಡ ಅಲ್ಲ. (೫೯) 

ಹೀಗೆ ಸ್ವಲ್ಪ ತೌರೇತ್‌- ಜಬೂರ್‌ಗಳ ಬಗೆಗೆ ಬರೆದಿದ್ದೇವೆ. ಇದರಿಂದ ಮುಂದಕ್ಕೆ ಮ್ಯಾಥ್ಯೂ ರಚಿತವೇ ಮೊದಲಾದ ಇಂಜೀಲಿನ 
ವಿಷಯದಲ್ಲಿ ಬರೆಯಲ್ಪಡುತ್ತದೆ. ಅದನ್ನು ಕ್ಲೈಸ್ತರು ಬಹಳ ಪ್ರಮಾಣಭೂತವೆಂದು ಅಂಗೀಕರಿಸುತ್ತಾರೆ, ಯಾವುದರ ಹೆಸರನ್ನು 
“ಇಂಜೀಲ್‌'' ಎಂದಿಟ್ಟಿದ್ದಾರೋ ಅದು ಹೇಗಿದೆ - ಎಂದು ಅದರ ಪರೀಕ್ಷೆಯನ್ನು ಸ್ವಲ್ಪ ಬರೆಯುತ್ತೇವೆ. 

ಮ್ಯಾಥ್ಕೂ ರಚಿತ ಇಂಜೀಲ್‌ 


ಏಸಕ್ತಿ್ತನ ಜನ್ಮ ಹೀಗೆ ಆಯಿತು - ಅವನ ತಾಯಿ ಮೇರಿಯ ನಿಶ್ಚಿತಾರ್ಥ ಜೋಸೆಫನೊಂದಿಗೆ ಆಗಿದ್ದಿತು. ಆದರೆ, ಅವರು. 
ಓಂದುಗೂಡುವ ಮುನ್ನವೇ ಪದಿತ್ರಾತ್ಮನಿಂದ ಅವಳು ಗರ್ಭವತಿಯಾಗಿ ಕಂಡುಬಂದಳು. ನೋಡಿರಿ, ಪರಮೇಶ್ವರನ ದೂತನೊಬ್ಬನು 
ಸ್ವ್ಟದಲ್ಲಿ ಅವನಿಗೆ ದರ್ಶನದಿತ್ತು -“ಓ ದಾವೀದನ ಸಂತತಿಯಾದ ಜೋಸೆಫನೇ! ನೀನು ನಿನ್ನ ಹೆಂಡತಿಯಾದ ಮೇರಿಯನ್ನು ಇಲ್ಲಿ. 
ಕರೆತರಲು ಹೆದರಬೇಡ. ಏಕೆಂದರೆ- ಅವಳಲ್ಲಿ ಯಾವ ಗರ್ಭ ನಿಂತಿದೆಯೋ, ಅದು ಪರಿತ್ರಾತ್ಮನಿಂದ ಆಗಿದೆ”- ಎಂದು ಹೇಳಿದನು. 
(ಇಂ. ಪ-೧.ಆ- ೧೮-೨೦). 


ಸಮೀಕ್ಷಕ- ಯಾವವು ಪ್ರಶ್ನಕ್ಷ ಮೊದಲಾದ ಪ್ರಮಾಣಗಳಿಗೆ ಮತ್ತು ಸೃಷ್ಟಿ ಕ್ರಮಕ್ಕೆ ವಿರುದ್ಧವಾಗಿವೆಯೋ, ಅಂತಹ ಈ 
ಮುತುಗಳನ್ನು ಯಾವ ವಿದ್ವಾಂಸನೂ ಅಂಗೀಕರಿಸಲಾರನು. ಈ ಮಾತುಗಳನ್ನು ಅಂಗೀಕರಿಸುವುದು ಮೂರ್ಬ ಮಾನವರಾದ ಕಾಡಾಡಿಗಳ 


ಸರ್ವಜ್ಞನು ಮತ್ತು ನಿರ್ಧಮನು ಕೂಡ. ಹೀಗೆ ಒಪ್ಪವುದಾದರೆ, ಯಾವ ಯಾವ ಕುಮಾರಿಯ ಗರ್ಭ ನಿಲ್ಲುವುದೋ, ಆಗ ಎಲ್ಲರೂ 


ಕೂಡ -" ಇವಳಲ್ಲಿ ಗರ್ಭನಿಂತುದು ಈಶ್ವರನ ಕಡೆಯಿಂದ". ಎಂದು ಹೇಳಬಹುದು. ಮತ್ತು ಸುಳ್ಳು ಸುಳ್ಳಾಗಿಯೇ - “ಪರಮೇಶ್ವರನ 
ದೂತನು ನಗೆ ಸ್ವಸ್ಪದಲ್ಲಿ "ಈ ಗರ್ಭ ಪರಮಾತ್ಮನ. 8ಿಡೆಯಿಂದ ಆಗಿದೆ? - ಎಂದು ಹೇಳಿಬಿಟ್ಟಿ್ದಾನೆ” ಎಂದು ಹೇಳಬಹುದು. . ಈ 


ತ್ರಯೋದಶ ಸಮುಲ್ಲಾಸ 05 
`ಅಸಂಭವವಾದ ಪ್ರಪಂಚವನ್ನು ರಚಿಸಿರುವ ಹಾಗೆಯೇ, ಸೂರ್ಯನಿಂದ ' ಕುಂತೀ ಗರ್ಭವತಿಯಾಗುವ ಅಸಂಭವವಾದ ಮಾತನ್ನು 
ಪುರಾಣಗಳಲ್ಲಿ ಬರೆದಿದ್ದಾರೆ. ಇಂತಹ ಮಾತುಗಳನ್ನು ಕಣ್ಣಿದ್ದೂ ನೋಡಲಾರದ ದುಡ್ಡಿನ ದೊಡ್ಡಪ್ಪಂದಿರು ಒಪ್ಪಿಕೊಂಡು ಭ್ರಮಜಾಲದಲ್ಲಿ 
ಬೀಳುತ್ತಾರೆ. ಘಟನೆ ಹೀಗೆ ನಡೆದಿರಬಹುದು- ಯಾವನೋ ಪುರುಷನೊಂದಿಗೆ ಸಮಾಗಮವಾದುದರಿಂದ ಮೇರಿಯು 
ಗರ್ಭವತಿಯಾಗಿರಬಹುದು. ಅವಳು ಅಥವಾ ಬೇರೆ ಯಾವನಾದರೊಬ್ಬನು - “ಇವಳಲ್ಲಿ ಗರ್ಭ ಈಶ್ವರನ ಕಡೆಯಿಂದ ಆಗಿದೆ'”.-ಎಂದು 
ಅಸಂಭವವಾದ ಸುದ್ದಿಯನ್ನು ಹಾರಿಸಿಬಿಟ್ಟಿರಬಹುದು. (೬೦) 

ಆಗ ಆತ್ಮಸು ಏಸುವನ್ನು, ಸೈತಾನನಿಂದ ಅವನ ಪರೀಕ್ಷೆಯಾಗಲಿ - ಎಂದು ಕಾಡಿಗೆ ಕರೆದೊಯ್ದನು. ಅವನು ನಾಲ್ವತ್ತು ಹಗಲು 
ಮತ್ತು ನಾಲ್ವತ್ತು ರಾತ್ರಿ ಉಪವಾಸ ಮಾಡಿ ಅಮೇಲೆ ಹಸಿದನು. ಆಗ ಪರೀಕ್ಷಕನು-“ನೀನು ಈಶ್ವರನ ಪುತ್ರವಾಗಿದ್ದರೆ, "ಈ ಕಲ್ಲುಗಳು 
ರೊಟ್ಟಿಗಳಾಗಿ ಹೋಗಲಿ', ಎಂದು ಹೇಳಿಬಿಡು”. ಎಂದು ಹೇಳಿದನು. (ಇಂ. ಪ-೪.ಆ-೧-೩) 


ಸಮೀಕ್ಷರ್ಷ- ಕ್ರೈಸ್ತರ ಈಶ್ವರನು ಸರ್ವಜ್ಞನಲ್ಲವೆಂದು ಇದರಿಂದ ಸ್ಪಷ್ಟವಾಗಿ ಸಿದ್ಧವಾಗುತ್ತದೆ. ಏಕೆಂದರೆ ಸರ್ವಜ್ಮನಾಗಿದ್ದರೆ, 
ಅವನ ಪರೀಕ್ಷೆಯನ್ನು ಸೈತಾನನಿಂದ ಏಕೆ ಮಾಡಿಸುತ್ತಿದ್ದನು? ಸ್ವತಃ ತಿಳಿದುಕೊಂಡುಬಿಡುತ್ತಿದ್ದನು. ಆಗಲಿ; ಯಾವನಾದರೂ ಕ್ರೈಸ್ತನನ್ನು 
ಈ ದಿನಗಳಲ್ಲಿ ನಾಲ್ವತ್ತು ರಾತ್ರಿ ನಾಲ್ವತ್ತು ಹಗಲು ಉಪವಾಸವಿಟ್ಟರೆ, ಅವನು ಎಂದಿಗಾದರೂ ಉಳಿಯಬಲ್ಲನೇ? ಮತ್ತು ಇದರಿಂದ"ಅವನು 
ಈಶ್ವರನ ಮಗನೂ ಅಲ್ಲ; ಮತ್ತು ಅವನಲ್ಲಿ ಯಾವ ಚಮತ್ಕಾರವೂ, ಎಂದರೆ ಸಿದ್ಧಿಯೂ ಇರಲಿಲ್ಲ'.- ಎಂದು ಸಿದ್ಧವಾಯಿತು. 
ಹಾಗಲ್ಲದಿದ್ದರೆ, ಸೈತಾನನ ಸಮ್ಮುಖದಲ್ಲಿ ಕಲ್ಲುಗಳನ್ನು ರೊಟ್ಟಿಗಳಾಗಿ ಮಾರ್ಪಡಿಸದೆ, ಅದೇಕೆ ಸುಮ್ಮರತ್ತಿದ್ದವು? ಮತ್ತು ತಾನೇಕೆ. 
ಹಸಿಿರತ್ತಿದ್ದನು? ಮತ್ತು ಪರಮೇಶ್ವರನು ಯಾವ ಕಲ್ಲುಗಳನ್ನು ಸೃಜಿಸಿದ್ದಾನೋ, ಅವುಗಳನ್ನು ಯಾವನೂ ರೊಟ್ಟಿಗಳನ್ನಾಗಿ ಮಾಡಲಾರನು- 
ಎಂಬುದೇ ಸಿದ್ಧಾಂತವಾಗಿದೆ. ಮತ್ತು ಈಶ್ವರನೂ ಕೂಡ ಪೂರ್ವಕೃತ ನಿಯಮವನ್ನು ತಲೆಕೆಳಗೆ ಮಾಡಲಾರನು. ಏಕೆಂದರೆ, ಅವನು. 
ಸರ್ವಜ್ಞನು ಮತ್ತು ಅವನ ಕೆಲಸಗಳಿಲ್ಲವೂ ಲೋಪದೋಷಗಳಿಲ್ಲದವಾಗಿವೆ. (೬೧). 

ಅವನು ಅವರಿಗೆ-“ ನನ್ನ ಹಿಂದೆ ಬನ್ನಿರಿ. ನಾನು ನಿಮ್ಮನ್ನು ಮಾನವರ ಬೆಸ್ತರನ್ನಾಗಿ ಮಾಡುತ್ತೇನ'. - ಎಂದು ಹೇಳಿದನು. 
ಅವರು ತತ್ಮ್ವಣ ಬಲೆಗಳನ್ನು ಬಿಟ್ಟು ಅವನ ಹಿಂದೆ ನಡೆದರು. (ಇಂ. ಪ:೪. ಆ-೧೯,೨೧). 


ಸಮೀಕ್ಬಕ- ಇದರಿಂದ, ತೌರೇತಿನಲ್ಲಿ ದಶ ಆಜ್ಞೆಗಳ ಪ್ರಸಂಗದಲ್ಲಿ (ಮಕ್ಕಳು ತಮ್ಮ ಆಯಸ್ಸು ವರ್ಧಿಸುವಂತೆ ಮಾತಾಪಿತೃಗಳ 
ಸೇವೆಯನ್ನೂ, ಸಮ್ಮಾನವನ್ನೂ ಮಾಡಬೇಕು) ಎಂದು ಬರೆದಿರುವುದಕ್ಕೆ ವಿರುದ್ಧವಾಗಿ, ಅದೇ ಪಾಪವನ್ನು ಏಸು ಮಾಡಿದನೆಂದು 
ಗೊತ್ತಾಗುತ್ತದೆ. ಏಸುವು ತನ್ನ ತಾಯಿತಂದೆಗಳಿಗೆ ಸೇವೆಯನ್ನು ತಾನೂ ಮಾಡಲಿಲ್ಲ; ಅನ್ಕರನ್ನು ಮಾತಾಶಿತೃಗಳ ಸೇವೆಯಿಂದ 
ಬಿಡುಗಡೆಮಾಡಿದನು. ಇದೇ ಅಪರಾಧದಿಂದ ಏಸು ಚಿರಂಜೀವಿಯಾಗಲಿಲ್ಲ. ಮತ್ತು, ಏಿಸುವು ಮಾನವರನ್ನು ಸಿಕ್ಕಿಸಿಕೊಳ್ಳುವುದಕ್ಕಾಗಿ. 
ಒಂದು ಮತವನ್ನು ಪ್ರತಿಷ್ಠಾಪಿಸಿದ್ದಾನೆ; ಜಾಲದಲ್ಲಿ ಮೀನುಗಳನ್ನು ಸಿಕ್ಕಸಿಕೊಳ್ಳುವಂತೆ ಮಾನವರನ್ನು ತನ್ನ ಮತದಲ್ಲಿ ಸಿಕ್ಕಿಸಿಕೊಂಡು, 
ತನ್ನ ಸ್ಪಾರ್ಥವ ಸಿದ್ಧಿಸುವಂತೆ ಮಾಡಿದ್ದಾನೆ- ಎಂಬುದೂ ಕೂಡ ವಿದಿತವಾಯಿತು. ಏಸುವೇ ಹೀಗಿದ್ದನೆಂದಾಗ, ಆಧುನಿಕ ಪಾದರಿಗಳು 
ತಮ್ಮ ಬಲೆಯಲ್ಲಿ ಮಾನವರನ್ನು ಸಿಕ್ಕಿಸಿಕೊಂಡರೆ ಆಶ್ಚರ್ಯವೇನು? ಏಕೆಂದರೆ, ಹೇಗೆ ದೊಡ್ಡ ದೊಡ್ಡ ಮತ್ತು ಬಹಳ ಮೀನುಗಳನ್ನು 
ಬಲೆಯಲ್ಲಿ ಸಿಕ್ಕಸಕೊಳ್ಳುವವನ ಪ್ರತಿಷ್ಠೆ ಮತ್ತು ಜೀವನನಿರ್ವಾಹ ಒಳಿತಾಗಿ ಆಗುತ್ತದೋ, ಹಾಗೆಯೇ ಯಾವನು ಬಹುಜನರನ್ನು ತನ್ನ 
ಮತದಲ್ಲಿ ಸಿಕ್ಕಿಸಿಕೊಳ್ಳುವನೋ, ಅವನಿಗೆ ಅಧಿಕ ಪ್ರತಿಷ್ಠೆ ಹಾಗೂ ಜೀವನ- ನಿರ್ಮಹಗಳು ಲಭಿಸುತ್ತವೆ. ಇದೇ ಕಾರಣದಿಂದ ಈ 
ತಾಯಿ, ತಂದೆ, ಕುಟುಂಬ- ಮೊದಲಾದವರಿಂದ ಬೇರ್ಪಡಿಸಿಬಿಡುತ್ತಾರೆ. ಆದುದರಿಂದ ವಿದ್ವಾಂಸರಾದ ಅರ್ಯರೆಲ್ಲರೂ ಸ್ವತಃ ಇವರ. 
ಜಾಲದಿಂದ ಉಳಿದು, ತಮ್ಮ ಬೇರೆಯ ಮುಗ್ಧಪಾಮರ ಬಂಧುಗಳನ್ನೂ ರಕ್ಷಿಸುವುದರಲ್ಲಿ ತತ್ಪರರಾಗಿರಬೇಕಾದುದು ಉಚಿತವಾಗಿರುತ್ತದೆ. 
(೬೨). 

ಆಗ ಏಸುವು ಸಮಗ್ರ ಗೆಲೀಲೀ ದೇಶದಲ್ಲಿ, ಅವರ ಸಭೆಗಳಲ್ಲಿ ಉಪದೇಶ ಮಾಡುತ್ತಾ ಮತ್ತು ರಾಜ್ಯದ ಸುಸಮಾಚಾರದ ಪ್ರಚಾರ 
ಮಾಡುತ್ತಾ, ಮತ್ತು ಜನರಲ್ಲಿ ಪ್ರತಿಯೊಂದು ರೋಗವನ್ನೂ ಮತ್ತು ಪ್ರತಿಯೊಂದು ಮನೋವಿಕಾರವನ್ನೂ ವಾಸಿ ಮಾಡುತ್ತಾ, ಸಂಚರಿಸುತ್ತಾ 
ನಡೆದನು. ನಾನಾ ಪ್ರಕಾರದ ರೋಗಗಳಿಂದಲೂ ಮತ್ತು ನೋವುಗಳಿಂದಲೂ ದುಃಿತರಾಗಿದ್ದ ಸಮಸ್ತ ಅಸ್ಪಸ್ಥರನ್ನೂ ಮತ್ತು ಭೂತಗ್ಗಸ್ತರನ್ನೂ 
ಮತ್ತು ಮೂರ್ಛಾರೋಗ್ರಸ್ತರನ್ನೂ ಮತ್ತು ಪಾರ್ಶ್ವಘಾತಕ್ಕೆ ಸಿಲುಕಿದವರನ್ನೂ ಅವನ ಬಳಿಗೆ ಕರೆತಂದರು ಮತ್ತು ಅವನು ಅವರನ್ನು 
ಗುಣಪಡಿಸಿದನು. (ಇಂ. ಮ್ಯಾಥ್ಯೂ ಪ:-೪ ಆ:-೨೩-೨೫) 

ಸೆಮೀಕ್ಷಕ :- : ಈ ದಿನಗಳ ಪೋಪಲೀಲೆಯ ಆಡಂಬರಗಳೂ, ಮಂತ್ರಪುರಶ್ಚರಣ ಆಶೀರ್ವಾದ, ಬೀಜ ಮತ್ತು ಭಸ್ಮದ 
ಚಿಟಿಕೆಗಳನ್ನು ಕೊಡುವುದರಿಂದ ಭೂತಗಳನ್ನು ಹೊರದೂಡುವುದೂ, ರೋಗಗಳನ್ನು ವಾಸಿಮಾಡುವುದೂ ಸತ್ಯವಾಗಿದ್ದರೆ, ಈ ಇಂಜೀಲಿನ 
ಮಾತೂ ಕೂಡ ಸತ್ಯವಾದೀತು. ಆದುದರಿಂದ ಮುಗ್ಧಮಾನವರನ್ನು ಜಾಲಕ್ಕೆ ಸಿಕ್ಕಿಕೊಳ್ಳುವ ಸಲುವಾಗಿ ಈ ಮಾತುಗಳಿವೆ. ಕ್ಲೈಸ್ತರು 





406 ಸತ್ಯಾರ್ಥಪ್ರಕಾಶ 
ಏಸುವಿನ ಮಾತನ್ನು ಅಂಗೀಕರಿಸುತ್ತಾರಾದರೆ, ಇಲ್ಲಿನ ದೇವೀ- ಉಪಾಸಕರ ಮಾತುಗಳನ್ನೇಕೆ ಅಂಗಿಕರಿಸುವುದಿಲ್ಲ? ಏಕೆಂದರೆ- ಆ 
ಮಾತುಗಳು ಈ ಉಪಾಸಕರದರ ಹಾಗೆಯೇ ಇವೆ. (೬೩) 


ಯಾರು ಮನದಲ್ಲಿ ದೀನರಾಗಿದ್ದಾರೋ, ಅವರು ಧನ್ಯರು; ಏಕೆಂದರೆ, ಸ್ವರ್ಗದ ರಾಜ್ಯ ಅವರದೇ ಆಗಿದೆ. ಏಕೆಂದರೆ, 
ಎಂದಿಸವರೆಗೆ ಆಕಾಶ ಮತ್ತು ಪೃಥಿವೀ ಕದಲಿ ಹೋಗುವುದಿಲ್ಲವೋ, ಅಂದಿನವರೆಗೆ ವ್ಯವಸ್ಥೆಯಿಂದ ಒಂದೇ ಒಂದು ಗುಣಿಸು ಅಥವಾ 
ಒಂದು ಬಿಂದು ಪೂರ್ಣವಾಗದೇ ನಾಶವಾಗುವುದಿಲ್ಲ; ತಪ್ಪಿಹೋಗುವುದಿಲ್ಲ'.. - ಎಂದು ಫಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ. 
ಆದುದರಿಂದ ; ಈ ಅತಿ ಚಿಕ್ಕ ಆಜ್ಞೆಗಳಲ್ಲಿ ಒಂದನ್ನು ಭಂಗಿಸಿ, ಯಾವನು ಅನ್ಯಜನರಿಗೂ ಹಾಗೆಯೇ ಕಲಿಸುವನೋ, ಅವನು 
ಸ್ವರ್ಗರಾಜ್ಯದಲ್ಲಿ ಎಲ್ಲರಿಗಿಂತಲೂ ಚಿಕ್ಕವನೆನಿಸುವನು. (ಇಂ. ಮ್ಯಾಥ್ಯೂ ಪ-೫. ಆ-- ೩,೪, ೧೮, ೧೯) 


ಸಮೀಕ್ಷಕ- ಸ್ವರ್ಗ ಒಂದೇ ಇರುವುದಾದಲ್ಲಿ ರಾಜನೂ ಒಬ್ಬನೇ ಆಗಬೇಕು. ಆದುದರಿಂದ ಎಷ್ಟು ಜನ ದೀನರಿದ್ದಾರೋ, 
ಅವರೆಲ್ಲರೂ ಸ್ವರ್ಗಕ್ಕೆ ಹೋಗುವರಾದರೆ, ಸ್ವರ್ಗದಲ್ಲಿ ರಾಜ್ಯದ ಅಧಿಕಾರ ಯಾವನಿಗೆ ದಕ್ಕುವುದು? ಎಂದರೆ, ಪರಸ್ಪರ ಜಗಳ-ಕದನಗಳನ್ನು 
ಮಾಡುವರು ಮತ್ತು ರಾಜ್ಯದ ವ್ಯವಸ್ಥೆ ದಕ್ಕು-ದೆಸೆಯಿಲ್ಲದೇ ಹೋಗುವುದು. ಮತ್ತು ದೀನರು - ಎಂದರೆ ದರಿದ್ರರು - ಎಂಬ ಪಕ್ಷದಲ್ಲಿ 
ಅದೂ ಸರಿಯಲ್ಲ; ನಿರಭಿಮಾನರೆಂದು ಗ್ರಹಿಸುವಿರಾದರೆ, ಆಗಲೂ ಸರಿಹೋಗದು ಏಕೆಂದರೆ, ದೈನ್ಯ ಹಾಗೂ ಅಭಿಮಾನಗಳ ಅರ್ಥ 
ಒಂದೇ ಅಲ್ಲ. ಆದರೆ, ಯಾವನು ಮನಸ್ಸಿನಲ್ಲಿ ದೀನನಾಗಿರುತ್ತಾನೋ ಅವನಿಗೆ ಸಂತೋಷವೆಂದಿಗೂ ಉಂಟಾಗದು. ಆದುದರಿಂದ, 
ಈ ಮಾತು ಸರಿಯಲ್ಲ, ಯಾವಾಗ ಆಕಾಶ ಪೃಥಿವಿಗಳು ಕದಲಿ ಹೋಗುವುವೋ, ಆಗ ವ್ಯವಸ್ಥೆಯೂ ಕದಲಿ ಹೋಗುವುದು! ಇಂತಹ 
ಅನಿತ್ಯವಾದ ವ್ಯವಸ್ಥೆ ಮಾನವರದಾಗಿರುತ್ತದೆ; ಸರ್ವಜ್ಞನಾದ ಈಶ್ವರನದಲ್ಲ. ಮತ್ತು ಈ ಆಜ್ಞೆಗಳನ್ನು ಒಪ್ಪಿಕೊಳ್ಳದವನು ಸ್ವರ್ಗದಲ್ಲಿ 
ಎಲ್ಲರಿಗಿಂತ ಅಲ್ಪನೆಂದು ಎಣಿಸಲ್ಪಡುವನು - ಎಂದು ಒಂದು ಪ್ರಲೋಭವನ್ನು ಮತ್ತು ಭಯವನ್ನು ಮಾತ್ರ ತೋರಿಸಿದ್ದಾರೆ. (೬೪) 

ನಮ್ಮ ದಿವಸಪೂರ್ತಿಯ ರೊಟ್ಟಿಯನ್ನು ನಮಗೆ ಇಂದು ಕೊಟ್ಟುಬಿಡು. ತನಗಾಗಿ ಪೃಥ್ವಿಯಲ್ಲಿ ಧನಸಂಚಯ ಮಾಡಬೇಡ. 
(ಇಂ. ಮ್ಯಾ. ಪ-೬ ಆ-೧೧-೧೯) 

ಸಮೀಕ್ಷಕ :- ಇದರಿಂದ, ಯಾವ ಕಾಲದಲ್ಲಿ ಏಸುವಿನ ಜನನವಾಗಿದೆಯೋ, ಆ ಕಾಲದಲ್ಲಿ ಜನರು ಕಾಡಾಡಿಗಳು ಮತ್ತು 
ದರಿದ್ರರು ಆಗಿದ್ದರು ಮತ್ತು ಏಸುವೂ ಕೂಡ ದರಿದ್ರ ನಾಗಿದ್ದನು- ಎಂದು ತಿಳಿದುಬರುತ್ತದೆ. . ಈ ಕಾರಣದಿಂದಲೇ ತಾನೇ 
ದಿನಪೂರ್ತಿಯ ರೊಟ್ಟಿಯ ಪ್ರಾಪ್ತಿಗಾಗಿ ಈಶ್ವರನಲ್ಲಿ ಪ್ರಾರ್ಥಿಸುತ್ತಾನೆ. ಹಾಗೆಯೇ ಮಾಡಲು ಕಲಿಸುತ್ತಾನೆ, ಮತ್ತು, ಹೀಗೆ 


ಇರುವುದಾದರೆ, ಕೈಸ್ತರು ಧನ-ಸಂಚಯವನ್ನೇಕೆ ಮಾಡುತ್ತಾರೆ? ಅವರು ಏಸುವಿನ ವಚನಕ್ಕೆ ವಿರುದ್ಧವಾಗಿ ನಡೆಯದೆ, ಎಲ್ಲವನ್ನೂ 
ದಾನ-ಪುಣ್ಯ ಮಾಡಿ, ದೀನರಾಗಿ ಹೋಗಬೇಕು. (೬೫). 


ನನ್ನ್ನು "ಪ್ರಭು! ಪ್ರಭು!! ' ಎಂದು ಕರೆಯುವ ಪ್ರತಿಯೊಬ್ಬನೂ ಸ್ವರ್ಗದ ರಾಜ್ಯದಲ್ಲಿ ಪ್ರವೇಶಮಾಡುವುದಿಲ್ಲ. (ಇಂ.ಮ್ಯಾ. 
ಪ-೭. ಆ- ೨೧) 

ಸಮೀಕ್ಷತ- ಈಗ ಆಲೋಚಿಸಿ. ದೊಡ್ಡ ದೊಡ್ಡ ಪಾದರಿಗಳೂ, ಬಿಶಪ್‌ ಮಹೋದಯರು, ಮತ್ತು ಕ್ರೈಸ್ತರೂ, ಏಸುವಿನ 
ಈ ವಾಕ್ಯವನ್ನು ಸತ್ತವೆಂದು ತಿಳಿಯುವರಾದರೆ, ಏಸುವನ್ನು ಪ್ರಭು- ಎಂದರೆ ಈಶ್ವರನೆಂದು ಎಂದಿಗೂ ಹೇಳಬಾರದು. ಈ ಮಾತನ್ನು 
ಒಪ್ಪವುದಿಲ್ಲವಾದರೆ, ಪಾಪದಿಂದ ಎಂದಿಗೂ ಬಿಡುಗಡೆ ಹೊಂದಲಾರರು. (೬೬). 


ಆ ದಿನದಂದು ಬಹುಮಂದಿ ನನ್ನನ್ನು ಬೇಡುವರು. ಆಗ ನಾಸು ತೆರೆ ನುಡಿಯಲ್ಲಿ "ನಾನು ನಿಮ್ಮನ್ನ ತಿಳಿದಿಲ್ಲ ದುಷ್ಕರ್ಮಮಾಡುವವರು 
ನನ್ನಿಂದ ದೂರಹೋಗಿ' ಎಂದು ಹೇಳುವೆನು. (ಇಂ. ಮ್ಯಾ. ಪ:- ೭. ಆ- ೨೨-೨೩) 


ಸಮೀಕ್ಷರ್ಕ- ನೋಡಿರಿ, ಏಸುವು ಕಾಡಾಡಿ ಮನುಷ್ಯರಿಗೆ ಭರವಸೆ ಕೊಡುವುದಕ್ಕಾಗಿ. ಸ್ವರ್ಗದಲ್ಲಿ ನ್ಯಾಯಾಧೀಶನಾಗಲು 
ಇಚ್ಛಿಸುತ್ತಿದ್ದರು. ಇದು ಕೇವಲ ಮುಗ್ಧ ಮಾನವರಿಗೆ ಪ್ರಲೋಭನ ಒಡ್ಡುವ ಸಂಗತಿಯಾಗಿದೆ. : (೬೭). 


ಮತ್ತು ನೋಡಿರಿ; ಒಬ್ಬ ಕುಷ್ಠರೋಗಿಯು ಬಂದು, ಪ್ರಣಾಮಮಾಡಿ- “ಓ ಪ್ರಭೋ! ತಾವು ಇಚ್ಛಿಸುವಿರಾದರೆ, ನನ್ನನ್ನು 
ಶುದ್ಧೀಕರಿಸಬಲ್ಲಿರಿ.'” ಎಂದನು. ಏಸುವು ಕೈಜಾಚಿ, ಅವನನ್ನು ಸ್ಪರ್ಶಿಸಿ - " ನಾನಂತೂ ನೀನು ರೋಗರಹಿತನಾಗಬೇಕೆಂದು ಅಶಿಸುತ್ತೇನೆ." 
ಎಂದನು. ಮತ್ತು ಅವನ ಕುಷ್ಠ ತತ್ಮ್ಮಣ ವಾಸಿಯಾಗಿಹೋಯಿತು. (ಇಂ.ಮ್ಯಾ. ಪ--೮. ಆ--೨,೩) 

ಸೆಮೀಕ್ಷರ್ಶ- ಈ ಮಾತುಗಳೆಲ್ಲವೂ ಮುಗ್ಧ ಮಾನವರನ್ನು ಸಿಕ್ಕಸಿಕೊಳ್ಳುವವಾಗಿವೆ. ಏಕೆಂದರೆ, ಕ್ರೈಸ್ತರು ಈ ವಿದ್ಯಾಸೃಷಿಕ್ರಮಕ್ಕೆ 
ವಿರುದ್ಧವಾದ ಮಾತುಗಳನ್ನು ಸತ್ಯವೆಂದು ಒಪ್ಪಿಕೊಳ್ಳುತ್ತಾರೆ. - ಎಂದಾಗ, ಶುಕ್ರಾಚಾರ್ಯರು, ಧನ್ಹಂತರಿ, ಕಶ್ಯಪ ಮೊದಲಾದವರ 
ವಿಷಯದಲ್ಲಿ ಪುರಾಣಗಳಲ್ಲಿ ಮತ್ತು ಭಾರತದಲ್ಲಿ “ಅನೇಕ ದೈತ್ಯರ ಮೃತಸ್ಯನ್ನನ್ನು ಬದುಕಿಸಿಬಿಟ್ಟರು. ಬೃಹಸ್ಟತಿಯ ಮಗ ಕಚನನ್ನು 


ತ್ರಯೋದಶ ಸಮುಲ್ಲಾಸ 407 
ಚೂರು ಚೂರು ಮಾಡಿ, ಪ್ರಾಣಿಗಳಿಗೂ ಮತ್ತು ಮೀನುಗಳಿಗೂ ತಿನ್ನಿಸಿಬಿಟ್ಟರು. ಮತ್ತೂ ಕೂಡ ಶುಕ್ರಾಚಾರ್ಯರು ಅವನನ್ನು 
ಜೀವಂತನಾಗಿ ಮಾಡಿದರು . ಆಮೇಲೆ ಕಚನನ್ನು ಕೊಂದು, ಶುಕ್ರಾಚಾರ್ಯರಿಗೆ ತಿನ್ನಿಸಿದರು. ಆದರೂ ಕೂಡ, ಅವನನ್ನು ಹೊಟ್ಟೆಯಲ್ಲಿ 
ಜೀವಂತನನ್ನಾಗಿ ಮಾಡಿ, ಹೊರತೆಗೆದರು; ತಾವೇ ಸತ್ತು ಹೋದರು. ಕಚನು ಅವರನ್ನು ಬದುಕಿಸಿದನು. ಕಶೃಪ ಯಷಿಯು ಮನುಷ್ಯ 
ಸಹಿತವಾದ ವೃಕ್ಷವೃ, ತಕ್ಷಕನಿಂದ ಭಸ್ಮವಾದ ಮೇಲೆ, ಪುನಃ ವೃಕ್ಷವನ್ನು ಮತ್ತು ಮನುಷ್ಯನನ್ನು ಬದುಕಿಸಿದರು. ಧನ್ಹಂತರಿಯು ಲಕ್ಷಾಂತರ 
ಶವಗಳನ್ನು ಸಜೀವಗೊಳಿಸಿದನು. ಲಕ್ಷಾಂತರ ಜನರ ಕುಷ್ಕರೋಗಿಗಳೇ ಮೊದಲಾದ ಅಸ್ಪಸ್ಥರನ್ನು ಗುಣಪಡಿಸಿದನು. ಲಕ್ಷಾಂತರ 
ಕುರುಡರಿಗೆ ಮತ್ತು ಕಿವುಡರಿಗೆ ಕಣ್ಣುಗಳನ್ನೂ, ಹಾಗೂ ಕಿವಿಗಳನ್ನೂ ಕೊಟ್ಟನು”- ಎಂದು ಮೊದಲಾಗಿ ಹೇಳಿರುವ ಕಥೆಯನ್ನು 
ಸುಳ್ಳಿಂದು ಹೇಳುತ್ತೀರಿ ಏಕೆ? ಮೇಲೆ ಹೇಳಿದ ಮಾತುಗಳು ಸುಳ್ಳಾಗಿದ್ದರೆ, ಏಸುವಿನ ಮಾತೇಕೆ ಸುಳ್ಳಲ್ಲ? ಅನ್ಯರ ಮಾತನ್ನು 
ಸುಳ್ಳಿಂದೂ ಮತ್ತು ತಮ್ಮ ಸುಳ್ಳುಮಾತನ್ನೂ ಕೂಡ ಸತ್ಯವೆಂದು ಹೇಳುವುದಾದರೆ, ಹಠಮಾರಿಗಳಲ್ಲದೆ ಮತ್ತೇನು? ' ಆದುದರಿಂದ ಕ್ರೈಸ್ತರ 
ಮಾತುಗಳು ಹಠಮಾರಿತನದ ಹಾಗೂ ಬಾಲಭಾಷಿತದಂತಹವಾಗಿವೆ. (೬೮). 

ಆವರೆಗೆ ಆ ಮಾರ್ಗದಿಂಧ ಯಾವನೂ ಹೋಗಲೂ ಕೂಡ ಶಕ್ಕವಿಲ್ಲದಂತೆ ಅತಿ ಪುಚಂಡರಾಗಿದ್ದ ಭೂತಗ್ರಸ್ತಮಾನವರು ಆಗ. 
ಸ್ಮಶಾನದಿಂದ ಹೊರಟುಬಂದು, ಅವನನ್ನು ಸಂಧಿಸಿದರು. ಮತ್ತು ನೋಡಿರಿ, ಅವರು ಗಟ್ಟಿಯಾಗಿ -“೬ ಏಸು! ಈಶ್ವರ ಪುತ್ರ! ತಮಗೆ 
ನಮ್ಮ ಬಳಿ ಕೆಲಸವೇನಿದೆ? ಅವಧಿಗೆ ಮುನ್ನವೇ ತಾವು ನಮಗೆ ನೋವನ್ನು ಕೊಡಲು ಇಲ್ಲಿಗೆ ಬಂದಿದ್ದೀರೇನು?'” ಎಂದು ಕೇಳಿದರು. 
ಅವರಲ್ಲಿನ ಭೂತಗಳು “ತಾವು ನಮ್ಮನ್ನು ಉಚ್ಛಾಟಿಸುವಿರಾದರೆ, ಹಂದಿಗಳ ಗುಂಪಿನಲ್ಲಿ ನಮ್ಮನ್ನು ಸೇರಿಕೊಳ್ಳಲುಬಿಡಿರಿ'. ಎಂದು 
ವಿನಂತಿ ಮಾಡಿಕೊಂಡುವು. ಅವನು ಅವಕ್ಕೆ-“ಹೋಗಿರಿ” , ಎಂದು ಹೇಳಿದನು. ಮತ್ತು ಅವು ತೆರಳಿ ಹಂದಿಗಳ ಗುಂಪಿನಲ್ಲಿ 
ಸೇರಿಕೊಂಡವು. ಮತ್ತು ನೋಡಿರಿ, ಹಂದಿಗಳ ಸಮಸ್ತ ಗುಂಪೂ ಕಡಿದಾದ ಸ್ಥಳದಿಂದ ಸಮುದ್ರಕ್ಕೆ ಓಡಿಹೋಯಿತು ಮತ್ತು ನೀಂನಲ್ಲಿ 
ಮುಳುಗಿ ಮುಳುಗಿ ಸತ್ತಿತು. . (ಇಂ. ಮ್ಯಾ. ಪ:-ಲ, ಆ:-೨೮-೩೩) 


ಸಮೀಕ್ಬಕ- ಓಹೋ! ಈ ಸ್ಥಳದಲ್ಲಿ ಸ್ವಲ್ಪ ಆಲೋಚಿಸುವುದಾದರೆ, ಈ ಮಾತುಗಳೆಲ್ಲಾ ಸುಳ್ಳಾಗಿವೆ. ಏಕೆಂದರೆ, ಮೃತನಾದ 
ಮನುಷ್ಯ ರುದ್ರಭೂಮಿಯಿಂದ ಎಂದಿಗೂ ಹೊರಟು ಬರಲಾರನು. ಅವರು ಯಾವನ ಮೈಮೇಲೆಯೂ ಬರುವುದಿಲ್ಲ, ಸಂವಾದವನ್ನೂ 
ಮಾಡುವುದಿಲ್ಲ. ಈ ಮಾತುಗಳೆಲ್ಲವೂ ಅಜ್ಞಾನಿಗಳವು. ಯಾರು ಮಹಾಕಾಡಾಡಿಗಳಾಗಿರುತ್ತಾರೋ, ಅವರು ಇಂತಹ ಮಾತುಗಳ. 
ಮೇಲೆ ನಂಬಿಕೆಯಿಡುತ್ತಾರೆ. ಮತ್ತು ಏಸುವು ಆ ಹಂದಿಗಳ ಕೊಲೆ ಮಾಡಿಸಿದನು. ಹಂದಿಯವರೆಗೆ ನಷ್ಟವನ್ನುಂಟುಮಾಡುವ ಪಾಪ 
ಏಸುವಿಗೆ ತಗಲಿರಬಹುದು. ಮತ್ತು ಕೈಸ್ತರು ಏಸುವನ್ನು " ಪಾಪವನ್ನು ಕ್ಷಮಿಸುವವನು ಮತ್ತು ಪವಿತ್ರಗೊಳಿಸುವವನು”'- ಎಂದು 
ಅಂಗೀಕರಿಸುತ್ತಾರೆ. ಹಾಗಾದರೆ- ಆ ಭೂತಗಳನ್ನು ಪವಿತ್ರಗೊಳಿಸಲಾರದೇ ಹೋದನೇಕೆ? ಮತ್ತು ಹಂದಿಯವರ 
ತುಂಬಿಕೊಡಲಿಲ್ಲವೇಕೆ? ಆಧುನಿಕ ಕಾಲದಲ್ಲಿ ಸುಶಿಕಿತರಾದ ಕ್ರೈಸ್ತ ಅಂಗ್ಲ ಜನರು ಈ ಬರುಡೆಗಳನ್ನೂ ಒಪ್ಪಿಕೊಳ್ಳುತ್ತಿರಬಹುದೇನು? 
ಒಪ್ಪಿಕೊಳ್ಳುವರಾದರೆ, ಭ್ರಮಜಾಲದಲ್ಲಿ ಬಿದ್ದಿದ್ದಾರೆ. (೬೯) 

ನೋಡಿರಿ, ಮಂಚದ ಮೇಲೆ ಒರಗಿದ್ದ ಪಾರ್ಶ್ವಘಾತದ ಒಬ್ಬ ರೋಗಿಯನ್ನು ಜನರು ಅವನ ಬಳಿ ಕರೆತಂದರು. ಮತ್ತು 
ಏಸುವು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವಘಾತದ ರೋಗಿಗೆ - %ಓ ಮಗನೇ! ಧೈರ್ಯಧರಿಸು. ನಿನ್ನ ಪಾಪಗಳು 
(ಇಂ.ಮ್ಯಾ. 2-೯. ಆ--೨, ೧೩) 

ಸಮೀಕ್ಷಕೆ- ಹಿಂದೆ ನಾವು ಬರೆದಿರುವುದು ಹೇಗೆ ಅಸಂಭವವೋ, ಈ ಮಾತೂ ಕೂಡ ಹಾಗೆಯೇ ಅಸಂಭವವಾಗಿದೆ, ಮತ್ತು, 
ಪಾಪವನ್ನು ಕ್ಷಮಿಸುವ ಮಾತಂತೂ ಕೇವಲ ಮುಗ್ಧಮಾನವರಿಗೆ ಪ್ರಲೋಭನವನ್ನೊಡ್ಡಿ, ಸಿಕ್ಕಿಸಕೊಳ್ಳುವಂತಹುದೇ ಆಗಿದೆ. ಹೇಗೆ 
ಒಬ್ಬನು ಸೇವಿಸಿದ ಮದಿರಾ, ಭಂಗಿ ಹಾಗೂ ಅಫೀಮುಗಳಿಂದ ಬೇರೆಯವರಿಗೆ ಮದವೇರುವುದಿಲ್ಲವೋ, ಹಾಗೆಯೇ ಯಾವನೋ 
ಮಾಡಿದ ಪಾಪ ಮತ್ತಾವನೋ ಒಬ್ಬನ ಬಳಿಗೆ ಹೋಗುವುದಿಲ್ಲ. ಆದರೆ, ಯಾವನು ಮಾಡುತ್ತಾನೋ, ಅವನೇ ಅನುಭಿವಿಸುತ್ತಾನೆ. 
ಇದೇ ಈಶ್ವರನ ನ್ಯಾಯವಾಗಿದೆ. ಒಬ್ಬನು ಮಾಡಿದ ಪಾಪ-ಪುಣ್ಯಗಳು ಮತ್ತೊಬ್ಬನಿಗೆ ತಗಲುವುವಾದರೆ, ಇಲ್ಲವೇ ನ್ಯಾಯಾಧೀಶನು. 
ಸ್ವತಃ ಅಪರಾಧಿಗೆ ಸಿಕ್ಕಬೇಕಾದ ಶಿಕ್ಷೆಯನ್ನು ಗ್ರಹಿಸುವ ಹಾಗೆ, ಈಶ್ವರನು ಕರ್ತೃಗಳಿಗೆಯೇ ಸಿಕ್ಕೆಬೇಕಾದ ಫಲಗಳನ್ನು ಅವರಿಗೆ ಕೊಡದೆ, " 
ತಾನೇ ತೆಗೆದುಕೊಳ್ಳುವನಾದರೆ, ಅವನು ಅನ್ಯಾಯಕಾರಿಯಾಗಿ ಹೋದಾನು. ನೋಡಿರಿ, ಧರ್ಮವೇ ಕಲ್ಯಾಣಕಾರಕವಾಗಿದೆ ; ಏಸು. 
ಅಥವಾ ಬೇರೆ ಯಾರೂ ಅಲ್ಲ. ಮತ್ತು ಧರ್ಮಾತೃ೦ಿಗೆ ಏಸು ಮೊದಲಾದವರ ಅವಶ್ಯಕತೆಯೂ ಕೂಡ ಇಲ್ಲ; ಪಾಪಿಗಳಿಗೂ ಇಲ್ಲ. 
ಏಕೆಂದರೆ, ಯಾವನ ಪಾಪವೂ ಕೂಡ (ಫಲಭೋಗವಿಲ್ಲದೆ) ಬಿಟ್ಟು ಹೋಗಲಾರದು. (೭೦) 


ಏಸುವು ತನ್ನ ೧೨ ಮದಿ ಶಿಷ್ಠರನ್ನು ತನ್ನ ಬಳಿಗೆ ಕರೆಯಿಸಿಕೊಂಡು, ಅವುಗಳನ್ನು ಇಚ್ಛಾಟೆಸುವುದಕ್ಕಾಗಿಯೂ, ಹಾಗೂ 
ಪ್ರತಿಯೊಂದು (ದೈಹಿಕ) ರೋಗವನ್ನೂ, ಪ್ರತಿಯೊಂದು (ಮಾನಸಿಕ) ವ್ಯಾಧಿಯನ್ನೂ ವಾಸಿಮಾಡುವ ಸಲುವಾಗಿಯೂ, ಅವರಿಗೆ 





ಸಮೀಕ್ಷಕ :- ಯಾರಲ್ಲಿ ಒಬ್ಬನು ೩೦ ರೂಪಾಯಿಗಳ ಲೋಭದಿಂದ ಏಸುವನ್ನು ಹಿಡಿಯಿಸುವನೋ, ಮತ್ತು ಅನ್ಯರು. 
ಪರಿವರ್ತಿತರಾಗಿ ಬೇರೆ ಬೇರೆ ಓಡಿಹೋಗುವರೋ, ಆ ಶಿಷ್ಕರೇ ಇವರಾಗಿದ್ದಾರೆ. ಇನ್ನು ಭೂತಗಳ ಆಗಮನ ಅಥವಾ ನಿರ್ವಾಸನ, 
ಔಷಧವಿಲ್ಲದೆ ಅಥವಾ ಪಥ್ಯವಿಲ್ಲದ ವ್ಯಾಧಿಗಳು ದೂರವಾಗುವುದು ಎಂಬ ಮಾತು ವಿದ್ಯಗೇ ವಿರುದ್ಧವಾಗಿದೆ; ಸಷಿಕ್ರಮದ ದೃಷ್ಟಿಯಿಂದ. 
ಈಶ್ವರನು ಮಾತನಾಡುವವನಾದರೆ, ಜೀವರೇನು ಕೆಲಸಮಾಡುತ್ತಾರೆ? ಮತ್ತು ಸತ್ಯದ ಅಥವಾ ಮಿಥ್ಯಾಭಾಷಣದ ಫಲವಾದ ಸುಖವನ್ನು 
ಅಥವಾ ದುಃಖವನ್ನು ಈಶ್ವರನೇ ಅನುಭವಿಸುತ್ತಿರಬಹುದು! ಇದೂ ಕೂಡ ಒಂದು ಅನುಚಿತವಾದ ಕಥನವೇ ಸರಿ. ಮತ್ತು ಏಸು. 
ಓಡಕು ಹುಟ್ಟಿಸಲು ಮತ್ತು ಹೋರಾಡಿಸಲು ಬಂದಿದ್ದನು - ಎಂಬ ಹೇಳಿಕೆಯಂತೆಯೇ ಈ ದಿನಗಳಲ್ಲಿ ಜನರಲ್ಲಿ ಜಗಳ ನಡೆಯುತ್ತಿದೆ. 
ಓಡಕು ಹುಟ್ಟಿಸುವುದಂಂದ ಸರ್ವದಾ ಮಾನವರಿಗೆ ದುಃಖವಾಗುತ್ತದೆ. ಇದೆಂತಹ ಮಹಾಪ್ರಮಾದದ ವಿಷಯ? ವತ್ತು ಕೈಸ್ತರು 
ಇದನ್ನೇ ಗುರುಮಂತ್ರವೆಂದು ತಿಳಿದುಕೊಂಡಿದ್ದಾರೇನೋ? ಏಕೆಂದರೆ, ಒಬ್ಬರಿಂದ ಇನ್ನೊಬ್ಬರನ್ನು ಒಡೆಯುವುದನ್ನು ಏಸುವೇ 
ಒಳ್ಳೆಯದೆಂದು ತಿಳಿಯುತ್ತಿದ್ದಾಗ, ಇವರು ಏತಕ್ಕೆ ಒಪ್ಪಿಕೊಳ್ಳದೇ ಇದ್ದಾರು? ಮನೆಯ ಜನರನ್ನೇ ಮನೆಯವರ ಶತ್ರುಗಳನ್ನಾಗಿ. 
ಮಾಡುವುದು ಏಸುವಿನದೇ ಕಾರ್ಯವಿದ್ದೀತು. ಇದು ಶ್ರೇಷ್ಠ ಪುರುಷರ ಕೆಲಸವಲ್ಲ. (೭೧). 

ಆಗ ಏಸುವು - “ ನಿಮ್ಮ ಬಳಿ ಎಷ್ಟು ರೊಟ್ಟಿಗಳಿವೆ?” ಎಂದು ಕೇಳಿದನು. ಆಗ ಅವರು “ಏಳು ಇವೆ. ಮತ್ತು ಚಕ್ಕ 
ಮೀನುಗಳಿವೆ.' ಎಂದರು. ಆಗ ಅವನು ಜನರಿಗೆ ನೆಲದ ಮೇಲೆ ಕುಳಿತುಕೊಳ್ಳಲು ಆಜ್ಞೆಮಾಡಿದನು. ಆಗ ಏಳು ರೊಟ್ಟಿಗಳನ್ನು 
ಮತ್ತು ಮೀನುಗಳನ್ನು ಧನ್ಯವೆಂದು ಭಾವಿಸಿ ಮುರಿದನು ಮತ್ತು ತನ್ನ ಶಿಷರಿಗೆ ಕೊಟ್ಟನು. ಮತ್ತು ಶಿಷ್ಕರು ಜನರಿಗೆ ಕೊಟ್ಟರು. 
ಹೀಗೆ ಎಲ್ಲರೂ ಉಂಡು ತೃಪ್ತರಾದರು. ಮತ್ತು ಯಾವ ತುಣುಕುಗಳು ಉಳಿಜವೋ, ಅವುಗಳಿಂದ ಏಳು ಬುಟ್ಟಿಗಳನ್ನು ತುಂಬಿಸಿ 
ಎತ್ತಿದರು. ಊಟಮಾಡಿದವರು ಹೆಂಗಸರು-ಮಕ್ಕಳನ್ನುಳದು ನಾಲ್ಕು ಸಾವಿರ ಜನರಿದ್ದರು. (ಇಂ.ಮ್ಯಾಪ- ೩೫.ಅ-೩೪-೩೯) 

ಸಮೀಕ್ಷಕ :- ಅವಲೋಕಿಸಿರಿ ಈಗ! ಇದು ಆಧುನಿಕ ಅಷಾಢಭೂತಿಸಿದ್ದರು ಮತ್ತು ಇಂದ್ರಜಾಲಮಾಡುವವರು ಮೊದಲಾದವರ 
ಮಾತಿಗೆ ಸಮನಾದ ಛಲದ ಮಾತಲ್ಲವೇನು? ಆ ರೊಟ್ಟಿಗಳಲ್ಲಿ ಬೇರೆ ರೊಟ್ಟಿಗಳು ಎಲ್ಲಿಂದ ಬಂದವು? ಏಸುವಿನಲ್ಲಿ ಇಂತಹ 
ಸಿದಗಳದ್ದಲಿ, ತಾನು ಹಸಿದವನಾಗಿ ಅತ್ತಿಯ ಹಣ್ಣುಗಳನ್ನು ತಿನ್ನಲು ಅಲೆದಾಡುತ್ತಿದ್ದನಾದರೂ ಏಕೆ? ತನ್ನ ಸಲುವಾಗಿ ಮಣ್ಣು ನೀರು 
ಮತ್ತು ಕಲ್ಲು- ಮೊದಲಾದುದರಿಂದ ಮೋಹನ್‌ ಭೋಗ್‌ ರೊಟ್ಟಿಗಳನ್ನು ಏಕೆ ಮಾಡಿಕೊಳ್ಳಲಿಲ್ಲ? ಈ ಮಾತುಗಳೆಲ್ಲವೂ ಬಾಲಕರ 
ಎಳೆಯಾಟದವಾಗವೆ. ಎಷ್ಟೋ ಮಂದಿ ಸಾಧ-ವೈರಾಗಿಗಳು ಇಂತಹದೇ ಛಲದ ವ್ಯವಹಾರ ಮಾಡಿ, ಮಸ್ಛಮಾನವರನ್ನು ಮಚಸತ್ತಾರಸ್ಟೇ? 
`ಅವರ ಮಾತುಗಳಂತೆಯೇ ಈ ಮಾತುಗಳೂ ಕೂಡ ವಂಚನೆಯಿಂದ ಕೂಡಿದವಾಗಿವೆ. (೭೨) 

ಮತ್ತು ಆಗ ಅವನು ಪ್ರತಿಯೊಬ್ಬ ಮಾನವನಿಗೂ ಅವನ ಕಾರ್ಯಕ್ಕೆ ಅನಸಾರವಾಗಿ ಫಲವನ್ನು ಕೊಡುವನು . (ಇಂಮ್ಯಾಪ-೧೬. 
ಆ-೨ಬ). 


ವ್ಯರ್ಥವಾಗಿದೆ, ಮತ್ತು, ಅದು ಸತ್ಯವಾದರೆ, ಇದು ಸುಳ್ಳಾಗುವುದು. ಯಾವನಾದರೂ ಕ್ಷಮಿಸಲು ಯೋಗ್ಯವಾದುವು ಕ್ಷಮಿಸಲ್ಪಡುತ್ತವೆ. 
ಮತ್ತು ಕ್ಷಮಿಸಲು ಯೋಗ್ಯವಲ್ಲದುವು ಕ್ಹಮಿಸಲ್ಪಡುವುದಿಲ್ವವಂದು ಹೇಳುವನಾದರೆ, ಇದೂ ಕೂಡ ಸರಿಯಲ್ಲ. ಏಕೆಂದರೆ, ಎಲ್ಲ 
ಕರ್ಮಗಳ ಫಲಗಳನ್ನೂ ಯಥಾಯೋಗ್ಯವಾಗಿ ಕೊಡುವುದರಿಂದಲೇ ನ್ಯಾಯ ಮತ್ತು ಪೂರ್ಣ ದಯೆ ಸಿದ್ಧಿಸುವುದು. (೭), 

ಓ ನಂಬಿಕೆಯಿಲ್ಲದ ಮತ್ತು ಹಠವಾದಿಗಳಾದ ಜನರೇ! ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ. ನಿಮಗೆ ಸಾಸಿವೆಯ ಒಂದು. 
ಕಾಳಿನಷ್ಟು ನಂಬಿಕೆಯಿದ್ದರೆ, ನೀವು ಈ ಪರ್ವತಕ್ಕೆ "ಇಲ್ಲಿಂದ ಅಲ್ಲಿಗೆ ಹೊರಟು ಹೋಗು' ಎಂದು ಹೇಳುವಿರಾದರೆ, ಅದು ಹೊರಟು 
ಹೋಗುವುದು ಮತ್ತು ಯಾವ ಕೆಸವೂ ನಿಮಗೆ ಅಸಾಧ್ಯವಾಗುವುದಿಲ್ಲ. (ಇಂ. ಮ್ಯಾಪ--೧೭. ಆ-೧೭ ,೨೦) 


ಸಮೀಕ್ಷಕ - ಈಗ ಕ್ರೈಸ್ತರು, "ಬನ್ನಿರಿ. ನಮ್ಮ ಮತದಲ್ಲಿ ಪಾಪಗಳನ್ನು ಕ್ಷಮೆಮಾಡಿಸಿ ಕೊಳ್ಳಿರಿ. ಮುಕ್ತಿಯನ್ನು ಗಳಿಸಿರಿ' ಎಂದು 
ಮೊದಲಾಗಿ, ಉಪದೇಶಿಸು್ತಾ ತಿರುಗುತ್ತಾರಲ್ಲ; ಅದೆಲ್ಲವೂ ಮಿಥ್ಸೆಯೇ ಆಡಿದೆ. ಏಕೆಂದರೆ, ಏಸುವಿನಲ್ಲಿ ಪಾಪವನ್ನು ಬಿಡಿಸುವ, 





ತ್ರಯೋದಶ ಸಮುಲ್ಲಾಸ 409 
ನಂಬಿಕೆಯನ್ನು ಮೂಡಿಸುವ ಮತ್ತು ಪವಿತ್ರಗೊಳಿಸುವ ಸಾಮರ್ಥವಿದ್ದಿದ್ದರೆ, ತನ್ನ ಶಿಷ್ಯರ ಆತ್ಮಗಳನ್ನು ನಿಷ್ಟಾಪಗಳನ್ನಾಗಿಯೂ, 
ಶ್ರದ್ಧಾತುಗಳನ್ನಾಗಿಯೂ, ಪವಿತ್ರವಾದುವುಗಳನ್ನಾಗಿಯೂ ಮಾಡುತ್ತಿರಲಿಲ್ಲವೇಕೆ? ಯಾರು ಏಸುವಿನ ಜೊತೆ-ಜೊತೆಯಲ್ಲಿಯೇ 
ತಿರುಗಾಡುತ್ತಿದ್ದರೋ, ಅವರನ್ನೂ ಕೂಡ ಶುದ್ಧರನ್ನಾಗಿಯೂ ನಂಬಿಕೆಯುಳ್ಳವರನ್ನಾಗಿಯೂ, ಕಲ್ಯಾಣಣಾರಿಗಳನ್ನಾಗಿಯೂ ಮಾಡಲಾರದೇ 
ಹೋದನು; ಅವನು ಮೃತನಾದ ಮೇಲೆ ಎಲ್ಲಿದ್ದಾನೋ ತಿಳಿಯದು. ಈ ಕಾಲದಲ್ಲಿ ಯಾವನನ್ನೂ ಪವಿತ್ರಗೊಳಿಸಲಾರನು. ಏಸುವಿನ. 
ಅನುಯಾಯಿಗಳು ಸಾಸಿವೆಯಷ್ಟು ನಂಬಿಕೆಯನ್ನೂ ಹೊಂದಿರದವರಾಗಿದ್ದರು; ಮತ್ತು ಅವರೇ ಈ ಇಂಜೀಲ್‌ ಪುಸ್ತಕವನ್ನು ರಚಿಸಿದ್ದಾರೆ. 
ಈ ಸ್ಥಿತಿಯಲ್ಲಿ, ಇದರ ಪ್ರಾಮಾಣ್ಯವಾದರೂ ಹೇಗಾದೀತು? ಏಕೆಂದರೆ, ನಂಬಿಕೆಯಿಲ್ಲದವರೂ, ಅಚರಿತ್ರಾತ್ಮರೂ, ಅಧರ್ಮಿಗಳೂ ಆದ 
ಮಾನವರ ಲೇಖನದ ಮೇಲೆ ನಂಬಿಕೆಯಿಡುವುದು ಆತ್ಮಕಲ್ಯಾಣವನ್ನಿಚ್ಛಿಸುವ ಮಾನವರ ಕಾರ್ಯವಲ್ಲ. ಮತ್ತು ಇದರಿಂದಲೇ ಏಸುವಿನ. 
ಈ ಮಾತು ಸತ್ಯವಾಗಿರುವುದಾದರೆ, ಯಾವ ಕ್ರೈಸ್ತನಲ್ಲಿಯೂ ಒಂದು ಸಾಸಿವೆಯ ಕಾಳಿನಷ್ಟೂ ವಿಶ್ವಾಸವು, ಎಂದರೆ ನಂಬಿಕೆಯು 
ಇಲ್ಲವೆಂದೂ ಕೂಡ ಸಿದ್ಧವಾಗಬಲ್ಲದು. ಯಾವನೇ ಅದರೂ ಒಬ್ಬನು- 'ನಮ್ಮಲ್ಲಿ ಪೂರ್ಣ ಅಥವಾ ಸ್ವಲ್ಪ ನಂಬಿಕೆಯಿದೆ ' ಎನ್ನುವನಾದರೆ, 
ಅವನಿಗೆ-" ಈ ಪರ್ವತವನ್ನು ಮಾರ್ಗದಿಂದ ಜರುಗಿಸು'.- ಎಂದು ಹೇಳಬೇಕು. ಅವನು ಜರುಗಿಸುವುದರಿಂದ (ಪರ್ವತವು) ಜರುಗಿ 
ಹೋದರೂ ಕೂಡ ಅದು ಪೂರ್ಣವಾದ ನಂಬಿಕೆಯಲ್ಲ; ಆದರೆ, ಒಂದು ಸಾಸಿವೆಯ ಕಾಳಿಗೆ ಸಮನಾದಷ್ಟು ಮಾತ್ರ. ಮತ್ತು 
ಜರುಗಿಸಲಾರದೇ ಹೋದರೆ, ಒಂದು ತುಣುಕಿನಷ್ಟೂ ಕೂಡ ನಂಬಿಕೆ, ವಿಶ್ವಾಸ- ಎಂದರೆ, ಧರ್ಮ ಕ್ರೈಸರಲ್ಲಿಲ್ಲ. ಯಾವನಾದರೂ 
ಈ ಸ್ಥಳದಲ್ಲಿ ಅಭಿಮಾನ ಮೊದಲಾದ ದೋಷಗಳ ಹೆಸರು ಪರ್ವತ.” ಎಂದು ಹೇಳುವನಾದರೆ, ಆದೂ ಕೂಡ ಸರಿಯಲ್ಲ. 
ಕರುಡರಿಗೂ, ಕುಷ್ಯೋಗಿಗಳಿಗೂ, ವಿಷಯಾಸಶ್ತರಗೂ ಮತ್ತು ಭ್ರಾಂತರಿಗೂ ಜ್ಞಾನವನ್ನುಂಟುಮಾಡಿ, ಜಾಗ್ರತರನ್ನಾಗಿಯೂ, ಕುಶಲರನ್ನಾಗಿಯೂ. 
ಮಾಡಿರಬಹುದು. - ಎನ್ನಬಹುದು ಅಷ್ಟೇ, ಹೀಗೆ ಒಪ್ಪಿದರೂ ಕೂಡ ಸರಿಯಲ್ಲ. ಏಕೆಂದರೆ, ಸತ್ಯ ಹೀಗೆಯೇ ಇದ್ದಲ್ಲಿ, ತನ್ನ ಸ್ವಂತ. 
ಶಿಷ್ಯರನ್ನೂ ಕೂಡ ತಿದ್ದಲು ಶಕ್ತಗಲಿಲ್ಲವೇಕೆ? ಆದುದರಿಂದ, ಅಸಂಭವವಾದ ಮಾತನ್ನಾಡುವುದು ಏಸುವಿನ ಅಜ್ಞಾನವನ್ನು ಪ್ರಕಾಶಪಡಸತ್ತದೆ. 
ಏನೇ ಆಗಲಿ ಸ್ವಲ್ಪವಾದರೂ ವಿದ್ಯೆ ಏಸುಿನಲ್ಲಿ ಇದ್ದರೆ, ಇಂತಹ ತಲೆಬಾಲಗಳಿಲ್ಲದ ಕಾಡಾಡಿತನದ ಮಾತುಗಳನ್ನು ಹೇಳಿತ್ತಿದ್ದನೇತಕ್ಕೆ? 
ಆದರೂ, "ಯತ್ರದೇಶೇ ದ್ರುಮೋ ನಾಸ್ತಿ ವಿರಂಡೋಕಪಿ ದ್ರುಮಾಯತೇ', - ಯಾವ ದೇಶದಲ್ಲಿ ಯಾವುದೇ ವೃಕ್ಷವೂ ಇಲ್ಲವೋ, 
ಆ ದೇಶದಲ್ಲಿ ಹರಳಿನ ಗಿಡವೇ ಎಲ್ಲಕ್ಕಿಂತ ದೊಡ್ಡದು ಮತ್ತು ಒಳ್ಳೆಯದೆಂದು ಎಣಿಸಲ್ಪಡುವ ಹಾಗೆ, ಮಹಾ ಕಾಡಾಡಿಗಳ ದೇಶದಲ್ಲಿ 
ಏಸುವಿನ ಇರುವಿಕೆಯೂ ಮಹತ್ವಪೂರ್ಣವಾಗಿದ್ದಿತು. ಆದರೆ, ಈಗ ಏಸುವಿನ ಗಣನೆಯಾದರೂ ಏನಾಗಬಲ್ಲದು? (೭೪) 


ನಾನು ನಿಮಗೆ - “ ನೀವು ಮನಸ್ಸನ್ನು ಬದಲಾಯಿಸದೇ ಇದ್ದರೆ ಮತ್ತು ಬಾಲಕರಿಗೆ ಸಮಾನರಾಗಿ ಆಗದೇ ಇದ್ದರೆ, ಸ್ವರ್ಗದ 
ರಾಜ್ಯದಲ್ಲಿ ಪ್ರವೇಶಿಸಲಾರಿರಿ'. - ಎಂದು ಸತ್ಯವನ್ನು ಹೇಳುತ್ತೇನೆ. (ಇಂ.ಮ್ಯಾ.ಪ:- ೧೮.೮:೩) 


ಸಮೀಕ್ಷಕ :- ತನ್ನ ಇಚ್ಛೆಯಿಂದಲೇ ಮನ್ನಸನ್ನು ತಿರುಗಿಸುವುದು ಸ್ವರ್ಗದ ಕಾರಣವೂ ಮತ್ತು ತಿರುಗಿಸದಿರುವುದು ನರಕದ 
ಕಾರಣವೂ ಆಗಿರುವುದಾದರೆ, ಯಾವನೂ ಯಾವನ ಪಾಪ- ಪುಣ್ಯಗಳನ್ನೂ ಯಾವ ಕಾಲಕ್ಕೂ ತೆಗೆದುಕೊಳ್ಳಲಾರನೆದು ಸಿದ್ಧವಾಗುತ್ತದೆ. 
ಮತ್ತು ಬಾಲಕನ ಸಮಾನವಾಗುವುದೆಂಬ ಬರೆಹದಿಂದ, ಏಸುವಿನ ಮಾತುಗಳು ವಿದ್ಯೆ ಮತ್ತು ಸ್ಟ ಕ್ರಮಕ್ಕೆ ಬಹಳ ವಿರುದ್ಧವಾಗಿದ್ದವೆಂದು 
ವಿದಿತವಾಗುತ್ತದೆ. ಮತ್ತು ಅವನ ಮಸ್ನ್ಕನಲ್ಲಿ “ಜನರು ನನ್ನ ಮಾತುಗಳನ್ನು ಬಾಲಕರಂತೆ ಒಪ್ಪಿಕೊಂಡುಬಿಡಲಿ.' ಎಂದೂ ಕೂಡ. 
ಇದ್ದಿತು. ಬಹುಮಂದಿ ಕೈಸ್ತರ ನಡವಳಿಕೆ ಬಾಲಬುದ್ಧಗೆ ತಕ್ಕಂತೆಯೆ. ಇಲ್ಲದಿದ್ದರೆ, ಇಂತಹ ಯತಿ: ವಿದ್ಯೆಗೆ ವಿರುದ್ಧವಾದ ಮಾತುಗಳನ್ನು 
ಒಪ್ಪತ್ತದ್ದರೇಕೆ? ಮತ್ತು ಏಸುವು, ತಾನೇ ವಿದ್ಯಾಹೀನನೂ, ಬಾಲಬುದ್ಧಿಯೂ ಆಗಿರದಿದ್ದರೆ, ಬೇರೆಯವರಿಗೆ ಬಾಲಕರಂತೆ ಆಗುವ 
ಉಪದೇಶವನ್ನು ಏಕೆ ಮಾಡುತ್ತಿದ್ದವು? ಏಕೆಂದರೆ, ಯಾವನು ಹೇಗೆಯಿರುತ್ತಾನೋ, ಅವನು ಬೇರೆಯವನನ್ನೂ ಕೂಡ ತನ್ನ ಹಾಗೆಯೇ 
ಮಾಡಲು ಅಪೇಕ್ಷಿಸಿಯೇ ತೀರುತ್ತಾನೆ. (೭೫) 

ನಾನು ನಿಮಗೆ "ಧನವಂತರು ಸ್ವರ್ಗದ ರಾಜ್ಯದಲ್ಲಿ ಪ್ರವೇಶಿಸುವುದು ಕರಿಣವಾಗುವುದು'- ಎಂದು ಸತ್ಯವನ್ನು ಹೇಳುತ್ತೇನೆ. ಮತ್ತೂ 
ಕೂಡ ನಾನು ನಿಮಗೆ "ಈಶ್ವರನ ರಾಜ್ಯದಲ್ಲಿ ಧನವಂತನು ಪ್ರವೇಶಿಸುವದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಿಂದ ತೂರಿ ಹೋಗುವುದು 
ಸಹಜ'- ಎಂದು ಹೇಳುತ್ತೇನೆ. (ಇಂ.ಮ್ಯಾ.ಪ:-೧೯. ಆ:-೨೩ , ೨೪) 


ಸಮೀಕ್ಷಕ್ಕ ಇದರಿಂದ ಏಸು ದರಿದ್ರನಾಗಿದ್ದನೆಂದು ಸಿದ್ಧವಾಗುತ್ತದೆ. ಧನವಂತರಾದ ಜನರು ಅವನನ್ನು ಗೌರವಿಸದೇ ಇರಬಹುದು. 
ಆದುದ00ದ, ಇದನ್ನು ಬರೆದಿರಬಹುದು. ಆದರೆ, ಈ ಮಾತು ಸತ್ಯವಲ್ಲ. ಏಕೆಂದರೆ, ಭನಾಡ್ಯರಲ್ಲಿಯೂ, ಮತ್ತು ದರಿದ್ರರಲ್ಲಿಯೂ, 
ಒಳ್ಳೆಯವರೂ, ಕೆಟ್ಟವರೂ ಇರುತ್ತಾರೆ. ಯಾವ ಯಾವನು ಒಳ್ಳೆಯ ಕೆಲಸ ಮಾಡುತ್ತಾನೋ, ಅವನು ಒಳ್ಳೆಯ ಮತ್ತು ಯಾವನು 
ಕಟ್ಟ ಕೆಲಸವನ್ನು ಮಾಡುವನೋ ಅವನು ಕೆಟ್ಟ ಫಲವನ್ನು ಪಡೆದುಕೊಳ್ಳುತ್ತಾನೆ. ಮತ್ತು ಇದರಂದ, ಏಸುವು ಈಶ್ವರನ ರಾಜ್ಯವನ್ನು 
ಯಾವುದೋ ಓಂದು ದೇಶದಲ್ಲಿದೆ - ಎಂದು ತಿಳಯುತ್ತಿದ್ದನು; ಸರ್ವತ್ರವಲ್ಲ- ಎಂದೂ ಕೂಡ ಸಿದ್ಧವಾಗತ್ತದೆ. ಹೀಗೆಯಿರುವುದಾದರೆ, 
ಅವನು ಈಶ್ವರನೇ ಅಲ್ಲ. ಯಾವನು ಈಶ್ವರನಾಗಿದ್ದಾನೋ , ಅವನ ರಾಜ್ಯ ಎಲ್ಲೆಡೆಯೂ ಇದೆ... ಎಂದ ಮೇಲೆ ಅದರಲ್ಲಿ 


410 ಸತ್ಯಾರ್ಥಪ್ರಕಶ. 

ಪ್ರವೇಶಿಸುವನು, ಅಥವಾ ಪ್ರವೇಶಿಸುವುದಿಲ್ಲ- ಎಂದು ಹೇಳುವುದು ಕೇವಲ ಅವಿದ್ಯೆಯ ಮಾತಾಗಿರುತ್ತದೆ. ಮತ್ತು ಇದರಿಂದ, ಎಷ್ಟು 
ಜನ್ನ ಕ್ರೈಸ್ತರು ಧನಾಡ್ಯರಾಗಿದ್ದಾರೋ, ಅವರೆಲ್ಲರೂ ಫರಕಕ್ಕೆಯೇ ಹೋಗುವರೇನು? ಎಂಬ ಪ್ರಶ್ನೆಯೂ ಕೂಡ ಏಳುತ್ತದೆ. ಭಾಪು! 
ಭಾಪು!! ಏಸು ಪ್ರವಾದಿಯೂ, ಧನಾಡ್ಯರ ಬಳಿ ಎಷ್ಟು ಸಾಮಾಗ್ರಿಗಳಿರುತ್ತವೋ, ಅಷ್ಟು ದರಿದ್ರರಬಳಿಯಿರುವುದಿಲ್ಲ. “ಧನಾಢ್ಯರಾದ 
ಜನರು ವಿವೇಕದಿಂದ ಧರ್ಮಮಾರ್ಗದಲ್ಲಿ ವ್ಯಯಿಸುವರಾದರೆ, ದರಿದ್ರರು ನೀಚಗತಿಯಲ್ಲೇ ಉಳಿದು ಹೋಗುವರು. ಮತ್ತು ಧನಾಢ್ಯರು. 
ಉತ್ತಮಗತಿಯನ್ನು ಹೊಂದಬಲ್ಲರು'' - ಎಂದು ಸ್ವಲ್ಪವಾದರೂ ಯೋಜಿಸಬಹುದಿತ್ತು. (೭೬) 


ಏಸುವು ಅವರಿಗೆ “ ಹೊಸಸ್ಕಸ್ಚಿಯಲ್ಲಿ ಯಾವಾಗ ಮಾನವನ ಪ್ರತ್ರನು ತನ್ನ ಐಶ್ವರ್ಯದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವನೋ, 
ಆಗ ನನ್ನನ್ನು ಹಿಂಬಾಲಿಸಿ ಬಂದಿರುವ ನೀವೂ ಕೂಡ ೧೨ ಸಿಂಹಾಸನಗಳ ಮೇಲೆ ಕುಳಿತು, ಇಸ್ರಾಯೇಲದ ೧೨ ಕುಲಗಳ ಮೇಲೆ. 
ನ್ಯಾಯಮಾಡುವಿರಿ. ಯಾವಯಾವನು ತನ್ನ ಹೆಸರಿಗಾಗಿ ಮನೆಗಳನ್ನು , ಅಥವಾ ಸೋದರನನ್ನು, ಅಥವಾ ಸೋದರಿಯರನ್ನು, ಅಥವಾ 
ತಾಯಿ-ತಂದೆಗಳನ್ನು, ಅಥವಾ ಹೆಂಡತಿಯರನ್ನು, ಅಥವಾ ಮಕ್ಕಳನ್ನು, ಅಥವಾ ಭೂಮಿಯನ್ನು ತೃಜಿಸಿದ್ದಾನೋ, ಅವನು ನೂರರಷ್ಟು 
ಪಡೆದುಕೊಳ್ಳುವನು ಮತ್ತು ಅನಂತಜೀವನದ ಅಧಿಕಾರಿಯಾಗುವನು- ಎಂದು ನಿಮಗೆ ಸತ್ಯವನ್ನು ಹೇಳುತ್ತೇನೆ.” ಎಂದು ಹೇಳಿದನು. 
(ಇಂ. ಮ್ಯಾ. ಪ-೧೬,ಅ:-೨೪, ೨೯) 

ಸಮೀಕ್ಷಕ- ಈಗ ನೋಡಿರಿ ಏಸುವಿನ ಅಂತರಿಕ ಲೀಲೆಯನ್ನು! ತನ್ನ ಜಾಲದಿಂದ ಸತ್ತಮೇಲೆಯೂ ಕೂಡ ಜನರು. 
ಹೊರಬೀಳಬಾರದು! ಮತ್ತು ಯಾವನು ೩೦ ರೂಪಾಯಿಗಳ ಲೋಭದಿಂದ ತನ್ನ ಗುರುವನ್ನು ಹಿಡಿಸಿ ಸಾಯಿಸಿದನೋ, ಅವನಂತಹ 
ಪಾಪಿಗಳೂ ಕೂಡ ಇವನ ಹತ್ತಿರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವರು ಮತ್ತು ಇಸ್ರಾಯೇಲ್‌ ಕುಲದ ನ್ಯಾಯವು ಪಕ್ಷಪಾತದ. 
ಕಾರಣದಿಂದಾಗಿ ಮಾಡಲ್ಪಡುವುದೇ ಇಲ್ಲ; ಮತ್ತು ಅವರ ಅಪರಾಧಗಳೆಲ್ಲಾ ಕ್ಷಮಿಸಲ್ಪಡುವುವು . ಮತ್ತು ಬೇರೆ ಕುಲಗಳ ನ್ಯಾಯವನ್ನು 
ಮಾಡುವರು. ಇದೇ ಕಾರಣದಿಂದ ಕ್ರೈಸ್ತರ, ಕ್ರೈಸ್ತರುಗಳ ಬಗೆಗೆ ಬಹಳ ಪಕ್ಷಪಾತಮಾಡಿ, ಯಾವನಾದರೂ ಬಿಳಿಯನು ಕರಿಯವನನ್ನು 
ಸಂಹರಿಸಿಯೇ ಬಿಟ್ಟಿದ್ದರೂ ಕೂಡ, ಬಹುತೇಕವಾಗಿ ಪಕ್ಷಪಾತದಿಂದ ನಿರಪರಾಧನೆಂದು ತೀರ್ಮಾನಿಸಿ ಬಿಟ್ಟುಬಿಡುತ್ತಾರೆ - ಎಂದು 
ಊಹಿಸಬಹುದಾಗಿದೆ. ಹೀಗೆಯೇ ಏಸುವಿನ ಸ್ವರ್ಗದ ನ್ಯಾಯವೂ ಇರಬಹುದು. ಮತ್ತು ಇದರಿಂದ ಮಹಾ ದೋಷ ಉಂಟಾಗುತ್ತದೆ. 
ಏಕೆಂದರೆ, ಒಬ್ಬನು ಸೃಷ್ಟಿಯ ಆದಿಯಲ್ಲಿ ಸತ್ತನು ; ಮತ್ತೊಬ್ಬನು ಪ್ರಳಯದ ರಾತ್ರಿಯ ಹತ್ತಿರದ ದಿನ ಸತ್ತನು. ಒಬ್ಬನಂತೂ ಆದಿಯಿಂದ 
ಅಂತ್ಯದವರೆಗೆ " ಎಂದಿಗೆ ನ್ಯಾಯವಾಗುವುದೋ' ಎಂದು ನಿರೀಕ್ಷಣೆಯಲ್ಲಿಯೇ ಬಿದ್ದಿದ್ದನು. ಮತ್ತು ಇನ್ನೊಬ್ಬನ ನ್ಯಾಯ ಆ 
ಸಮಯದಲ್ಲಿಯೇ ಆಗಿಹೋಯಿತು! ಇದೆಷ್ಟು ದೊಡ್ಡ ಅನ್ಯಾಯ? ಮತ್ತು ಯಾವನು ನರಕಕ್ಕೆ ಹೋಗುವನೋ, ಅವನು ಅನಂತಕಾಲದವರೆಗೆ 
ನರಕವನ್ನು ಅನುಭವಿಸುವನು. ಮತ್ತು ಯಾವನು ಸ್ವರ್ಗಕ್ಕೆ ಹೋಗುವನೋ, ಅವನು ಸದಾ ಸ್ವರ್ಗವನ್ನು ಅನುಭವಿಸುವನು. ಇದೂ ಕೂಡ. 
ದೊಡ್ಡ ಅನ್ಯಾಯವಾಗಿದೆ. ಏಕೆಂದರೆ, ಕೊನೆಯುಳ್ಳ ಸಾಧನದ ಮತ್ತು ಕರ್ಮಗಳ ಫಲವು ಕೊನೆಯನ್ನುಳ್ಳದೇ ಆಗಿರಬೇಕು. ಮತ್ತು 
ಯಾವುದೇ ಎರಡು ಆತ್ಮಗಳ (ಜೀವರ) ಪಾಪ ಮತ್ತು ಪುಣ್ಯ ಸಮಾನವಾಗಿರಲಾರದು. ಆದಕಾರಣ, ತಾರತಮ್ಯಾಮಸಾರ ಹೆಚ್ಚು 
ಅಥವಾ ಕಡಿಮೆ ಸುಖ-ದುಃಖ ಸಹಿತವಾದ ಅನೇಕ ಸ್ವರ್ಗಗಳು ಮತ್ತು ನರಕಗಳು ಇರಬೇಕು; ಆಗಮಾತ್ರ ಸುಖ-ದುಃಖಗಳನ್ನು 
ಅನುಭವಿಸಲಾದೀಕು, ಹೀಗೆ ಕ್ಲೈಸ್ತರ ಪುಸ್ತಕದಲ್ಲಿ ಎಲ್ಲಿಯೂ ವ್ಯವಸ್ಥೆಯಿಲ್ಲ. ಆದುದರಿಂದ ಈ ಪ್ರಸ್ತಕ ಈಶ್ವರಕೃತವಲ್ಲ; ಅಥವಾ 
ಏಸುವು ಈಶ್ವರನ ಮಗನೆಂದಿಗೂ ಆಗಲಾರನು. ಇದು ಮಹಾನ್‌ ಅನರ್ಥದ ಸಂಗತಿಯಾಗಿದೆ. ಎಂದಿಗೂ ಯಾವನಿಗೂ 
ಮುಸಲ್ವಾನರು ಒಬ್ಬನಿಗೆ ೭೨ ಮಂದಿ ನಾರಿಯರು ಸ್ವರ್ಗದಲ್ಲಿ ಸಿಕ್ಕುತ್ತಾರೆ. - ಎಂದು ಬರೆದಿರುವುದು, ಇದರಿಂದಲೇ 
ತೆಗೆದುಕೊಂಡುದಿರಬಹುದು- ಎಂದು ತೋರುತ್ತದೆ . (೭೭) 


ಮುಂಬೆಳಗು ಅವನು ನಗರಕ್ಕೆ ತಿರುಗಿ ಹೋಗುತ್ತಿದ್ದಾಗ, ಅವನಿಗೆ ಹಸಿವಾಯಿತು ಮತ್ತು ಮಾರ್ಗದಲ್ಲಿ ಒಂದು ಅತ್ತಿಯ 
ಮರವನ್ನು ನೋಡಿ, ಅವನು ಆದರ ಬಳಿ ಹೋದನು. ಆದರೆ, ಅದರಲ್ಲಿ ಮತ್ತೇನನ್ನೂ ಪಡೆಯಲಿಲ್ಲ. ಕೇವಲ ಎಲೆಗಳು ಮಾತ್ರ. 
ಇದ್ದವು. ಮತ್ತು ಅದಕ್ಕೆ -“ನ್ನಲ್ಲಿ ಮತ್ತೆಂದಿಗೂ ಹಣ್ಣುಗಳು ಬಿಡುವುದಿಲ್ಲ.” ಎಂದು ಹೇಳಿದನು. ಇದರ ಫಲವಾಗಿ ಅತ್ತಿಯ ಮರ 
ಕೂಡಲೇ ಒಣಗಿ ಹೋಯಿತು. (ಇಂ. ಮ್ಯಾ.ಪ:-೨೧. ಆ:-೧೮,೧೯) 


ಸಮೀಕ್ಷಕ - ಸಮಸ್ತ ಪಾದರಿಗಳೂ, ಕ್ರೈಸ್ತರೂ ಅವನು ಬಹಳ ಶಾಂತನೂ ಶಮಾಸ್ವಿತನೂ ಮತ್ತು ಕ್ರೋಧವೇ ಮೊದಲಾದ 
ದೋಷಗಳಿಂದ ರಹಿತನೂ ಆಗಿದ್ದನೆಂದು ಹೇಳುತ್ತಾರೆ. ಆದರೆ, ಈ ವಿಷಯವನ್ನು ನೋಡಿದರೆ, ಅವನು ಕ್ರೋಧಿಯೂ, ಮತ್ತು. 
ಖುತುವಿನ ಜ್ಞಾನವಿಲ್ಲದವನೂ ಆಗಿದ್ದನು ಮತ್ತು ಅವನು ಕಾಡುಮನುಷ್ಯತನದ ಸ್ವಭಾವದಿಂದ ಯತಕ್ತೆನಾಗಿ ವರ್ತಿಸುತ್ತಿದ್ದನು- ಎಂದು 
ತಿಳಿದುಬರುತ್ತದೆ. ಭಲೇ, ಅದಕ್ಕೆ ಶಾಪವನ್ನಿತ್ತನು ಮತ್ತು ಅದು ಒಣಗಿಹೋಯಿತು - ಎನ್ನಲು, ಜಡ ಪದಾರ್ಥವಾಗಿದ್ದ ಆ ವೃಕ್ಷದ 
ಅಪರಾಧವೇನಿದ್ದಿತು? ಇವನ ಶಾಪದಿಂದಲಂತೂ ಒಣಗಿಹೋಗಿರಲಾರದು; ಆದರೆ, ಯಾವುದಾದರೂ ಘಾತಕವಾದ ಔಷಧಿ 
ಹಾಕುವುದರಿಂದ ಒಣಗಿ ಹೋಗಿದ್ದರೆ, ಅಶ್ಚರ್ಯವೇನೂ ಇಲ್ಲ. (೭೮) 


ತ್ರಯೋದಶ ಸಮುಲ್ಲಾಸ. 411 
ಆ ದಿನಗಳಲ್ಲಿ ಕ್ಷೇಶದ ನಂತರ ಸೂರ್ಯನು ಕಾರ್ಗಪ್ಪಾಗಿ ಹೋಗುವನು . ಮತ್ತು ಚಂದ್ರ ತನ್ನ ಜ್ಯೋತಿಯನ್ನು ಎರಚುವುದಿಲ್ಲ. 
ನಕ್ಷತ್ರಗಳು ಆಕಾಶದಿಂದ ಬಿದ್ದು ಹೋಗುವುವು ಮತ್ತು ಆಕಾಶದ ಸೇನೆ ಕದಡಿಹೋಗುವುದು. ( ಇಂ.ಮ್ಯಾ. ಪ-- ೨೪.೮-೨೯) 


ಸಮೀಕ್ಷಕ - ಭೇಷ್‌ ಏಸು ಮಹೋದಯ! ಯಾವ ವಿದ್ಯೆಯಿಂದ ನಕ್ಷತ್ರಗಳು ಬಿದ್ದು ಹೋಗುವುದನ್ನು ತಿಳಿದಿರಿ? ಮತ್ತು 
ಕರಡಿಹೋಗುವಂತಹ ಆ ಆಕಾಶದ ಸೇನೆ ಯಾವುದು? ಎಂದಾದರೂ ಸ್ವಲ್ಪವಾದರೂ ವಿದ್ಯೆಯನ್ನು ಏಸು ಕಲಿತದ್ದರ" ಈ ಸಕ್ಪತ್ರಗಳಿಲ್ಲವಾ 


ಆಕಾಶ ಮತ್ತು ಪೃಥಿವೀ ಕದಲಿಹೋಗುವುವು; ಆದರೆ, ನನ್ನ ಮಾತುಗಳು ಎಂದಿಗೂ ತಪ್ಪಾಗುವುದಿಲ್ಲ. (ಇಂ.ಮ್ಯಾಪ:- ೨೪, 
ಆ:- ೨೫) ಕ್ಲ 


ಸಮೀಕ್ಷಕೆ - ಈ ಮಾತೂ ಕೂಡ ಅವಿದ್ಯೆಯದು ಮತ್ತು ಮೂರ್ಪತೆಯದು. ಅಲ್ಲ, ಆಕಾಶವು ಕದಲಿ ಎಲ್ಲಿಗೆ ಹೋಗುವುದು? 
ಆಕಾಶ ಅತಿಸೂಕ್ಷ್ಮವಾಗಿರುವುದರಿಂದ ನೇತ್ರಕ್ಕೆ ಕಾಣದಿರುವಾಗ, ಇದರ ಕದಲುವಿಕೆಯನ್ನು ಯಾವನು ನೋಡಬಲ್ಲನು? ಮತ್ತು ತನ್ನ 
ಬಾಯಿನಿಂದ ತನ್ನ ಹಿರಿಮೆಯನ್ನು ತೋಡಿಕೊಳ್ಳುವುದು ಮನುಷ್ಯರ ಕೆಲಸವಲ್ಲ. (೮೦) 

ಆಗ ಅವನು ಎಡಗಡೆಗೆ ಇರುವರಿಗೆ -“ ಓ ಅಭಿಶಪ್ಪ ಜನರೇ! ಸೈತಾನನ ಮತ್ತು ಅವನ ದೂತರ ಸಲುವಾಗಿ ಸಿದ್ಧಗೊಳಿಸ್ಪಟ್ಟರುವ 
ಅನಂತ ಆಗ್ಗಗೆ ನನ್ನ ಹತ್ತಿರದಿಂದ ಹೋಗಿರಿ” - ಎಂದು ಹೇಳುವನು. (ಇಂ.ಮ್ಕಾ. ಪ:-೨೫ ಅ- ೪೧) 


ಸಮೀಕ್ಷಕ :- ಓಹೋ! ತನ್ನ ಶಿಷ್ಕರಾಗಿರುವವರನ್ನು ಸ್ವರ್ಗಕ್ಕೆ (ಕಳುಹಿಸುವುದು) ಮತ್ತು ಬೇರೆಯವರಾಗಿರುವವರನ್ನು ಅನಂತ 
ಅಗ್ನಿಯಲ್ಲಿ ಕೆಡಹುವುದು! ಇದೆಷ್ಟು ದೊಡ್ಡ ಪಕ್ಷಪಾತದ ಮಾತಾಗಿದೆ? ಆದರೆ, ಆಕಾಶವೇ ಇರುವುದಿಲ್ಲವೆಂದು ಬರೆದಿರುವಾಗ, ಅನಂತ 
ಆಗ್ನಿ, ನರಕ, ಸ್ವರ್ಗ ಎಲ್ಲಿರುವವು? ಸೈತಾನನನ್ನೂ, ಮತ್ತು ಅವನ ದೂತರನ್ನೂ ಈಶ್ವರನು ಸೃಜಿಸದೇ ಇದ್ದರೆ, ಇಷ್ಟೊಂದು ನರಕದ 
ಸನ್ನಾಹವನ್ನೂ ಏಕೆ ಮಾಡಬೇಕುಗಿರುತ್ತಿದ್ದಿತು? ತ್ತು ಒಬ್ಬ ಸೈತಾನನೇ ಈಶ್ವರನ ಭಯದಿಂದ ಭೀತನಾಗಲಿಲ್ಲವಾದರೆ, ಅವನು. 
ಈಶ್ವರನಾಗುವುದಾದರೂ ಹೇಗೆ? ಏಕೆಂದರೆ, (ಸೈತಾನನು) ಅವನ ದೂತನೇ ಆದರೂ, ದಂಗೆ ಕೋರನಾಗಿ ಹೋದನು ಮತ್ತು 
ಈಶ್ವರನು ಅವನನ್ನು ಮೊದಲೇ ಹಿಡಿದು, ಕಾರಾಗಾರದಲ್ಲಿ ಹಾಕಲೂ ಶಕ್ತನಾಗಲಿಲ್ಲ; ಕೊಲ್ಲಲೂ ಶಕ್ತನಾಗಲಿಲ್ಲ. ಮತ್ತೆ ಅವನ 
ಈಶ್ವರತ್ವವಾದರೂ ಏನು? ಅವನು ಏಸುವಿಗೂ ಕೂಡ ನಾಲ್ವತ್ತು ದಿನ ದುಃಖವಿತ್ತನು; ಏಸುವೂ ಅವನಿಗೆ ಏನನ್ನೂ ಮಾಡಲಾರದೇ 
ಹೋದನು. ಎಂದರೆ, ಈಶ್ವರನ ಪುತ್ರವಾದುದು ವ್ಯರ್ಥವಾಯಿತು. ಆದುದರಿಂದ, ಏಸು ಈಶ್ವರನ ಮಗನೂ ಅಲ್ಲ ಮತ್ತು 
ಬೈಬಲಿನಲ್ಲಿನ ಈಶ್ವರನು ಈಶ್ವರನೂ ಅಲ್ಲ - ಎಂದೇ ಸಿದ್ಧವಾಗುತ್ತದೆ. (೮೧) 

ಆಗ ೧೨ ಜನ ಶಿಷ್ಕರಲ್ಲಿ ಒಬ್ಬನಾದ ಯಹೂದಾ ಇಸ್ಕರಿಯೋತೀ ಎಂಬ ಹೆಸರಿನ ಪುರುಷನು ಪ್ರಧಾನ ಯಾಜಕರ ಬೌಿಹೋದನು 
ಮತ್ತು- “ ನಾನು ಏಸುವನ್ನು ತಮ್ಮಗಳ ಕೈಗೆ ಹಿಡಿಸಿಕೊಟ್ಟರೆ, ತಾವುಗಳು ನನಗೆ ಏನು ಕೊಡುವಿರಿ?” - ಎಂದು ಕೇಳಿದನು. ಅವರು 
ಅವನಿಗೆ ಮೂವತ್ತು ರೂಪಾಯಿಗಳನ್ನು ಕೊಡಲು ನಿರ್ಧರಿಸಿದರು. (ಇಂ. ಮ್ಯಾ.ಪ:-೨೬. ಆ-೧೪,೧೫). 

ಸಮೀಕ್ಷಕ - ಈಗ ನೋಡಿರಿ. ಏಸುವಿನ ಸಮಸ್ತ ಚಮತ್ಯಾರಗಳೂ ಹಾಗೂ ಈಶ್ವರತ್ವವೂ ಇಲ್ಲಿ ಬಯಲಾಯಿತು. ಏಕೆಂದರೆ, 
ಯಾವನು ಅವನ ಪ್ರಧಾನ ಶಿಷ್ಯನಾಗಿದ್ದಬನೋ, ಅವನೂ ಕೂಡ ಅವನ ಸಾಕ್ಷಾತ್‌ ಸಂಗದಿಂದ ಪವಿತ್ರಾತ್ಮನಾಗಲಿಲ್ಲ ಎಂದ ಮೇಲೆ. 
ಅನ್ಕರನ್ನು ಅವನು ಮೃತನಾದ ಮೇಲೆ ಪಪಿತ್ರಾತ್ಮದನ್ನಾಗಿ ಮಾಡುವಲ್ಲಿ ಬಂದಿತು? ಮತ್ತು ಅವನಲ್ಲಿ ನಂಬಿಕೆಯುಳ್ಳ ಜನರು ಅವನ. 
ಭರವಸೆಯಿಂದ ಎಷ್ಟು ವಂಚಿಸಲ್ಪಡುತಾರೆ? ಏಕೆಂದರೆ, ಯಾವನು ಸಾಕ್ಷಾತ್‌ ಸಂಬಂಧದಲ್ಲಿಯೂ ಶಿಷ್ಕನಿಗೆ ಏನು ಹಿತವನ್ನೂ 
ಮಾಡಲಿಲ್ಲವೋ ಅವನು ಮೃತನಾದ ಮೇಲೆ, ಯಾವಿಿಗಾದರೂ ಏನು ಕಲ್ಯಾಣವನ್ನು ತಾನೇ ಮಾಡಬಲ್ಲನು? (೮೨) 

ಯಾವಾಗ ಅವರು ಭುಂಜಿಸತ್ತಿದ್ದರೋ, ಆಗ ಏಸುವು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿದನು ಮತ್ತು ಅದನ್ನು 
ಮುರಿದು ಶಿಷ್ಕರಿಗೆ ಕೊಟ್ಟನು ಮತ್ತು “ತೆಗೆದುಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಶವಾಗಿದೆ”, - ಎಂದನು. ಮತ್ತು ಅವನು. 





412 ಸತ್ಯಾರ್ಥಪ್ರಕಾಶ 
ಬಟ್ಟಲಗಳನ್ನು ತೆಗೆದುಕೊಂಡು ವಂದಿಸಿದನು ಮತ್ತು ಅವರಿಗೆ ಕೊಟ್ಟು ;“ ನೀವೆಲ್ಲರೂ ಇದರಲ್ಲಿನಿಂದ ಕುಡಿಯಿರಿ, ಏಕೆಂದರೆ, ಇದು. 
ನನ್ನ ರಕ್ತವಾಗಿದೆ. ಎಂದರೆ, ನೂತನ ನಿಯಮದ್ದಾಗಿದೆ ”---ಎಂದು ಹೇಳಿದನು. (ಇಂ.ಮ್ಯಾ. ಪ--೨೬. ಆ:- ೨೬-೨೮) 
ಸಮೀಕ್ಷಕ :- ಭಲೇ! ಯಾವನಾದರೂ ಸಭ್ಯಮ ಇಂತಹ ಮಾತನ್ನಾಡುವನೇನು? ಅವಿದ್ದಾಂಸನೂ, ಕಾಡಾಡಿಯೂ ಆದ 
ಮನುಷ್ಯನ ಹೊರತು, ಬೇರೆ ಯಾವನೂ ತ್ನ ಶಿಷ್ಕರಿಗೆ ಅವರು ತಿನ್ನುವ ವಸ್ತು ತನ್ನ ಮಾಂಸ; ಹಾಗೂ ಕುಡಿಯುವ ವಸ್ತುಗಳು ತನ್ನ 
ರಕ್ತ- ಎಂದು ಹೇಳಲಾರನು. ಮತ್ತು ಇದೇ ಮಾತನ್ನು ಆಧುನಿಕ ಕಾಲದ ಕ್ರೈಸ್ತರುಗಳು "ಪ್ರಭು ಭೋಜನೆ' ಎನ್ನುತ್ತಾರೆ. ಎಂದರೆ, 
ತಿನ್ನುವ- ಕುಡಿಯುವ ವಸ್ತುಗಳಲ್ಲಿ ಏಸುವಿನ ಮಾಂಸದ ಮತ್ತು ರಕ್ತದ ಭಾವನೆ ಮಾಡಿಕೊಂಡು ತಿನ್ನುತ್ತಾರೆ - ಕುಡಿಯುತ್ತಾರೆ. ಇದು. 
ಎಷ್ಟು ಹೊಲಸು ವಿಷಯ? ಯಾರು ತಮ್ಮಗುರುವಿನ ಮಾಂಸ-ರಕ್ತವನ್ನೂ ಕೂಡ ತಿನ್ನುವ - ಕುಡಿಯುವ ಭಾವನೆಯನ್ನು ಬಿಡಲಿಲ್ಲವೋ, 
ಅವರು ಅನ್ಯರನ್ನು ಹೇಗೆ ಬಿಡಬಲ್ಲರು? (೮೩). 


ಮತ್ತು ಅವನು ತಂದೆಯನ್ನೂ, ಮತ್ತು ಇಬ್ಬರಿಗೆ ಇಬ್ಬರೂ ಮಕ್ಕಳನ್ನೂ ತನ್ನ ಸಂಗಡ ಯಾವಾಗ ಕರೆದೊಯ್ದನೋ ಮತ್ತು 
ಶೋಕಿಸಲೂ ಮತ್ತು ಅತ್ಯಂತ ನಿರುತ್ಸಾಹನಾಗಲೂ ತೊಡಗಿದನೋ, ಆಗ ಅವನು ಅವರಿಗೆ - “ನನ್ನ ಮನಸ್ಸು ನಾನು ಸಾಯುವಷ್ಟು. 
ಮಟ್ಟಿಗೆ, ಅತಿಹತೋತ್ಸಾಹವಾಗಿದೆ,' ಎಂದು ಹೇಳಿದನು. ಮತ್ತು ಸ್ವಲ್ಪ ಮುಂದುವರಿದು ಅವನು ಮುಖ ಕೆಳಗಾಗಿ ಬಿದ್ದನು ಮತ್ತು 
-'ಓ ನನ್ನ ತಂದೆ! ಸಾಧ್ಯವಾದಲ್ಲಿ, ಈ ಬಟ್ಟಲು ನನ್ನಿಂದ ಸರಿದುಹೋಗಲಿ”., ಎಂದು ಪ್ರಾರ್ಥನೆಮಾಡಿದನು. 
(ಇಂ. ಮ್ಯಾ. ಪ£- ೩೬. ಆ- ೩೭-೩೯) 

ಸಮೀಕ್ಷಕ :- ನೋಡಿರಿ. ಅವನು ಕೇವಲ ಮನುಷ್ಯನಾಗಿರದಿದ್ದರೆ, ಈಶ್ವರನ ಪುತ್ರನೂ, ಮತ್ತು ತ್ರಿಕಾಲದರ್ಶಿಯೂ ಹಾಗೂ 
ಅನುಯಾಯಿಗಳು "" ಅವನು ಈಶ್ವರನ ಮಗನಾಗಿದ್ದಾನೆ. ಭೂತ ಭವಿಷ್ಯದ್ವರ್ತಮಾನಗಳನ್ನು ತಿಳಿದವನೂ ಮತ್ತು ಪಾಪವನ್ನು 
ಕ್ಷಮಿಸುವವನೂ ಆಗಿದ್ದಾನೆ,'- ಎಂಬ ಮಿಥ್ಯಾ ಪ್ರಪಂಚವನ್ನು ಸುಳ್ಳು- ಸುಳ್ಳೇ ರಚಿಸಿದ್ದಾರೆ.” ಎಂದು ಗೊತ್ತಾಗುತ್ತದೆ. ಅಲ್ಲದೆ, 
ಅವನು ಕೇವಲ ಸಾಧಾರಣನೂ, ಮುಗ್ಧನೂ, ವಸ್ತುತಃ ಅವಿದ್ವಾಂಸನೂ ಆಗಿದ್ದನು - ಎಂದು ತಿಳಿದುಕೊಳ್ಳಬೇಕು. ಅವನು. 
ವಿದ್ವಾಂಸನೂ ಆಗಿರಲಿಲ್ಲ; ಯೋಗಿಯೂ ಆಗಿರಲಿಲ್ಲ: ಸಿದ್ಧನೂ ಆಗಿರಲಿಲ್ಲ. (೮೪). 

ಅವನು ಮಾತನಾಡುತ್ತಲೇ ಇದ್ದನು. ನೋಡಿರಿ, ಅಷ್ಟರಲ್ಲಿ ೧೨ ಜನ ಶಿಷ್ಕರಲ್ಲಿ ಒಬ್ಬನಾಗಿದ್ದ ಯಹೂದಾ ಬಂದು ಸೇರಿದನು. 
ಮತ್ತು ಜನರ ಪ್ರಧಾನ ಯಾಜಕರ ಮತ್ತು ಪ್ರಾಚೀನರ ಕಡೆಯಿಂದ ಬಹುಮಂದಿ ಖಡ್ಗಗಳನ್ನು ಮತ್ತು ದಂಡಗಳನ್ನು ಹಿಡಿದು. 
ಅವನೊಂದಿಗೆ ಇದ್ದರು. ಏಸುವನ್ನು ಸೆರೆಹಿಡಿಸುವವನು-“ಯಾವನಿಗೆ ನಾನು ಮುತ್ತಿಡುವೆನೋ, ಅವನನ್ನು ಹಿಡಿಯಿರಿ” ಎಂದು. 
ಸಂಕೇತವನ್ನು ಮಾಡಿದ್ದನು. ಮತ್ತು ಅವನು ಕೂಡಲೇ ಏಸುವಿನ ಹತ್ತಿರ ಬಂದು -“ ಹೇ ಗುರು! ಪ್ರಣಾಮ! "" ಎಂದನು ಮತ್ತು 
ಅವನಿಗೆ ಮುತ್ತನ್ನು ಕೊಟ್ಟನು. ಆಗ ಅವರು ಏಸುವಿನ ಮೇಲೆ ಕೈ ಹಾಕಿ ಅವನನ್ನು ಹಿಡಿದರು; ಆಗ ಎಲ್ಲ ಶಿಷ್ಯರೂ ಅವನನ್ನು 
ಮೂರು ದಿನಗಳಲ್ಲಿ ನಿರ್ಮಿಸಬಲ್ಲೆನು'. ಎಂದು ಹೇಳಿದನು - ಎಂದು ನುಡಿದರು. ಆಗ ಮಹಾ ಯಾಜಕನು ಎದ್ದುನಿಂತು ಏಸುವಿಗೆ- 
“ ನೀನು ಏನೂ ಉಡತ್ತರವನ್ನು ಕೊಡುವುದಿಲ್ಲವೇ? ಈ ಜನರು ನಿನಗೆ ವಿರುದ್ಧವಾಗಿ ಸಾಕ್ಕ್ಮವನ್ನು ಕೊಡುತ್ತಾರೆ!” ಎಂದು. 
ಪ್ರಶ್ನೆಹಾಕಿದನು. ಆದರೆ, ಏಸುವು ಸುಮ್ನೇ ಇದ್ದನು. ಇದಾದನಂತರ ಮಹಾಯಾಜಕನು ಅವನಿಗೆ- “ ನಾನು ನಿನ್ನನ್ನು ಜೀವಂತ. 
ಈಶ್ವರನ ಮೇಲೆ ಅಣೆಯಿಟ್ಟು ಆರೋಪಿಸುತ್ತೇನೆ. ನೀನು ಈಶ್ವರನ ಮಗನಾದ ಕ್ರಿಸ್ತನಹುದೋ, ಅಲ್ಲವೋ, ಎಂಬುದನ್ನು ಹೇಳು” 
- ಎಂದು ಹೇಳಿದನು. ಏಸುವು ಅವನಿಗೆ -“ ನೀನು ಹೇಳಿಯೇ ಬಿಟ್ಟೆಯಲ್ಲ !”' ಎಂದನು. ಆಗ ಮಹಾಯಾಜಕನು ತನ್ನ ವಸ್ತ್ರಗಳನ್ನು 
ಹರದು“ ಇವನು ಈಶ್ವರನ ನಿಂದೆಯನ್ನು ಮಾಡಿದ್ದಾಗಿದೆ. ಈಗ ನಮಗೆ ಸಾಕ್ಷಿಗಳ ಉಪಯೋಗ ಇನ್ನೇನಿದೆ? ನೋಡಿರಿ; ನೀವು 
ಈಗತಾನೇ ಅವನ ಬಾಯಿನಿಂದ ಈಶ್ವರನ ನಿಂದೆಯನ್ನು ಅಲಿಸಿದ್ದೀರಿ. ಈಗ ಏನು ಆಲೋಚಿಸುತ್ತೀರಿ?” ಎಂದು ಪ್ರಶ್ನಿಸಿದನು. 
ಆಗ ಅವರು “ಅವನು ವಧಾರ್ಹಣಾಗಿದ್ದಾನೆ.' ಎಂದು ಉತ್ತರವಿತ್ತರು. ಆಗ ಅವರು ಅವನ ಮುಖದ ಮೇಲೆ ಉಗುಳಿದರು ಮತ್ತು 
ಅವನಿಗೆ ಗುದ್ದುಗಳನ್ನು ಹಾಕಿದರು. ಬೇರೆಯವರು ಪೆಟ್ಟುಗಳನ್ನು ಬಿಗಿದು,“ ಕ್ರಿಸ್ತ! ನಮಗೆ ಭವಿಷ್ಯವಾಣಿಯನ್ನು ಹೇಳು. ಯಾವನು. 
ನನ್ನನ್ನು ಹೊಡೆದನು? ಎಂದು ಕೇಳಿದರು. ಪೀಟರನು ಹೊರಗೆ ಅಂಗಳದಲ್ಲಿ ಕುಳಿತಿದ್ದನು. ಮತ್ತು ಒಬ್ಬಳು ದಾಸಿಯು ಅವನ ಬಳಿ 
ಬಂದು, “ನೀನೂ ಕೂಡಿ ಗಾಲೀಲಿಯ ಏಸುವಿನ ಜೊತೆಯಲ್ಲಿದ್ದೆ.” ಎಂದಳು. ಅವನು ಎಲ್ಲರ ಮುಂದೆಯೂ ಮರೆಯಾಚಿ, "ನೀನು 
ಏನೆನ್ನುತ್ತೀಯೋ ನನಗೆ ತಿಳಿಯದು”. ಎಂದನು. ಅವನು ಹೊರಗೆ ತೊಟ್ಟಿಗೆ ಹೋದಾಗ, ಮತ್ತೊಬ್ಬಳು ದಾಸಿಯು ಅವನನ್ನು ನೋಡಿ, 
ಅಲ್ಲಿದ್ದ ಜನರಿಗೆ “ಇವನೂ ಕೂಡ ನಜರೇತಿನ ಏಸುವಿನ ಸಂಗಡ ಇದ್ದನು”, ಎಂದಳು. ಅವನು ಅಣೆಯಿಟ್ಟು ಪುನಃ -“ ಆ 
ಮನುಷ್ಯನನ್ನು ನಾನು ಅರಿಯೆನು” - ಎಂದು ಮರೆಮಾಚಿದನು. ಆಗ ಅವನು “ನಾನು ಆ ಮನುಷ್ಯನನ್ನು ತಿಳಿಯೆನು”. - ಎಂದು. 
ಧಿಕ್ಕರಿಸಲು ಮತ್ತು ಆಣೆಯಿಡಲು ಆರಂಭಿಸಿದನು. (ಇಂ.ಮ್ಯಾ. 2-೨೭, ಆ-೪೭-೫೦,೭೨,೭೪) 


ತ್ರಯೋದಶ ಸಮುಲ್ಲಾಸ. 423. 

ಸಮೀಕ್ಷಕ - ಈಗ ನೋಡಿರಿ. ಅವರಿಗೆ ತನ್ನ ಶಿಷ್ಠರಿಗೆ ದೃಢವಾದ ನಂಬಿಕೆ ಹುಟ್ಟಿಸಬಲ್ಲಷ್ಟು ಸಾಮರ್ಥ್ಯವೂ ಅಥವಾ ಪ್ರತಾಪವೂ 
ಇರಲಿಲ್ಲ. ಮತ್ತು ಆ ಶಿಷ್ಕರು, ಪ್ರಾಣವೇ ಬೇಕಾಪರೂ ಹೊರಟುಹೋಗಲೊಬದೇಕೆ? ಆಗಲೂ ತಮ್ಮ ಗುರುವನ್ನು ಲೋಭದಿಂದ 
ಹಿಡಿಸಬಾರದಾಗಿತ್ತು ; ಕೈಬಿಡಬಾರದಾಗಿತ್ತು ; ಸುಳ್ಳು ಮಾತನ್ನಾಡಬಾರದಾಗಿತ್ತು. ಸುಳ್ಳು ಆಣೆಗಳನ್ನಿಡಬಾರದಾಗಿತ್ತು. ಮತ್ತು ಏಸುವೂ 
ಕೂಡ, “ಲೂತನ ಮನೆಗೆ ಅತಿಥಿಗಳನ್ನು ಕೊಲ್ಲಲು ಬಹುಮಂದಿ ಏರಿಬಂದಿದ್ದರು. ಅಲ್ಲಿ ಈಶ್ವರನ ದೂತಿಬ್ಬರಿದ್ದರು. ಅವರು 
ಆಕ್ರಮಣಕಾರಿಗಳನ್ನು ಕುರುಡರನ್ನಾಗಿ ಮಾಡಿಬಿಟ್ಟರು”. ಎಂದು ತೌರೇತಿನಲ್ಲಿ ಬರೆದಿರುವಂತೆ ಚಾಮತ್ಕಾರಿಕನೂ ಆಗಿರಲಿಲ್ಲ. ಈ 
ಮೇಲಿನ ಮಾತೂ ಕೂಡ ಅಸಂಭವೇ ಆಗಿದ್ದರೂ, ಏಸುವಿನ (ಆ ಈಶ್ವರನ ದೂತರಿಗೆ ಇದ್ದಷ್ಟು ಸಾಮರ್ಥ್ಯವು ಕೂಡ ಇರಲಿಲ್ಲ. ಮತ್ತು 
ಈ ದಿನಗಳಲ್ಲಿ ಅವನ ಹೆಸರಿನ ಮೇಲೆ ಕ್ರೈಸ್ತರು ಅದೆಷ್ಟು ಹಿರಿಮೆಯನ್ನು ಹರಡಿದ್ದಾರೆ! ಛೀ! ಛೀ!! ಇಂತಹ ದುರವಸ್ಥೆಯಲ್ಲಿ 
ಸಾಯುವುದಕ್ಕಿಂತ, ಹೋರಾಡುತ್ತಾ, ಅಥವಾ ಸಮಾಧಿಸ್ಥನಾಗಿ, ಇಲ್ಲವೇ ಬೇರೆ ಯಾವುದಾದರೂ ತೆರನಾಗಿ ಪ್ರಾಣತ್ಯಾಗ ಮಾಡಿದ್ದರೆ, 
ಚೆನ್ನಾಗಿರುತ್ತದ್ದಿತು. ಆದರೆ, ಆ ಬುದ್ಧಿ ವಿದ್ಯೆಯಿಲ್ಲದೆ ಬರುವುದಾದರೂ ಎಲ್ಲಿನಿಂದ? (೮೫) 

ಆ ಏಸುವು -“ನಾನು ಈಗಲೇ ನನ್ನ ತಂದೆಯಲ್ಲಿ ವಿನಂತಿ ಮಾಡಿಕೊಳ್ಳುವುದಿಲ್ಲ. ಮತ್ತು ಅವನು ನನ್ನ ಬಳಿಗೆ ಹನ್ನೆರಡಕ್ಕಿಂತ 
ಹೆಚ್ಚು ಸ್ವರ್ಗದ ದೂತರುಗಳ ಸೈನ್ಯಗಳನ್ನು ತಲುಪಿಸಿ ಬಿಡುವನು” ಎಂದು ಬೇರೆ ಹೇಳುತ್ತಾನೆ. (ಇಂ.ಮ್ಯಾ.ಪ-೨೬ ಆ- ೫೩) 


ಸಮೀಕ್ಷಕ :- ಹೆದರಿಸುತ್ತಲೂ ಹೋಗುತ್ತಾನೆ; ತನ್ನ ಮತ್ತು ತನ್ನ ತಂದೆಯ ಹಿರಿಮೆಯನ್ನು ಕೊಚ್ಚಿಕೊಳ್ಳುತ್ತಲೂ ಹೋಗುತ್ತಾನೆ; 
ಆದರೆ, ಏನನ್ನೂ ಮಾಡಲಾರದವನೂ ಆಗಿದ್ದಾನೆ! ಆಶ್ಚರ್ಯದ ಮಾತನ್ನು ನೋಡಿರಿ. ಮಹಾಯಾಜಕನು-""ಈ ಜನರು ನಿನಗೆ. 
ವಿರುದ್ಧವಾಗಿ ಸಾಕ್ಷ್ಣವನ್ನು ಕೊಡುತ್ತಾರೆ. ಇದಕ್ಕೆ ಉತ್ತರವನ್ನು ಕೊಡು”. ಎಂದು ಹೇಳುವಾಗಲೂ ಏಸು ಸುಮ್ಮನೆ ಇದ್ದನು. ಏಸುವು. 
ಮಾಡಿದ ಈ ಮೌನಧಾರಣೆಯೂ ಉಚಿತವಲ್ಲ. ಏಕೆಂದರೆ, ಸತ್ಯವಾಗಿದ್ದುದನ್ನು ಅಲ್ಲಿ ಅವಶ್ಯಕವಾಗಿಯೂ ಹೇಳಿ ಬಿಡುತ್ತಿದ್ದರೆ, 
ಆಗಲೂ ಕೂಡ ಒಳ್ಳೆಯದಾಗುತ್ತಿದ್ದಿತು. ಇಂತಹ ಬಹುವಾದ ತನ್ನ ಜಂಬದ ಮಾತುಗಳನ್ನು ಆಡುವುದು ಉಚಿತವಾಗಿರಲಿಲ್ಲ. ಮತ್ತು 
ಯಾರು ಏಸುವಿನ ಮೇಲೆ ಸುಳ್ಳು ದೋಷಗಳನ್ನಾರೋಪಿಸಿ ಕೊಂದರೋ, ಅವರಿಗೆ ಅದು ತಕ್ಕುದಾಗಿರಲಿಲ್ಲ. ಏಕೆಂದರೆ, ಅವರು 
ಅವನ ಬಗೆಗೆ ಎಂತಹದನ್ನು ಆರೋಪಿಸಿದರೋ, ಅಂತಹ ಅಪರಾಧ ಏಸುವಿನದಾಗಿರಲಿಲ್ಲ. ಆದರೆ, ಅವರೂ ಕೂಡ ಕಾಡಾಡಿಗಳೇ 
ಆಗಿದ್ದರು. ನ್ಯಾಯದ ಮಾತುಗಳನ್ನು ಏನು ಬಲ್ಲರು? ಏಸುವು ಸುಳ್ಳುಸುಳ್ಳೇ ಈಶ್ವರನ ಮಗನೆಂದು ಕೊಚ್ಚಿಕೊಳ್ಳದಿದ್ದರೆ, ಮತ್ತು 
ಅವರು ಅವನೊಂದಿಗೆ ಇಂತಹ ಕೆಟ್ಟ ವರ್ತನೆಯನ್ನು ಮಾಡದೇ ಇದ್ದಿದ್ದರೆ, ಇಬ್ಬರಿಗೂ ಉತ್ತಮವಾದ ಪರಿಣಾಮವೇ ಆಗುತ್ತಿತ್ತು. 
ಆದರೆ ಇಷ್ಟು ವಿದ್ಯೆ, ಧರ್ಮಾತ್ಮ ತ್ವ ಮತ್ತು ನ್ಯಾಯಶೀಲತ್ವವನ್ನು ಎಲ್ಲಿಂದ ತಂದಾರು? (೮೬) 

ಏಸುವು ಅಧ್ಯಕ್ಷನ ಮುಂದೆ ನಿಂತನು ಮತ್ತು ಅಧ್ಯಕ್ಷನು ಅವನನ್ನು - “ನೀನು ಯಹೂದ್ಮರ ರಾಜನಾಗಿದ್ದಿಯೋ?" ಎಂದು. 
ಕೇಳಿದನು. ಏಸುವು ಅವನಿಗೆ “ತಾವೇ ಹೇಳುತ್ತಿದ್ದೀರಿ, '' ಎಂದು ಹೇಳಿದನು. ಯಾವಾಗ ಪ್ರಧಾನ ಯಾಜಕನು ಮತ್ತು ಪ್ರಾಚೀನರು. 
ಅವನ ಮೇಲೆ ದೋಷಾರೋಷಣೆ ಮಾಡುತ್ತಿದ್ದರೋ, ಆಗ ಅವನು ಏನೂ ಉತ್ತರವನ್ನು ಕೊಡಲಿಲ್ಲ. ಆಗ ಪಿಲಾತನು -“ಈ ಜನರು. 
ನನಗೆ ವಿರುದ್ಧವಾಗಿ ಎಷ್ಟು ಸಾಕ್ಷ್ಯವನ್ನು ಕೊಡುತ್ತಾರೆ - ಎಂಬುದನ್ನು ನೀನು ಅಲಿಸುವುದಿಲ್ಲವೇನು? ” ಎಂದು ಅವನನ್ನು ಕೇಳಿದನು. 
ಆದರೆ ಅವನು ಅಧ್ಯಕ್ಷನು ಅಶ್ಚರ್ಯಚಕಿತನಾಗುವವರೆಗೂ ಒಂದು ಮಾತಿಗೂ ಸಹ ಅವನಿಗೆ ಉತ್ತರವನ್ನು ಕೊಡಲಿಲ್ಲ. ಪಿಲಾತನು 
ಅವರನ್ನು “ತನ್ನನ್ನು ಕ್ರಸ್ತನೆಂದು ಹೇಳಿಕೊಳ್ಳುವ ಏಸುವಿಗೆ ನಾನು ಏನು ಶಿಕ್ಷೆ ವಿಧಿಸಲಿ?'' ಎಂದು ಕೇಳಿದನು. ಎಲ್ಲರೂ ಅವನಿಗೆ-'' 
“ ಅವನು ಶಿಲುಬೆಯ ಮೇಲೆ ಏರಿಸಲ್ಪಡಲಿ'. ಎಂದು ಹೇಳಿದರು. ಮತ್ತು ಏಸುವಿಗೆ ಛಡಿ ಏಟುಗಳನ್ನು ಹಾಕಿ, ಶಿಲುಬೆಯ ಮೇಲೆ 
ಏರಿಸಲ್ಪಡುವುದಕ್ಕಾಗಿ ಒಬ್ಪಿಸಿಬಿಟ್ಟನು. ಆಗ ಆಧ್ಯಕ್ಷನ ಸೈನಿಕರು ಏಸುವನ್ನು ಅಧ್ಯಕ್ಷನ ಗೃಹಕ್ಕೆ ಕರೆದೊಯ್ದು, ಸಮಸ್ತ ಸೈನ್ಯವನ್ನೂ 
ಅವನ ಬಳಿ ಒಟ್ಟುಗೂಡಿಸಿದರು. ಆಗ ಅವರು ಅವನ ವಸ್ತ್ರಗಳನ್ನು ಕಳಚಿಹಾಕಿ, ಅವನಿಗೆ ಕೆಂಪು ನೀಲವಂಗಿಯನ್ನು ತೊಡಿಸಿದರು ಮತ್ತು 
ಮುಳ್ಳುಗಳ ಕಿರೀಟವನ್ನು ಹೆಣೆದು ಅವನ ತಲೆಯ ಮೇಲೆ ಇಟ್ಟರು ಮತ್ತು ಅವನ ಬಲಗೈಯಿಗೆ ಒಂದು ಕೊಂಬೆಯನ್ನು ಕೊಟ್ಟರು 
ಮತ್ತು ಅವನ ಮುಂದೆ ಮೊಳಕಾಲೂರಿ ಕುಳಿತು “ ಓ ಯಹೂದ್ಮರ ರಾಜನೇ! ಪ್ರಣಾಮ! ಎಂದು ಹೇಳಿ ಅಪಹಾಸ್ಯಮಾಡಿದರು. 
ಮತ್ತು ಅವರು ಅವನ ಮೇಲೆ ಉಗುಳಿದರು ಮತ್ತು ಆ ಕೊಂಬೆಯನ್ನು ತೆಗೆದುಕೊಂಡು ಅವನ ತಲೆಯ ಮೇಲೆ ಹೊಡೆದರು. ಅವರು 
ಅವನ ಅಪಹಾಸ್ಯಮಾಡಿ ಮುಗಿಸಿದ ಮೇಲೆ ಆ ನೀಲವಂಗಿಯನ್ನು ಕಳಚಿಹಾಕಿ, ಅವನ ಬಟ್ಟೆಗಳನ್ನೇ ತೊಡಿಸಿ, ಅವನನ್ನು ಶಿಲುಬೆಯ 
ಮೇಲೆ ಏರಿಸುವುದಕ್ಕಾಗಿ ಕರೆದುಕೊಂಡು ಹೋದರು. ಅವರು ಗೋಲ್ಗೋಥಾ, ಎಂದರೆ ಕಪಾಲಕ್ಷೇತ್ರವೆಂದು ಕರೆಯಲ್ಪಡುವ. 
ಸ್ಥಾನಪೊಂದಕ್ಕೆ ಸೇರಿದ ಮೇಲೆ ಅವರು ಹುಳಿಮದ್ಯಕ್ಕೆ ಕಹಿ್ರವವನ್ನು ಸೇರಿಸಿ, ಅವಾಗೆ ಕುಡಿಯಲು ಕೊಟ್ಟರು. ಆದರೆ ಅವನು 
ಕಿರುಚಿಕೊಂಡನು; ಕುಡಿಯಲು ಬಯಸಲಿಲ್ಲ. ಆಗ ಅವರು ಅವನನ್ನು ಶಿಲುಬೆಯ ಮೇಲೆ ಏರಿಸಿದರು. ಮತ್ತು ಅವರು ಅವನ 
`ಅಪರಾಧಪತ್ರವನ್ನು ಅವನ ತಲೆಯ ಮೇಲೆ ಹಚ್ಚಿದರು. ಆಗ ಇಬ್ಬರು ದರೋಡೆಕೋರರು, ಒಬ್ಬನು ಬಲಗಡೆಗೂ ಮತ್ತು 
ಎರಡನೆಯವನು ಎಡಗಡೆಗೂ ಅವನೊಂದಿಗೆ ಶಿಲುಬೆಗಳ ಮೇಲೆ ಏರಿಸಲ್ಪಟ್ಟರು. ಆ ಎಡೆಯಿಂದ ಬರುತ್ತಾ- ಹೋಗುತ್ತಾ ಇದ್ದ 
ಜನರು ತಮ್ಮ ತಲೆಗಳನ್ನು ಅಲ್ಲಾಡಿಸಿ ಮತ್ತು -“ಓ ದೇಗುಲವನ್ನು ಕೆಡಹುವವನೇ! ನಿನ್ನಸ್ನು ನೀನೇ ರಕ್ಷಿಸಿಕೋ. ನೀನು ಈಶ್ವರನ 


424 ಸತ್ಯಾರ್ಥಪ್ರನಶ. 
ಪುತ್ರನಾಗಿರುವೆಯಾದರೆ, ಶಿಲುಬೆಯಿಂದ ಇಳಿದುಬಾ””, ಎಂದು ಹೇಳಿ ಅವನನ್ನು ನಿಂದಿಸಿದರು. ಇದೇ ರೀತಿಯಲ್ಲಿ ಪ್ರಧಾನ 
ಯಾಜಕರೂ, ಉಪದೇಶಿಗಳು ಮತ್ತು ಪ್ರಾಚೀನರ ಸಂಗಾತಿಗಳೂ ಕೂಡ ಅಪಹಾಸ್ಯ ಮಾಡಿ, “ ಅವನು ಅನ್ಕರನ್ನು ರಕ್ಷಿಸಿದನು; ತನ್ನನ್ನು. 
ತಾನೇ ರಕ್ಷಿಸಿಕೊಳ್ಳಲಾರದೇ ಹೋದನು. ಅವನು ಇಸ್ರಾಏಲದ ರಾಜನಾಗಿದ್ದರೆ, ಶಿಲುಬೆಯಿಂದ ಈಗ ಇಳಿದುಬರಲಿ. ಮತ್ತು ನಾವು 
ಅವನಲ್ಲಿ ನಂಬಿಕೆಯಿಡುವೆವು. ಅವನು ಈಶ್ವರ ಮೇಲೆ ಭರವಸೆಯಿಟ್ಟುಕೊಂಡಿದ್ದಾನೆ. ಈಶ್ವರನು ಅವನನ್ನು ಬಯಸುವನಾದರೆ, 
ಅವನನ್ನು ಈಗ ರಕ್ಷಿಸಲಿ. ಏಕೆಂದರೆ, ಅವನು "ನಾನು ಈಶ್ವರನ ಮಗನಾಗಿದ್ದೇನೆ' - ಎಂದು ಹೇಳಿದನು?” - ಎಂದು ನುಡಿದರು. 
ಅವನ ಸಂಗಡ ಶಿಲುಬೆಗೆ ಏರಿಸಲ್ಪಟ್ಟಿದ್ದ ದರೋಡೆಕೋರರೂ ಕೂಡ ಹೀಗೆಯೇ ಅವನ ನಿಂದೆಯನ್ನು ಮಾಡಿದರು. ಎರಡನೆಯ 
ಪ್ರಹರದಿಂದ ಮೂರನೆಯ ಪ್ರಹರದವರೆಗೆ ಸಮಸ್ತ ದೇಶದಲ್ಲಿ ಅಂಧಕಾರ ಉಂಟಾಯಿತು. ಮೂರನೆಯ ಪ್ರಹರದ ಸುಮಾರಿಗೆ ಏಸುವು. 
ಉಚ್ಚ ಸ್ಟರದಿಂದ ಕೂಗಿ “ಏಲೀ ಏಲೀ ಲಾಮಾ ಸಬತಕ್ಕೀಹೂ” - ಎಂದರೆ, “ಓ ನನ್ನ ಈಶ್ವರ! ಓ ನನ್ನ ಈಶ್ವರ!! ನೀನು 
ಏಕೆ. ನನ್ನ ಕೈಬಿಟ್ಟಿದ್ದೀಯೆ?” ಎಂದು ಮೊರೆಯಿಟ್ಟನು. ಅಲ್ಲಿ ನಿಂತಿದ್ದವರಲ್ಲಿ ಎಷ್ಟೋ ಜನರು ಇದನ್ನು ಆಲಿಸಿ, “ಅವನು. 
ಎಲಿಯಾಹನನ್ನು ಕರೆಯುತ್ತಾನೆ” ಎಂದರು. ಅವರಲ್ಲಿ ಒಬ್ಬನು ತಕ್ಷಣ ಓಡಿಹೋಗಿ, ಸ್ವಂಜನ್ನು ತೆಗೆದುಕೊಂಡು ಹುಳಿವದ್ಯದಲ್ಲಿ 
ನೆನೆಯಿಸಿದನು ಮತ್ತು ನಳಿಗೆಯ ಮೇಲಿಟ್ಟು ಅವರಿಗೆ ಕುಡಿಯಲು ಕೊಟ್ಟನು. ಆಗ ಏಸುವು ಪುನಃ ಉಚ್ಚ ಸ್ಟರದಿಂದ ಕೂಗಿ , ಪ್ರಾಣ 
ತ್ಯಾಗಮಾಡಿದರು. (ಇಂ. ಮ್ಯಾಪ-೨೭. ಆ:-೧೧-೧೪,೨೨-೨೪,೨೬,೩೧,೩೩,೩೪, ೩೭-೫೦) 


ಸಮೀಕ್ಷಕ :- ಆ ದುಷ್ಟರು ಏಸುವಿನೊಂದಿಗೆ ಸರ್ವಥಾ ದುರ್ವ್ಯವಹಾರವನ್ನು ಮಾಡಿದರು. ಆದರೆ, ಏಸುವಿನದೂ ದೋಷಿದ್ದಿತು. 
ಏಕೆಂಧರೆ- ಈಶ್ವರನಿಗೆ ಯಾವ ಮಗನೂ ಇಲ್ಲ” ಅವನು ಯಾರಿಗೂ ತಂದೆಯೂ ಅಲ್ಲ. ಅವನು ಯಾವನಿಗಾದರೂ ತಂದೆಯಾದರೆ, 
ಮತ್ತಾವನಿಗಾದರೂ ಮಾವನೋ, ಮೈದುನನೋ,ಬೀಗನೋ, ಮತ್ತಾವದೇ ಬಗೆಯ ನಂಟನೋ ಆಗಬೇಕಾದೀತು. ಅಧ್ಯಕ್ಷನು 
ಪ್ರಶ್ನಿಸಿದಾಗ, ಸತ್ಯಕ್ಕೆ ಅನುಸಾರ ಉತ್ತರವನ್ನು ಕೊಡಬೇಕಾಗಿದ್ದಿತು. ಮತ್ತು ಯಾವಾವುದೋ ಚಮತ್ಯಾರಗಳನ್ನು ಮೊದಲು ಮಾಡಿದ್ದುದು 
ಸತ್ಯವಾಗಿದ್ದಲ್ಲಿ, ಆಗಲೂ ಶಿಲುಬೆಯಿಂದ ಇಳಿದು ಬಂದು, ಎಲ್ಲರನ್ನೂ ತನ್ನ ಶಿಷ್ಕರನ್ನಾಗಿ ಮಾಡಿಕೊಳ್ಳುತ್ತಿದ್ದನು. ಮತ್ತು ಅವನು. 

ಹುಳಿವದ್ದದ್ಲ ಪತ್ತ ಬೆರೆತ ಮಿಶ್ರಾವನ್ನು ಕಿರುಚಿಕೊಂಡು ತೃಜುಸತ್ತಿದ್ದೇಕೆ? ಅವನು ಮೊದಲಿನಿಂದಲೇ ತಿಳದಿರಬೇಕುದ್ದಿತು. 

ಮತ್ತು ಅವನು ಚಮತ್ಯಾರಿಕನಾಗಿದ್ದಲ್ಲಿ ಕೂಗಿ - ಕೂಗಿ ಪ್ರಾಣವನ್ನೇಕೆ ಬಿಡುತ್ತಿದ್ದನು? ಎಷ್ಟೇ ಚಾತುರ್ಯ ಬೇಕಾದರೂ, ಮಾಡಲಿ ; 
ಆದರೆ, ಕೊನೆಗೆ ಸತ್ಯವು ಸತ್ಯವೆಂದೇ ಮತ್ತು ಅಸತ್ಯ ಅಸತ್ಯವೆಂದೇ ಸಿದ್ಧವಾಗುತ್ತದೆ. ಇದರಿಂದ, ಏಸುವು ಆ ಕಾಲದ ಕಾಡು ವನಸ್ಠರಲ್ಲಿ 
ಸ್ವಲ್ಪ ಒಳ್ಳೆಯವನಾಗಿದ್ದನು; ಅವನು ಚಮತ್ಯಾರಿಕನೂ ಆಗಿರಲಿಲ್ಲ; ಈಶ್ವರನ ಪುತ್ರನೂ ಆಗಿರಲಿಲ್ಲ ಮತ್ತು ವಿದ್ವಾಂಸನೂ ಕೂಡ ಆಗಿರಲಿಲ್ಲ- 
ಎಂದು ಸಿದ್ಧವಾಯಿತು. ಏಕೆಂದರೆ, ಹಾಗೆ ಆಗಿದ್ದಲ್ಲಿ, ಇಂತಹ ದುಃಖವನ್ನು ಅವನೇಕೆ ಅನಭವಿಸುತ್ತಿದ್ದನು? (೮೭). 

ಮತ್ತು ನೋಡಿರಿ! ಮಹಾ ಭೂಕಂಪವಾಯಿತು ; ಪರಮೇಶ್ವರನ ಒಬ್ಬ ದೂತನು ಇಳಿದನು ಮತ್ತು ಒಂದು, ಸಮಾಧಿಯ 
ಬಾಗಿಲಿನಿಂದ ಕಲ್ಲನ್ನು ಉರುಳಿಸಿ, ಅದರ ಮೇಲೆ ಕುಳಿತನು. ` ಅವನು ಇಲ್ಲಿ ಇಲ್ಲ! ಅವನು ಹೇಳಿದ ಹಾಗೆಯೇ ಜೀವಂತನಾಗಿ 
ಎದ್ದಿದ್ದಾನೆ! ನೋಡಿರಿ, ಅವನ ಶಿಷ್ಕರಿಗೆ ಸಂದೇಶ ಹೋಗುತ್ತಿದ್ದಾಗ, ಏಸುವು ಅವರೆ ಬಳಿ ಬಂದು ಸಂಧಿಸಿದನು; "ಕಲ್ಕಾಣವಾಗಲಿ,'' 
- ಎಂದನು ಮತ್ತು ಅವರು ಹತ್ತಿರ ಬಂದು, ಅವನ ಪಾದಗಳನ್ನು ಹಿಡಿದುಕೊಂಡು, ಅವನಿಗೆ ಪ್ರಣಾಮವನ್ನು ಮಾಡಿದರು. ಆಗ 
ಏಸುವು- ಹೆದರಬೇಡಿ. ಹೋಗಿ, ನನ್ನ ಸೋದರರಿಗೆ " ಅವರು ಗಾಲೀಲೀ ದೇಶಕ್ಕೆ ಹೋಗಬೇಕು ; ಮತ್ತು ಅಲ್ಲಿ ಅವರು ನನ್ನನ್ನು 
ನೋಡುವರು.' ಎಂದು ಹೇಳಿಬಿಡಿರಿ.' ಎಂದು ಹೇಳಿದನು. ಹನ್ನೊಂದು ಮಂದಿ ಶಿಷ್ಕರು ಗಾಲೀಲೀ ದೇಶಕ್ಕೆ, ಏಸುವು ಹೇಳಿದ್ದ. 
ಆ ಪರ್ವತದ ಮೇಲಕ್ಕೆ ಹೋದರು. ಮತ್ತು ಅವರು ಅವನನ್ನು ನೋಡಿ, ಅವನಿಗೆ ಪ್ರಣಾಮವನ್ನು ಮಾಡಿದರು. ಆದರೆ ಎಷ್ಟೋ 
ಜನರಿಗೆ ಸಂದೇಹವಾಯಿತು. ಏಸುವು ಅವರ ಬಳಿ ಬಂದು, ಅವರಿಗೆ -“ಸ್ಪರ್ಗದಲ್ಲಿ ಮತ್ತು ಭೂಮಿಯ ಮೇಲೆ ಸಮಸ್ತ ಅಧಿಕಾರವು 
ನನಗೆ ಕೊಡಲ್ಪಟ್ಟಿದೆ ಮತ್ತು ನೋಡಿರಿ, ನಾನು ಜಗತ್ತಿನ ಕೊನೆಯವರೆಗೆ ಎಲ್ಲ ದಿನಗಳಲ್ಲಿಯೂ ನಿಮ್ಮೊಂದಿಗಿದ್ದೇನೆ”, ಎಂದು 
ಹೇಳಿದನು. (ಇಂ. ಮ್ಯಾಪ:- ೨೮,ಆ:- ೨,೬,೯,೧೦,೧೬-೧೮,೨೦) 

ಸಮೀಕ್ಷಕ :- ಈ ಮಾತು ಕೂಡ, ಒಪ್ಪಲರ್ಹವಾದುದಲ್ಲ. ಏಕೆಂದರೆ, ಸೃಷ್ಟಕಮಕ್ಕೆ ವಿದ್ಯೆಗೆ ವಿರುದ್ಧವಾಗಿದೆ. ಮೊದಲಾಗಿ. 
ಈಶ್ವರನ ಬಳಿ ದೂತರುಗಳಿರುವುದು, ಅವರನ್ನು ಅತ್ತ - ಇತ್ತ ಕಳುಹುವುದು, ಮೇಲಿನಿಂದ ಇಳಿಯವುದು, ಇದೆಲ್ಲಾ ಏನು? ಈ್ವರ್ವವೆಂದರೆ. 
ತಹಸೀಲ್‌ ದಾರಿಯೋ? ಕಲೆಕ್ಟರಿಯೋ? ಅದೇ ಶರೀರದೊಂದಿಗೆ ಸ್ವರ್ಗಕ್ಕೆ ಹೋದನೋ ಮತ್ತು ಜೀವಂತನಾಗಿ ಎದ್ದನೋ? ಆ 
ಸ್ತ್ರೀಯರು ಅವನ ಪಾದಗಳನ್ನು ಹಿಡಿದು ಪ್ರಣಾಮವನ್ನು ಮಾಡಿದರು - ಎನ್ನಲು, ಅದೇ ಶರೀದವಿದ್ದಿತೇನು? ಮತ್ತು ತನ್ನ ಬಾಯಿನಿಂದಲೇ 
ತಾನು ಸರ್ವಾಧಿಕಾರಿಯೆಂದುಕೊಳ್ಳುವುದು ಕೇವಲ ಜಂಬದಮಾತಾಗಿದೆ. ಶಿಷ್ಕರನ್ನು ತನ್ನ ಮರಣಾನಂತರ ಸಂಧಿಸುವುದು ಮತ್ತು 
ಅವರೊಂದಿಗೆ ಮಾತುಗಳನ್ನಾಡುವುದು ಅಸಂಭವವಾಗಿದೆ. ಏಕೆಂದರೆ, ಈ ಮಾತು ಸತ್ಯವಾಗಿರುವುದಾದರೆ, ಈ ದಿನಗಳಲ್ಲಿಯೂ ಕೂಡ 
ಯಾರೂ ಏಕೆ ಜೀವಂತರಾಗಿ ಏಳುವುದಿಲ್ಲ? ಮತ್ತು ಅದೇ ಶರೀರದೊಂದಿಗೆ ಸ್ವರ್ಗಕ್ಕೇಕೆ ಹೋಗುವುದಿಲ್ಲ? 








* ವೇದೋಕ್ತ ಅಧ್ಯಾತ್ಮಿಕ ದೃಷ್ಟಿಯಿಂದ ಜೀವರೆಲ್ಲಲೂ ಈಷ್ಟರಪತ್ತರೇ. 


ತ್ರಯೋದಶ ಸಮುಲ್ಲಾಸ. 425 
ಹೀಗೆ ಮ್ಯಾಥ್ಯೂರಚಿತ ಇಂಜೀಲಿನ ವಿಷಯವಾಯಿತು. ಈಗ ಮಾರ್ಕ್‌ರಚಿತ ವಿಷಯದಲ್ಲಿ ಬರೆಯಲ್ಪಡುತ್ತದೆ. (೮೮) 


ಮಾರ್ಕ್‌ರಚಿತ ಇಂಜೀಲ್‌ 
ಇವನು ಬಡಗಿಯಲ್ಲವೇನು ? (ಇಂ. ಮಾ.ಪ-೬. ಆ-೩). 


ಸಮೀಕ್ಷಕ :- ವಸ್ತುತಃ ಜೋಸೆಫ್‌ ಬಡಗಿಯಾಗಿದ್ದನು. ಆದುದರಿಂದ, ಏಸುವು ಕೂಡ ಬಡಗಿಯಾಗಿದ್ದನು. . ಎಷ್ಟೋ 
ವರ್ಷಗಳವರೆಗೆ ಬಡಗಿಯ ಕೆಲಸವನ್ನು ಮಾಡುತ್ತಿದ್ದನು. ಆಮೇಲೆ, ಪ್ರವಾದಿಯಾಗುತ್ತಾ - ಆಗುತ್ತಾ ಈಶ್ವರನ ಮಗನೇ ಆಗಿ ಕುಳಿತನು. 
ಮತ್ತು ಕಾಡುಜನರು (ಈಶ್ವರ ಪ್ರತ್ರನನ್ನಾಗ) ಮಾಡಿಟ್ಟರು. ಆಗಲೇ ಭಾರೀ ಜಾತುರ್ಯಗಳನ್ನು ನಡೆಯಿಸಿದನು. ಕುಡಿಯುವುದು-ಕಟ್ಟುವುದು, 
ಸೀಳುವುದು- ಬೀಳಿಸುವುದು ಅವನ ಕೆಲಸವಾಗಿದೆ. (೮೯) 


ಲೂಕ್‌ರಚಿತ ಇಂಜೀಲ್‌ 


ಏಸುವು ಅವನಿಗೆ - “ ನೀನು ನನ್ನನ್ನು ಉತ್ತಮನೆಂದೇಕೆ ಹೇಳುತ್ತೀಯೇ? ಕೇವಲ ಒಬ್ಬನ, ಎಂದರೆ ಈಶ್ವರನ ಹೊರತು 
ಯಾವನೂ ಉತ್ತಮನಲ್ಲ.''- ಎಂದು ಹೇಳಿದನು. (ಲೂ. ಪ--೧೯, ಆ--೧೦) 

ಸಮೀಕ್ಷಕ್ಕ- ಏಸುವೇ ಒಬ್ಬ ಅದ್ವಿತೀಯ ಈಶ್ವರನ ಬಗೆಗೆ ಹೇಳುತ್ತಿರುವಾಗ, ಕ್ರೈಸ್ತರು ಪವಿತ್ರಾತ್ಮ , ಪಿತಾ ಹಾಗೂ ಪುತ್ರ- 
ಈ ಮೂವರನ್ನು ಎಲ್ಲಿಂದ ನಿರ್ಮಿಸಿಕೊಂಡರು? (೯೦) 


ಆಗ ಅವನನ್ನು ಹೆರಾದನ ಬಳಿ ಕಳುಹಿದರು. ಹೆರಾದನು ಏಸುವನ್ನು ಕಂಡು ಬಹಳ ಆನಂದಿತನಾದನು. ಏಕೆಂದರೆ, ಅವನು 
ಏಸುವನ್ನು ಬಹು ದಿನಗಳಿಂದ ನೋಡಬಯಸುತ್ತಿದ್ದನು. ಕಾರಣವೇನೆಂದರೆ. ಅವನ ಬಗೆಗೆ ಬಹಳ ಸಂಗತಿಗಳನ್ನು ಅಲಿಸಿದ್ದನು. 
ಮತ್ತು ಅವನ ಕೆಲವು ಚಮತ್ಕಾರಗಳನ್ನು ನೋಡುವ ಆಸೆ ಹೆರಾದೌಗಾಯಿತು. ಅವನು ಏಸುವನ್ನು ಬಹಳ ವಿಷಯಗಳ ಬಗೆಗೆ. 
ಪ್ರಶ್ನಿಸಿದನು. ಆದರೆ, ಏಸುವು ಹೆರಾದನಿಗೆ ಯಾವ ಉತ್ತರವನ್ನೂ ಕೊಡಲಿಲ್ಲ. (ಲೂ. ಪ:- ೨೩, ಆ--ಲ್ಕ೯) 

ಸೆಮೀಕ್ಷಕ :- ಈ ಮಾತು ಮ್ಯಾಥ್ಯೂವಿನ ಕೃತಿಯಲ್ಲಿಲ್ಲ. ಆದುದರಿಂದ, ಈ ಸಾಕ್ಷಿಗಳು ಪ್ರತಿಕೂಲರಾದರು. ಏಕೆಂದರೆ- 
ಸಾಕ್ಷಿಗಳು ಏಕಪ್ರಕಾರವಾಗಿರಬೇಕು. ಮತ್ತು ಏಸುವು ಚತುರನೂ, ಚಾಮತ್ಯಾರಿಕನೂ ಆಗಿದ್ದಲ್ಲಿ ಉತ್ತರವನ್ನು ಕೊಡುತ್ತಿದ್ದನು ಮತ್ತು 
ಚಮತ್ಕಾರಗಳನ್ನೂ ತೋರಿಸುತ್ತಿದ್ದನು. ಇದರಿಂದ ಏಸುವಿನಲ್ಲಿ ವಿದ್ಯೆ ಮತ್ತು ಚಮತ್ಕಾರ ಸ್ವಲ್ಪವೂ ಇರಲಿಲ್ಲವೆಂದು ವಿದಿತವಾಗುತ್ತದೆ. 
(೧) 

ಯೋಹನನ ಸುಸಮಾಚಾರ 


ಆದಿಯಲ್ಲಿ ವಚನವಿತ್ತು ಮತ್ತು ವಚನ ಈಶ್ವರನ ಜೊತೆಯಲ್ಲಿತ್ತು ಮತ್ತು ವಚನ ಈಶ್ವರನಾಗಿತ್ತು. ಅದು ಅದಿಯಲ್ಲಿ 
ಈಶ್ವರನೊಂದಿಗಿತ್ತು. ಎಲ್ಲವೂ ಅದರ ಮೂಲಕ ಸೃಜಿಸಲ್ಪಟ್ಟಿತು. ಮತ್ತು ಯಾವುದು ಸೃಜಿಸಲ್ಪಟ್ಟಿದೆಯೋ ಅದರಲ್ಲಿ ಯಾವುದೂ 
ಕೂಡ ಅದರ ಹೊರತು ಸೃಜಿಸಲ್ಪಡಲಿಲ್ಲ. ಅದರಲ್ಲಿ ಜೀವನವಿತ್ತು ಮತ್ತು ಆ ಜೀವನ ಮಾನವರ ಬೆಳೆಾಗಿದ್ದಿತು. (ಜೋ. ಪ-೧, 
ಆ ೧-೪) 


ಸಮೀಕ್ಷಕ- ಆದಿಯಲ್ಲಿ ವಚನವು ವಕ್ತೃವಿಲ್ಲದೆ ಇರಲಾರದು. ಮತ್ತು ವಚನವು ಈಶ್ವರನೊಂದಿಗೆ ಇದ್ದಿತಾದರೆ, ಈ ಕಥನ 
ವ್ಯರ್ಥವಾಯಿತು. ಮತ್ತು ವಚನವೆಂದಿಗೂ ಈಶ್ವರನಾಗಲಾರದು. ಏಕೆಂದರೆ, ಅದು ಆದಿಯಲ್ಲಿ ಈಶ್ವರನೊಂದಿಗೆ ಇದ್ದಿತಾದರೆ, 
ಮೊದಲು ವಚನ ಅಥವಾ ಈ್ವರನಿದ್ದನು - ಎನ್ನುವುದು ಸಂಗತವಾಗರಾರದು. ಎಂದಿನವರೆಗೆ ಅದಕ್ಕೆ ಕಾರಣವಿರುವುದಿಲ್ಲವೋ,. 
ಅಂದಿನವರೆಗೆ ವಚನ ಮೂಲಕ ಸೃಷ್ಟಿಯು ಎಂದಿಗೂ ಆಗಲಾರದು. ಮತ್ತು ವಚನವಿಲ್ಲದೇ ಹೋದರೂ ಮೌನರಿಂದಿದ್ದು ಕರ್ತೃವು 
ಸೃಷ್ಟಿಯನ್ನು ಮಾಡಬಲ್ಲನು. ಜೀವನ ಯಾವುದರಲ್ಲಿತ್ತು ಅಥವಾ ಏನಾಗಿತ್ತು - ಎಂಬೀ ಮಾತಿನಿಂದ, ಜೀವನು ಅನಾದಿಯೆಂದು. 
ಒಪ್ಪಿಕೊಳ್ಳುವಿರಿ. ಅನಾದಿಯಾಗಿರುವನಾದರೆ, ಆದಮನ ಹೊಳ್ಳಿಗಳಲ್ಲಿ ಉಸಿರನ್ನೂದುವುದು ಸುಳ್ಳಾಯಿತು. ಮತ್ತು ಜೀವನ: 
ಮಾನವರಿಗೆ ಮಾತ್ರ ಬೆಳಕೋ? ಪಶು - ಮೊದಲಾದುವಕ್ಕೆ ಅಲ್ಲವೋ? (೯೨) 

ಮತ್ತು ರಾತ್ರಿ ಭೋಜನದ ವೇಳೆಯಲ್ಲಿ, ಸೈತಾನನು ಶಿಮೋನನ ಪುತ್ರನಾದ ಯಹೂದಾ ಇಸ್ಕರಿಯೋಶಿಯ ಮನದಲ್ಲಿ ಅವನನ್ನು 
ಹಿಡಿಯಿಸುವ ಅಭಿಪ್ರಾಯವನ್ನು ಮೂಡಿಸಿಯೇ ಬಿಟ್ಟಿದ್ದನು. (ಜೋ. ಪ:-೧೩. ಆ:-೨) 


ಸಮೀಕ್ಷಕ- ಈ ಮಾತು ಸತ್ಯವಲ್ಲ. ಏಕೆಂದರೆ, ಯಾವನಾದರೂ ಕ್ರೈಸ್ತರನ್ನು “ ಸೈತಾನನು ಎಲ್ಲರನ್ನೂ ಪಥಭೃಷ್ಟರನ್ನಾಗಿ 


426 ಸತ್ಕಾರ್ಥಪ್ರಕಾಶ 
ಮಾಡುತ್ತಾನೆಯಾದರೆ, ಸೈತಾನನ್ನು ಯಾವನು ಪಥಭಷ್ಟನನ್ನಾಗಿ ಮಾಡುತ್ತಾನೆ? ಎಂದು ಕೇಳಬೇಕು. “ಸೈತಾನನು ತನ್ನಷ್ಟಕ್ಕೇ ತಾನೇ 
ಪಥದ್ರಷ್ಟನಾಗುತ್ತಾನೆ'. - ಎನ್ನುವುದಾದರೆ, ಮಾನವರೂ ಕೂಡ ತಮ್ಮಷ್ಟಕ್ಕೆ ತಾವೇ ಪಥಭ್ರಷ್ಟರಾಗಬಲ್ಲರು ; ಇನ್ನು ಸೈತಾನನಿಗೆ. 
ಕೆಲಸವೇನಿದೆ? ಮತ್ತು ಸೈತಾನನ್ನು ಸೃಜಿಸುವವನೂ ಮತ್ತು ದಾರಿತಪ್ಪಿಸುವವನೂ ಪರಮೇಶ್ವರನಾದರೆ, ಕ್ಲೈಸ್ತರ ಅದೇ ಈಶ್ವರನು 
ಸೈತಾನನಿಗೂ ಸೈತಾನನಾಗಿ ಕುಳಿತನು. ಪರಮೇಶ್ವರನೇ ಎಲ್ಲರನ್ನೂ ಅವನ ಮೂಲಕ ಪಥಭ್ರಷ್ಟರನ್ನಾಗಿ ಮಾಡಿದನು. ಆಹಾ! ಇಂತಹ 
ಕೆಲಸಗಳು ಈಶ್ವರನವಾಗಬಲ್ಲವೇ? ಕ್ರೈಸ್ತರ ಈ ಪುಸ್ತಕವನ್ನು ಈಶ್ವರೀಯವೆಂದೂ, ಮತ್ತು ಏಸುವನ್ನು ಈಶ್ವರನ ಮಗನೆಂದೂ ಮಾಡಿಟ್ಟ 
ಮಂದಿಗಳು ಸೈತಾನರಾಗಿದ್ದರೆ ಆಗಿರಬಹುದು ಆದರೆ ಇದು ಈಶ್ವರಕೃತವಾದ ಪುಸ್ತಕವು ಅಲ್ಲ; ಇದರಲ್ಲಿ ಹೇಳಲ್ಪಟ್ಟಿರುವವನು 
ಈಶ್ವರನೂ ಅಲ್ಲ; ಮತ್ತು ಏಸುವು ಈಶ್ವರನ ಮಗನಂತೂ ಅಲ್ಲವೇ ಅಲ್ಲ. (೯೩). 

ನಿಮ್ಮ ಮನಸ್ಸು ವ್ಯಾಕುಲವಾಗದಿರಲಿ ; ಈಶ್ವರನ ಮೇಲೆ ನಂಬಿಕೆಯನ್ನಿಡಿರಿ. ಮತ್ತು ನನ್ನ ಮೇಲೆ ನಂಬಿಕೆಯನ್ನಿಡಿರಿ. ನನ್ನ 
ತಂದೆಯ ಮನೆಯಲ್ಲಿ ಬಹಳ ನಿವಾಸಸ್ಥಾನಗಳಿವೆ. ಇಲ್ಲದೇ ಇದ್ದಲ್ಲಿ; ನಾನು ನಿಮಗೆ - 'ನಾನು ನಿಮಗಾಗಿ ಸ್ಥಳವನ್ನು ಸಿದ್ಧಗೊಳಿಸಲು 
ಹೋಗುತ್ತೇನೆ.'- ಎಂದು ಹೇಳುತ್ತಿದ್ದೆ. ತ್ತು ನಾನು ಹೋಗಿ ನಿಮಗಾಗಿ ಸ್ಥಳವನ್ನು ಮಾಡುವೆನಾದರೆ, ಮರಳಿ ಬಂದು ನಾನು 
ಇರುವಲ್ಲಿಯೇ ನೀವೂ ಇರಲಾಗುವಂತೆ ನಿಮ್ಮನ್ನು ನನ್ನೆಡೆಗೆ ಕರೆದೊಯ್ಯುವೆನು. ಏಸುವು ಅವನಿಗೆ - “ ನಾನೇ ಮಾರ್ಗ; ಮತ್ತು 
ಸತ್ಯ ಮತ್ತು ಜೀವನವಾಗಿದ್ದೇನೆ. ನನ್ನ ಮೂಲಕವಲ್ಲದೆ ಯಾವನೂ ತಂದೆಯ ಬಳಿ ಸೇರಲಾರನು: ನೀವು ನನ್ನನ್ನು ತಿಳಿಯನಿರಾದರೆ, 
ತನ್ನ ತಂದೆಯನ್ನೂ ತಿಳಿಯುವಿರಿ”, ಎಂದು ಹೇಳಿದನು. (ಜೋ.ಪ:-೧೪. ಆ- ೧-೭) 

ಸೆಮೀಕ್ಷಕ- ಈಗ ನೋಡಿರೆ. ಏಸುವಿನ ಈ ವಚನಗಳು ಪೋಪ- ಲೀಲೆಗಿಂತ ಕಡಿಮೆಯೇನು? ಇಂತಹ ಬಲೆಯನ್ನು 
ೀಸದೆ ಇದ್ದರೆ, ಅವನ ಮತದಲ್ಲಿ ಯಾವನು ತಾನೇ ಸಿಕ್ಕಕೊಳ್ಳು್ತಿದ್ದವು? ಏಸುವು ತನ್ನ ತಂದೆಯನ್ನು ಗುತ್ತಿಗೆಗೆ ತೆಗೆದುಕೊಂಡಿದ್ದಾನೆಯೋ? 
ಮತ್ತು ಅವನು 'ಏಸುವಿಗೆ ವಶೀಭೂತನಾಗಿರುವನಾದರೆ, ಪರಾಧೀನನಾದುದರಿಂದ, ಅವನು ಈಶ್ವರನೇ ಅಲ್ಲ. ಏಕೆಂದರೆ, ಈಶ್ವರನು. 
ಯಾವನ ಒತ್ತಾಸೆಗೂ ಕಿವಿಗೊಡನು. ಏಸುವಿಗಿಂತ ಮುನ್ನ ಯಾವನೂ ಈಶ್ವರನನ್ನು ಕಂಡುಕೊಂಡಿರಲಾರನೇ?. ಇಂತಹ ಸ್ಥಾನಗಳೇ 
ಮೊದಲಾದುದರ ಪ್ರಲೋಭನವನ್ನೊಡ್ಡುವವನು, ತನ್ನ ಬಾಯಿನಿಂದಲೇ ತಾನೇ ಮಾರ್ಗ, ಸತ್ಯ ಮತ್ತು ಜೀವನವಾಗಿದ್ದೇನೆಂದು 
ತೋಡಿಕೊಳ್ಳುವವನು ಎಲ್ಲ ರೀತಿಯಿಂದಲೂ ದಾಂಭಿಕನೆನಿಸುತ್ತಾನೆ. ಆದುದರಿಂದ, ಈ ಮಾತು ಎಂದಿಗೂ ಸತ್ಯವಾಗರಾರದು. (೯೪) 

ನಾನು ನಿವಗೆ ಸತ್ಯ-ಸತ್ಯವನ್ನೇ ಹೇಳುತ್ತೇನೆ. ನನ್ನ ಮೇಲೆ ನಂಬಿಕೆಯನ್ನಿಡುವವನು ನಾನು ಮಾಡುವ ಕೆಲಸಗಳನ್ನು ಮಾಡುವನು. 
ಅವಕ್ಕಿಂತ ದೊಡ್ಡ ಕಾರ್ಯಗಳನ್ನು ಮಾಡುವನು. (ಜೋ. ಪ- ೧೪, ಆ - ೧೨) 

ಸಮೀಕ್ಷಕೆ - ಈಗ ನೋಡಿರಿ. ಏಸುವಿನ ಮೇಲೆ ನಂಭಿಕೆಯನ್ನಿಡುವ ಕ್ರೈಸ್ತರು ಹೆಣಗಳನ್ನು ಜೀವಂತಗೊಳಿಸುವುದೇ ಮೊದಲಾದ 
ಅಂತಹದೇ ಕೆಲಸಗಳನ್ನು ಮಾಡಲಾರರೇತಕ್ಕೆ? ಮತ್ತು ನಂಬಿಕೆಯಿಂದಲೂ ಕೂಡ ಆಶ್ಚರ್ಯಕರ ಕರ್ಮಗಳನ್ನು ಮಾಡಿರಲಿಲ್ಲವೆಂದಾದರೆ, 
ಏಸುವು ಕೂಡಾ ಅಶ್ಚರ್ಯಯಕ್ತವಾದ ಕರ್ಮಗಳನ್ನು ಮಾಡಿರಲಿಲ್ಲವೆಂದೇ ನಿಶ್ಚಿತವಾಗಿ ತಿಳಿದುಕೊಳ್ಳಬೇಕು. ಏಕೆಂದರೆ, ಸ್ವತಃ ಏಸುವೇ. 
ನೀವಾ ಕೂಡ ಆಶ್ಚರ್ಯಕರ ಕರ್ಮಗಳನ್ನು ಮಾಡುದಿರಿ - ಎಂದು ಹೇಳುತ್ತಾನೆ. ಇನ್ನು ಏಸುವನ್ನು, ಶವಗಳನ್ನು ಸಜೀವಗೊಳಿಸುವುದೇ 
ಮೊದಲಾದ ಕಾರ್ಯಗಳನ್ನು ಮಾಡುವವನೆಂದು ಒಪ್ಪಿಕೊಳ್ಳಲು ಯಾವನ ಹೃದಯದ ಕಣ್ಣು ಒಡೆದು ಹೋಗಿದೆ? (೯೫) 


ಯಾವ ಅದ್ವೈತ ಸತ್ಯ ಈಶ್ವರನಿದ್ದಾನೋ.... (ಜೋ.ಪ--೧೭, ಆ:- ೩) 

ಸಮೀಕ್ಷಕ :- ಅದ್ವೈತನಾದ ಏಕಮಾತ್ರ ಈಶ್ವರನಿರುವುದಾದರೆ, ಕ್ರೈಸ್ತರು ಮೂವರನ್ನು (ತಂದೆ, ಮಗ ಮತ್ತು ಪರಿತ್ರಾತ್ಮ) 
ವರ್ಣಿಸುವುದು ಸರ್ವಥಾ ಅರ್ಥಹೀನ. 

ಇದೇ ರೀತಿ ಬಹಳ ಕಡೆ ಇಂಜೀಲಿನಲ್ಲಿ ನಿರರ್ಥಕ ಸಂಗತಿಗಳು ತುಂಬಿವೆ. 

ಯೋಹನನ ಪ್ರಕಾಶಿತ ವಾಕ್ಕಗಳು 
ಈಗ ಯೋಹಾನನ ಅದ್ಭುತ ವಚನಗಳು. 

ಮತ್ತು ತಮ್ಮ ತಮ್ಮ ತಲೆಗಳ ಮೇಲೆ ಚಿನ್ನದ ಕಿರೀಟಗಳನ್ನು ಇಟ್ಟುಕೊಂಡಿದ್ದರು. ಮತ್ತು ಏಳು ಅಗ್ನಿದೀಪಗಳು ಸಿಂಹಾಸನದ 
ಮುಂದೆ ಉರಿಯುತ್ತಿದ್ದವು; ಅವು ಈಶ್ವರನ ಏಳು. ಆತ್ಮಗಳಾಗಿವೆ. ಮತ್ತು ಸಿಂಹಾಸನದ ಮುಂದೆ ಗಾಜಿನ ಸಮುದ್ರ ಮತ್ತು 
ಅಕ್ಕ-ಪಕ್ಕಗಳಲ್ಲಿ, ಹಿಂದೆ- ಮುಂದೆ ಕಣ್ಣುಗಳನ್ನುಳ್ಳ ನಾಲ್ಕು ಪ್ರಾಣಿಗಳಿವೆ. (ಯೋ. ಪ:-೪ ಆ-- ೪-೬). 


ಸಮೀಕ್ಷಕ - ಈಗ ನೋಡಿರಿ. ಕ್ರೈಸ್ತರ ಸ್ವರ್ಗ ಒಂದು ನಗರಕ್ಕೆ ಸಮನಾಗಿದೆ. ಮತ್ತು ಇವರ ಈಶ್ವರನೂ ಕೂಡ ದೀಪಕ್ಕೆ. 
ಸಮಾನವಾದ ಆಗ್ನಿಯಾಗಿದ್ದಾನೆ. ಮತ್ತು ಚಿನ್ನದ ಕಿರೀಟ ಮೊದಲಾದ ಒಡವೆಗಳನ್ನು ಧಾರಣಮಾಡುವುದು ಮತ್ತು ಮುಂದೆ-ಹಿಂದೆ. 


ತ್ರಹೋದಶ ಸಮುಲ್ಲಾಸ 437 
ಕಣ್ಣುಗಳಿರುವುದು ಅಸಂಭವವಾಗಿದೆ. ಈ ಮಾತುಗಳನ್ನು ಯಾವನು ಒಪ್ಪಬಲ್ಲನು? ಮತ್ತು ಅಲ್ಲಿ ಸಿಂಹವೇ ಮೊದಲಾದ ನಾಲ್ಕು 
ಪಶುಗಳು (ಇರುತ್ತವೆ - ಎಂದು) ಬರೆಯಲ್ಪಟ್ಟಿದೆ. (೯೭) 


ಮತ್ತು ನಾನು ಸಿಂಹಾಸನದ ಮೇಲೆ ಕುಳಿತವನ ಬಲಗೈಯಲ್ಲಿ ಒಳಗಿನಿಂದ ಮತ್ತು ಹಿಂಬದಿಯಲ್ಲಿ ಬರೆಯಲ್ಪಟ್ಟಿದ್ದ ಒಂದು. 
ಪುಸ್ತಕವನ್ನು ನೋಡಿದೆನು. ಮತ್ತು ಏಳು ಮುದ್ರಿಕೆಗಳಿಂದ ಅದರ ಮೇಲೆ ಮುದ್ರೆಯೊತ್ತಿದ್ದಿತು. ಈ ಪುಸ್ತಕವನ್ನು ತೆರೆಯಲೂ ಮತ್ತು 
ಅದರ ಮುದ್ರೆಗಳನ್ನು ಒಡೆಯಲೂ ಯೋಗ್ಯನಾದವನು ಹಾವನು? ಮತ್ತು ಆ ಪುಸ್ತಕವನ್ನು ತೆರೆಯಲು ಅಥವಾ ಅದನ್ನು ನೋಡಲು. 
ಸಮರ್ಥನಾದವನು ಸ್ಪರ್ಗದಲ್ಲಿಯೂ ಇಲ್ಲ; ಪೃಥ್ವಿಯ ಮೇಲೆಯೂ ಇಲ್ಲ; ಪೃಥ್ವಿಯಿಂದ ಕೆಳಗೆಯೂ ಯಾವನೂ ಇಲ್ಲ. ಮತ್ತು ನಾನು 
ಆ ಪುಸ್ತಕವನ್ನು ತೆರೆಯಲು, ಅಥವಾ ಓದಲು ಅಥವಾ ಅದನ್ನು ನೋಡಲು ಯೋಗ್ಯನಾದವನು ಯಾವನೂ ಸಿಕ್ಕಲಿಲ್ಲವೆಂದು ಬಹಳ. 
ಅಳತೊಡಗಿದೆನು. (ಯೋ.ಪ:-೫ ಆ:-೧-೪). 

ಸಮೀಕ್ಷಕ :- ಈಗ ನೋಡಿರಿ! ಕ್ರೈಸ್ತರ ಸ್ವರ್ಗದಲ್ಲಿ ಸಿಂಹಾಸನಗಳ ಮತ್ತು ಮನುಷ್ಯರ ವೈಭವ! ಯಾವುದನ್ನು ತೆರೆಯುವುದೇ. 
ಮೊದಲಾದ ಕೆಲಸ ಮಾಡುವವನು ಸ್ವರ್ಗದಲ್ಲಿ ಮತ್ತು ಪೃಥ್ವಿಯ ಮೇಲೆ ಯಾವನೂ ಸಿಕ್ಕಲಿಲ್ಲವೋ, ಅಂತಹ ಅನೇಕ ಮುದ್ರಿಕೆಗಳಿಂದ 
ಮುಚ್ಚಲ್ಪಟ್ಟ ಪುಸ್ತಕ!! ಜೋನನ ರೋದನ! ಮತ್ತು ಆ ಮೇಲೆ ಪ್ರಾಚೀನನೊಬ್ಬನು ಆ ಏಸುವೇ ತೆರೆಯುವವನಾಗಿದ್ದಾನೆ - ಎಂದು 
ಹೇಳಿದನು. ಯಾವನ ಮದುವೆಯೋ ಅವನದೇ ಹಾಡು! - ಎಂಬುದೇ ತಾಶ್ಚರ್ಯ. ನೋಡಿರಿ, ಏಸುವಿನ ಮೇಲೆಯೇ ಎಲ್ಲ 
ಹಿರಿಮೆಗಳೂ ವಾಲಿಸಲ್ಪಡುತ್ತವೆ. ಆದರೆ, ಈ ಮಾತುಗಳು ಕೇವಲ ಕಥನಮಾತ್ರವಾಗಿವೆ. (೯೮) 


ಮತ್ತು ನಾನು ದೃಷ್ಟಿ ಬೀರಿದೆನು. ಮತ್ತು ನೋಡಿರಿ! ಸಿಂಹಾಸನದ ಮತ್ತು ನಾಲ್ಕೂ ಕಡೆಯ ಪ್ರಾಣಿಗಳ ಮಧ್ಯೆ ಮತ್ತು ಪ್ರಾಚೀನರ 
ನಡುವೆ, ಸಮಸ್ತ ಭೂಮಿಯ ಮೇಲಕ್ಕೆ ಕಳುಹಿಸಲ್ಪಟ್ಟ, ಈಶ್ವರನ ಏಳು ಆತ್ಮಗಳಾದ, ಏಳು ಕೊಂಬುಗಳನ್ನೂ ಮತ್ತು ನೇತ್ರಗಳನ್ನೂ 
ಹೊಂದಿರುವ ಮೇಕೆಯ ಮರಿಯೊಂದು ವಧಿಸಲ್ಪಟ್ಟುದೋ ಎಂಬಂತೆ ನಿಂತಿದೆ. (ಯೋ. ಪ್ರ. ಪ:-೫೮:೬) 

ಸೆಮೀಕ್ಷಕ :- ಈಗ ನೋಡಿರಿ! ಇದು ಜೋನನ ಸ್ವಪ್ನದ ಮನೋವ್ಯಾಪಾರ. ಆ ಸ್ವರ್ಗದ ನಡುವೆ ಎಲ್ಲ ಕ್ರೈಸ್ತರೂ ಹಾಗೂ 
ನಾಲ್ಕು ಪಶುಗಳೂ ಮತ್ತು ಏಸುವು ಕೂಡ ಇದ್ದಾರೆ ; ಮತ್ತೆ ಯಾರೂ ಇಲ್ಲ. ಇಲ್ಲಿಯಂತೂ ಏಸುವಿಗೆ ಎರಡು ಕಣ್ಣುಗಳಿದ್ದುವು ಮತ್ತು 
ಕೊಂಬಿನ ಹೆಸರೂ ಕೂಡ ಇರಲಿಲ್ಲ; ಮತ್ತು ಸ್ವರ್ಗದಲ್ಲಿ ಹೋಗಿ ಏಳು ಕೊಂಬುಗಳನ್ನುಳ್ಳವನೂ ಮತ್ತು ಏಳು ಕಣ್ಣುಗಳನ್ನುಳ್ಳವನೂ 
ಆದನೆಂಬುದು ಮಹದದ್ಭುತವಾದ ಸಂಗತಿಯಾಯಿತು. ಮತ್ತು ಈಶ್ವರನ ಆ ಏಳು ಆತ್ಮಗಳೂ ಏಸುವಿನ ಕೊಂಬುಗಳು ಮತ್ತು 
ನೇತ್ರಗಳಾಗಿ ಹೋಗಿದ್ದವು! ಅಯ್ಯೋ! ಇಂತಹ ಮುತುಗಳನ್ನು ಕ್ಲೈಸ್ತರು ಏತಕ್ಕೆ ಒಪ್ಪಿಕೊಂಡುಬಿಟ್ಟರು? ಪಾಪ! ಸ್ವಲ್ಪವಾದರೂ 
ಬುದ್ಧಿಯನ್ನು ಬಳಸಬಹುದಾಗಿತ್ತು. (೯) 

ಮತ್ತು ಅವನು ಪುಸ್ತಕವನ್ನು ತೆಗೆದುಕೊಂಡಾಗ ನಾಲ್ವರು ಪ್ರಾಣಿಗಳೂ ಮತ್ತು ೨೪ ಜನ ಪ್ರಾಚೀನರೂ ಮೇಕೆಯ ಮರಿಯ 
ಮುಂದೆ ಬಿದ್ದುಬ್ಬಟ್ಟರು ಮತ್ತು ಪ್ರತಿಯೊಬ್ಬನ ಬಳಿಯೂ ಫುಂಿಯಿದ್ದಿತು ಮತ್ತು ಪವಿತ್ರರಾದವರ ಪ್ರಾರ್ಥನಾ ರೂಪವಾದ ಧೂಪದಿಂದ 
ತುಂಬಿಪ ಚಿನ್ನದ ಬಟ್ಟಲುಗಳಿದ್ದವು. (ಯೋ.ಪ್ರ. ಪ-೫ ಆ- ೮) 

ಸಮೀಕ್ಷಕ- ಭಲೇ! ಏಸುವು ಸ್ವರ್ಗದಲ್ಲಿ ಇಲ್ಲದಿರುವಾಗ ಈ ಬಡಪಾಯಿಗಳು ಧೂಪ-ದೀಪ ನೈವೇದ್ಯ - ಅರತೀ ಮೊದಲಾದ 
ಪೂಜೆಗಳನ್ನು ಯಾರಿಗೆ ಮಾಡುತ್ತಿರಬಹುದು? ಮತ್ತು ಇಲ್ಲಿ ಪ್ರಾಟೆಸ್ಟೆಂಟ್‌ ಕ್ರೈಸ್ತರುಗಳು ಮೂರ್ತಿ ಪೂಜೆಯನ್ನೇನೋ ಖಂಡಿಸತ್ತಾರೆ; 
ಆದರೆ, ಇವರ ಸ್ವರ್ಗ ಮೂರ್ತಿಪೂಜೆಯ ಮನೆಯಾಗಿ ಕುಳಿತಿದೆ. (೧೦೦). 

ಮತ್ತು ಮೇಕೆಯ ಮರಿಯ ಮುದ್ರಿಕೆಯಲ್ಲೊಂದನ್ನು ತೆರೆದಾಗ ನಾನು ದೃಷ್ಟಿ ಬೀರಿದೆನು. ನಾಲ್ಕು ಪ್ರಾಣಿಗಳಲ್ಲೊಂದು. 
ಮೇಘಗರ್ಜನದಂತಹ ಧ್ವನಿಯಿಂದ 'ಬಾ ಮತ್ತು ನೋಡು". ಎಂದು ಹೇಳುತ್ತಿದ್ದುದನ್ನು ಕೇಳಿದೆನು. ಮತ್ತು ನಾನು ನಿಟ್ಟಿಸಿದೆನು. ಮತ್ತು. 
ನೋಡಿರಿ! ಬಿಳಿಯದೊಂದು ಕುದುರೆಯಿದೆ! ಮತ್ತು ಅದರ ಮೇಲೆ ಕುಳಿತಿದ್ದವನ ಬಳಿ ಬಿಲ್ಲು ಇದೆ. ಮತ್ತು ಅವನಿಗೆ ಕಿರೀಟ. 
ಕೊಡಲ್ಪಟ್ಟಿತು. ಮತ್ತು ಅವನು ಜಯಕಾರ ಮಾಡುತ್ತಾ, ಜಯವನ್ನು ಸಾಧಿಸಲು ಹೊರಟನು. ಮತ್ತು ಅದು ಎರಡನೆಯ 
ಮುದ್ರಿಕೆಯನ್ನು ತೆರೆದಾಗ, ಕೆಂಪು ಬಣ್ಣದ ಎರಡನೆಯ ಕುದುರೆ ಹೊರಟಿತು. ಪೃಥಿವಿಯ ಮೇಲಿನ ಒಗ್ಗಟ್ಟನ್ನು ತೊಡೆದು ಹಾಕುವ 
ಕಾರ್ಯಕೊಡಲ್ಪಟ್ಟಿತು. ಮತ್ತು ಅದು ಮೂರನೆಯ ಮುದ್ರಿಕೆಯನ್ನು ತೆರೆದಾಗ, ನೋಡಿರಿ, ಒಂದು ಕರಿಯ ಕುದುರೆಯಿದೆ! ಮತ್ತು. 
ಅದು ನಾಲ್ಕನೆಯ ಮುದ್ರಿಕೆಯನ್ನು ತೆರೆದಾಗ, ಈಕ್ಟಿಸಿರಿ! ಹಳದಿಯ ಕುದುರೆಯೊಂದಿದೆ; ಮತ್ತು ಅದರ ಮೇಲೆ ಕುಳಿತಿದ್ದವನ ಹೆಸರು. 
ಮೃತ್ಯುವೆಂದಾಗಿದೆ. ಇತ್ಯಾದಿ . (ಯೋ.ಪ್ರ. ಪ-೬,ಆ-೧,೫,೭,೮) 


ಸಮೀಕ್ಷಕ :- ಈಗ ನೋಡಿರಿ. ಇದು ಪುರಾಣಗಳಿಗಿಂತಲೂ ಹೆಚ್ಚು ಸುಳ್ಳು ಲೀಲೆಯಾಗಿದೆಯೋ, ಇಲ್ಲವೋ? ಭಲೇ! ಪುಸ್ತಕಗಳ. 
ಬಂಧನಗಳ ಮುದ್ದಿಕೆಗಳೊಳಗೆ ಕುದುರೆ ಸವಾರರು ಹೇಗೆ ಇರಬಲ್ಲವರಾಗಿದ್ದರು? ಇದು ಕನಸಿನ ಒದರಾಟವಸ್ಟೇ! ಯಾರು ಇದನ್ನೂ 


428 ಸತ್ಯಾರ್ಥಪ್ರಕಾಶ 
ಕೂಡ ಸತ್ಯವೆಂದು ಒಪ್ಪಿದ್ದಾರೋ, ಅವರಲ್ಲಿ ಅವಿದ್ಯೆ ಎಷ್ಟಿದೆ. ಎಂದರೂ ಕಡಿಮೆಯೇ! (೧೦೧). 


ಮತ್ತು ಅವರು ಉಚ್ಚ ಸ್ವರದಿಂದ-“% ಸ್ವಾಮಿ ! ಪವಿತ್ರ! (ದೇವು ಮತ್ತು ಸತ್ಯ ಸ್ವರೂಪ! ಎಂದಿಸವರೆಗೆ ನೀನು ನ್ಯಾಯಮಾಡುವುದಿಲ್ಲ? 
ಮತ್ತು ಪೃಥಿವಿಯ ನಿವಾಸಿಗಳಿಂದ ನಮ್ಮ ರಕ್ತದ ಮುಯ್ಶಿ ತೀರಿಸಿಕೊಳ್ಳವುದಿಲ್ಲ?' ಎಂದು ಕೂಗುತ್ತಿದ್ದರು. ಮತ್ತು ಪ್ರತಿಯೊಬ್ಬನಿಗೂ 
ಸ್ವಚ್ಛ ವಸ್ತುಗಳು ಕೊಡಲ್ಪಟ್ಟುವು. ಮತ್ತು ಅವರಿಗೆ “ ನಿಮ್ಮ ಸಂಗಾತಿಗಳೂ, ದಾಸರೂ, ಮತ್ತು ನಿಮ್ಮಂತೆಯೇ ವಧಿಸಲ್ಪಡಲಿರುವ 
ನಿಮ್ಮ ಸೋದರರೂ ಬಂದು ಒಂದಾಗುವವರೆಗೆ ಮತ್ತೂ ಸ್ವಲ ವಿಶ್ರಮಿಸಕೊಳ್ಳರಿ”- ಎಂದು ಹೇಳಲ್ಪಟ್ಟಿತು. (ಯೋ. ಪ್ರ. ಪ- ೬ 
ಆ- ೧೦,೧೧). 

ಸಮೀಕ್ಷಕ :- ಯಾರಾರು ಕ್ರೈಸ್ತರಾಗುವರೋ, ಅವರು ವಿಜಾರಾಧೀನರಾಗಿ, ಹೀಗೆ, ನ್ಯಾಯಮಾಡಿಸಿಕೊ್ಳುವುದಕ್ಕಾಗಿ ರೋದಿಸು್ತಾ. 
ಹೋಗುವರು. ಯಾವನು ವೇದಮಾರ್ಗವನ್ನು ಸ್ವೀಕರಿಸುವನೋ, ಅವನ ನ್ಯಾಯ ತೀರ್ಮಾನವಾಗುವುದರಲ್ಲಿ ಸ್ವಲ್ಪವೂ ತಡವಾಗುವದಿಲ್ಲ. 
ಕೈಸ್ತರನ್ನು -“ ಈಶ್ವರನ ನ್ಯಾಯಾಲಯ ಈ ದಿನಗಳಲ್ಲಿ ಮುಚ್ಚಿದೆಯೇ? ಮತ್ತು ನ್ಯಾಯದ ಕಾರ್ಯವ್ರಾ ಆಗುವುದಿಲ್ಲ; ನ್ಯಾಯಾಧೀಶರು. 
ನಿಷ್ಕರ್ಮರಾಗಿ ಕುಳತಿದ್ದಾರೋ?” - ಎಂದು ಕೇಳಬೇಕು. ಆಗ ಸ್ವಲ್ಪವೂ ಸಮಂಜಸವಾದ ಉತ್ತರವನ್ನು ಕೊಡಲಾರರು. ಮತ್ತು 
ಇವರ ಈಶ್ವರನು ದಾರಿತಪ್ಪಿಯೂ ಹೋಗುತ್ತಾನೆ. ಏಕೆಂದರೆ, ಇವರ ಹೇಳಿಕೆಯಿಂದ ತತ್ಮ್ಮಣ ಇವರ ಶತ್ರುವಿಸಿಂದ ಮುಯ್ಕು 
ಕೀರಿಸಿಕೊಳ್ಳತೊಡಗುತ್ತಾನೆ. ಮತ್ತು ಕುಟುಕುವ ಸ್ವಭಾವದವರಾಗಿದುತ್ತಾರೆ; ಸತ್ತಮೇಲೆಯೂ ತಮ್ಮ ಹಗೆತನ ತೀರಿಸಿಕೊಳ್ಳತ್ತಾರೆ; ಶಾಂತಿ. 
ಸ್ವಲ್ಪವೂ ಇಲ್ಲ. ಮತ್ತು ಎಲ್ಲಿ ಶಾಂತಿಯಿಲ್ಲವೋ, ಅಲ್ಲಿ ದುಃಖದ ಇತಿಮಿತಿಯಾದರೂ ಏಿನಿದ್ದಿತು? (೧೦೨). 

ಮತ್ತು ಬಿರುಗಾಳಿಯಿಂದ ಅಲುಗಾಡಿಸಲ್ಪಟ್ಟ ಅತ್ತಿಯ ಮರದಿಂದ ಅದರ ಕಸುಗಾಯಿಗಳು ಉದುರಿಹೋಗುವ ಹಾಗೆ, ಆಕಾಶದ 
ಸಕ್ಷತ್ರಗಳು ಭೂಮಿಯ ಮೇಲೆ ಬಿದ್ದು ಹೋದುವು ಮತ್ತು ಸುರುಳಿಯಂತೆ ಸುತ್ತಲ್ಪಡುವ ಆಕಾಶ ಬೇರೆಯಾಗಿ ಹೋಯಿತು. (ಯೋ. 
ಪ್ರ. ಪ-೬ಆ - ೧೩,೧೪) 

ಸಮೀಕ್ಷಕ :- ಈಗ ನೋಡಿರಿ. ಭವಿಷ್ಯದ್ದಕ್ತೃವಾದ ಯೋಹನನು ವಿದ್ಯೆಯಿಲ್ಲದುದರಿಂದಲೇ ಇಂತಹ ತಲೆಬಾಲಗಳಿಲ್ಲದ ಕಥೆಯನ್ನು 
ಹಾಡಿದನು. ಭಲೇ। ನಕ್ಷತ್ರಗಳೆಲ್ಲವೂ ಭೂಮಿಯಂತಹ ಗೋಳಗಳಾಗಿವೆ; ಒಂದು ಪೃಥಿವಿಯ ಮೇಲೆ ಬೀಳಬಲ್ಲವಾದರೂ ಹೇಗೆ? 
ಮತ್ತು ಸೂರ್ಯ ಮೊದಲಾದುವುಗಳ ಆಕರ್ಷಣ ಅವುಗಳನ್ನು ಅತ್ತ-ಇತ್ತ ಬರಲು-ಹೋಗಲು ಅವಾಶವನ್ನೆತು ಕೊಡುವುದು? ಮತ್ತು 
ಆಕಾಶವನ್ನು ಚಾಪೆಯ ಹಾಗೆಂದು ತಿಳಿದಿರುತ್ತಾನೇನು? ಯಾವನಾದರೂ ಸುರುಳಿ ಸುತ್ತರು ಅಥವಾ ರಾಶಿಹಾಕಲು ಶಕ್ತನಾಗುವಂತಹ 
ಸಾಕಾರ ಪದಾರ್ಥವಲ್ಲ ಈ ಆಕಾಶ. ಆದಕಾರಣ ಯೋಜನ ಮೊದಲಾದವರೆಲ್ಲರೂ ಕಾಡುಮನುಷ್ಯರಾಗಿದ್ದರು. ಅವರಿಗೆ ಈ 
ವಿಷಯಗಳ ಅರಿವು ತಾನೇ ಏನಿದ್ದೀತು? (೧೦೩) 


ನಾನು ಅವರ ಸಂಖ್ಯೆಯನ್ನು ಅಲಿಸಿದ್ದೇನೆ. ಇಸ್ರಾಯೇಲನ ಸಂತತಿಯ ಸಮಸ್ತ ಕುಲಗಳಲ್ಲಿ ಒಂದು ಲಕ್ಷ ನಾಲ್ವತ್ತು ನಾಲ್ಕು ಸಾವಿರ 
ಜನರ ಮೇಲೆ ಮುದ್ರೆಯೊತ್ತಲ್ಲಟ್ಟಿದೆ. ಯಹೂದಾನ ಕುಲದಲ್ಲಿ ಹಸ್ಮರಡು ಸಾವಿರ ಜನರ ಮೇಲೆ ಮೊಹರು ಹಾಕಲಟ್ಟಿದೆ. (ಯೋ. 
ಪ್ರ ಪ-೭. ಆ- ೪,೫) 

ಸಮೀಕ್ಷಕ- ಬೈಬಲಿನಲ್ಲಿ ವರ್ಣಿತನಾಗಿರುವ ಈಶ್ವರನು ಕೇವಲ ಇಸ್ರಾಯೇಲ್‌ ಮೊದಲಾದ ಕುಲಗಳಿಗೆ ಮಾತ್ರ ಸ್ವಾಮಿಯೋ 
ಆಥವಾ ಸಮಸ್ತ ಜಗತ್ತಿನ ಸ್ವಾಮಿಯೋ? ಹಾಗೆ ಇಲ್ಲವಾಗಿದ್ದಲ್ಲಿ, ಅದೇ ಕಾಡಾಡಿಗಳಿಗೇಕೆ ನೆರವು ನೀಡುತ್ತಿದ್ದನು? ಮತ್ತು, ಅವರಿಗೆ 
ಮಾತ್ರವೇ ಸಹಾಯ ಮಾಡುತ್ತಿದ್ದನು; ಅನ್ಯರ ನಾಮ-ಸಂಕೇತಗಳನ್ನೂ ಕೂಡ ಎತ್ತುತ್ತಿರಲಿಲ್ಲ! ಇದರಿಂದ, ಅವನು ಈಶ್ವರನೇ ಅಲ್ಲವೆಂದು 
ಸಿದ್ಧವಾಗುತ್ತದೆ. ಮತ್ತು ಇಸ್ರಾಯೇಲ್‌ ಮೊದಲಾದ ಕುಲಗಳ ಮಾನವರ ಮೇಲೆ ಮುದ್ರೆಯೊತ್ತುವುದು ಅಲ್ಪಜ್ಞತ್ವದ ಕುರುಹಷ್ಟೇ ಅಥವಾ 
ಇದು ಯೋಹನನ ಮಿಥ್ಯಾ- ಕಲ್ಪನೆ ಮಾತ್ರವಾಗಿದೆ. (೧೦೪) 

ಈ ಕಾರಣದಿಂದ ಅವರು ಈಶ್ವರನ ಸಿಂಹಾಸನದ ಮುಂದೆಯಿ್ದಾರೆ. ಮತ್ತು ಅವನ ಮಂದಿರದಲ್ಲಿ ರಾತ್ರಿ ಮತ್ತು ಹಗಲು ಅವನ 
ಸೇವೆಯನ್ನು ಮಾಡುತ್ತಾರೆ. (ಯೋ. ಪ್ರಷ-- ೭ ಆ- ೧೫) 

ಸಮೀಕ್ಷಕ :- ಇದು ಮಹತ್ಛತಿಮಾ ಪೂಜೆಯಲ್ಲವೇನು? ಅಥವಾ ಅವರ ಈಶ್ವರನು ದೇಹಧಾರಿಯಾದ ಮಾನವನಂತೆ 
ಏಕದೇಶೀಯನಲ್ಲವೇನು? ಮತ್ತು ಕ್ರೈಸ್ತರ ಈರ, ರಾತ್ರಿಯಲ್ಲಿ ನಿದ್ರಿಸುವುದೂ ಇಲ್ಲ. ನಿದ್ರಸುತ್ತಾನಾದರೆ, ರಾತ್ರಿಯಲ್ಲಿ ಪೂಜೆಯನ್ನು 
ಹೇಗೆ ಮಾಡುತ್ತಿರಬಹುದು? ಮತ್ತು ಅವನ ನಿದ್ರೆಯೂ ಹಾರಿಹೋಗುತ್ತಿರಬಹುದು. ಮತ್ತು ರಾತ್ರಿ - ಹಗಲು ಎಚ್ಚರವಾಗಿರುವನಾದರೆ, 
ವಿಕ್ಷಿಪ್ತ ಅಥವಾ ಅತಿ ರೋಗಿಯಾಗಿರಬಹುದು. (೧೦೫). 

ಮತ್ತು , ಚಿನ್ನದ ಧೂಪ-ಪಾತ್ರವನ್ನು ತನ್ನ ಬಳಿ ಹೊಂದಿದ್ದ ಎರಡನೆಯ ದೂತನು ಬಂದು ವೇದಿಯ ಹತಿರ ನಿಂತನು ಮತ್ತು 
ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು ಮತ್ತು ಧೂಪದ ಹೊಗೆ ಪವಿತ್ರರಾದ ಜನರ ಪ್ರಾರ್ಥನೆಗಳೊಂದಿಗೆ ದೂತನ ಹಸ್ತದಿಂದ 








ತ್ರಯೋದಶ ಸಮುಲ್ಲಾಸ 429 
ಈಶ್ವರನ ಮುಂದೆ ಏರಿತು ಮತ್ತು ದೂತನು ಧೂಪಪಾತ್ರವನ್ನು ತೆಗೆದುಕೊಂಡು, ಅದರಲ್ಲಿ ಪೇದಿಯ ಬೆಂಕೆಯನ್ನು ತುಂಬಿಸಿ, ಅದನ್ನು 
ಪೃಥಿವಿಯ ಮೇಲೆ ಹಾಕಿದನು ಮತ್ತು ಶಬ್ದ ಮತ್ತು ಗರ್ಜನೆ ಮತ್ತು ಮಿಂಚುಗಳು ಮತ್ತು ಭೂಕಂಪ ಉಂಟಾದವು. (ಯೋ. ಪ್ರ. 
ಪ-ಲ.ಆ-೩-೫) 


ಸೆಮೀಕ್ಷಕ :- ಈಗ ನೋಡಿರಿ! ಸ್ವರ್ಗದವರೆಗೂ ವೇದಿ, ಧೂಪ, ದೀಪ, ನೈವೇದ್ಯ, ತುತ್ತೂರಿಯ ಶಬ್ದ ಆಗುತ್ತವೆ. ಬೈರಾಗಿಗಳ. 
ಮಂದಿರಕ್ಕಿಂತ ಕ್ರೈಸ್ತರ ಸ್ವರ್ಗ ಕಡಿಮೆಯಾಗಿದೆಯೇನು? ವಿಜೃಂಭಣೆ ಸ್ವಲ್ಪ ಹೆಚ್ಚೀ ಆಗಿದೆ. (೧೦೬) 


ಮೊದಲನೆಯ ದೂತನು ತುತ್ತೂರಿಯನ್ನು ಊದಿದನು. ಮತ್ತು ರಕ್ತ ಮಿಶ್ರಿತವಾದ ಆನೆಕಲ್ಲುಗಳು ಮತ್ತು ಬೆಂಕಿ ಸುರಿದವ. 
ಮತ್ತು ಅವು ಪೃಥಿವಿಯ ಮೇಲೆ ಹಾಕಲ್ಪಟ್ಟವು ಮತ್ತು ಪೃಥಿವಿಯ ಮೂರನೆಯ ಒಂದು ಭಾಗ ಸುಟ್ಟುಹೋಯಿತು. (ಯೋ.ಪ್ರ. 
ಪ್ಮ೮.ಆ- ೭) 


ಸಮೀಕ್ಷಕ - ಭೇಷ್‌ ಕ್ರೈಸ್ತರ ಭವಿಷ್ಯದ್ವಕ್ಕೃವೇ! ಈಶ್ವರ, ಈಶ್ವರನ ದೂತರು, ತುತ್ತೂರಿಯ ಕೂಗು ಮತ್ತು ಪ್ರಳಯದ ಲೀಲೆ. 
ಕೇವಲ ಬಾಲಕರ ಆಟದಂತೆಯೇ ಕಾಣುತ್ತವೆ. (೧೦೭) 


ಮತ್ತು ಐದನೆಯ ದೂತನು ತುತ್ತೂರಿಯನ್ನು ಊದಿದನು. ಮತ್ತು ಸ್ವರ್ಗದಲ್ಲಿಂದ ಪೃಥಿವಿಯ ಮೇಲೆ ದಿದ್ದಿದ್ದ ನಕ್ಷತ್ರ ಒಂದನ್ನು 
ನಾನು ನೋಡಿದೆನು. ಮತ್ತು ತಳವಿಲ್ಲದ ಕುಂಡದ ಭಾವಿಯ ಕೀಲಿಯು ಅವನಿಗೆ ಕೊಡಲ್ಪಟ್ಟಿತು ಮತ್ತು ಅವನು ತಳವಿಲ್ಲದ ಕುಂಡದ 
ಭಾವಿಯನ್ನು ತೆರೆದನು ಮತ್ತು ಕೂಪದ ಒಳಗಿನಿಂದ ದೊಡ್ಡ ಕುಲುಮೆಯ ಹೊಗೆಯಂತೆ ಹೊಗೆ ಎದ್ದಿತು ಮತ್ತು ಆ ಹೊಗೆಯಿಂದ 
ಮಿಡಿತೆಗಳು ಪೃಥಿವಿಯ ಮೇಲೆ ಪನರಿಸಿದವು... ಮತ್ತು ಹೇಗೆ ಪೃಥಿವಿಯ ಚೇಳುಗಳಿಗೆ ಅಧಿಕಾರವಿರುತ್ತದೋ, ಹಾಗೆ ಅವಕ್ಕೆ ಅಧಿಕಾರ 
ಕೊಡಲ್ಪಟ್ಟಿತು. ಮತ್ತು ಅವಕ್ಕೆ “ಯಾರ ಹಣೆಯ ಮೇಲೆ ಈಶ್ವರನ ಮುದ್ರೆಯಿಲ್ಲವೋ, ಆ ಮಾನವರಿಗೆ ಐದು ತಿಂಗಳು ನೋವು 
ಕೊಡಲ್ಪಡಲಿ.- ಎಂದು ಹೇಳಲ್ಪಟ್ಟಿತು. 

ಸಮೀಕ್ಷಕ ತುತ್ತೂರಿಯ ಶಬ್ದ ಕೇಳಿ, ನಕ್ಷತ್ರಗಳು'ಆ ದೂತರ ಮೇಲೆಯೇ ಆ ಸ್ವರ್ಗದಲ್ಲಿಯೇ ಬಿದ್ದಿರಬಹುದೇನೋ? ಇಲ್ಲಿ 
ಏನೂ ಬೀಳಲಿಲ್ಲ. ಭಲೇ! ಈ ಕೂಪವನ್ನೂ ಅಥವಾ ಮಿಡತೆಗಳನ್ನೂ ಕೂಡ, ಪ್ರಳಯಕ್ಕಾಗಿ ಈಶ್ವರನು ಪಾಲಿಸಿಟ್ಟುಕೊಂಡಿರಬಹುದೇ? 
ಆ ಮಿಡಿತೆಗಳು ಮುದ್ರೆಯನ್ನು ನೋಡಿ, ಮುದ್ರಾಂಕಿತರನ್ನು ಕಚ್ಚಿಬಾರದೆಂಬ ಆದೇಶವನ್ನೂ ಓದಿಕೊಂಡು (ಅಂತಹವರನ್ನು) 'ಚ್ಚದೇ 
ಬಿಟ್ಟುಬಿಡುತ್ತಿಡೆಹುದು. ಇದು ಕೇವಲ ಮುಗ್ಧ ಜನರನ್ನು "ನೀವು ಕೈಸ್ಟರಾಗದಿದ್ದರೆ, ಮಿಡತೆಗಳು ನಿಮ್ಮನ್ನು ಕಚ್ಚುವವು!' - ಎಂದು 
ಹೆದರಿಸಿ, ಕ್ರೈಸ್ತರನ್ನಾಗಿಮಾಡಿಕೊಳ್ಳುವ ವಂಚನೆಯ ಕಾರ್ಯಮಾತ್ರವಷ್ಟೇ. ಇಂತಹ ಕಾರ್ಯಗಳು ವಿದ್ಯಾಹೀನವಾದ ದೇಶಗಳಲ್ಲಿ 
ನಡೆಯಲು ಶಕ್ಕವಾಗಿದೆ ; ಆರ್ಯಾವರ್ತದಲ್ಲಿ ಶಕ್ಕವಲ್ಲ. ಇದು ಪ್ರಳಯದ ವಿಷಯವಾಗಿರಲು ಸಾಧ್ಯವೇ? (೧೦೮) 


ಮತ್ತು ಅಶ್ವಾರೋಹಿಗಳ ಸೈನ್ಯಗಳ ಸಂಖ್ಯೆ ಇಪ್ಪತ್ತು ಕೋಟಿಯಿದ್ದಿತು. (ಯೋ. ಪ್ರ. ಪ-೯ ಆ-- ೧೬) 

ಸಮೀಕ್ಷಕ :- ಅಹಾ! ಇಷ್ಟು ಕುದುರೆಗಳು ಸ್ವರ್ಗದಲ್ಲಿ ಎಲ್ಲಿ ಬೀಡುಬಿಟ್ಟಿದ್ದುವು? ಎಲ್ಲಿ ಮೇಯುತ್ತಿದ್ದ? ಎಲ್ಲಿ ತಂಗುತ್ತಿದ್ದವ? 
ಮತ್ತು ಎಷ್ಟು ಲದ್ಧಿ ಹಾಕುತ್ತಿದ್ದವು? ಮತ್ತು ಅದರ ದುರ್ಗಂಧವು ಸ್ವರ್ಗದಲ್ಲಿ ಎಷ್ಟು ಹರಡುತ್ತಿರಬಹುದು? ಸಾಕು, ಸಾಕು ಇಂತಹ 
ಸ್ಪರ್ಗಕ್ಕೂ ಇಂತಹ ಈಶ್ವರನಿಗೂ ಮತ್ತು ಇಂತಹ ಮತಕ್ಕೂ ಆರ್ಯರಾದ ನಾವೆಲ್ಲರೂ ತಿಲಾಂಜಲಿಕೊಟ್ಟುಬಿಟ್ಟಿದ್ದೇವೆ. ಸರ್ವಶಕ್ತಿಮಾನ್‌ 
ಪರಮಾತ್ಮನ ಕೃಪೆಯಿಂದ ಕ್ಲೈಸ್ತರ ತಲೆಗಳ ಮೇಲಿನಿಂದಲೂ ಈ ನಿರರ್ಥಕವಾದ ಹೊರೆ ಇಳಿದು ಹೋಗುವುದಾದರೆ ಬಹಳ 
ಒಳ್ಳೆಯದಾದೀತು. (೧೦೯) 

ಮತ್ತು ನಾನು, ಮೇಘವನ್ನು ಹೊದೆದಿದ್ದ ಆ ಎರಡನೆಯ ಪರಾಕ್ರಮೀ ದೂತನನ್ನು ಸ್ವರ್ಗದಿಂದ ಇಳಿಯುತ್ತಿರುವಾಗ ನೋಡಿದೆನು. 
ಮತ್ತು ಅವನ ತಲೆಯ ಮೇಲೆ ಕಾಮನಬಿಲ್ಲು ಇದ್ದಿತು. ಮತ್ತು ಅವನ ಮುಖ ಸೂರ್ಯನ ಹಾಗೆಯೂ ಮತ್ತು ಅವನ ಕಾಲುಗಳು 
ಬೆಂಕೆಯ ಕಂಬಗಳ ಹಾಗೆಯೂ ಇದ್ದವ. ಮತ್ತು ಅವನು ತನ್ನ ಬಲ ಪಾದವನ್ನು ಸಮುದ್ರದ ಮೇಲೆ ಮತ್ತು ಎಡಪಾದವನ್ನು ಪೃಥಿವಿಯ 
ಮೇಲೆ ಇಟ್ಟನು. (ಯೋ. ಪ್ರಪ-೧೦.-- ೧-೩) 

ಸೆಮೀಕ್ಷಕೆ - ಪುರಾಣಗಳ ಅಥವಾ ಹೊಗಳು ಭಟ್ಟರ ಕಥೆಗಳನ್ನೂ ಮೀರಿಸುವಂತಹ ಈ ದೂತರ ಕತೆಯನ್ನು ಈಗ ನೋಡಿರಿ. 
(೧೧೦) 

ಮತ್ತು ದೋಟಿಯಂತಹ ಒಂದು ಕೊಂಬೆ ನನಗೆ ಕೊಡಲ್ಪಟ್ಟಿತು ಮತ್ತು ,“ಏಳು ; ಈಶ್ವರನ ಮಂದಿರವನ್ನೂ ಮತ್ತು ವೇದಿಯನ್ನೂ 
ಮತ್ತು ಅದರಲ್ಲಿನ ಭಜನೀಕರನ್ನೂ ಅಳತೆಮಾಡು”. ಎಂದು ಹೇಳಲ್ಪಟ್ಟಿತು. (ಯೋ. ಪ್ರಪ :-೧೧.ಆ:೧. 





420 ಸತ್ಯಾರ್ಥಪ್ರೊಶ. 

ಸಮೀಕ್ಷಕೆ :- ಇಲ್ಲಿಯೇ ಏನು? ಆದರೆ, ಕ್ರೈಸ್ತರ ಸ್ವರ್ಗದಲ್ಲಿಯೂ ಕೂಡ ಮಂದಿರಗಳು ಕಟ್ಟಲ್ಪಡುತ್ತವೆ ಮತ್ತು ಅಳೆಯಲ್ಪಡುತ್ತವೆ. 
ಒಳ್ಳೆಯದಾಗಿದೆ, ಅವರ. ಸ್ವರ್ಗ ಎಂತಹುದೋ, ಮಾತುಗಳು ಅಂತಹವೇ ಆಗಿವೆ. ಆದುದರಿಂದ, ಇಲ್ಲಿ ಪ್ರಭುಭೋಜನದಲ್ಲಿ 
ಏಸುವಿನ ಶರೀರಾವಯವದ ಮಾಂಸ- ರಕ್ತಗಳ ಭಾವನೆಯನ್ನು ಮಾಡಿಕೊಂಡು ತಿನ್ನುತ್ತಾರೆ. ಕುಡಿಯುತ್ತಾರೆ. ಮತ್ತು ಚರ್ಚುಗಳಲ್ಲಿಯೂ 
ಕೂಡ ಶಿಲುಬೆ- ಮೊದಲಾದುದರ ಆಕಾರಗಳನ್ನು ನಿರ್ಮಿಸುವುದು ಮೊದಲಾದುದೂ ಕೂಡ ಮೂರ್ತಿ-ಪೂಜೆಯೇ ಆಗಿದೆ. (೧೧೧) 


ಮತ್ತು ಸ್ವರ್ಗದಲ್ಲಿ ಈಶ್ವರನ ಮಂದಿರ ತೆರೆಯಲ್ಪಟ್ಟಿತು ಮತ್ತು ಅವನ ನಿಯಮದ ಪೆಟ್ಟಿಗೆ ಅವನ ಮಂದಿರದಲ್ಲಿ ಕಾಣಿಸಿತು. 
(ಯೋ. ಪ್ರ. 2-೧೧೮-೧೯). 


ಸಮೀಕ್ಷಕ :- ಸ್ವರ್ಗದಲ್ಲಿರುವ ಮಂದಿರವು ಎಲ್ಲ ಕಾಲಗಳಲ್ಲಿಯೂ ಮುಚ್ಚಲ್ಪಟ್ಟಿರಬಹುದು. ಒಂದೊಂದು ಸಾರಿ 
ತೆರೆಯಲ್ಪಡುತ್ತಿರಬಹುದು. ಪರಮೇಶ್ವರನಿಗೂ ಯಾವುದಾದರೂ ಮಂದಿರವಿರಬಲ್ಲುದೇ? ವೇದೋಕ್ತನಾದ ಸರ್ವವ್ಯಾಪಕ ಪರಮಾತ್ಮನ 
ಯಾವುದೇ ಮಂದಿರವೂ ಇರಲಾರದು. ಅಹುದ; ಕ್ರೈಸ್ತರ ಸಾಕಾರನಾದ ಪರಮೇಶ್ವರನ ಮಂದಿರ ಸ್ವರ್ಗದಲ್ಲಿಯೂ ಇರಬಹುದು; 
ಭೂಮಿಯ ಮೇಲೂ ಇರಬಹುದು. ಮತ್ತು ಹೇಗೆ ಇಲ್ಲಿ ಘಂಟೆ- ಜಾಗಚೆಗಳ ಲೀಲೆ ನಡೆಯುತ್ತದೋ, ಹಾಗೆಯೇ ಕ್ರೈಸ್ತರ. 
ಸ್ಫರ್ಗದಲ್ಲಿಯೂ ನಡೆಯಬಹುದು; ನಿಯಮದ ಪೆಟ್ಟಿಗೆಯನ್ನೂ ಕೂಡ ಒಂದೊಂದು ಸಾರಿ ಕ್ರೈಸ್ತರು ನೋಡುತ್ತಿರಬಹುದು. ಅದರಿಂದ 
ಏನು ಉಪಯೋಗ ಪಡೆದುಕೊಳ್ಳುತ್ತಿರಬಹುದೋ ತಿಳಿಯದು. ಈ ಎಲ್ಲ ಮಾತುಗಳೂ ಮಾನವರನ್ನು ದಾರಿತಪ್ಪಿಸುವಂತಹವಾಗಿವೆ- 
ಎನ್ನುವುದು ಮಾತ್ರ ಸತ್ಕ. (೧೧೨) 

ಮತ್ತೊಂದು ದೊಡ್ಡ ಆಶ್ಚರ್ಯ ಸ್ವರ್ಗದಲ್ಲಿ ಕಾಣಿಸಿತು. ಎಂದರೆ, ಸೂರೈನನ್ನು ಧರಿಸುವ ಮತ್ತು ತನ್ನ ಕಾಲುಗಳ ಕೆಳಗೆ 
ಚಂದ್ರನನ್ನಿಟ್ಟುಕೊಂಡಿರುವ ನಾರಿಯೊಬ್ಬಳಿದ್ದಾಳೆ. ಮತ್ತು ಅವಳ ತಲೆಯ ಮೇಲೆ ೧೨ ನಕ್ಷತ್ರಗಳ ಕಿರೀಟವಿದೆ. ಮತ್ತು ಅವಳು. 
ಗರ್ಭವತಿಯಾಗಿ ಒರಳುತ್ತಾಳೆ. ಏಕೆಂದರೆ, ಅವಳಿಗೆ ಪ್ರಸವವೇದನೆ ಪ್ರಾರಂಭವಾಗಿದೆ. ಮತ್ತು ಅವಳು ಹೆರಲು ನೋವನ್ನಲವಿಸಿತ್ತಿದ್ದಾಳೆ. 
ಮತ್ತು, ಸ್ವರ್ಗದಲ್ಲಿ ಎರಡನೆಯ ಆಶ್ಚರ್ಯ ಕಾಣಿಸಿತು. ಮತ್ತು ನೋಡಿರಿ! ಎಳು ತರೆಗಳನ್ನೂ ಮತ್ತು ಹತ್ತು ಕೊಂಬುಗಳನ್ನೂ 
ಹೊಂದಿರುವ ಒಂದು ದೊಡ್ಡ ಕೆಂಪ ಹೆಬ್ಬದಿದೆ. ಮತ್ತು ಅದರ ತಲೆಗಳ ಮೇಲೆ ಏಳು ರಾಜ- ಮುರುಟಗಳಿವೆ. ಮತ್ತು ಅದರ 
ಬಾಲವು ಆಕಾಶದ ನಕ್ಷತ್ರಗಳ ಮೂರನೆಯ ಒಂದು ಭಾಗವನ್ನು ಎಳೆದು ಅವುಗಳನ್ನು ಪೃಥಿವಿಯ ಮೇಲೆ ಹಾಕಿತು. 
(ಯೋ. ಪ್ರ. 2-೧೨. ಆ- ೧-೪) 


ಸಮೀಕ್ಷಕ :- ಈಗ ನೋಡಿರಿ ಉದ್ದ - ಅಗಲಗಳ ಹರಟೆಗಳನ್ನು ! ಇವರ ಸ್ವರ್ಗದಲ್ಲಿಯೂ ಬಡಪಾಯಿ ನಾರಿ ಕೂಗಿಕೊಳ್ಳುತ್ತಾಳೆ 1 
ಅವಳ ದುಃಖವನ್ನು ಯಾವನೂ ಅಲಿಸುವುದಿಲ್ಲ; ದೂರೀಕರಿಸಲೂ ಶಕ್ತನಲ್ಲ. ಮತ್ತು ನಕ್ಷತ್ರಗಳ ಮೂರನೆಯ ಒಂದು ಭಾಗವನ್ನು 
ಪೃಥಿವಿಯ ಮೇಲೇ ಹಾಕಿದ ಆ ಹೆಬ್ಬಾವಿನ ಬಾಲ ಎಷ್ಟು ದೊಡ್ಡದಾಗಿತ್ತು? ಭಲೇ, ಪೃಥಿವಿಯಂತೂ ಚಿಕ್ಕದು. ಮತ್ತು ನಕ್ಷತ್ರಗಳೂ 
ಕೂಡ ದೊಡ್ಡ ದೊಡ್ಡ ಲೋಕಗಳಾಗಿವೆ. ಈ ಪೃಥಿವಿಯ ಮೇಲೆ ಒಂದೂ ಕೂಡ ಹಿಡಿಸಲಾರದು. ಆದರೆ, ಈ ಸ್ಥಳದಲ್ಲಿ ಈ 
ನಕ್ಷತ್ರಗಳ ಮೂರನೆಯ ಒಂದು ಭಾಗ ಈ ಮಾತನ್ನು ಬರೆಯುವವನ ಮೇಲೆ ಬಿದ್ದಿರಬಹುದೆಂದೇ ಊಹಿಸಬೇಕು! ಮತ್ತು ಸಮಸ್ತ 
ನಕ್ಷತ್ರಗಳ ಮೂರನೆಯ ಒಂದು ಭಾಗವನ್ನು ಸುತ್ತಿ ಭೂಮಿಯ ಮೇಲೆ ಬೀಳಿಸಿಬಿಡುವಷ್ಟು ದೊಡ್ಡದಾದ ಬಾಲವನ್ನು ಹೊಂದಿದ್ದ ಆ. 
ಹೆಬ್ಬಾವೂ ಕೂಡ ಅವನ ಮನೆಯಲ್ಲೇ ಬೀಡುಬಿಟ್ಟಿರಬಹುದೇನೋ? (೧೧೩) 

ಮತ್ತು ಸ್ವರ್ಗದಲ್ಲಿ ಯುದ್ಧವಾಯಿತು. ಮೈಕೇಲ್‌ ಮತ್ತು ಅವನ ದೂತರು ಹೆಬ್ಬಾವಿನೊಂದಿಗೆ ಕಾದಾಡಿದರು. ಮತ್ತು ಹೆಬ್ಬಾವೂ 
ಮತ್ತು ಅದರ ದೂತರೂ ಕಾದಾಡಿದರು , (ಯೋ. ಪ್ರ. ಪ-೧೨, ಆ -- ೯) 

ಸಮೀಕ್ಷತ :- ಯಾವ ಯಾವನು ಕ್ರೈಸ್ತರ ಸ್ವರ್ಗ್ಕೆ ಹೋಗುತ್ತಿರಬಹುದೋ, ಆಯಾ ವ್ಯಕ್ತಿಯೂ ಯುದ್ಧದಲ್ಲಿ ದುಃಪಡುತ್ತಿರಬಹುದು. 
ಇಲ್ಲಿ ಇಂತಹ ಸ್ವರ್ಗದ ಆಸೆಯನ್ನು ಬಿಟ್ಟು, ಕೈಕಟ್ಟಿ ಕುಳಿತುಕೊಳ್ಳಿ. ಎವಿ ಶಾಂತಿಭಂಗ ಮತ್ತು ಉಪದ್ರವ ಆಗುತ್ತಿರುವದೋ, ಆ 
ಸ್ಥಳ ಕ್ರೈಸ್ತರಿಗೆ ಯೋಗ್ಯವಾಗಿದೆ, (೧೧೪). 

ಮತ್ತು ಆ ದೊಡ್ಡ ಹೆಬ್ಬಾವ ಬೀಳಿಸಲ್ಪಟ್ಟಿತು. ಅಹುದು; ಯಾವುದು ದೆವ್ವ ಮತ್ತು ಸೈತಾನ ಎನ್ನಿಸಿಕೊಳ್ಳುತ್ತದೋ, ಯಾವುದು 
ಸಮಸ್ಯ ಜಗತ್ತನ್ನೂ ಭ್ರಾಂತಗೊಳಿಸವಂತಹದಾಗಿದೆಯೋ, ಆ ಪ್ರಾಚೀನ ಸರ್ಪ . (ಯೋ. ಪ್ರ. ಪ-೧೨. ಆ-೪) 


ಸಮೀಕ್ಷಕೆ- ಆ ಸೈತಾನ ಸ್ವರ್ಗದಲ್ಲಿದ್ದಾಗ ಜನರನ್ನು ಭ್ರಾಂತಗೊಳಸತ್ತಿರಲಿಲ್ಲವೋ? ಮತ್ತು ಅವನನ್ನು ಜನ್ಮಪೂರ್ತ ಹಿಡಿದು. 
ಬಂಧಿಸಲಿಲ್ಲವೇಕೆ? ಅಥವಾ ಕೊಂದು ಬಿಡಲಿಲ್ಲವೇಕೆ? ಅವನನ್ನು ಪೃಥಿವಿಯ ಮೇಲೆ ಏಕೆ ಹಾಕಿಬಿಟ್ಟರು? ಸಮಸ್ತ ಜಗತ್ತನ್ನೂ 
ಭ್ರಾಂತಗೊಳಿಸುವವನು ಸೈತಾನನಾದರೆ, ಸೈತಾನನನ್ನು ಭ್ರಾಂತಗೊಳಿಸುವವನು ಯಾವನು? ಸೈತಾನ ಸ್ವತಃ ಭ್ರಾಂತನಾಗಿದ್ದಾನಾದರೆ, 
ಸೈತಾನಾಲ್ಲದೆಯೇ ಭ್ರಾಂತರಾಗುವವರು ಮತ್ತು ಅವನನ್ನು ಭ್ರಾಂತಗೊಳಿಸುವವನು ಪರಮೇಶ್ವರನಾದರೆ, ಅವನು ಈಶ್ವರನೇ ಆಗಿ 


ತ್ರಯೋದಶ ಸಮುಲ್ಲಾಸ. 01. 
ಉಳಿಯಲಿಲ್ಲ. ಕ್ರೈಸ್ತರ ಈಶ್ವರನೂ ಕೂಡ ಸೈತಾನನಿಗೆ ಹೆದರುತ್ತಾ ಇರಬಹುದೆಂದು ವಿದಿತವಾಗುತ್ತದೆ. ಏಕೆಂದರೆ, ಸೈತಾನನಿಗಿಂತ 
ಪ್ರಬಲನಾಗಿದ್ದರೆ, ಈಶ್ವರನು ಅಪರಾಧವನ್ನು ಮಾಡುವ ಕಾಲದಲ್ಲಿಯೇ ಅವಾಗೆ ಶಿಕ್ಷಯನ್ನೇಕೆ ಕೊಡಲಿಲ್ಲ? ಜಗತ್ತಿನಲ್ಲಿ ಸೈತಾನನ 
ರಾಜ್ಯವೆಸ್ಟಿದೆಯೋ, ಅದರ ಸಹಸ್ರಾಂಶದಷ್ಟು ಕೂಡ ಕ್ರೈಸ್ತರ ಈಶ್ವರನ ರಾಜ್ಯವಿಲ್ಲ, ಆದುದರಿಂದ, ಕ್ರೈಸ್ತರ ಈಶ್ವರನು ಅವನನ್ನು 
ಸರಿಸಲಾರದೇ ಹೋಗಿರಬಹುದು. ಇದರಿಂದ, ಹೇಗೆ ಈ ಕಾಲದ ರಾಜ್ಯಾಧಕಾರಿಗಳಾದ ಕ್ರೈಸ್ತರು ಡಕಾಯಿತರು, ಕಳ್ಳರು - 
ಮೊದಲಾದವರಿಗೆ ಶೀಘ್ರವಾಗಿ ಶಿಕೆಕೊಡುತ್ತಾರೋ, ಹಾಗೆಯೂ ಕೂಡ ಕ್ಷಸ್ಟರ ಈಚ್ಟರನು (ಮಾಡುವುದು) ಇಲ್ಲವೆದು ಸಿದ್ಧವಾಯಿತು. 
ಮತ್ತೆ, ವೈದಿಕ ಮತವನ್ನು ತ್ಯಜಿಸಿ, ಈ ಟೊಳ್ಳಾದ ಕ್ರೈ ಸ್ತಮತವನ್ನು ಸ್ವೀಕರಿಸುವ ಬುದ್ಧಿಸೀನನಾದ ಮನುಷ್ಯನು ಯಾವಾದ್ದಾನೆ? (೧೧೫) 

ಅಯ್ಯೋ! ಪೃಥಿವಿಯ ಮತ್ತು ಸಮುದ್ರದ ನಿವಾಸಿಗಳೇ। ಏಕೆಂದರೆ ಸೈತಾನನು ನಿಮ್ಮ ಬಳಿ ಇಳಿದಿದ್ದಾನೆ. (ಯೋ. ಪ್ರ.ಪ:- ೧೨. 


೮-೧೨) 


ಸಮೀಕ್ಷತ :- ಆ ಈಶ್ವರನು ಕೇವಲ ಅಲ್ಲಿನ ರಕ್ಷಕ ಹಾಗೂ ಸ್ಥಾಮಿ ಆಗಿದ್ದಾನೇನು? ಪೃಥಿವೀ, ಮನುಷ್ಕರು ಮೊದಲಾದ 
ಪ್ರಾಣಿಗಳ ರಕ್ಷಕನೂ ಮತ್ತು ಸ್ವಾಮಿಯೂ ಅಲ್ಲವೇನು? ಭೂಮಿಗೂ ಕೂಡ ರಾಜನಾಗಿದ್ದರೆ, ಸೈತಾನನನ್ನು ಸುಯಿಲಾರದೇ ಹೋದೇಕೆ? 
ಈಶ್ವರನು ನೋಡುತ್ತಾ ಇರುತ್ತಾನೆ ಮತ್ತು ಸೈತಾನನು ಭ್ರಾಂತರನ್ನಾಗಿ ಮಾಡುತ್ತಾ ತಿರುಗುತ್ತಾನೆ; ಆದರೂ ಅವನನ್ನು ನಿಷೇಧಿಸುವ. 
ಒಬ್ಬನು ಒಳ್ಳೆಯ ಈಶ್ವರ ಮತ್ತು ಇನ್ನೊಬ್ಬನು ಸಮರ್ಥನೂ ಹಾಗೂ ದುಷ್ಟನೂ ಆದ ಎರಡನೆಯ ಈಶ್ವರ ಹೀಗೆ ಇಬ್ಬರು ಇದ್ದಾರೆಂದೇ 
ವಿದಿತವಾಗುತ್ತದೆ. (೧೧೬) 

ಮತ್ತು ೪೨ ದಿನಗಳವರೆಗೆ ಯುದ್ಧಮಾಡುವ ಅಧಿಕಾರ ಅವನಿಗೆ ಕೊಡಲ್ಪಟ್ಟಿತು. ಮತ್ತು ಅವನು ಈತನಿಗೆ ವಿರುದ್ಧವಾಗಿ 
ನಿಂದೆಮಾಡಲು, ಅವನ ಹೆಸರನ್ನೂ, ಮತ್ತು ಅವನ ಗುಡಾರವನ್ನೂ ಮತ್ತು ಸ್ವರ್ಗದಲ್ಲಿ ವಾಸಿಸುವವರನ್ನೂ ನಿಂದಿಸಲು ತನ್ನ ಬಾಯನ್ನು 
ತೆರೆದನು. ಮತ್ತು ಅವನಿಗೆ ಪವಿತ್ರ ಪುರುಷರ ಮೇಲೆ ಹೋರಾಡುವ, ಅವರನ್ನು ಗೆಲ್ಲುವ ಹಾಗೂ ಪ್ರತಿಯೊಂದು ಕುಲದ, ಮತ್ತು 
ಭಾಷೆಯ ಹಾಗೂ ದೇಶದ ಮೇಲೆ ಅಧಿಕಾರ ಕೊಡಲ್ಪಟ್ಟಿತು. (ಯೋ. ಪ್ರ. ಪ:-೧೩. ಆ--೫-೭) 


ಸಮೀಕ್ಷಕ :- ಭರೇ, ಪೃಥಿವಿಯ ಜನರನ್ನು ಭ್ರಾಂತಗೊಳಿಸುವದಕ್ಕಗಿ ಸೈತಾನನನ್ನು ಮತ್ತು ಪಶು - ಮೊದಲಾದುವನ್ನು ಕಳುಹಿಸಿದನು. 
ಮತ್ತು ಪವಿತ್ರರಾದ ಮಾನವರೊಂದಿಗೆ ಯುದ್ಧಮಾಡಿಸುವ ಈ ಕೆಲಸ ಡಕಾಯಿತರ ಸರದಾರನ (ಕೆಲಸಲ ಸಮಾನವಾಗಿದೆಯೋ 
ಅಥವಾ ಇಲ್ಲವೋ? ಇಂತಹ ಕೆಲಸ ಈಶ್ವರನದು ಅಥವಾ ಈಶ್ವರನ ಭಕ್ತರದು ಎಂದಿಗೂ ಆಗಲಾರದು. (೧೧೭) 


ಮತ್ತು ನಾನು ದೃಷ್ಟಿಬೀರಿದೆನು. ಮತ್ತು ನೋಡಿರಿ, ಮೇಕೆಯ ಮರಿ ಸಿಯೋನ್‌ ಪರ್ವತದ ಮೇಲೆ ನಿಂತಿದೆ. ಮತ್ತು 
ಅದರೊಂದಿಗೆ ಒಂದು ಲಕ್ಷ ನಾಲ್ವತ್ತು ನಾಲ್ಕು ಸಾವಿರ ಜನರಿದ್ದರು ; ಅವರ ಹಣೆಗಳ ಮೇಲೆ ಅದರ ಹೆಸರನ್ನು ಮತ್ತು ಅದರ ತಂದೆಯ 
ಹೆಸರನ್ನು ಬರೆದಿದ್ದಾರೆ. (ಯೋ. ಪ್ರ. ಪ:-೧೪ ಆ--೧). 

ಸಮೀಕ್ಷಕ - ಈಗ ನೋಡಿರಿ! ಎಲ್ಲಿ ಏಸುವಿನ ತಂದೆ ಇರುತ್ತಿದ್ದನೋ, ಅಲ್ಲಿಯೇ, ಅದೇ ಸಿಯೋನ್‌ ಪರ್ವತದ ಮೇಲೆ ಅವನ 
ಮಗನು ಕೂಡ ಇರುತ್ತಿದ್ದನು. ಆದರೆ, ಒಂದು ಅಕ್ಷ ನಾಲ್ವತ್ತು ಸಾವಿರ ಜನರ ಗಣನೆಯನ್ನು ಹೇಗೆ ಮಾಡಿದಿರಿ? ಒಂದು ಲಕ್ಷ ನಾಲ್ವತ್ತು 
ನಾಲ್ಕು ಸಾವಿರ ಮಾತ್ರವೇ ಸ್ವರ್ಗದ ವಾಸಿಗಳಾದರು. ಉಳಿದ ಕೋಟ್ಯಂತರ ಕ್ರೈಸ್ತರ ತಲೆಯ ಮೇಲೆ ಮುದ್ರೆ ಬೀಳಲಿಲ್ಲವೇ? 
ಇವರೆಲ್ಲರೂ ನರಕಕ್ಕೆ ಹೋದರೇನು? ಕ್ರೈಸ್ತರು ಸಿಯೋನ್‌ ಪರ್ವತದ ಮೇಲೆ ಹೋಗಿ, ಏಸುವಿನ ತಂದೆ ಮತ್ತು ಅವರ ಸೈನ್ಯ 
ಅಲ್ಲಿದೆಯೋ ಅಥವಾ ಇಲ್ಲವೋ ನೋಡಬೇಕು. ಇರುವರಾದರೆ ಈ ಬರಹ ಸರಿ; ಇಲ್ಲವಾದರೆ ಸುಳ್ಳು. ಎಲ್ಲಿಂದಲಾದರೂ ಅಲ್ಲಿಗೆ 
ಬಂದನಾದರೆ, ಎಲ್ಲಿಂದ ಬಂದನು? “ ಸ್ವರ್ಗದಿಂದ”- ಎನ್ನುವಿರಾದರೆ, ಇಷ್ಟು ದೊಡ್ಡ ಸೈನ್ಯ ಮತ್ತು ತಾನು ಮೇಲೆ-ಕೆಳಗೆ ಹಾರಿ, 
ಬಂದು - ಹೋಗಿ ಮಾಡಲು ಅವರು ಪಕ್ಷಿಗಳೇನು? ಅವನು ಬುದು ಹೋಗಿ ಮಾಡುತ್ತಾನೆಯಾದರೆ, ಒಂದು ಜಿಲ್ಲೆಯ ನ್ಯಾಯಾಧೀಶನಿಗೆ. 
ಸಮಾನನಾದನು. ಮತ್ತು ಅವನು ಒಬ್ಬನು, ಇಬ್ಬರು ಅಥವಾ ಮೂವರಾದರೆ, ಸಾಧ್ಯವಾಗುವುದಿಲ್ಲ: ಆದರೆ; ಕುಷ್ಠ ಪಕ್ಷ ಒಂದೊಂದು. 
ಭೂಗೋಳಕ್ಕೆ ಒಬೊಬ್ಬ ಈಶ್ವರನಿರಬೇಕು. ಏಕೆಂದರೆ, ಒಬ್ಬನು ಇಬ್ಬರು, ಮೂವರು ಅನೇಕ ಬ್ರಹ್ಮಾಂಡಗಳಿಗೆ ನ್ಯಾಯವನ್ನು ಮಾಡಲು 
ಮತ್ತು ಎಲ್ಲೆಡೆಯೂ ಒಂದೇ ಕಾಲದಲ್ಲಿ ತಿರುಗಾಡಲು ಎಂದಿಗೂ ಸಮರ್ಥರಾಗಲಾರರು . (೧೧೮) 

ಆತ್ಮನು, “ಅಹುದು. ಅವರು ತಮ್ಮ ಪರಿಶ್ರಮದಿಂದ ವಿಶ್ರಾಮ ಹೊಂದುವರು; ಆದರೆ, ಅವರ ಕಾರ್ಯಗಳು ಅವರೊಂದಿಗೆ. 
ಹೋಗುತ್ತವೆ” - ಎಂದು ಹೇಳುತ್ತಾನೆ. (ಯೋ. ಪ್ರ.ಪ:- ೧೪ ಆ- ೧೩) 

ಸಮೀಕ್ಷಕ - ನೋಡಿರಿ. ಕ್ರೈಸ್ತರ ಈಶ್ವರನಾದರೋ -“ ಅವರ ಕರ್ಮಗಳು ಅವರೊಂದಿಗೆ ಇರುವುವು; ಎಂದರೆ, ಕರ್ಮಾನಸಾರವಾಗಿ. 
ಫಲಗಳು ಎಲ್ಲರಿಗೂ ಕೊಡಲ್ಪಡುವುವು- ಎಂದು ಹೇಳುತ್ತಾನೆ. ಮತ್ತು ಈ ಜನರು “ ಏಸುವು ಪಾಪಗಳನ್ನು ತೆಗೆದುಕೊಳ್ಳುವನು. 
ಮತ್ತು ಕ್ಷಮಿಸಲ್ಪಡುವುದೂ ಕೂಡೆ ಎನ್ನತ್ತಾರೆ. ಇಲಿ ಬುದ್ಧಿವಂತರು "ಈಶ್ವರನ ವಚನ ಸತ್ಯವೋ ಅಥವಾ ಕ್ರೈಸ್ತರದೋ? ' ಎಂದು 


42 ಸತ್ಯಾರ್ಥಪ್ರಕಾಶ 
ಅಲೋಚಿಸಬೇಕು. ಒಂದು ಮಾತಿನಲ್ಲಿ ಇಬ್ಬರೂ ಸತ್ಯವಂತರಾಗಿರಲು ಶಕ್ಕವಿಲ್ಲ; ಇಬ್ಬರಲ್ಲಿ ಒಬ್ಬನು ಸುಳ್ಳಾಗಿರುವನು. ಕ್ರೈಸ್ತರ: 
ಈಶ್ವರನಾದರೂ ಸುಳ್ಳಾಗಿರಲಿ; ಅಥವಾ ಕ್ರೈಸ್ತರೇ ಸುಳ್ಳಾಗಿರಲಿ, ಅದರಿಂದ ನಮಗಾಗಬೇಕಾದುದೇನು? (೧೧೯) 

ಮತ್ತು ಈಶ್ವರನ ಕೋಪದ ಮಹಾರಸದ ಕುಂಡದಲ್ಲಿ ಹಾಕಿದರು. ಮತ್ತು ರಸದ ಕುಂಡವನ್ನು ನಗರದ ಹೊರಗೆ ಕದಡಲಾಯಿತು. 
ಮತ್ತು ರಸದ ಕುಂಡದೊಳಗಿನಿಂದ ಕುದುರೆಯ ಲಗಾಮಿನವರೆಗೆ, ರಕ್ತವು ಒಂದು ನೂರು ಕ್ರೋಶಗಳವರೆಗೆ (೨೦೦ ಮೈಲಿ) ಹರಿದು. 
ಹೊರಟಿತು. (ಯೋ. ಪ್ರ. ಪ:-೧೪, ಆ - ೧೯-೨೦) 


ಸಮೀಕ್ಷಕ - ಈಗ ಇವರ ಬುರುಡೆಗಳು ಪುರಾಣಗಳ (ಬುರುಡೆಗಳಿಗಿಂತ) ಹೆಚ್ಚಾಗಿವೆಯೋ ಮತ್ತು ಇಲ್ಲವೋ ನೋಡಿರಿ. 
ಕ್ರೈಸ್ತರ ಈಶ್ವರನು ಕೋಪಮಾಡಿಕೊಳ್ಳುವಾಗ ಬಹಳ ದುಃಖಿತನಾಗುತ್ತಿರಬಹುದು. ಮತ್ತು ಅವನ ಕೋಪ-ಕುಂಡಗಳು ತುಂಬಿವೆ. 
ಎನ್ನಲು ಅವನ ಕೋಪವು ಜಲವೇನು? ಅಥವಾ ಕುಂಡಗಳಲ್ಲಿ ತುಂಬಿಕೊಳ್ಳುವಂತಹ ಇನ್ನೇನಾದರೂ ದ್ರವಿತ ಪದಾರ್ಥವೋ? ಮತ್ತು 
ನೂರು ಕ್ರೋಶಗಳವರೆಗೆ ರಕ್ತವು ಹರಿಯುವುದು ಅಸಂಭವವಾಗಿದೆ. ಏಕೆಂದರೆ, ರಕ್ತವ ಗಾಳಿ ತಗಲುವುದರಿಂದ ಕೂಡಲೇ ಹೆಪ್ಪುಟ್ಟುತ್ತದೆ. 
ಇನ್ನು ಹರಿಯಬಲ್ಲುದೆಂತು? ಆದುದರಿಂದ, ಇಂತಹ ಮಾತುಗಳು ಸುಳ್ಳಾಗಿರುತ್ತವೆ. (೧೨೦). 

ಮತ್ತು ನೋಡಿರಿ, ಸ್ವರ್ಗದಲ್ಲಿ ಸಾಕ್ಷಿಗಳ ಗುಡಾರದ ಮಂದಿರ ತೆರೆಯಲ್ಪಟ್ಟಿತು. (ಯೋ. ಪ್ರ. ಪ- ೧೫ ಆ-೫) 


ಸಮೀಕ್ಷತ :- ಕ್ರೈಸ್ತರ ಈಶ್ವರನು. ಸರ್ವಜ್ಞನಾಗಿದ್ದಿದ್ದರೆ, ಸಾಕ್ಷಿಗಳ ಕೆಲಸವೇನು? ಏಕೆಂದರೆ, ಅವನು ಸ್ವತಃ ಎಲ್ಲವನ್ನೂ 
ತಿಳದಿರುತ್ತಿದ್ದನು. ಇದರಿಂದ ಸರ್ವಥಾ "ಇವರ ಈಶ್ವರನು ಸರ್ವಜ್ಞನಲ್ಲ'- ಎಂದೇ ನಿಶ್ಚಯವಾಗುತ್ತದೆ. ಏಕೆಂದರೆ, ಮನುಷ್ಯನಂತೆ. 
ಅಲ್ಲಜ್ಞನಾಗಿದ್ದಾನೆ. ಅವನು ಈ್ವರತ್ವದ ಯಾವ ಕೆಲಸವನ್ನು ತಾನೇ ಮಾಡಬಲ್ಲನು? ಇಲ್ಲ. ಇಲ್ಲ. ಇಲ್ಲ! ಮತ್ತು ಇದೇ ಪ್ರಕರಣದಲ್ಲಿ 
ದೂತರ ದೊಡ್ಡ ದೊಡ್ಡ ಅಸಂಭವವಾದ ವಾರ್ತೆಗಳನ್ನು ಬರೆದಿದ್ದಾರೆ. ಅವುಗಳನ್ನು ಸತ್ಯವೆಂದು ಯಾವನೂ ಅಂಗೀಕರಿಸಲಾರನು. 
ಎಲ್ಲಿಯವರೆಗೆ ಬರೆಯೋಣ! ಈ ಪ್ರಕರಣದಲ್ಲಿ ಸರ್ವಥಾ ಇಂತಹ ಮಾತುಗಳೇ ತುಂಬಿವೆ. (೧೨೧) 


ಮತ್ತು ಈಶ್ವರನು ಅವನ ಕುಕರ್ಮಗಳನ್ನು ಸಸ್ದಾನೆ. ಹೇಗೆ ಅವನು ನಿವಗೆ ಕೊಟ್ಟಿದ್ದಾನೋ, ಹಾಗೆ ಅವನಿಗೆ ತುಂಬಿಸಿಕೊಡಿ. 
ಮತ್ತು ಅವನ ಕರ್ಮಾನುಸಾರ ಎರಡರಷ್ಟನ್ನು ಅವನಿಗೆ ಕೊಟ್ಟು ಬಿಡಿರಿ. (ಯೋ. ಪ್ರ.ಪ:-೧೮ ಆ-೫-೬) 


ಸಮೀಕ್ಷಕ- ನೋಡಿರಿ, ಪ್ರತ್ಯಕ್ಷವಾಗಿಯೇ ಕ್ರೈಸ್ತರ ದೇವರು ಅನ್ಯಾಯಕಾರಿಯಾಗಿದ್ದಾನೆ. ಏಕೆಂದರೆ, ಯಾವನು ಎಂತಹ. 
ಅಥವಾ ಎಷ್ಟು ಕರ್ಮವನ್ನು ಮಾಡಿದ್ದಾನೋ ಅವನಿಗೆ ಅಂತಹ ಮತ್ತು ಅಷ್ಟೇ ಫಲವನ್ನು ಕೊಡುವುದನ್ನೇ ನ್ಯಾಯವಸನ್ನುತ್ತಾರೆ. ಅದಕ್ಕಿಂತ. 
ಹೆಚ್ಚಾಗಿ, ಕಡಿಮೆಯಾಗಿ ಕೊಡುವುದು ಅನ್ಯಾಯವಾಗಿರುತ್ತದೆ. ಯಾರು ಅನ್ಕಾಯಕಾರಿಯ ಉಪಾಸನೆಯನ್ನು ಮಾಡುತ್ತಾರೋ, 
ಅವರು ಅನ್ಯಾಯಕಾರಿಗಳೇತಕ್ಕೆ ಅಲ್ಲ? (೧೨೨) 

ಏಕೆಂದರೆ, ಮೇಕೆಯ ಮರಿಯ ವಿವಾಹ ಹತ್ತಿರ ಬಂದಿದೆ. ಮತ್ತು ಅದರ ಪತ್ನಿಯು ತನ್ನನ್ನು ಸಿದ್ಧಪಡಿಸಿಕೊಂಡಿದ್ದಾಳೆ. 
(ಯೋ. ಪ್ರ. ಪ-೧೯ ಆ - ಬ) 


ಸಮೀಕ್ಷಕ -: ಈಗ ಆಲಿಸಿರಿ. ಕ್ರೈಸ್ತರ ಸ್ವರ್ಗದಲ್ಲಿ ವಿವಾಹಗಳೂ ಕೂಡ ಆಗುತ್ತವೆ! ಏಕೆಂದರೆ, ಏಸುವಿನ ವಿವಾಹವನ್ನು 
ಈಶ್ವರನು ಅಲ್ಲಿಯೇ ಮಾಡಿದನು. ಅವನ ಮಾವ, ಅತ್ತೆ, ಮೈದುನ ಮೊದಲಾದವರು ಯಾರಾಗಿದ್ದರು ಮತ್ತು ಮಕ್ಕಳು- ಮರಿಗಳು 
ಎಷ್ಟುದರು- ಎಂದು ಕೇಳಬೇಕು. ಮತ್ತು ವೀರ್ಯದ ನಾಶವಾಗುವುದರಿಂದ ಬಲ, ಬುದ್ಧಿ ಪರಾಕ್ರಮ, ಆಯಸ್ಸು- ಮೊದಲಾದುವುಗಳೂ 
ಕಡಿಮೆಯಾಗುವುದರಿಂದ, ಈವರೆಗೆ ಏಸುವು ಅಲ್ಲಿ ಶರೀರ: ತ್ಯಾಗವನ್ನು ಮಾಡಿರಬಹುದು. ಏಕೆಂದರೆ, ಸಂಯೋಗ ಜನ್ಮವಾದ 
ಪದಾರ್ಥದ ವಿಯೋಗ ಅವಶ್ಯವಾಗಿ ಆಗುತ್ತದೆ. ಈ ವರೆಗೆ ಕ್ರೈಸ್ತರು ಅವನ ನಂಬಿಕೆಯಲ್ಲಿ ಮೋಸಹೋದರು. ಮತ್ತು ಎಲ್ಲಿಯವರೆಗೆ. 
ಮೋಸದಲ್ಲಿಯೇ ಇರುವರೋ ತಿಳಿಯದು. (೧೨೩) 


ಮತ್ತು ಅವನು ಹೆಬ್ಬಾವನ್ನೂ, ಎಂದರೆ ದೆವ್ವ ಮತ್ತು ಸೈತಾನನಾಗಿರುವ ಆ ಪ್ರಾಚೀನ ಸರ್ಪವನ್ನು ಹಿಡಿದು, ಅದನ್ನು ಸಾವಿರ: 
ವರ್ಷಗಳವರೆಗೆ ಕಟ್ಟಿಟ್ಟನು. ಮತ್ತು ಅದನ್ನು ತಳವಿಲ್ಲದ ಕುಂಡದಲ್ಲಿ ಹಾಕಿದನು. ಮತ್ತು ಮುಚ್ಚಿಟ್ಟು, ಎಂದಿನವರೆಗೆ ಸಾವಿರ 
ವರ್ಷಗಳು ಪೂರ್ಣವಾಗುವುದಿಲ್ಲವೋ, ಆ ವರೆಗೆ ಪುನಃ ದೇಶಗಳ ಜನರುಗಳನ್ನು ಭ್ರಾಂತಗೊಳಿಸದೆ ಅದಕ್ಕೆ ಮುದ್ರೆಯೊತ್ತಿದನು. 
(ಯೋ. ಪ್ರ.ಪ:- ೨೦, ಆ-೨,೩). 


ಸೆಮೀಕ್ಷಕ - ನೋಡಿರಿ! “ತ್ತೆ, ಸತ್ತೆ' ಎಂದುಕೊಂಡು ಸೈತಾನನನ್ನು ಹಿಡಿದನು. ಮತ್ತು ಸಾವಿರ ವರ್ಷಗಳವರೆಗೆ ಬಂಧಿಸಿಟ್ಟನು. 
ಮತ್ತೆಯೂ ಹೊರಬರುವನು. ಮತ್ತೆ ಭ್ರಾಂತಗೊಳಿಸುವುದಿಲ್ಲವೇ? ಇಂತಹ ದುಷ್ಟನನ್ನಂತೂ ಕಾರಾಗಾರದಲ್ಲಿಯೇ ಇಡಬೇಕು. ಅಥವಾ 
ಸಾಯಿಸದೇ ಬಿಡಲೇಬಾರದು. ಆದರೆ, ಈ ಸೈತಾನನ ಇರುವಿಕೆ ಕ್ರೈಸ್ತರ ಭ್ರಾಂತಿ ಮಾತ್ರ; ವಸ್ತುತಃ ಏನೂ ಇಲ್ಲ. ಕೇವಲ ಜನರನ್ನು 











ತ್ರಯೋದಶ ಸಮಲ್ಗಾಸ. 423 
ಹೆದರಿಸಿ, ತಮ್ಮ ಜಾಲದಲ್ಲಿ ಕೆಯಿಕೊಳ್ಳವ ಉಪಾಯವನ್ನು ಮಾಡಿದ್ದಾರೆ, ಉದಾಹರಣೆಗೆ, ಯಾವನೋ ಧೂರ್ತನೊಬ್ಬನು ಯಾರೋ 
ಮುಗ್ಧರಾದ ಮಾನವರಿಗೆ - “ನಡೆಯಿರಿ, ನಿಮಗೆ ದೇವತಾ ದರ್ಶನಮಾಡಿಸುವೆನು”” ಎಂದು ಹೇಳಿದನು. ಯಾವುದೋ ಏಕಾಂತ 
ಸ್ಥಾನಕ್ಕೆ ಕರೆದೊಯ್ದು, ಒಬ್ಬ ಮನುಷ್ಯನನ್ನು ಚತುರ್ಭಜನನ್ನಾಗಿ ಮಾಡಿದನು. ಪೊದೆಯಲ್ಲಿ ನಿಲ್ಲಸಿ,“ಕಣ್ಣು ಮುಚ್ಚಿಕೊಳ್ಳಿರಿ, ಯಾವಾಗ 
ನಾನು ಹೇಳುವೆನೋ, ಆಗ ತೆರೆಯಬೇಕು. ಮತ್ತು ಪುರಃ ಯಾವಾಗ ಹೇಳುವೆನೋ, ಆಗಲೇ ಮುಚ್ಚಿಕೊಳ್ಳಬೇಕು. ಯಾವನು. 
ಮುಚ್ಚಿಕೊಳ್ಳುವುದಿಲ್ಲವೋ, ಅವನು ಕುರುಡನಾಗಿ ಹೋಗುವನು” ಎಂದನು. ಯಾವಾಗ ಅವನು ಮುಂದೆ ಬಂದನೋ, ಆಗ- 
“ನೋಡಿ” ಎಂದನು, ಮತ್ತು ಪುನಃ ಬೇಗನೆ -“ಮುಚ್ಚಿಕೊಳ್ಳಿರಿ” ಎಂದನು. ಯಾವಾಗ ಮತ್ತೆ ಪೊದೆಯಲ್ಲಿ ಹುದುಗಿಕೊಂಡನೋ, 
ಆಗ -“ತೆರೆಯಿರಿ, ನೋಡಿದಿರಾ ನಾರಾಯಣನನ್ನು? ಎಲ್ಲರೂ ದರ್ಶನಮಾಡಿದರು”..- ಎಂದನು. ನಮ್ಮ ಮತವನ್ನು ಒಪ್ಪದವನು. 
ಸೈತಾನನಿಂದ ಭ್ರಾಂತಗೊಳಿಸಲ್ಪಟ್ಟಿದ್ದಾನೆ.- ಈ ಮತವಾದಿಗಳ ಮಾತೂ ಹಾಗೆಯೇ ಸರಿ. ಇಂತಹ ಲೀಲೆ ಈ ಮತವಾದಿಗಳದು. 
ಆದುದರಿಂದ, ಇವರ ಮಾಯೆಯಲ್ಲಿ ಯಾವನೂ ಸಿಕ್ಕಿಕೊಳ್ಳಬಾರದು. (೧೨೪) 

ಯಾವನ ಎದುರಿನಿಂದ ಪೃಥಿವೀ ಮತ್ತು ಆಕಾಶ ಓಡಿಹೋದುಮೋ, (ಅವನೇ ಈಶ್ವರನು) ಮತ್ತು ಅವುಗಳಿಗೆ ಸ್ಥಳ ಸಿಕ್ಕಿಲ್ಲ. 
ಮತ್ತು ನಾನು, ಚಿಕ್ಕವರೇನು, ದೊಡ್ಡವರೇನು, ಎಲ್ಲ ಮೃತರೂ ಈಶ್ವರನ ಮುಂದೆ ನಿಂತಿರುವುದನ್ನು ನೋಡಿದೆನು. ಮತ್ತು ಪುಸ್ತಕಗಳು 
ತೆರೆಯಲ್ಪಟ್ಟವ ಮತ್ತು ಪುಸ್ತಕಗಳಲ್ಲಿ ಬರೆಯಲ್ಪಟ್ಟ ಮಾತುಗಳಿಂದ ಮೃತರ ವಿಚಾರಣೆ ಅವರ ಕರ್ಮಗಳಿಗೆ ಅನುಸಾರ ಮಾಡಲ್ಪಟ್ಟಿತು. 
(ಯೋ. ಪ್ರ. ಪ-೨೦ ಆ- ೧೧,೧೨) 


ಸಮೀಕ್ಷಕ :- ಬಾಲತನದ ಈ ಮಾತನ್ನು ನೋಡಿರಿ. ಭಲೇ! ಪೃಥಿವೀ ಮತ್ತು ಆಕಾಶ ಹೇಗೆ ಓಡಬಲ್ಲವು? ಮತ್ತು ಅವು 
ಯಾವುದರ ಮೇಲೆ ನಿಲ್ಲುವುವು? ಯಾವನ ಮುಂದಿನಿಂದ ಓಡಿದವೋ ಅವನ ಸಿಂಹಾಸನ ಎಲ್ಲಿ ನಿಂತಿತು? ಮತ್ತು ಅವನು ಎಲ್ಲಿ 
ನಿಂತನು? ಮತ್ತು ಶವಗಳು ಪರಮೇಶ್ವರನ ಮುಂದೆ ನಿಲ್ಲಿಸಲ್ಪಟ್ಟವಾದರೆ, ಪರಮೇಶ್ವರನೂ ಕೂಡ ಕುಳಿತೋ ಅಥವಾ ನಿಂತೋ 
ಇರಬಹುದು. ಪುಸ್ತಕದಲ್ಲಿನ ಲೇಖನಕ್ಕಮಸಾರ ನಡೆಯುತ್ತದೆ- ಎನ್ನಲು ಈಶ್ವರನ ವ್ಯವಹಾರವು ಇಲ್ಲಿನ ನ್ಯಾಯಾಲಯ ಮತ್ತು 
ಅಂಗಡಿಗಳಿಗೆ ಸಮಾನವಾಗಿರುವುದೇನು? ಮತ್ತು ಸಮಸ್ತ ಜೀವರ ವೃತ್ತಾಂತವನ್ನೂ ಈಶ್ವರನು ಬರೆದನೋ, ಅಥವಾ ಅವನ 
ಗುಮಾಸ್ತರೋ? ಇಂತಹ ಮಾತುಗಳಿಂದ ಕ್ರೈಸ್ತರೇ ಮೊದಲಾದ ಮತವಾದಿಗಳು ಅನೀಶ್ವರನನ್ನು ಈಶ್ವರನನ್ನಾಗಿಯೂ ಮತ್ತು ಈಶ್ವರನನ್ನು 
ಅನೀಶ್ವರನನ್ನಾಗಿಯೂ ಮಾಡಿಬಿಟ್ಟಿದ್ದಾರೆ. (೧೨೫). 

ಅವರಲ್ಲಿ ಒಬ್ಬನು ನನ್ನ ಬಳಿ ಬಂದನು ಮತ್ತು ನನಗೆ - “ಬಾ. ನಾನು ಮದುಮಗಳನ್ನು, ಎಂದರೆ - ಮೇಕೆಯ ಮರಿಯ 
ಪತ್ನಿಯನ್ನು ನಿನಗೆ ತೋರಿಸುವೆನು'' ಎಂದು ಹೇಳಿದನು. (ಯೋ. ಪ್ರ. ಪ -೨೧, ಆ-೯) 


ಸಮೀಕ್ಷಕ - ಒಳ್ಳೆಯದೇ ಆಯಿತು. ಏಸು ಸ್ಪರ್ಗದಲ್ಲಿ ಮದುಮಗಳನ್ನು ಎಂದರೆ ಪತ್ನಿಯನ್ನು ಸೊಗಸಾಗಿ ಗಳಿಸಿಕೊಂಡನು! 
ಅಲ್ಲಿ ಸರಸ- ಸಲ್ಲಾಪ ಮಾಡುತ್ತಿರಬಹುದು. ಅಲ್ಲಿಗೆ ತೆರಳುವ ಕ್ರೈಸ್ಟರೆಲ್ಲಂಿಗೂ ನಾರಿಯರು ಸಿಕ್ಕುತ್ತಿರಬಹುದೋ? ಮತ್ತು ಮಕ್ಕಳು - 
ಮರಿಗಳೂ ಆಗುತ್ತಿರಬಹುದು. ಹಾಗೂ ಬಹಳ ಗುಂಪು ಕೂಡುವುದರಿಂದ ರೋಗೋತ್ಪತ್ತಿಯಾಗಿ ಸಾಯುತ್ತಲೂ ಇರಬಹುದು. ಇಂತಹ 
ಸ್ವರ್ಗಕ್ಕೆ ದೂರದಿಂದಲೇ ಕೈಮುಗಿಯುವುದು ಒಳ್ಳೆಯದು. (೧೨೬) 

ಮತ್ತು ಅವನು ಆ ನಳಿಗೆಯಿಂದ ನಗರವನ್ನಳೆದನು. ಅದು ಏಳೂವರೆ ನೂರು ಕ್ರೋತದ್ದಾಗಿದೆ. ಅದರ ಉದ್ಭ- ಆಗಲ - ಎತ್ತರ - 
ಒಂದೇ ಸಮನಾಗಿದೆ. - ಎಂದರಿತನು. ಮತ್ತು ಅವನು ಅದರ ಗೋಡೆಯನ್ನು ನರನ - ಎಂದರೆ ದೂತನ ಅಳತೆಯಿಂದ, ೧೪೪ 
ಮೊಳವಿದೆ - ಎಂದು ತಿಳಿದನು. ಮತ್ತು ಅದರ ಗೋಡೆಯ ಜೋಡಣೆ ಸೂರ್ಯಕಾಂತ ಶಿಲೆಯದಾಗಿದ್ದಿತು. ಮತ್ತು ಶುದ್ಧ 


ನಗರದ ಬೀದಿಗಳು ಸ್ವಚ್ಛವಾದ ಗಾಜಿನಂತಹ, ನಿರ್ಮಲವಾದ ಚನ್ನರವಾಗಿದ್ದುವು. (ಯೋ. ಪ. ಪ:- ೨೧. ಆ: ೧೬-೨೧) 

ಸಮೀಕ್ಷಕ -- ಕೇಳಿರಿ ಕ್ರೈಸ್ತರ ಸ್ವರ್ಗದ ವರ್ಣನೆಯನ್ನು ಕ್ರೈಸ್ತರು ಸಾಯುತ್ತಾ ಹೋಗುತ್ತಾರೆಯಾದರೆ ಮತ್ತು ಜನಿಸುತ್ತಾ 
ಹೋಗುತ್ತಾರೆಯಾದರೆ, ಇಷ್ಟು ವಿಸ್ತಾರದ ನಗರದಲ್ಲಿ ಹೇಗೆ ಹಿಡಿಸಬಲ್ಲರು? ಏಕೆಂದರೆ, ಅದರಲ್ಲಿ ಮಾನವರ ಆಗಮನವೇನೋ 
ಆಗುತ್ತದೆ; ಆದರೆ, ಅದರಿಂದ ನಿರ್ಗಮನವಿಲ್ಲ. ಮತ್ತು ಅದು ಬಹುಮೂಲ್ಯರತ್ನಗಳಿಂದ ಜಟಿತವಾದ ನಗರಿ- ಎಂದೊಪ್ಪಿ, ಅದೆಲ್ಲವೂ 


44 ಸತ್ಯಾರ್ಥಪ್ರಣಶ. 
ಚಿನ್ನದ್ದು-ಎಂದು ಮೊದಲಾಗಿ ಬರೆದಿರುವುದು ಕೇವಲ ಮುಗ್ಧಮಾನವರನ್ನು ಭ್ರಾಂತಗೊಳಿಸ, ಸಿಕ್ಕಸೊಳ್ಳುವ ಲೀಲೆಯಾಗಿದೆ. ಒಳ್ಳೆಯದು 
ಆ ನಗರದ ಉದ್ದ-ಅಗಲಗಳೇನೋ ಬರೆದಂತಿರುವುದು ಶಕ್ಕ ; ಆದರೆ-ಎತ್ತರ ೭೫೦ ಕ್ರೋಶ ಹೇಗೆ ತಾನೇ ಆಗಬಲ್ಲದು? ಇದು. 
ಸರ್ವಥಾ ಮಿಥ್ಯಾ ಕಪೋಲ ಕಲ್ಪನೆ. ಮತ್ತು ಇಷ್ಟು ದೊಡ್ಡ ಮುತ್ತುಗಳು ಎಲ್ಲಿಂದ ಬಂದಿರಬಹುದು? ಈ ಲೇಖನವನ್ನು 
ಬರೆಯುವವನ ಮನೆಯ ಗಡಿಗೆಯೊಳಗಿನಿಂದರೋ? ಈ ಹರಟೆ ಪುರಾಣಕ್ಕೂ ಅಪ್ಪನಾಗಿದೆ (೧೨೭) 


ಮತ್ತು ಯಾವುದಾದರೂ ಅಪವಿತ್ರ ವಸ್ತುವನ್ನು ಅಥವಾ ಫಣಿತಕರ್ಮವನ್ನು ಮಾಡುವವನು, ಇಲ್ಲವೇ ಅಸತ್ಯವ್ಯವಹಾರ ಮಾಡುವವನು. 
ಅದರಲ್ಲಿ ಯಾವುದೇ ರೀತಿಯಿಂದ ಪ್ರವೇಶಿಸಲಾರನು. (ಯೋ. ಪ್ರ.ಪ-೨೦ ಆ--೨೭) 


ಸಮೀಕ್ಷೆ - ವಿಷಯ ಹೀಗಿರುವುದಾದರೆ, ಕ್ಷೈಸ್ತರುಗಳು- “ಪಾಪಿ ಜನರೂ ಕೂಡ ಕ್ರೈಸ್ತರಾಗುವುದರಿಂದ ಸ್ವರ್ಗಕ್ಕೆ ಹೋಗಬಲ್ಲರು?” 
- ಎಂದೇಕೆ ಹೇಳುತ್ತಾರೆ? ಈ ಮಾತು ಸರಿಯಾದುದಲ್ಲ. ಹೀಗಿರುವುದಾದರೆ, ಸ್ವಪ್ನದ ಸುಳ್ಳು ಮಾತುಗಳನ್ನಾಡುವವನಾದ ಜೋನನು. 
ಸ್ವರ್ಗದಲ್ಲಿ ಪ್ರವೇಶಮಾಡಲು ಎಂದಿಗೂ ಶಕ್ತವಾಗಿರಲಾರನು. ಮತ್ತು ಏಸುವು ಕೂಡ ಸ್ವರ್ಗಕ್ಕೆ ಹೋಗಿರಲಾರನು. ಏಕೆಂದರೆ ಒಬ್ಬನೇ 
ಪಾಪಿಯಾ ಸ್ವರ್ಗಕ್ಕೆ ಹೋಗಲಾರನು ಎಂದಮೇಲೆ, ಅನೇಕ ಪಾಪಿಗಳ ಪಾಪದ ಭಾರದಿಂದ ಯಕ್ಕನಾಗಿರುವವನು ಹೇಗೆ ತಾನೇ 
ಸ್ಪರ್ಗವಾಸಿಯಾಗಬಲ್ಲನು? (೧೨೮). 

ಮತ್ತು ಈಗ ಯಾವ ಶಾಪವೂ ಇರುವುದಿಲ್ಲ ಮತ್ತು ಈಶ್ವರನ ಮತ್ತು ಮೇಕೆಯ ಮರಿಯ ಸಿಂಹಾಸನ ಅದರಲ್ಲಿರುವುದು ಮತ್ತು 
ಅವನ ದಾಸರು ಅವನಿಗೆ ಸೇವೆ ಮಾಡುವರು ಮತ್ತು ಅವನ ಮುಖವನ್ನು ನೋಡುವರು ಮತ್ತು ಅವನ ಹೆಸರು ಅವನ ಹಣೆಯ 
ಮೇಲೆ ಇರುವುದು ಮತ್ತು ಅಲ್ಲಿ ರಾತ್ರಿಯಾಗುವುದಿಲ್ಲ ಮತ್ತು ಅವರಿಗೆ ದೀಪದ ಅಥವಾ ಸೂರ್ಯನ ಜ್ಯೋತಿಯ ಅವಶ್ಯಕತೆಯಿಲ್ಲ. 
ಏಕೆಂದರೆ, ಪರಮೇಶ್ವರ ಈಶ್ವರನು ಅವರಿಗೆ ಬೆಳಕನ್ನು ಕೊಡುವನು. ಅವರು ಸದಾ- ಸರ್ವದಾ ರಾಜ್ಯವನ್ನಾಳುವರು. 
(ಯೋ. ಪ್ರಪ-೨೨ ಆ-೩-೫) 


ಸಮೀಕ್ಷಕ - ನೋಡಿರಿ, ಇದೇ ಕ್ರೈಸ್ತರ ಸ್ವರ್ಗವಾಸ! ಈಶ್ವರನು ಮತ್ತು ಏಸುವು ಸಿಂಹಾಸನದ ಮೇಲೆ ನಿರಂತರವಾಗಿ 
ಕುಳಿತಿರುವರೇನು? ಮತ್ತು ಅವರ ದಾಸರು ಅವರ ಮುಂದೆ ಸದಾ ಮುಖವನ್ನು ನೋಡುತ್ತಾ ಇರುವರೇ? ಆಗ ಇದನ್ನಾದರೂ 
ಹೇಳಿರಿ, ನಿಮ್ಮ ಈಶ್ವರನ ಮುಖ ಐರೋಪ್ಕರದರಂತೆ ಬೆಳ್ಳಗಾಗಿದೆಯೋ? ಅಥವಾ ಅಫ್ರಿಕನ್ನರದರ ಹಾಗೆ ಕಪ್ಪಾಗಿದೆಯೋ? ಇಲ್ಲವೇ 
ಬೇರೆಯ ದೇಶದವರದಂತೆಯಿದೆಯೋ? ನಿಮ್ಮ ಈ ಸ್ವರ್ಗವೂ ಬಂಧನವೇ! .ಕಿರಿಮೆ-ಹಿರಿಮೆಗಳಿರುವಲ್ಲಿ ಹಾಗೂ ಅದೊಂದೇ 
ನಗರದಲ್ಲಿರಬೇಕುದ ಆವಶ್ಯಕತೆ ಇರುವಲ್ಲಿ ದುಃವಾಗದೇ ಇರುವುದಾದರೂ ಹೇಗೆ? ಮತ್ತು ಮುಖವುಳ್ಳವನು (ಸಾಕಾರನು) ಈಶ್ವ. 
ರನೂ, ಸರ್ವಜ್ಞೂ, ಪರಮೇಶ್ವರನೂ ಎಂದಿಗೂ ಆಗಲಾರನು. (೧೨೯) 

ನೋಡು, ನಾನು ಬೇಗ ಬರುತ್ತೇನೆ. ಪ್ರತಿಯೊಬ್ಬನಿಗೂ ಅವನ ಕಾರ್ಯಕ್ಕೆ ಅನುರೂಪವಾಗಿ ಫಲಗಳನ್ನು ಕೊಡುವ ಸಲುವಾಗಿ 
ನನ್ನ (ಹತ್ತಿರ) ಪ್ರತಿಫಲಗಳು ನನ್ನ ಸಂಗಡವೇ ಇವೆ. ( ಯೋ. ಪ್ರ. ಪ:-೨೨ ಆ--೧೨) 

ಸಮೀಕ್ಷಕ - ಕರ್ಮಾನುಸಾರವಾಗಿ ಫಲಗಳನ್ನು ಪಡೆಯತ್ತಾರೆ - ಎನ್ನುವುದೇ ಸಿದ್ಧಾಂತವಾಗಿರುವಾಗ, ಪಾಪಗಳ ಕ್ಷಮೆ ಎಂದಿಗೂ 
ಆಗುವುದಿಲ್ಲ. ಮತ್ತು ಕ್ಷಮೆಯಾಗುವುದಾದರೆ, ಇಂಜೀಲಿನ ಮಾತುಗಳು ಸುಳ್ಳು. ಯಾವನಾದರೂ “ಕ್ಷಮೆ ಮಾಡುವುದನ್ನೂ 
ಇಂಜೀಲಿನಲ್ಲಿ ಬರೆದಿದೆ” ಎಂದು ಹೇಳುವನಾದರೆ, ಪೂರ್ವಾಪರ ವಿರುದ್ಧ ಎಂದರೆ ಪದತೋವ್ಯಾಘಾತವಾಯಿತು; ಸುಳ್ಳೂ ಆಯಿತು. 
ಇದನ್ನು ಒಪ್ಪವುದನ್ನು ಬಿಟ್ಟು ಬಿಡಿರಿ. 

ಇನ್ನು ಎಲ್ಲಿಯವರೆಗೆ ಬರೆಯೋಣ? ಇವರ ಬೈಬಲ್‌ನಲ್ಲಿ ಲಕ್ಷಾಂತರ ಖಂಡನೀಯವಾದ ಮಾತುಗಳಿವೆ. ಹೀಗೆ ಏನೋ ಸ್ವಲ್ಪ 
ಸಂಕೇತಮಾತ್ರವಾಗಿ, ಕ್ರೈಸ್ತರ ಬೈಬಲ್‌ ಗ್ರಂಥವನ್ನು ತೋರಿಸಿದ್ದೇವೆ. ಇಷ್ಟರಿಂದಲೇ ಬುದ್ಧಿವಂತರಾದ ಜನರು ಬಹಳ ತಿಳಿದುಕೊಳ್ಳು. 
ವರು. ಸ್ವಲ್ಪ ಮಾತುಗಳನ್ನುಳದು, ಉಳಿದೆಲ್ಲಾ ಸುಳ್ಳೇ ತುಂಬಿಕೊಂಡಿದೆ. ಅಸತ್ಯದ ಸಂಗದಿಂದ ಸತ್ಯವೂ ಕೂಡ ಶುದ್ಧವಾಗಿ 
ಉಳಿಯದು. ಹಾಗೆಯೇ ಬೈಬಲ್‌ ಗ್ರಂಥವೂ ಕೂಡ ಮಾನನೀಯವಾಗಲಾರದು. ಆದರೆ - (ಬೈಬಲಿನಲ್ಲಿರುವ) ಸತ್ಯ, ವೇದಗಳ 
ಸ್ವಕೃತಿಯಲ್ಲಿ ಗೃಹೀತವಾಗಿಯೇ ಆಗುತ್ತದೆ. (೧೩೦) 


ಇತಿ. ಶ್ರೀಮದ್ವಯಾನಂದ ಸರಸ್ಯತೀ ಸ್ಥಾಮಿನಿರ್ಮತೇ ಸತ್ಕಾರ್ಥಪುಕಾಶೇ 
ಸುಭಾಷಾವಿಭೂಷಿತೇ ಕೃಶ್ಕೀನಮತವಿಷಯೇ 
ತ್ರಯೋದಶ ಸಮುಲ್ಲಾಸಃ ಸಂಪೂರ್ಣಃ 


ಚತುರ್ದಶ ಸಮುಲ್ಲಾಸ ಆಂ 


ಅನುಭೂಮಿಕಾ (೪) 


ಮುಸಲ್ಮಾನರ ಮತದ ವಿಷಯದಲ್ಲಿ ಬರೆದಿರುವ ಹದಿನಾಲ್ಕನೆಯ ಸಮಲ್ಲಾಸವನ್ನ ಕೇವಲ ಕುರಾನಿನ ಅಭಿಪ್ರಾಯಕ್ಕೆ ಅನುಸಾರ: 
ವಾಗಿ ಬರೆದಿದ್ದೇವೆ; ಬೇರೆ ಯಾವುದೇ ಗ್ರಂಥದ ಮತಕ್ಕೆ ಅನುಸಾರವಾಗಿ ಅಲ್ಲ. ಏಕೆಂದರೆ, ಮುಸಲ್ಮಾನರು ಕುರಾನಿನ ಮೇಲೆಯೇ 
ಪೂರ್ಣವಾಗಿ ನಂಬಿಕೆಯನ್ನಿಟ್ಟದ್ದಾರೆ. ಸಂಪ್ರದಾಯಗಳ ಆಸ್ತಿತ್ವದಿಂದಾಗಿ ಯಾವುದಾದರೂ ಶಬ್ದದ ಅರ್ಥ ಮೊದಲಾದುದರ ಬಗೆಗೆ ಪರಸ್ಪರ 
ವಿರುದ್ಧವಾದ ವಚನವಿದ್ದರೂ, ಕುರಾನಿನ ಮೇಲೆ ಎಲ್ಲರೂ ಏಕಮತರಾಗಿದ್ದಾರೆ. ಅರಬ್ಬೀ ಭಾಷೆಯಲ್ಲಿರುವ ಕುರಾನಿಗೆ ಮೌಲವಿಗಳು 
ಉರ್ದುವಿನಲ್ಲಿ ಅರ್ಥ ಬರೆದಿದ್ದಾರೆ. ಅದನ್ನು ದೇವನಾಗರೀ ಲಿಪಿಯಲ್ಲಿ ಮತ್ತು ಆರ್ಯ (ಒಂದ) ಭಾಷೆಯಲ್ಲಿ ಭಾಷಾಂತರಮಾಡಿಸಿ, 
ಅಮೇಲೆ ಅರಬ್ಬಿಯ ದೊಡ್ಡ ದೊಡ್ಡ ವಿದ್ದಾಂಸರಿಂದ ಸಂಶೋಧನ ಮಾಡಿಸಿ, ಅದರ ಆಧಾರದ ಮೇಲೆ ಇದನ್ನು ಬರೆದಿದ್ದೇವೆ. ಯಾರಾ 
ದರೂ ಈ ಅರ್ಥ ಸರಿಯಲ್ಲ. ಎನ್ನುವುದಾದರೆ, ಮೌಲವೀ ಸಾಹೇಬರುಗಳ ಭಾಷಾಂತರಗಳನ್ನು ಮೊದಲು ಖಂಡಿಸುವುದು ಅವರಿಗೆ. 
ಉಚಿತವಾಗಿರುತ್ತದೆ. ಆ ಮೇಲೆ ಈ ವಿಷಯದಲ್ಲಿ ಬರೆಯಲಿ. 


ಏಕೆಂದರೆ, ಈ ಲೇಖನವು ಕೇವಲ ಮಾನವರ ಉಸ್ಪತ್ತ ಮತ್ತು ಸತ್ಯಾಸತ್ಯದ ನಿರ್ಣಯಕ್ಕಾಗಿ; ಎಲ್ಲಮತಗಳ ವಿಷಯಗಳ ಜ್ಞಾನವು ಸ್ವಲ್ಪ 
ಸ್ವಲ್ಪವಾಗಲಿ; ಇದರಿಂದ ಮಾನವರಿಗೆ ಪರಸ್ಪರ ಸಮಾಲೋಚನೆ ಮಾಡುವ ಸಮಯ ಸಿಕ್ಕಲಿ ಮತ್ತು ಒಬ್ಬರು ಇನ್ನೊಬ್ಬರ ದೋಷಗಳ 
ಖಿಂಡನವನ್ನು ಮಾಡಿ, ಗುಣಗಳನ್ನು ಗ್ರಹಿಸಲಿ-` ಎಂಬ ಉದ್ದೇಶ್ಯದಿಂದ ಕೂಡಿದೆ. ಯಾವುದೇ ಬೇರೆಯ ಮತದ ಮೇಲೆಯಾಗಲಿ, ಈ 
ಒಳಿತೇ ಎಂದೂ, ಮತ್ತು ಕೆಡುಕನ್ನು ಕೆಡುಕೇ - ಎಂದೂ ಎಲ್ಲರೂ ತಿಳಿದುಕೊಳ್ಳಬೇಕು. ಹಾಗಲ್ಲದೆ, ಯಾವನೂ ಯಾವನ ಮೇಲೆಯೂ 
ಸುಳ್ಳು ವ್ಯವಹಾರ ನಡೆಸಲು ಶಕ್ಕವಾಗಬಾರದು; ಮತ್ತು ಸತ್ಯವನ್ನು ನಿರೋಧಿಸಲೂ ಶಕ್ಕವಾಗಬಾರದು. ಮತ್ತು, ಸತ್ಯಾಸತ್ಯ ವಿಷಯವನ್ನು 
ಪ್ರಕಾಶಪಡಿಸಿದ ಮೇಲೆಯೂ, ಯಾವನಿಗೆ ಇಚ್ಛೆಯಿದೆಯೋ ಅವನು ಒಪ್ಪದಿರಲಿ, ಅಥವಾ ಒಪ್ಪಲಿ, ಯಾರ ಮೇಲೆಯೂ ಬಲಾತ್ಕಾರ 
ಮಾಡಲ್ಪಡುವುದಿಲ್ಲ. ಮತ್ತು ತಮ್ಮ ಮತ್ತು ಅನ್ಕರ ದೋಷಗಳನ್ನು ದೋಷಗಳೆಂದೂ ಮತ್ತು ಗುಣಗಳನ್ನು ಗುಣಗಳೆಂದೂ, ತಿಳಿದು, 
ಗುಣಗಳ ಸ್ವೀಕಾರವನ್ನೂ, ದೋಷಗಳ ತ್ಯಾಗವನ್ನೂ ಮಾಡುವುದೇ ಸಜ್ಜನರ ರೀತಿಯಾಗಿದೆ. ಮತ್ತು ಹೆಠಮಾರಿಗಳ ಹಕವನ್ನೂ, ದುರಾಗ್ರಹ. 
ವನ್ನೂ ಕಡಿಮೆಮಾಡಬೇಕು; ಮಾಡಿಸಬೇಕು. ಏಕೆಂದರೆ, ಪಕ್ಷಪಾತದಿಂದ ಎಂತೆಂತಹ ಅನರ್ಥಗಳು ಜಗತ್ತಿನಲ್ಲಿ ಅಗಿಲ್ಲ? ಮತ್ತು ಆಗುವು 
ದಿಲ್ಲ? 


ಈ ಅನಿಶ್ಚಿತವು, ಕ್ಷಣಭಂಗುರವೂ ಆದ ಜೀವನದಲ್ಲಿ, ಅಸ್ಕರಿಗೆ ಹಾನಿಯನ್ನುಂಟುಮಾಡಿ, ತಾವೂ ಲಾಭರಹಿತರಾಗಿರುವುದು ಮತ್ತು 
ಅನ್ಕರನ್ನೂಲಾಭರಹಿತರನ್ನಾಗಿಡುವುದು ಮಾನವೀಯತೆಯಿಂದ ಹೊರಗಣ ನಡೆಯೆಂಬುದೇ ಸತ್ಯ. ಇದರಲ್ಲಿ ಏನಾದರೂ ವಿರುದ್ಧವಾಗಿ 
ಬರೆಯಲ್ಪಟ್ಟದ್ದರೆ, ಅದನ್ನು ಸಜ್ಜನರು ತಿಳುಹಿಸಲಿ, ಆ ಮೇಲೆ ಉಚಿತವಾಗಿರುವುದಾದರೆ, ಒಪ್ಪಿಕೊಳ್ಳಲ್ಪಡುವುದು. ಏಕೆಂದರೆ, ಈ 
ಲೇಖನವು ಹಠ, ದುರಾಗ್ರಹ, ಈರ, ದ್ವೇಷ,ವಾದ-ವಿವಾದ ಮತ್ತು ವಿರೋಧವನ್ನು ಕಡಿಮೆಮಾಡುವುದಕ್ಕಾಗಿ ಬರೆಣೆಲ್ಪಟ್ಟಿದೆಯೇ 
ಲಾಭವನ್ನುಂಟುಮಾಡುವುದು ನಮ್ಮಮುಖ್ಯ ಕರ್ಮವಾಗಿದೆ. ಈಗ ೧೪ ನೆಯ ಸಮಲ್ಲಾಸದಲ್ಲಿ ಮುಸಲ್ಮಾನರ ಮತದ ವಿಷಯವನ್ನು ಸಕಲ 
ಸಜ್ಜನರ ಸಮ್ಮುಖದಲ್ಲಿ ನಿವೇದಿಸಿಕೊಳ್ಳುತ್ತೇನೆ. ವಿಮರ್ಶಿಸಿ, ಇಷ್ಟವಾದುದರ ಸ್ವೀಕಾರವನ್ನೂ, ಅನಿಷ್ಟವಾದುದರ ಪರಿತ್ಯಾಗವನ್ನೂ ಮಾಡಿರಿ. 


ಅಲಮತಿ ವಿಸ್ತರೇಣ ಬುದ್ಧಿಮದ್ವರ್ಯೇಷು 
ಇತ್ತನುಭೂಮಿಕಾ 


ಅಥ ಚತುರ್ದಶ ಸಮುಲ್ದಾಸಾರಂಭಃ 
ಅಥ ಯವನಮತ ವಿಷಯಂ. 


ವ್ಯಾಖ್ಯಾಸ್ಯಾಮಃ 
ಇದರ ಮುಂದೆ ಮುಸಲ್ಮಾನರ ಮತವಿಷಯದಲ್ಲಿ ಬರೆಯುವೆವು. 
ಆರಂಭ ಕ್ಷಮೆಮಾಡುವ ದಯಾಳು ಅಲ್ಲಾಹನ ಹೆಸರಿನೊಂದಿಗೆ. (ಮಂ-೧, ಸಿ-೧ಸೂ.-೧) 


ಸಮೀಕ್ಷಕ- ಮುಸಲ್ಮಾನರು ಈ ಕುರಾನ್‌ ಖುದಾ ಹೇಳಿದುದು-ಎಂದು ಹೇಳುತ್ತಾರೆ. ಆದರೆ, ಈ ವಚನದಿಂದ ಇದನ್ನು 
ರಚಿಸುವವನು ಯಾವನೋ ಬೇರೆಯವನೆಂದು ವಿದಿತವಾಗುತ್ತದೆ. ಏಕೆಂದರೆ, ಪರಮೇಶ್ವರನು ರಚಿಸಿದುದಾಗಿದ್ದರೆ-ಆರಂಭ ಅಲ್ಲಾಹನ 
ಹೆಸರನೊಂದಿಗೆ'- ಎಂದು ಹೇಳುತ್ತಿರಲಿಲ್ಲ; ಆದರೆ 'ಆರಂಭ ಮಾನವರ ಉಪದೇಶಕ್ಕಾಗಿ'- ಎಂದು ಹೇಳುತ್ತಿದ್ದನು. "ನೀವು ಹೀಗೆ. 
ಹೇಳಿರಿ'-ಎಂದು ಮಾನವರಿಗೆ ಶಿಕ್ಷಣವನ್ನು ಕೊಡುತ್ತಾನೆಯೆಂದು ನೀವು ಹೇಳುವಿರಾದರೆ, ಅದೂ ಕೂಡ ಸರಿಯಲ್ಲ. ಏಕೆಂದರೆ, 
ಇದರಿಂದ ಪಾಪದ ಆರಂಭವೂ ಕೂಡ ಖುದಾನ ಹೆಸರಿನಿಂದ ಆಗಿ, ಅವನ ಹೆಸರು ಕೂಡ ದೂಷಿತವಾಗಿ ಹೋಗುವುದು. ಅವನು 
ಕ್ಷಮೆಯನ್ನು ಮಾಡುವವನೂ, ದಯೆಯನ್ನು ಮಾಡುವವನೂ ಆಗಿರುವನಾದರೆ, ಅವನು ತನ್ನ ಸೃಷ್ಟಿಯಲ್ಲಿ ಮಾನವರ ಸುಖದ ಸಲುವಾಗಿ 
ಬೇರೆಯ ಪ್ರಾಣಿಗಳನ್ನು ಕೊಂದು, ದಾರುಣವಾದ ವೇದನೆಯ್ದತ್ತು , ಸಾಯಿಸಿ, ಮಾಂಸವನ್ನು ತಿನ್ನುವ ಅನುಮತಿಯನ್ನು ಕೊಟ್ಟನೇತಕ್ಕೆ? 
ಆ ಪ್ರಾಣಿಗಳು ನಿರಪರಾಧವೂ ಪರಮೇಶ್ವರನಿಂದ ಸೃಜಿಸಲ್ಪಟ್ಟವೂ ಅಲ್ಲವೇನು? ಮತ್ತು-ಪರಮೇಶ್ವರನ ಹೆಸರಿನ ಮೇಲೆ ಒಳ್ಳೆಯ 
ಕಾರ್ಯಗಳ ಆರಂಭ; ಕೆಟ್ಟ ಕಾರ್ಯಗಳದಲ್ಲ'. ಎಂದೂ ಕೂಡ ಹೇಳಬೇಕಾಗಿತ್ತು. ಈ ಮಾತಿನಲ್ಲಿ ತಿರುಗು ಮುರುಗಿದೆ. ಕಳವು, 
ವ್ಯಭಿಚಾರ, ಮಿಥ್ಯಾಭಾಷಣ ಮೊದಲಾದ ಅಧರ್ಮದ ಆರಂಭವನ್ನು ಕೂಡ ಪರಮೇಶ್ವರನ ಹೆಸರಿನ ಮೇಲೆ ಮಾಡಬೇಕೇನು? ಇದೇ 
ಕಾರಣದಿಂದ, ನೋಡಿರಿ, ಕಟುಕರೇ ಮೊದಲಾದ ಮುಸಲ್ಮಾನರು ಹಸು ಮೊದಲಾದುವುಗಳ ಕೊರನ್ನು ತತರಿಸುವಲ್ಲಿಯೂ “ಬಿಸಿಲಾಹ್‌'” 
ಎಂಬ ವಚನವನ್ನು ಉಚ್ಚರಿಸುತ್ತಾರೆ, ಇದೇ ಇದರ 'ಪೂರ್ವೊಕ್ತವಾದ ಅರ್ಥವಾದರೆ, ಕೆಡಕುಗಳ ಆರಂಭವನ್ನು ಕೂಡ ಪರಮೇಶ್ವರನ 
ಹೆಸರಿನ ಮೇಲೆ ಮಾಡುತ್ತಾರೆ. ಮತ್ತು ಮುಸಲ್ಮಾನರ "ಖುದಾ' ದಯಾಳುವೂ ಕೂಡ ಆಗಿರುವುದಿಲ್ಲ! ಏಕೆಂದರೆ ಅವನ ದಯೆ - 
ಆ ಪಶುಗಳ ಮೇಲೆ ಉಳಿಯಲಿಲ್ಲ !, ಮತ್ತು ಮುಸಲ್ಮ್ವಾಸರುಗಳು ಇದರ ಅರ್ಥವನ್ನು ತಿಳಿಯುವುದಿಲ್ಲವಾದರೆ ಈ ವಚನದ ಪ್ರಕಟನ 
ವೈರ್ಥವಾಗಿದೆ. ಮುಸಲ್ಮಾನರು ಇದರ ಅರ್ಥವನ್ನು ಬೇರೆ, ರೀತಿಯಲ್ಲಿ ಮಾಡುತ್ತಾರೆಯಾದರೆ, ನೇರವಾದ ಅರ್ಥವೇನು? 
ತ್ಯಾದಿ. (೧) ಸಿ 

ಸ್ತತಗಳೆಲ್ಲವೂ ಸರ್ವರಕ್ಷಕನ, ಎಂದರೆ ಸಮಸ್ತ ಜಗತ್ತಿನ ಪಾಲನೆಯನ್ನು ಪರಮೇಶ್ವರನ ಸಲುವಾಗಿಯೇ ಇವೆ. ಕ್ಷಮೆಯನ್ನು 
ಮಾಡುವ ದಯಾಳುವಾಗಿದ್ದಾನೆ. (ಮಂ-೧, ಸಿ-೧, ಸೂರತ್‌ ಉಲ್‌ ಫಾತಿಹಾ ಆ-೧, ೨) 


ಮುಂದೆ ಬರೆಯರರುವೆ “ಕರನ್ನು ಕೊಂದ ಹಾಟ, - ಎಂದೆ, ಯಾರ ಕುರಾನನ್ನು ಮತ್ತು ಸೈನ ಸನದಿ 
ಅವರು ಕಾಫಿರರು-ಎಂದೇಕೆ ಹೇಳುತ್ತಿದ್ದನು? ಆದುದರಿಂದ, ಕುರಾನ್‌ ಈ್ವರಕೃತವೆಂದು ಕಾಣುವುದಿಲ್ಲ. (೨) 


ನ್ಯಾಯ-ದಿಸದ ಸ್ವಾಮಿಯು. ನಿನಲ್ಫಿಯೇ ನಾವ ಭಕ್ತಿಯನಿಡುತ್ತವೆ. ಮತ್ತು ನಿನ್ನಿಂದಲೇ ಸಹಾಯವನ್ನು ಬಯಸತ್ತೇವೆ. 
ತೋರಿಸು ನಮಗೆ ನೇರವಾದ ಮಾರ್ಗವನ್ನು. (ಮಂ-೧, ಸಿ-೧, ಸೂ-೧, ಆ-೩-೫) 


ಸಮೀಕ್ಷಕ್ಕ್ಷ- ಖುದಾ, ನಿತ್ಯವೂ ನ್ಯಾಯಮಾಡುವುದಿಲ್ಲವೇನು? ಯಾವುದೋ ಒಂದು ದಿನ ನ್ಯಾಯಮಾಡುತ್ತಾನೆ! ಇದರಿಂದಲಂತೂ 
ಗೊಂದಲವೇ ಕಂಡುಬರುತ್ತದೆ. ಅವನಲ್ಲಿಯೇ ಭಕ್ತಿಯನ್ನಿಡುವುದು ಮತ್ತು ಅವನಿಂದಲೇ ಸಹಾಯ ಬಯಸುವುದೇನೋ ಸರಿಯೇ. 
ಆದರೆ, ಕಟ್ಟ ಕೆಲಸಕ್ಕೂ ಸಹಾಯ ಬಯಸಬೇಕೇನು? ಮತ್ತು ನೇರವಾದ ಮಾರ್ಗ ಮುಸಲ್ಯಾನರದೊಂದೆಯೇ ಅಥವಾ ಬೇರೆಯವರದೂ 
ಇದೆಯೋ? ನೇರವಾದ ಮಾರ್ಗವನ್ನು ಮುಸಲ್ಫಾನರೇಕೆ ಗ್ರಹಿಸುವುದಿಲ್ಲ? ಕೇಡಿನ ಕಡೆಯ ನೇರವಾದ ಮಾರ್ಗವನ್ನು ಅಪಕ್ಣಿಸುವದಿಲ್ಲತಾನೇ? 
ಒಳಿತು, ಎಲ್ಲರದೂ ಒಂದೇ ಆಗಿರುವುದಾದರೆ, ಮತ್ತೆ ಮುಸಲ್ಮಾನರದೇ ಆದ ವಿಶೇಷವೇನೂ ಉಳಿಯಲಿಲ್ಲ. ಮತ್ತು ಬೇರೆಯವರ 


ಚತುರ್ದಶ ಸಮುಲ್ಲಾಸ 07 
ಒಳಿತನ್ನು ಅಂಗೀಕರಿಸುವುದಿಲ್ಲವಾದರೆ, ಪಕ್ಷಪಾತಿಗಳಾಗಿರುತ್ತಾರೆ. (೩). 
ಯಾರ ಮೇಲೆ ನೀನು ಕರುಣೆಯನ್ನು ಮಾಡಿದೆಯೋ, ಆ ಜನರ ಮಾರ್ಗವನ್ನು (ತೋರಿಸು). ಮತ್ತು ಯಾರ ಮೇಲೆ ನೀನು 


ಭಯಾನಕ ಕೋಪವನ್ನು, ಎಂದರೆ ಅತ್ಯಂತ ಕ್ರೋಧದ ದೃಷ್ಟಿಯನ್ನು ಬೀರಿದ್ದೀಯೋ, ಅವರ ಮಾರ್ಗವನ್ನು ತೋರಿಸಬೇಡ ಮತ್ತು 
ಪಥಭ್ರಷ್ಟರ ಮಾರ್ಗವನ್ನು ನಮಗೆ ತೋರಿಸಬೇಡ. (ಮಂ-೧, ಸಿ-೧, ಸೂ-೧, ಆ-೬) 


ಸಮೀಕ್ಷಕೆ- ಮುಸಲ್ವಾರು ಪೂರ್ವಜನ್ನವ್ನು ಮತ್ತು ಪೂರ್ವಕೃತ ಪಾಪ-ಪುಣ್ಯಗಳನ್ನು ಒಪ್ಪದಿರುವಾಗ, ಯಾರ ಮೇಲಾದರೂ 
ಮಹಾಪ್ರಸಾದವನ್ನು , ಎಂದರೆ ಅನುಕಂಪವನ್ನು ಅಥವಾ ದಯೆಯನ್ನು ಮಾಡುವುದರಿಂದ ಮತ್ತು ಇತರರ ಮೇಲೆ ಮಾಡದಿರುವುದರಿಂದ. 
ಖುದಾ ಪಕ್ಷಪಾತಿಯಾಗಿ ಹೋಗುವನು. ಏಕೆಂದರೆ; ಪಾಪ-ಪುಣ್ಯಗಳಿಲ್ಲದೆ ದುಃಖ-ಸುಖಗಳನ್ನು ಕೊಡುವುದು ಕೇವಲ ಅನ್ಯಾಯದ. 
ಸಂಗತಿಯಾಗಿದೆ. ಮತ್ತು ಕಾರಣವಿಲ್ಲದೆ ಯಾವನ ಮೇಲೆ ದಯೆಯನ್ನೂ ಮತ್ತು ಯಾವನ ಮೇಲಾದರೂ ಕ್ರೋಧ ದೃಷ್ಟಿಯನ್ನೂ 
ಮಾಡುವುದೂ ಕೂಡ ಸ್ವಭಾವಕ್ಕೆ ಬಾಹಿರವಾಗುತ್ತದೆ. ಅವನು ದಯೆಯನ್ನು ಅಥವಾ ಕ್ರೋಧವನ್ನು ಮಾಡಲಾರನು. ಮತ್ತು ಪೂರ್ವಸಂಚಿತ 
ಪಣ್ಯ- ಪಾಪಗಳೇ ಇಲ್ಲದಿರುವಾಗ ಯಾವನ ಮೇಲಾದರೂ ದಯೆಯನ್ನೂ ಮತ್ತು ಯಾವನ ಮೇಲಾದರೂ ಕ್ರೋಧವನ್ನೂ ಮಾಡುವುದು. 
ಶಕ್ಕವಾಗಿರುವುದಿಲ್ಲ. ಮತ್ತು ಈ ಸೂರತ್ತಿನ ಟಿಪ್ಪಣಿಯಲ್ಲಿ “ಈ ಸುರವನ್ನು ಅಲ್ಲಾಹ್‌ ಸಾಹೇಬರು ಮಾನವರ ಮುಖದಿಂದ "ಸದಾ 
ಈ ರೀತಿ ಹೇಳುತ್ತಾ ಹೋಗು'. ಎಂದು ಹೇಳಿಸಿದರು”, ಎಂದು ಬರೆದಿದೆ. ಈ ಮಾತು ಸರಿಯಾದರೆ, “ಅಲಿಫ್‌ ಬೇ” ಮೊದಲಾದ. 
ಅಕ್ಷರಗಳನ್ನೂ ಕೂಡ ಖುದಾನೇ ಓದಿಸಿರಬಹುದು. ಅಕ್ಷರ ಜ್ಞಾನವಿಲ್ಲದೆ ಈ ಸುರವವನ್ನು ಹೇಗೆ ಓದಬಲ್ಲವರಾದರು? ಕೇವಲ 
ಕಂಠದಿಂದಲೇ ಹೇಳಿಸಿದರೇ? ಮತ್ತು ಹೇಳುತ್ತಾ ಹೋದರೇ? ವಸ್ತುಕ್ಕಿತಿ ಹೀಗೆಯೇ ಇದ್ದರೆ, ಸಮಸ್ತ ಕುರಾನನ್ನೂ ಕಂಠಪಾಠದ 
ಮೂಲಕವೇ ಓದಿಸಿರಬಹುದು? ಇದರಿಂದ, ಪಕ್ಷಪಾತದ ಮಾತುಗಳು ಕಂಡುಬರುವಂತಹ ಪಸ್ತಕವು ಈಶ್ವರಕೃತವಾಗಲಾರದು-ಎಂದು 
ತಿಳಿದುಕೊಳ್ಳಬೇಕು. ಉದಾಹರಣೆಗೆ, ಅರಬ್ಬೀ ಭಾಷೆಯಲ್ಲಿ ಇಳಿಸಿರುವುದರಿಂದ, ಅರಬರಿಗೆ ಇದನ್ನು ಓದುವುದು ಸುಗಮವೂ, 
ಅನ್ಯಭಾಷಾಭಾಷಿಗಳಿಗೆ ಕಠಿಣವೂ ಆಗುತ್ತದೆ. ಇದರಿಂದ ಖುದಾನಲ್ಲಿ ಪಕ್ಷಪಾತ ಉಂಟಾಗುತ್ತದೆ. ಮತ್ತು ಹೇಗೆ ಪರಮೇಶ್ವರನು 
ಸೃಷ್ಟಿಯಲ್ಲಿರುವ ಸಮಸ್ತ ದೇಶೀಯ ಮಾನವರ ಮೇಲೆಯೂ ನ್ಯಾಯ ದೃಷ್ಟಿಯಿಂದ, ಎಲ್ಲ ದೇಶಭಾಷೆಗಳಿಂದಲೂ ವಿಲಕ್ಷಣವಾದ, 
ಮತ್ತು ಎಲ್ಲ ದೇಶದವರಿಗೂ ಒಂದೇ ಸಮನಾದ ಪರಿಶ್ರಮದಿಂದ ಗೊತ್ತಾಗುವ ವೈದಿಕ ಭಾಷೆಯಲ್ಲಿಯೇ ವೇದಗಳ ಪ್ರಕಾಶವನ್ನು 
ಮಾಡಿದ್ದಾನೋ, ಹಾಗೆ ಮಾಡಿದ್ದರೆ, ಯಾವ ದೋಷವೂ ಇರುತ್ತಿರಲಿಲ್ಲ. (೪). 

ಸಂದೇಹವಿಲ್ಲದಂತಹ ಈ ಪುಸ್ತವ ನಿಷ್ಠಾವಂತರಿಗೆ ಮಾರ್ಗ- ತೋರಿಸುತ್ತದೆ. ಯಾರು ಪರೊಕ್ಷದ ಮೇಲೆ ನಂಬಿಕೆಯಿಡುತ್ತಾರೋ, 
ನಮಾಜನ್ನು ಮಾಡುತ್ತಾರೋ ಮತ್ತು ನಾವು ಕೊಟ್ಟಿರುವ ವಸ್ತುವಿನಿಂದ ವ್ಯಯಮಾಡುತ್ತಾರೋ, ಮತ್ತು ಯಾರು ನಿನ್ನ ಮೇಲೆ ಇಳಿದ 
ಪುಸ್ತಕದ ಮೇಲೆ ನಂಬಿಕೆಯಿಡುತ್ತಾರೋ ಮತ್ತು, ನಿನಗಿಂತ ಮೊದಲು ಇಳಿಸಿದುದರ ಮೇಲೆಯೂ, ಮತ್ತು ಕಯಾಮತ್ತಿನ ಮೇಲೆಯೂ 
ನಂಬಿಕೆಯಿಡುತ್ತಾರೋ, ಅಂತಹ ಈ ಜನರು ಸ್ವಾಮಿಯ ಶಾಸನದ ಅಧೀನದಲ್ಲಿದ್ದಾರೆ. ಮತ್ತು ಇವರೇ" ಮುಕ್ತಿ ಪಡೆಯುವವರಾಗಿದ್ದಾರೆ. 
ನಿಜವಾಗಿಯೂ ಯಾರು ಕಾಫಿರರಾದರೋ, ಅವರನ್ನು ಹೆದರಿಸುವುದು ಹೆದರಿಸದಿರುವುದು ಸಮಾನವಾಗಿರುತ್ತದೆ. ಅವರು ನಂಬಿಕೆಯನ್ನು 
ಹೊಂದುವುದಿಲ್ಲ. ಅಲ್ಲಾಹನು ಅವರ ಹೃದಯಗಳ-ಕಿವಿಗಳ ಮೇಲೆ ಮುದ್ರೆಯೊತ್ತಿಬಟ್ಟಿದ್ದಾನೆ. ಮತ್ತು ಅವರ ಕಣ್ಣುಗಳ ಮೇಲೆ. 
ತೆರೆಯಿದೆ. ಮತ್ತು ಅವರ ಸಲುವಾಗಿ ಮಹದಭಿಶಾಪವಿದೆ (ಮಂ-೧ ಸಿ-೧ ಸೂ-೨ ಆ-೨-೬). 

ಸಮೀಕ್ಷರ್ತ- ತನ್ನ ಬಾಯಿನಿಂದಲೇ ತನ್ನ ಪುಸ್ತಕದ ಪ್ರಶಂಸೆಯನ್ನು ಮಾಡುವುದು ಖುದಾನ ದಂಭದ ಮಾತಲ್ಲವೇನು? ನಿಷ್ಠಾವಂತರು 
ಎಂದರೆ ಧಾರ್ಮಿಕರಾದ ಜನರುಗಳಂತೂ ಸ್ವತಃ ಸತ್ಯದ ಮಾರ್ಗದಲ್ಲಿದ್ದಾರೆ. ಮತ್ತು ಯಾರು ಅಸತ್ಯದ ಮಾರ್ಗದಲ್ಲಿದ್ದಾರೋ, ಅವರಿಗೆ. 
ಈ ಕುರಾನ್‌ ಮಾರ್ಗವನ್ನೇ ತೋರಿಸಲಾರದು. ಮತ್ತೆ ಯಾವ ಕೆಲಸಕ್ಕೆ ಬೇಕು ಅದು? ಪಾಪ-ಪುಣ್ಯಗಳೂ ಮತ್ತು ಪುರುಷಾರ್ಥವೂ 


ಮತ್ತು ಇಡುತ್ತಾರೆಯಾದರೆ, ಕುರಾನಿನ ಇರುವಿಕೆ ಏತಕ್ಕಾಗಿ? ಕುರಾನಿನಲ್ಲಿ ಹೆಜ್ಜು ವಿಷಯಗಳಿವೆ-ಎನ್ನುವರಾದರೆ, ಮೊದಲಿನ ಪುಸ್ತಕದಲ್ಲಿ 
ಬರೆಯುವುದನ್ನು ಖುದಾ ಮರೆತು ಹೋಗಿರಬಹುದು! ಮತ್ತು, ಮರೆತಿಲ್ಲವಾದರೆ ಕುರಾನನ್ನು ರಚಿಸುವುದು ನಿಷ್ಟಯೋಜನವಾಗಿದೆ. 
ಮತ್ತು ನಾವು ನೋಡುವುದಾದರೆ, ಬೈಬಲ್‌ ಮತ್ತು ಕುರಾನ್‌ ನ ಮಾತುಗಳಲ್ಲಿ ಎಲ್ಲಿಯೂ ಒಂದೊಂದು ಬೇರೆ ಬೇರೆಯಾಗಿರಬಹುದು. 
ಅನ್ಯಥಾ ಎಲ್ಲವ ಹೊಂದಿಕೊಂಡೇ ಇವೆ. ವೇದವಿರುವಂತೆ ಒಂದೇ ಪುಸ್ತಕವನ್ನು ಏಕೆ ರಚಿಸಲಿಲ್ಲ? ಕಯಾಮತ್ತಿನ' ಮೇಲೆಯೇ 
ನುಬಿಕೆಯಿಡಬೇಕೇ? ಬೇರೆಯದರ ಮೇಲೆ ಕೂಡದೇ? (೧-೩). ಕ್ರೈಸ್ತರು ಮತ್ತು ಮುಸಲ್ವಾನರು ಮಾತ್ರ ಖುದಾನ ಪ್ರಶಾಸನದಲ್ಲಿದ್ದಾರೆಯೇ? 
ಅವರಲ್ಲಿ ಯಾರೂ ಪಾಷಿಗಳಿಲ್ಲವೇ? ಯಾವ ಕ್ರೈಸ್ತರು ಮತ್ತು ಮುಸಲ್ಮಾನರು ಅಧರ್ಮಿಗಳಾಗಿದ್ದಾರೋ, ಅವರೂ ಕೂಡ ಬಿಡುಗಡೆ 
ಹೊಂದುವರಾದರೆ ಮತ್ತು ಅನ್ಕಧರ್ಮಾತ್ಮರೂ ಕೂಡ ಹೊಂದದೇ ಹೋದರೆ, ಮಹಾ ಅನ್ಯಾಯದ ಮತ್ತು ಗೊಂದಲದ ಮಾತಲ್ಲವೇ 





ತತ ಸತ್ಯಾರ್ಥಪ್ರಕಾಶ 
ಅದು? (೪). ಮತ್ತು ಯಾವ ಜನರು ಮುಸಲ್ಯಾನೀ ಮತವನ್ನು ಅಂಗೀಕರಿಸುವುದಿಲ್ಲವೋ, ಅವರನ್ನು ಮಾತ್ರ ಕಾಫಿರರೆನ್ನುವುದು 
ಏಕಪಕ್ಷೀಯ ತೀರ್ಮಾನವಲ್ಲವೇ? (೫). ಪರಮೇಶ್ವರನೇ ಅವರ ಅಂತಃಕರಣದ ಮತ್ತು ಕಿವಿಗಳಮೇಲೆ ಮುದ್ರೆಯನ್ಸೊತ್ತಿದರೆ ಮತ್ತು 
ಅದೇ ಕಾರಣದಿಂದ ಅವರು ಪಾಪ ಮಾಡುತ್ತಾರೆಯಾದರೆ, ಅವರ ದೋಷವು ಸ್ವಲ್ಪವೂ ಇಲ್ಲ; ಈ ದೋಷ ಖುದಾನದೇ ಆಗಿದೆ. 
ಮತ್ತೆ ಅವರಿಗೆ ಸುಖ - ದುಃಖಗಳು ಅಥವಾ ಪಾಪ - ಪುಣ್ಯಗಳು ತಗಲಲಾರವು. ಇನ್ನು ಅವರಿಗೆ ಶಿಕ್ಷ ಭಕ್ಷಗಳನ್ನು ಕೊಡುತ್ತಾನೇತಕ್ಕೆ? 
ಏಕೆಂದರೆ, ಅವರು ಪಾಪವನ್ನು ಅಥವಾ ಪುಣ್ಯವನ್ನು ಸ್ವಾತಂತ್ರ್ಯದಿಂದ ಮಾಡಲಿಲ್ಲ. (೫-೬). 


ಅವರ ಹೃದಯಗಳಲ್ಲಿ ರೋಗವಿದೆ. ಅಲ್ಲಾಹನು ಅವರ ರೋಗವನ್ನು ಹೆಚ್ಚಿಸಬಿಟ್ಟನು. (ಮಂ-೧. ಸಿ-೧. ಸೂ-೨. ಆ-೧೦). 


ಸಮೀಕ್ಷರ್ಕ- ಭೇಷ್‌! ಅಪಾರಾಧವಿಲ್ಲದೆ ಖುದಾ ಅವರ ರೋಗವನ್ನು ಹೆಚ್ಚಿಸಿದನು. ದಯೆ ಬಾರಲಿಲ್ಲ. ಆ ಬಡಪಾಯಿಗಳಿಗೆ 
ಬಹಳ ದುಃಖವಾಗಿರಬಹುದು, ಇದು. ಸೈತಾನನ್ನೂ ಮೀರಿಸುವ ಸೈತಾನತನದ ಕೆಲಸವಲ್ಲವೇ? ಯಾವನಾದರೂ ಒಬ್ಬನ ಮನಸ್ಸಿನ 
ಮೇಲೆ ಮುದ್ರೆಯೊತ್ತುವುದು, ಯಾವನೋ ಒಬ್ಬನ ರೋಗವನ್ನು ಹೆಚ್ಚಿಸುವುದು ಖುದಾನ ಕೆಲಸವಾಗಿರಲಾರದು; ಏಕೆಂದರೆ, ರೋಗ 


(ಮಂ-೧. ಸಿ-೧. ಸೂ-೨. ಆ-೨೨) 


ಸಮೀಕ್ಷರ್ಕ- ಭಲೇ। ಆಕಾಶ ಯಾವನಿಗಾದರೂ ಜಾವಣಿಯಾಗಬಲ್ಲದೇ ? ಇದು ಅವಿದ್ಯೆಯ ಮಾತು. ಆಕಾಶವನ್ನು ಚಾವಣಿಗೆ 
ಸಮಾನವೆಂದು ಅಂಗೀಕರಿಸುವುದು ನಗೆಯಾಟದ ಮಾತು. ಯಾವುದಾದರೂ ಪ್ರಕಾರದ ಪೃಥಿವಿಯನ್ನು ಆಕಾಶವೆಂದು ಗ್ರಹಿಸುತ್ತಾರೆಯಾದರೆ, 
ಅದು ಅವರ ಮನೆಯ ಮಾತು ಮಾತ್ರ. (೭) 


ನಾವು ಯಾವುದನ್ನು ನಮ್ಮ ಪೈಗಂಬರನ ಮೇಲೆ ಇಳಿಸಿದ್ದೇವೋ, ಆ ವಸ್ತುವಿನ ಬಗೆಗೆ ನೀವು ಸಂದೇಹದಲ್ಲಿರುವಿರಾದರೆ, 
ಅದರಂತಹ ಒಂದು ಸೂರತಕ್ನು ತೆಗೆದುಕೊಂಡು ಬನ್ನಿರಿ ಮತ್ತು ಅಲ್ಲಾಹನ ಹೊರತು ನೀವು ಸತ್ಯವಂತರಾಗಿರುವಿರಾದರೆ, ನಿಮ್ಮ 
ಸಾಕ್ಷಿಗಳನ್ನು ಕರೆಯಿರಿ. ಮತ್ತು ಎಂದಿಗೂ ಮಾಡುವುದಿಲ್ಲವಾದರೆ, ಯಾವುದರ ಕಾಷ್ಠ ಮನುಷ್ಯನೋ, ಆ ಬೆಂಕಿಗೆ ಹೆದರಿರಿ. ಮತ್ತು. 
ಕಾಫಿರರ ಸಲುವಾಗಿ ಕಲ್ಲುಗಳು ಸಿದ್ಧಗೊಳಿಸಲ್ಪಟ್ಟವೆ. (ಮಂ-೧. ಸಿ-೧. ಸೂ-೨. ಆ-೨೩, ೨೪) 

ಸಮೀಕ್ಷಕ್ಕ- ಭಲೇ! ಅದರಂತಹ ಯಾವ ಸೂರತವೂ ಆಗದು - ಎನ್ನುವುದೂ ಕೂಡ ಯಾವುದಾದರೂ ಸಮಸ್ಯೆಯೇ? ಅಕ್ಬರ್‌ 
ಬಾದಶಾಹನ ಕಾಲದಲ್ಲಿ ಮೌಲವೀ ಫೈಜೀ ಬಿಂದುವೇ ಇಲ್ಲದ ಕುರಾನನ್ನು ನಿರ್ಮಿಸಿರಲಿಲ್ಲವೇ? ಅದು ಯಾವ ನರಕದ ಬೆಂಕಿ? ಈ 
ಜೆಂಕಿೆ ಹೆದರಬಾರದೇನು? ಇದಕ್ಕೂ ಕೂಡ ಯಾವುದು ಬಿದ್ದರೂ ಅದೆಲ್ಲವೂ ಕಾಷ್ಠವೇ. ಹೇಗೆ ಕುರಾನಿನಲ್ಲಿ ಕಾಫಿರರ ಸಲುವಾಗಿ 
ಕಲ್ಲುಗಳು ಸಿದ್ಧಪಡಿಸಲ್ಪಟ್ಟಿವೆ-ಎಂದು ಬರೆದಿದೆಯೋ, ಹಾಗೆ ಪುರಾಣಗಳಲ್ಲಿ ಮ್ಲೇಚ್ಛರಿಗಾಗಿ ಘೋರವಾದ ನರಕವಿದೆಯೆಂದು ಬರೆದಿದೆ. 
ಈಗ ಹೇಳಿರಿ, ಯಾವನ ಮಾತು ಸತ್ಯವೆಂದು ಒಪ್ಪಲ್ಪಡಬೇಕು? ತಮ್ಮತಮ್ಮ ವಚನದಿಂದ ಇಬ್ಬರೂ ಸ್ವರ್ಗಗಾಮಿಗಳು; ಮತ್ತು ಅನ್ಕರ 
ಮತದಿಂದ ಇಬ್ಬರೂ ನರಕಗಾಮಿಗಳುಗತ್ತಾರೆ. ಆದುದರಿಂದ, ಇವರೆಲ್ಲರ ಜಗಳವೂ ಸುಳ್ಳಾಗಿದೆ. ಆದರೆ ಯಾರು ಧಾರ್ಮಿಕರಾಗಿದ್ದಾರೋ, 
ಅವರು ಸುಖವನ್ನೂ, ಮತ್ತು ಯಾರು ಪಾಪಿಗಳಾಗಿದ್ದಾರೋ ಅವರು ಎಲ್ಲ ಮತಗಳಲ್ಲಿಯೂ ದುಃಖವನ್ನೂ ಹೊಂದುವರು. (೮). 

ಮತ್ತು ನಂಬಿಕೆಯನ್ನಿಡುವಂತಹ ಜನರಿಗೆ ಆನಂದದ ಸಂದೇಶವನ್ನು ಕೊಡು ಮತ್ತು ಉತ್ತಮ ಕರ್ಮ ಮಾಡಿದವರಿಗೆ, ಯಾವುದರ 
ಕೆಳಗೆ ನಾಲೆಗಳು ಹರಿಯುತ್ತವೋ ಅಂತಹ ಸರ್ಗಗಳಿವೆ. ಯಾವಾಗ ಅದರೊಳಗಿನಿಂದ ಒಣಹಣ್ಣುಗಳ ಭೋಜನ ಕೊಡಲ್ಪಡುವುಮೋ, 
ಆಗ, “ಯಾವುವು ನಮಗೆ ಇದಕ್ಕಿಂತ ಮೊದಲು ಕೊಡಲ್ಪಟ್ಟಿದ್ದುವೋ, ಆ ವಸ್ತುಗಳು ಇವು” ಎನ್ನುವರು. ಮತ್ತು ಅವರಿಗಾಗಿ 
ಪವಿತ್ರರಾದ ನಾರಿಯರು ಸದಾ ಅಲ್ಲಿ ಇರುವವರಾಗಿದ್ದಾರೆ. (ಮಂ-೨. ಸಿ-೧. ಸೂ-೨. ಆ-೨೫). 

ಸಮೀಕ್ಷಕ :- ಭಲೇ। ಕುರಾನಿನ ಈ ಸ್ವರ್ಗ ಜಗತ್ತಿಗಿಂತ ಯಾವ ಉತ್ತಮ ವಸ್ತುಯಕ್ತವಾಗಿದೆ? ಏಕೆಂದರೆ, ಯಾವ ಪದಾರ್ಥಗಳು. 
ಜಗತ್ತನಲ್ಲಿವೆಯೋ, ಅವೇ ಮುಸಲ್ಫಾನರ ಸ್ವರ್ಗದಲ್ಲಿವೆ. ಮತ್ತು ಇಲ್ಲಿ ಹೇಗೆ ಪುರುಷರು ಹುಟ್ಟುತ್ತಾರೋ-ಸಾಯುತ್ತಾರೋ ಮತ್ತು. 
ಬರುತ್ತಾರೋ-ಹೋಗುತ್ತಾರೋ, ಅದೇ ರೀತಿ ಸ್ವರ್ಗದಲ್ಲಿಲ್ಲ- ಎನ್ನುವದಿಷ್ಟೇ ವಿಶೇಷವಾಗಿದೆ. ಆದರೆ, ಇಲ್ಲಿನ ಸ್ವೀಯರು ಸದಾ 
ಇರುವುದಿಲ್ಲ ಮತ್ತು ಅಲ್ಲಿ ಹೆಂಡರು, ಎಂದರೆ ಉತ್ತಮ ಸ್ವೀಯರು ಸದಾ ಕಾಲವ ಇರುತ್ತಾರೆ. ಅಂದರೆ, ಎಂದಿನ ವರೆ ಕಯಾವತ್ತಿನ 
ರಾಶ್ರಿ ಬಾರದೋ, ಆವರೆಗೆ ಆ ಬಡಪಾಯಿನಿಯರ ದಿನಗಳು ಹೇಗೆ ಕಳೆಯುತ್ತಿರಬಹುದು? ಅಹುದು; ಖುದಾನ ಕೃಪೆ ಅವರ ಮೇಲೆ 
ಆಗುತ್ತಿರಬಹುದೇನೋ? ಮತ್ತು ಖುದಾನ ಆಶ್ರಯದಲ್ಲಿಯೇ ಕಾಲ ಕಳೆಯುತ್ತಿರುವರಾದರೆ ಸರಿ. ಏಕೆಂದರೆ, ಮುಸಲ್ಮಾನರ ಈ ಸ್ವರ್ಗ: 
ಗೋಕುಲೀಯ ಗೋಸಾಯಿಗಳ ಗೋಲೋಕದ ಮತ್ತು ಮಂದಿರದ ಹಾಗೆ ಕಾಣಿಸುತ್ತದೆ. ಏಕೆಂದರೆ, ಅಲ್ಲ ಸ್ತ್ರೀಯರಿಗೆ ಮಾನ್ಯತೆ ಬಹಳ; 
ಪುರುಷರಿಗಲ್ಲ ಹಾಗೆಯೇ ಖುದಾನ ಮನೆಯಲ್ಲಿ ಸ್ತ್ರೀಯರಿಗೆ ಮಾನ್ಯತೆ ಹೆಚ್ಚು ಮತ್ತು ಅವರ ಮೇಲೆ ಮಿದಾನ ಪ್ರೇಮವೂ ಕೂಡ 


ಚತುರ್ದಶ ಸಮುಲ್ಲಾಸ 0 
ಬಹಳವಾಗಿದೆ ; ಪುರುಷರ ಮೇಲೆ ಇಲ್ಲ. ಏಕೆಂದರೆ, ಬೀಬಿಯರನ್ನು ಖುದಾ ಸದಾ ಸ್ವರ್ಗದಲ್ಲಿಟ್ಟದ್ದಾನೆ; ಮತ್ತು ಪುರುಷರನ್ನಲ್ಲ! ಆ. 
ಬೀಬಿಯರು ಖುದಾನ ಇಚ್ಛೆಯಿಲ್ಲದ ಸ್ವರ್ಗದಲ್ಲಿ ಹೇಗೆ ಇರಬಲ್ಲರಾಗಿದ್ದರು? ಸಂಗತಿ ಹೀಗೆಯೇ ಇರುವುದಾದರೆ ಖುದಾ ಸ್ವೀಯರಲ್ಲಿ 
ಸಿಕ್ಕಿ ಹಾಕಿಕೊಂಡಾನು. (೯). 


ಆದಮನಿಗೆ ಹೆಸರುಗಳನ್ನೆಲ್ಲಾ ಕಲಿಸಿದನು. ಮತ್ತೆ ದೇವತೆಗಳ ಮುಂದೆ ಪ್ರಸ್ತುತಗೊಳಿಸಿ, “ನೀನು ಸತ್ಯವಂತನಾಗಿರುವೆಯಾದರೆ, 
ನನಗೆ ಅವರ ಹೆಸರುಗಳನ್ನು ಹೇಳು”".- ಎಂದನು. “ಓ ಆದಮ್‌! ಅವರ ಹೆಸರುಗಳನ್ನು ಹೇಳಿಬಿಡು”.-ಎಂದನು. ಆಗ ಅವನು. 
ಹೇಳಿಬಿಟ್ಟನು. (ಆಗ. ಖುದಾ ದೇವತೆಗಳನ್ನು) “ನಾನು ನಿಮಗೆ ನಿಶ್ಚಯವಾಗಿಯೂ ನಾನು ಪೃಥಿವಿಯ ಮತ್ತು ಆಕಾಶದ ಗುಪ್ತ 
ವಸ್ತುಗಳನ್ನೂ ಮತ್ತು ಪ್ರಕಟವಾದ ಹಾಗೂ ಗುಪ್ತವಾದ ಕರ್ಮಗಳನ್ನೂ ತಿಳಿಯುತ್ತೇನೆ-ಎಂದು ಹೇಳಲಿಲ್ಲವೋ?''ಎಂದು ಕೇಳಿದನು. 
(ಮಂ.೧. ಸಿ-೧. ಸೂ-೨. ಆ-೩೧, ೩೩). 


ಸಮೀಕ್ಷರ್ಕ ಓಹೋ! ಹೀಗೆ ದೇವತೆಗಳಿಗೆ ಮೋಸಮಾಡಿ, ತನ್ನ ಹಿನಿಮೆಯನ್ನು ತೋಡಿಕೊಳ್ಳುವುದು ಖುದಾನ ಕೆಲಸವಾಗಬಲ್ಲದೇ? 
ಇದಂತೂ ಒಂದು ದಂಭದ ಮಾತ್ರ. ಇದನ್ನು ಯಾವ ವಿದ್ದಾಂಸನೂ ಒಪ್ಪಿಕೊಳ್ಳಲಾರನು ; ಮತ್ತು ಹೀಗೆ ಅಭಿಮಾನವನ್ನೂ ಪಡುವುದಿಲ್ಲ. 
ಇಂತಹ ಮಾತುಗಳಿಂದಲೇ ಖುದಾ ತನ್ನ ಸಿದ್ಧಿಯನ್ನು ಬೇರೂರಿಸಲು ಬಯಸುತ್ವಾನೇನು? ಅಹುದು; ಕಾಡುಜನರಲ್ಲಿ ಯಾವನು ಎಂತಹ. 
ಪಾಖಂಡವನ್ನು ಪ್ರಚಲಿತಗೊಳಿಸಿದರೂ ಪ್ರಚಲಿತವಾಗಬಲ್ಲದು; ಸಭ್ಯಜನರಲ್ಲಿ ಅಲ್ಲ. (೧೦) 

ಯಾವಾಗ ನಾವು ದೇವತೆಗಳಿಗೆ “ಬಾಬಾ ಅದಮನಿಗೆ ದಂಡವತ್‌ ಪ್ರಣಾಮ ಮಾಡಿರಿ”. ಎಂದು ಹೇಳಿದೆವೋ, ಆಗ 
ನೋಡಿದೆ; ಎಲ್ಲರೂ ದಂಡವತ್‌ ಮಾಡಿದರು. ಆದರೆ, ಸೈತಾನನು ಒಪ್ಪಲಿಲ್ಲ ಮತ್ತು ಅಭಿಮಾನಪಟ್ಟನು. ಏಕೆಂದರೆ, ಅವನೂ ಒಬ್ಬ 
ಕಾಫಿರನಾಗಿದ್ದನು. (ಮು-೧. ಸ-೧. ಸೂ-೨. ಆ-೩೨) 


ಸಮೀಕ್ಷಕ- ಇದರಿಂದ, ಖುದಾ ಸರ್ವಜ್ಞನಲ್ಲ. ಎಂದರೆ, ಭೂತ, ಭವಿಷ್ಯತ್‌ ಮತ್ತು ವರ್ತಮಾನದ ಪೂರ್ಣ ವಿಷಯಗಳನ್ನು 
ತಿಳಿದುಕೊಂಡಿಲ್ಲ-ಎಂದು ಗೊತ್ತಾಗುತ್ತದೆ. ತಿಳಿದಿದ್ದರೆ, ಸೈತಾನನನ್ನು ಸೃಜಿಸಿದನಾದರೂ ಏತಕ್ಕೆ? ಮತ್ತು ಖುದಾನಲ್ಲಿ ಸ್ವಲ್ಪ ತೇಜಸ್ಸೂ 
ಕೂಡ ಇಲ್ಲ. ಏಕೆಂದರೆ, ಸೈತಾನನು ಖುದಾನ ಆಜ್ಞೆಯನ್ನೇ ಪಾಲಿಸಲಿಲ್ಲ ಮತ್ತು ಖುದಾ ಅವನಿಗೆ ಏನನ್ನು ಮಾಡಲೂ ಶಕ್ಕನಾಗಲಿಲ್ಲ. 
ಮತ್ತು ನೋಡಿರಿ! ಒಬ್ಬ ಸೈತಾನ ಕಾಫಿರನು ಖುದಾನ ಮದವನ್ನೂ ಇಳಿಸಿಬಿಟ್ಟನು! ಎಂದ ಮೇಲೆ ಮುಸಲ್ಮಾನರ ಕಥನಾನುಸಾರವಾಗಿ 
ಬೇರೆ ಕೋಟ್ಕಂತರ ಕಾಫಿರರು ಎಲ್ಲಿದ್ದಾರೋ, ಅಲ್ಲಿ ಮುಸಲ್ಮಾನರ ಖುದಾನ: ಮತ್ತು ಮುಸಲ್ಮಾನರ 'ತ್ತು ಏನು ನಡೆದೀತು? 
ಒಂದೊಂದು ಸಾರಿ ಖುದಾ ಕೂಡ ಯಾವನದಾದರೂ ರೋಗವನ್ನು ಹೆಚ್ಚಸಿಬಿಡುತ್ತಾನೆ; ಯಾವನನ್ನಾದರೂ ಪಥ್ರಷ್ಟನನ್ನಗಿ ಮಾಡಿಬಿಡುತ್ತಾನೆ. 
ಖಿದಾ ಈ ವಿಷಯವನ್ನು ಸೈತಾನನಿಂದ ಕಲಿತಿರಬಹುದು ಮತ್ತು ಸೈತಾನನು ಖುದಾನಿಂದ. ಏಕೆಂದರೆ, ಖುದಾನ ಹೊರತು ಸೈತಾನನ. 
ಉಪಾಧ್ಯಾಯನು ಮತ್ತಾವನೂ ಆಗಲಾರನು. (೧೧). 


ನಾವು - “ಓ ಆದಮ್‌! ನೀನು ಮತ್ತು ನಿನ್ನ ಹೆಂಡತಿ ಸ್ವರ್ಗದಲ್ಲಿದ್ದು, ಆನಂದದಿಂದ ಎಲ್ಲಿ ಬೇಕೋ ಅಲ್ಲಿ ತಿನ್ನಿರಿ. ಆದರೆ, 
ಹೋಗಬೇಡಿರಿ ಆ ವೃಕ್ಷದ ಬಳಿಗೆ; ಪಾಪಿಗಳಾಗಿ ಹೋದೀರಿ!” ಎಂದೆವು. ಸೈತಾನನು ಅವರನ್ನು ಚಂಚಲಗೊಳಿಸಿದನು ಮತ್ತು ಅವರನ್ನು 
ಸ್ವರ್ಗದ ಆನಂದದಿಂದ ವಂಚಿಸಿದನು. ಆಗ ನಾವು - “ಇಳಿಯಿರಿ, ನಿಮ್ಮ ಮಧ್ಯೆ ಯಾರೋ ಪರಸ್ಪರ ಶತ್ರುಗಳಿದ್ದಾರೆ. ನಿಮ್ಮ ನೆಲೆ 
ಪೃಢಿವಿಯಾಗಿದೆ ಮತ್ತು ಒಂದು ಅವಧಿಯವರೆಗೆ ಲಾಭವಿದೆ” ಎಂದೆವು. ಆದಮನು ತನ್ನ ಸ್ವಾಮಿಯಿಂದ ಹಲಮಾತುಗಳನ್ನು ಕಲಿತು, 
ಪೃಥಿವಿಗೆ ಬಂದು ಬಿಟ್ಟನು. (ಮಂ-೧, ಸಿ-೧, ಸೂ-೨, ಆ- ೩೫, ೩೭). 


ಸಮೀಕ್ಷಕ- ಈಗ ನೋಡಿರಿ ಖುದಾನ ಅಲ್ಪಜ್ಞತ್ವವನ್ನು. ಈಗ ತಾನೇ ಸ್ವರ್ಗದಲ್ಲಿರುವಂತೆ ಆಶೀರ್ವಾದವಿತ್ತನು. ಮತ್ತು ಪುನಃ 
ಸ್ವಲ್ಪಹೊತ್ತಿನಲ್ಲಿ “ಹೊರಡು” ಎಂದನು. ಭವಿಷ್ಯತ್ತಿನ ಮಾತುಗಳನ್ನು ತಿಳಿದವನಾಗಿದ್ದರೆ, ವರವನ್ನು ತಾನೇ ಏಕೆ ಕೊಡುತ್ತಿದ್ದನು? ಮತ್ತು. 
ಪಥಭ್ರಷ್ಟಗೊಳಿಸುವ ಸೈತಾನನಿಗೆ: ಶಿಕ್ಷೆಕೊಡುವುದರಲ್ಲಿ ಅಸಮರ್ಥನಾಗಿಯೂ ಕಾಣಿಸುತ್ತಾನೆ. ಮತ್ತು ಆ ವೃಕ್ಷವನ್ನು ಏತಕ್ಕಾಗಿ 
ಉತ್ಪನ್ನಮಾಡಿದ್ದನು? ತನಗಾಗಿಯೋ ಅಥವಾ ಅನ್ನರಿಗಾಗಿಯೋ? ಬೇರೆಯವರಿಗಾಗಿ ಇದ್ದರೆ, ನಿರೋಧಿಸಿದನೇತಕ್ಕೆ? ಆದಕಾರಣ, 
ಇಂತಹ ಮಾತುಗಳು ಖುದಾನದಾಗಿರಲಾರವ; ಮತ್ತು ಅವನು ರಚಿಸಿದ ಪುಸ್ತಕದಲ್ಲಿ ಇರಲಾರವು. ಆದಮ್‌ ಸಾಹೇಬರು ಖುದಾನಿಂದ. 
ಎಷ್ಟು ಮಾತುಗಳನ್ನು ಕಲಿತುಕೊಂಡು ಬಂದರು? ಮತ್ತು ಪೃಢಿವಿಗೆ ಹೇಗೆ ಬಂದರು? ಆ ಸ್ವರ್ಗ ಪರ್ವತದ ಮೇಲಿದೆಯೋ ಅಥವಾ 
ಆಕಾಶದ ಮೇಲೆಯೋ? ಅದರಿಂದ ಹೇಗೆ ಇಳಿದು ಬಂದರು ? ಪಕ್ಷಿಯಂತೆ ಹಾರಿ ಬಂದರೋ? ಅಥವಾ ಮೇಲಿನಿಂದ ಜಾರಿದ. 
ಕಲ್ಲಿನಂತೆ ಬಿದ್ದರೋ ಅಲ್ಲದೆ, ಅದಮ್‌' ಸಾಹೇಬರು ಮಣ್ಣಿನಿಂದ ನಿರ್ಮಿಸಲ್ಪಟ್ಟರು ಎಂದಾಗ, ಇವರ ಸ್ವರ್ಗದಲ್ಲಿಯೂ ಮಣ್ಣು 
ಇರಬೇಕು-ಎಂದು ವಿದಿತವಾಗುತ್ತದೆ. ಮತ್ತು ಎಷ್ಟು ಜನ ಅಲ್ಲಿ ಇನ್ನೂ ಇದ್ದಾರೋ, ಆ ದೇವತೆಗಳು ಮೊದಲಾದವರೂ ಮಣ್ಣಿನಿಂದಲೇ 
ಆಗಿದ್ದಾರು. ಏಕಂದರೆ, ಮಣ್ಣಿನ ಶರೀರವಿಲ್ಲದೆ, ಇಂದ್ರಿಯಭೋಗ ಆಗಲಾರದು. ಪಾರ್ಥಿವ ಶರೀರವಿರುವಾಗ, ಮೃತ್ಯುವೂ ಅವಶ್ಯವಾಗಿ 
ಇರಬೇಕು. ಮೃತ್ಯುವಾಗುವುದಿಲ್ಲವಾದರೆ, ಅವರು ಅಲ್ಲಿಂದ ಎಲ್ಲಿಗೆ ಹೋಗುತ್ತಾರೆ. ಮತ್ತು ಮೃತ್ಯುವಾಗುವುದಿಲ್ಲವಾದರೆ, ಅವರ ಜನ್ಮವೂ. 


40 ಸತ್ಯಾರ್ಥಪ್ರಕಾಶ 
ಕೂಡ ಆಗಲಿಲ್ಲ. ಜನ್ಮವಿರುವಾಗ, ಮೃತ್ಯುವೂ ಅವಶ್ಯವಾಗಿ ಇದೆ. ಹೀಗಿರುವುದಾದರೆ, ಬೀಬಿಯರು ಸರ್ವದಾ ಸ್ಪರ್ಗದಲ್ಲಿದ್ದಾರೆ-ಎಂದು. 
ಕುರಾನ್‌ನಲ್ಲಿ ಬರೆದಿದೆ. ಆದು ಸುಳ್ಳಾಗಿ ಹೋಗುವುದು. ಏಕೆಂದರೆ, ಅವರ ಮೃತ್ಯುವೂ ಅವಶ್ಯವಾಗಿ ಆಗುವುದು. ಹೀಗಿರುವಾಗ, 
ಸ್ವರ್ಗಕ್ಕೆ ಹೋಗುವವರ ಮೃತ್ಯುವೂ ಅವಶ್ಯವಾಗಿ ಆಗುವುದು. (೧೨) 

ಎಂದು ಯಾವ ಜೀವನೂ ಯಾವ ಜೀವನ ಮೇಲೆಯೂ ಭರವಸೆಯನ್ನಿಡನೋ, ಅವನ ಪರವಾಗಿ ನುಡಿದ ಒತ್ತಾಸೆಯ ಮಾತೂ 
ಸ್ವೀಕರಿಸಲ್ಪಡುವುದಿಲ್ಲವೋ, ಮತ್ತು ಮುಯ್ಕಿಯೂ ತೀರಿಸಿಕೊಳ್ಳಲ್ಪಡುವುದಿಲ್ಲವೋ, ಮತ್ತು ಸಹಾಯವನ್ನೂ ಪಡೆದುಕೊಳ್ಳರೋ, ಆ 
ದಿವಸಕ್ಕೆ ಅಂಜಿರಿ. (ಮಂ-೧, ಸಿ-೧, ಸೂ-೨. ಅ-೪೮) 

ಸಮೀಕ್ಷಕ- ಈಗಿನ ದಿನಗಳಿಗೆ ಹೆದರಬಾರದೇನು? ಕೇಡನ್ನು ಮಾಡಲು ಎಲ್ಲ ದಿನಗಳಲ್ಲಿಯೂ ಹೆದರಬೇಕು. ಯಾವಾಗ 
ಒತ್ತಾಸೆ ಅಂಗೀಕರಿಸಲ್ಪಡುವುದಿಲ್ಲವೋ, ಆಗ ಮತ್ತೆ, ಪೈಗಂಬರರ ಸಾಕ್ಷ್ಯದಿಂದ ಅಥವಾ ಒತ್ತಾಸೆಯಿಂದ ಖುದಾ ಸ್ವರ್ಗವನ್ನು ಕೊಡುವನು. 
ಎಂಬ ಮಾತು ಹೇಗೆ ಸತ್ಯವಾಗಬಲ್ಲರು? ಖುದಾ ಸ್ವರ್ಗದವರಿಗೆ ಮಾತ್ರವೇ ಸಹಾಯಕನೇನು? ನರಕದವರಿಗೆ ಅಲ್ಲವೇನು? 
ಹೀಗಿರುವುದಾದರೆ, ಖುದಾ ಪಕ್ಷಪಾತಿಯಾಗಿದ್ದಾನೆ. (೧೩) 

`ನಾವು ಮೋಸೆಸನಿಗೆ ಪುಸ್ತಕವನ್ನೂ, ಚಮತ್ಯಾರಗಳನ್ನೂ ಕೊಟ್ಟಿವು. ನಾವು ಅವರಿಗೆ -“ನೀವ ನಿಂಗಿತರಾದ ಕಪಿಗಳಾಗಿ ಹೋಗಿರಿ”.-ಎಂದು. 
ಹೇಳಿದೆವು. ಯಾರು ಅವರ ಮುಂದೆ ಮತ್ತು ಹಿಂದೆಯಿದ್ದರೋ, ಅವರಿಗೆ ಇದೊಂದು ಭಯವನ್ನು ಹುಟ್ಟಿಸಿದೆವ ಮತ್ತು ನಂಬಿಕೆಯನ್ನುಳ್ಳರಿಗೆ. 
ಶಿಕ್ಷಣವನ್ನಿತ್ತೆವು. (ಮಂ-೧, ಸಿ-೧, ಸೂ-೨, ಆ-೫೩, ೬೫,೬೬) 

ಸಮೀಕ್ಷಕ :- ಮೊಸುಿಗೆ ಪುಸ್ತಕಗಳನ್ನು ಕೊಟ್ಟನಾದರೆ, ಕುರಾನಿನ ಇರುವಿಕೆ ನಿರರ್ಥಕವಾಗಿದೆ. ಮತ್ತು ಅವನಿಗೆ ಆಶ್ಚರ್ಯಕರ 
ಶಕ್ತಿಯನ್ನು ಕೊಟ್ಟನೆಂದು ಬೈಬಲ್‌ ಮತ್ತು ಕುರಾನ್‌ನಲ್ಲಿಯೂ ಬರೆದಿದೆ. ಆದರೆ-ಈ ಮಾತು ಒಪ್ಪಲು ಯೋಗ್ಯವಾಗಿಲ್ಲ. ಏಕೆಂದರೆ, 
ಹಾಗೆ ಆಗಿದ್ದ ಪಕ್ಷದಲ್ಲಿ, ಈಗಲೂ ಆಗುತ್ತಿತ್ತು. ಈಗ ಆಗವುದಿಲ್ಲವಾದುದರಿಂದ ಮೊದಲೂ ಕೂಡ ಆಗಿರಲಿಲ್ಲ. ಸ್ವಾರ್ಥಿ ಜನರು. 
ಈ ದಿನಗಳಲ್ಲಿಯೂ ಕೂಡ ಅವಿದ್ದಾಂಸರ ಮುಂದೆ ವಿದ್ದಾಯರಾಗಿ ತೋರಿಸಿಕೊಳ್ಳುವಂತೆ, ಆ ಕಾಲದಲ್ಲಿಯೂ ಕಪಟಗಳನ್ನು ಮಾಡಿರಬಹುದು. 
ಏಕೆಂದರೆ, ಖುದಾ ಮತ್ತು ಅವನ ಸೇವಕರು ಈಗಲೂ ವಿದ್ಯಮಾನರಾಗಿದ್ದಾರೆ. ಮತ್ತೆ ಈಗ ಖುದಾ ಆಶ್ಚರ್ಯಶಕ್ತಿಯನ್ನೇಕೆ ಕೊಡುವುದಿಲ್ಲ? 
ಮತ್ತು (ಆಶ್ಚರ್ಯ ಕರ್ಮಗಳನ್ನು) ಮಾಡಲಾರರೇಕೆ? ಮೋಸೆಸಿನಿಗೆ ಪುಸ್ತಕವನ್ನು ಕೊಟ್ಟಿದ್ದನಾದರೆ ಮತ್ತೆ ಕುರಾನನ್ನು ಕೊಡುವುದು 
ಅಪಶ್ಯಕವಾಗಿತ್ತೇ? ಏಕೆಂದರೆ, ಒಳಿತುಗಳನ್ನು ಮಾಡಬೇಕು ; ಕೆಡಕುಗಳನ್ನು ಮಾಡಬಾರದು-ಎಂಬ ಉಪದೇಶಗಳು ಎಲ್ಲೆಡೆಯೂ 
ಒಂದೇ ಬಗೆಯದಿರುವುದಾದರೆ, ಪುನಃ ಬೇರೆ ಬೇರೆ ಪುಸ್ತಕಗಳನ್ನು ರಚಿಸುವುದರಿಂದ ಪುನರುಕ್ತದೋಷ ಉಂಟಾಗುತ್ತದೆ. ಮೋಸೆಸ್‌ 
ಮೊದಲಾದವರಿಗೆ ಕೊಟ್ಟ ಪುಸ್ತಕದಲ್ಲಿ ಖುದಾ(ಐನನ್ನಾದರೂ) ಮರೆತುಬಿಟ್ಟಿದ್ದನೇನು? ಖುದಾ ಕೇವಲ ಭಯವನ್ನು ಹುಟ್ಟಿಸುವುದಕ್ಕಾಗಿ. 
ನಿಂದಿತ ಮಂಗಗಳಾಗುವ ಮಾತನ್ನು ಹೇಳಿದ್ದನಾದರೆ, ಅವನ ಹೇಳಿಕೆ ಸುಳ್ಳಾಯಿತು ಅಥವಾ ಛಲವನ್ನು ಮಾಡಿದನು. ಇಂತಹ 
ಮಾತುಗಳನ್ನಾಡುವವನು ದೇವರೂ ಅಲ್ಲ; ಇಂತಹ ಮಾತುಗಳನ್ನುಳ್ಳ ಪುಸ್ತಕ ಖುದಾ ರಚಿಸಿದುದೂ ಆಗಿರಲಾರದು, (೧೪). 


ಈ ರೀಶಿ ಖುದಾ ಶವಗಳನ್ನು ಸಜೀವಗೊಳಿಸುತ್ತಾನೆ ಮತ್ತು ನಿಮಗೆ, ನೀವು ತಿಳಿದುಕೊಳ್ಳಲಿ-ಎಂದು ತ್ನ ಚಿಹ್ನೆಗಳನ್ನು 


ತೋರಿಸುತ್ತಾನೆ. (ಮಂ-೧, ಸಿ-೧, ಸೂ-೨ ಆ-೭೩) 


ಸಮೀಕ್ಷಕ- ಖುದಾ ಶವಗಳನ್ನು ಸಜೀವಗೊಳಿಸತ್ತಿದ್ದನಾದರೆ, ಈಗ ಏತಕ್ಕೆ ಸಜೀವಗೊಳಿಸುವುಿಲ್ಲ? ಕಯಾವತ್ತಿನ ರಾತ್ರಿಯವರೆಗೆ 
ಗೋರಿಗಳಲ್ಲಿ ಬಿದ್ದಿರುವರೇನು? ಈ ದಿನಗಳಲ್ಲಿ "ವಿಚಾರಾಧೀನ ಸ್ಥಿತಿ'ಯೋ? ಈಶ್ವರನ ಚಿಹ್ನೆಗಳು ಇಷ್ಟು ಮಾತ್ರವೇ ಏನು? 
ಪೃಥಿವೀ,ಸೂರ್ಯ, ಚಂದ್ರ-ಮೊದಲಾದುವು ಚಿಹ್ನೆಗಳಲ್ಲವೇನು? ಜಗತ್ತಿನಲ್ಲಿ ಯಾವ ವಿಧದ ರಚನಾವಿಶೇಷಗಳು ಪ್ರತ್ಯಕ್ಷವಾಗಿ 
ಕಾಣಿಸುತ್ತಿವೆಯೋ, ಈ ಚಿಹ್ನೆಗಳು ಕಡಿಮೆಯಾಗಿವೆ ಏನು ? (೧೫). 


ಅವರು ಸದಾ ಕಾಲಕ್ಕೂ ಸ್ವರ್ಗದಲ್ಲಿ, ಎಂದರೆ ವೈಕುಂತದಲ್ಲಿ ವಾಸಮಾಡುವವರಾಗಿದ್ದಾರೆ. (ಮಂ-೧, ಸಿ-೧, ಸೂ-೨, ಅ-೮೨) 
ಸರ್ವದಾ ಸ್ವರ್ಗದಲ್ಲಿ ಅಥವಾ ನರಕದಲ್ಲಿ ಇರಲಾರರು. ಮತ್ತು ಖುದಾ ಹೀಗೆ ಮಾಡುವುದಾದರೆ, ಅವನು ಅನ್ಯಾಯಕಾರಿಯೂ ಮತ್ತು. 
ಅವಿದ್ವಾಂಸನೂ ಆಗಿ ಹೋಗುವನು. ಕಯಾವತ್ತಿನ ರಾತ್ರಿ ನ್ಯಾಯ ತೀರ್ಮಾನವಾಗುವುದಾದರೆ, ಮಾನವರ ಪಾಪ-ಪುಣ್ಯಗಳು ಸಮವಾಗಿಯೇ 
ಇರಬೇಕಾದುದು ಉಚಿತವಾಗಿರುತ್ತದೆ. ಅನಂತವಲ್ಲದುದರ. ಫಲ ಅನಂತವಾಗಬಲ್ಲದಾದರೂ ಹೇಗೆ? ಮತ್ತು, ಸೃಷ್ಟಿಯಾಗಿ ಏಳೆಂಟು. 
ಸಾವಿರ ವರ್ಷಗಳ ಈಚೆಗೇ ಆಗಿದೆಯೆಂದು ಹೇಳುತ್ತಾರೆ. ಇದಕ್ಕೆ ಮೊದಲು ಖುದಾ ನಿಷ್ಕರ್ಮನಾಗಿ ಕುಳಿತಿದ್ದನೇ? ಮತ್ತು ಕಯಾವತ್ತಿನ. 
ನಂತರವೂ ಕೂಡ ನಿಷ್ಕ್ಮನಾಗಿರುವನೇ? ಈ ಮಾತುಗಳೆಲ್ಲವೂ ಬಾಲಕರದರ ಹಾಗೆ ಇವೆ. ಏಕೆಂದರೆ, ಪರಮೇಶ್ವರನ ಕಾರ್ಯಗಳು 
ಸರ್ವದಾ ಪ್ರಚಲಿತವಾಗಿರುತ್ತವೆ. ಮತ್ತು ಯಾವನ ಪಾಪಪುಣ್ಯಗಳು ಎಷ್ಟಿರುತ್ತವೋ, ಅಷ್ಟೇ ಫಲವನ್ನು ಕೊಡುತ್ತಾನೆ. ಅದುದರಿಂದ, 


ಚತುರ್ದಶ ಸಮುಲ್ಲಾಸ' ಆ1 
ಕುರಾನಿನ ಈ ಮಾತು ಸತ್ಯವಲ್ಲ. (೧೬). 


ನಾವು ನಿಮ್ಮಿಂದ “ಪರಸ್ಪರ ರಕ್ತವನ್ನು ಹರಿಸಬಾರದು ; ಮತ್ತು ಪರಸ್ಪರ ನಿಮ್ಮವನಾವನನ್ನೂ ಮನೆಯಿಂದ ಹೊರಹೊರಡಿಸಬಾರದು””- 
ಎಂದು ಪ್ರತಿಜ್ಞೆ ಮಾಡಿಸಿದೆವು; ಆಗ ಪ್ರತಿಜ್ಞೆಯನ್ನು ಮಾಡಿದಿರಿ ನೀವು; ಇದಕ್ಕೆ ನೀವೇ ಸಾಕ್ಷಿಗಳಾಗಿದ್ದೀರಿ. ಆದರೂ, ಪರಸ್ಪರ 
ತಮ್ಮನರನ್ನೇ ಸಾಯಿಸುವ ಜನರು ನೀವಾಗಿದ್ದೀರಿ; ನಿಮ್ಮಲ್ಲಿಯೇ ಒಂದು ಗುಂಪಿನವರನ್ನು ಅವರ ಮನೆಯಿಂದ ಓಡಿಸಿ ಬಿಡುತ್ತೀರಿ. 
(ಮಂ-೧, ಸಿ-೧, ಸೂ-೨, ಆ-೮೪-೮೫) 

ಸಮೀಕ್ಷಕ :- ಭೇಷ್‌! ಪ್ರತಿಜ್ಞೆಯನ್ನು ಮಾಡಿಸುವುದು ಮತ್ತು ಮಾಡುವುದು ಅಲ್ಪಜ್ಞರ ವಿಷಯವೋ ಅಥವಾ ಪರಮಾತ್ಮನದೋ? 
ಪರಮೇಶ್ವರನು ಸರ್ವಜ್ಞನಾಗಿರುವಾಗ, ಕೇವಲ ವ್ಯಾವಹಾರಿಕ ಸಂಸಾರೀ ಮನುಷ್ಯನಿಗೆ ಸಮನಾಗಿ ಹೀಗೇಕೆ ವರ್ತಿಸುವನು? ಭಲೇ! 
ತಮ್ಮ ತಮ್ಮಲ್ಲಿ ರಕ್ತಪಾತ ಮಾಡಬಾರದು. ತಮ್ಮ ಮತದವರನ್ನು ಮನೆಯಿಂದ ಹೊರದೂಡಬಾರದು-ಎನ್ನುವುದು ಯಾವ ಮಹಾ 
ಒಳ್ಳೆಯ ಮಾತು? ಎಂದರೆ, ಬೇರೆಯ ಮತದವರ ರಕ್ತವನ್ನು ಹರಿಸಬಹುದೇ? ಮತ್ತು ಮನೆಯಿಂದ ದೂಡಿಬಿಡಬಹುದೇ? ಇದು. 
ಮಿಥ್ಯೆ; ಮೂರ್ಬಿತ್ವದ ಮತ್ತು ಪಕ್ಷಪಾತದ ಮಾತು. ಪರಮೇಶ್ವರನು ಮೊದಲೇ “ಇವರು ಪ್ರಶಿಜ್ಞೆಗೆ ವಿರುದ್ಧವಾಗಿ ನಡೆಯವವರು”ಎಂದು 
ತಿಳಿದುಕೊಂಡಿರಲಿಲ್ಲವೇ? ಇದರಿಂದ, ಮುಸಲ್ಮಾನರ ಖುದಾ ಕೂಡ ಕ್ರೈಸ್ತರ ಸಂಗಡ ಬಹಳ ಸಾಧರ್ಮ್ಯಹೊಂದಿದ್ದಾನೆಂದು ವಿದಿತವಾಗುತ್ತದೆ. 
ಮತ್ತು ಈ ಕುರಾನ್‌ ಸ್ಪತಂತ್ರವಾಗಿರಲಾರದು; ಏಕೆಂದರೆ, ಇದರಲ್ಲಿ ಸ್ವಲ್ಪ ಮಾತುಗಳನ್ನು ಬಿಟ್ಟು , ಉಳಿದ ಮಾತುಗಳೆಲ್ಲವೂ 
ಜೈಬಲಿನವೇ ಆಗಿವೆ. (೧೭). 

ಪರಲೋಕಕ್ಕೆ ಪ್ರತಿಯಾಗಿ ಈ ಲೋಕದ ಜೀವನವನ್ನು ಕೊಂಡುಕೊಂಡ ಜನರು ಇವರು. ಅವರೊಂದಿಗೆ ಪಾಪವೆಂದಿಗೂ 
ಹಗುರವಾಗಿ ಮಾಡಲ್ಪಡುವುದಿಲ್ಲ; ಮತ್ತು ಅವರಿಗೆ ಸಹಾಯವೂ ಕೊಡಲ್ಪಡುವುದಿಲ್ಲ. (ಮಂ-೧. ಸಿ-೧. ಸೂ-೨. ಆ-೮೬). 


ಸೆಮೀಕ್ಷಕ :- ಆಹಾ! ಇಂತಹ ಈರ್ಷ್ಯಾದ್ವೇಷದ ಮಾತುಗಳು ಎಂದಿಗಾದರೂ ಈಶ್ವರನ ಕಡೆಯಿಂದ ಬರಬಲ್ಲವೇ? ಯಾವ 
ಜನರ ಪಾಪಗಳು ಹಗುರವಾಗಿ ಮಾಡಲ್ಪಡುವುವೋ ಅಥವಾ ಯಾರಿಗೆ ಸಹಾಯ ಕೊಡಲ್ಪಡುವುದೋ, ಅವರು ಯಾರು? ಅವರು. 
ಪಾಪಿಗಳಾಗಿರುವರಾದರೆ ಮತ್ತು ಪಾಪಗಳಿಗಾಗಿ ಶಿಕ್ಷೆಯನ್ನು ಕೊಡದೆಯೇ ಅವು ಹಗುರ ಮಾಡಲ್ಪಡುವುವಾದರೆ, ಅನ್ಕಾಯವಾಗುವುದು. 
ಶಕ್ಷೆಯನ್ನಿತ್ತು ಹಗುರಮಾಡಲ್ಪಡುವುವಾದರೆ, ಯಾರ ವರ್ಣನೆ ಈ ಆಯತ್ತಿನಲ್ಲಿದೆಯೋ, ಅವರೂ ಕೂಡ ಶಿಕ್ಷೆಯನ್ನು ಪಡೆದು 
ಹಗುರವಾಗಬಲ್ಲರು. ಮತ್ತು ಶಿಕ್ಷೆಯನ್ನು ಕೊಟ್ಟೂ ಕೂಡ ಹಗುರವಾಗಿ ಮಾಡಲ್ಪಡ ರಾದರೆ, ಆಗಲೂ ಕೂಡ ಅನ್ಕಾಯವಾಗುವುದು. 
ಪಾಪಗಳಿಂದ ಹಗುರಮಾಡಲ್ಪಡುವವರು - ಎಂಬುದರ ತಾತ್ಪರ್ಯ ಧರ್ಮಾತ್ಮದ್ದು- ಎಂದಾದರೆ, ಅವರ ಪಾಪಗಳಂತೂ ಸ್ವತಃ 
ಹಗುರವಾಗಿರುತ್ತವೆ; ಖುದಾ ಏನು ಮಾಡುವನು? ಆದುದರಿಂದ, ಈ ಬರೆಹ ವಿದ್ವಾಂಸನದಲ್ಲ, ಮತ್ತು ವಾಸ್ತವವಾಗಿ ಧಾರ್ಮಿಕರಿಗೆ 
ಸುಖವೂ ಮತ್ತು ಅಧಾರ್ಮಿಕರಿಗೆ ದುಚವೂ ಅವರ ಕರ್ಮಗಳಿಗನುಸಾರ ಸರ್ವದಾ ಲಭಿಸಬೇಕು. (೧೮) 


ನಿಶ್ಚಯವಾಗಿ ನಾವು ಮೋಸೆಸನಿಗೆ ಪುಸ್ತಕವನ್ನು ಕೊಟ್ಟೆವು ಮತ್ತು ಅವನ ನಂತರ ನಾವು. ಪೈಗಂಬರನನ್ನು ತಂದೆವು. ಮತ್ತು 
ಮೇರಿಯ ಪುತ್ರನಾದ ಏಸುವಿಗೆ ಸ್ಪಷ್ಟವಾಗಿ ಚಮತ್ಕಾರಗಳನ್ನು, ಎಂದರೆ ದೈವೀಶಕ್ತಿಯನ್ನು ಮತ್ತು ಸಾಮರ್ಥ್ಯವನ್ನು ಕೊಟ್ಟಿವು. 
ನೀವು ಮತ್ತೆ ದುರಭಿಮಾನವನ್ನು ತೋರಿಸಿದಿರಿ. ಒಂದು ಮತವನ್ನು ಸುಳ್ಳಾಗಿಸಿದರಿ; ಮತ್ತು ಒಂದನ್ನು ನಾಶಮಾಡಿದಿಡುತ್ತೀರಿ. 
(ಮಂ-೧. ಸಿ-೧. ಸೂ-೨. ಆ-ರಖ್ರ. 


ಸಮೀಕ್ಷತ - ಕುರಾನಿನಲ್ಲಿ ಮೋಸಿಬಿಗೆ ಪುಸ್ತಕವನ್ನು ಕೊಟ್ಟಿವು - ಎಂದು ಸಾಕ್ಷ್ಯವಿರುವಾಗ, ಅದನ್ನು ಅಂಗೀಕರಿಸುವುದು ಮುಸರ್ಯಾನರಿಗೆ 
ಅವಶ್ಯಕವಾಯಿತು . ಮತ್ತು ಆ ಪುಸ್ತಕದಲ್ಲಿ ಯಾವ ಯಾವ ದೋಷಗಳಿವೆಯೋ, ಅವೆಲ್ಲವೂ ಮುಸಲ್ಮಾನರ ಮತಕ್ಕೆ ಬಂದು ಬಿದ್ದವು. 
ಮತ್ತು ಚಮತ್ಕಾರಗಳು, ಎಂದರೆ ದೈವೀಶಕ್ತಿಯ ಮಾತುಗಳು ಎಲ್ಲವೂ ತೋರಿಕೆಗಳಾಗಿವೆ; ಮುಗ್ಧ ಮಾನವರನ್ನು ಪಥಭೃಷ್ಟರನ್ನಾಗಿ 
ಮಾಡಲು ಸುಳ್ಳು ಸುಳ್ಳೇ ಪ್ರಚಲಿತಗೊಳಿಸಿಕೊಂಡಿದ್ದಾರೆ. ಆ ಸಮಯದಲ್ಲಿ ಚಮತ್ಕಾರಗಳು ಇದ್ದುವಾದರೆ, ಈ ಸಮಯದಲ್ಲಿ ಏಕಿಲ್ಲ? 
ಈ ಸಮಯದಲ್ಲಿ ಇಲ್ಲವಾಗಿರುವಾಗ, ಆ ಸಮಯದಲ್ಲಿಯೂ ಇರಲಿಲ್ಲ. ಇದರಲ್ಲೇನೂ ಸಂದೇಹವಿಲ್ಲ. (೧೯). 


ಮತ್ತು ಇದಕ್ಕಿಂತ ಮೊದಲು ಕಾಫಿರರ ಮೇಲೆ ವಿಜಯವನ್ನು ಬಯಸುತ್ತಿದ್ದೆವು. ಅವರು ಕಂಡುಕೊಂಡಿದ್ದುದು ಅವರ ಬಳಿ 
(ಮ-೧. ಸಿ-೧. ಸೂ-೨. ಆ-೮೯) 


ಸಮೀಕ್ಪಕ್ಕ- ಹೇಗೆ ನೀವು ಅನ್ಯಮತೀಯರನ್ನು ಕಾಫಿರರೆನುತ್ತೀರೋ, ಹಾಗೆ ಅವರು ನಿಮ್ಮನ್ನು ಕಾಫಿರರನುವದಿಲ್ಲವೇ? ಮತ್ತು 
ಅವರು ತಮ್ಮಮತದ ದೇವರ ಕಡೆಯಿಂದ ಧಿಕ್ಕಾರವನ್ನು ಕೊಡುತ್ತಾರೆ. ಮತ್ತೆ ಹೇಳಿರಿ, ಯಾವನು ಸತ್ಯವಂತ, ಯಾವನು ಸುಳ್ಳುಗಾರ? 


ಟು ಸತ್ಯಾರ್ಥಪ್ರಕಾಶ 
ಪರ್ಯಾಲೋಚನೆಮಾಡಿ ನೋಡುತ್ತೇವೆಯಾದರೆ, - ಎಲ್ಲ ಮತದವರಲ್ಲಿಯೂ ಸುಳ್ಳು ಕಂಡುಬರುತ್ತದೆ. ಮತ್ತು ಯಾವುದು. 
ಸತ್ಯವಾಗಿರುತ್ತದೋ, ಅದು ಎಲ್ಲದರಲ್ಲಿಯೂ ಒಂದೇ ಬಗೆಯಾಗಿದೆ. ಈ ಎಲ್ಲ ಕಾದಾಟಗಳೂ ಮೂಢತ್ವದವಾಗಿವೆ. (೨೦) 


ಅನಂದದ ಸಂದೇಶ ನಂಬಿಕೆಯುಳ್ಳವರಿಗೆ. ಯಾವನು ಅಲ್ಲಾಹನ, ದೇವತೆಗಳ, ಪೈಗಂಬರರ, ಗೇಬ್ರಿಯಲ್ಲನ ಮತ್ತು ಮೈಕೇಲನ. 
ಶತ್ರುವೋ ಅವನಂತಹ ಕಾಫಿರರಿಗೆ ಅಲ್ಲಾಹನೂ ಕೂಡ ಶ್ರುವಾಗಿದ್ದಾನೆ. (ಮಂ-೧. ಸಿ-೧. ಸೂ-೨. ಆ-೯೭, ೯೮). 

ಸಮೀಕ್ಷಕ - ಮುಸಲ್ಮಾನರು ಖುದಾ “ಲಾಶರೀಕ್‌” ಎಂದರೆ "ಅದ್ದಿತೀಯನು' (ಅಥವಾ ಕೇವಲನು; ಮಿಶ್ರರಹಿತನು) 
ಎನ್ನುತ್ತಾರೆ. . ಮತ್ತೆ ಈ ಸೈನ್ಯಕ್ಕೆ ಸೈನ್ಯವನ್ನೇ ತಂದಿಟ್ಟರಲ್ಲ! ಅಸ್ಕರಿಗೆ ಶತ್ರುವಾಗಿರುವವನು ಖದಾನಿಗೂ ಶಶ್ರುವಾಗಿರುತ್ತಾನೆ ಏನು? 
ಸ್ಥಿತಿಯು ಹೀಗೆ ಇರುವುದಾದರೆ, ಅದು ಸರಿಯಲ್ಲ. ಏಕೆಂದರೆ, ಈಶ್ವರನು ಯಾರ ಶತ್ರುವೂ ಆಗಿರಲಾರನು. (೨೧) 


ಮತ್ತು 'ಕ್ಹಮೆ ಬೇಡುತ್ತೇವೆ'. ಎನ್ನಿರಿ. ನಿಮ್ಮ ಪಾಪಗಳನ್ನೂ ಹಾಗೂ ಅಧಿಕ ಹಿತಕಾರಿಗಳ ಪಾಪಗಳನ್ನೂ ಕ್ಷಮಿಸುವೆವು. 
(ಮಂ-೧. ಸಿ-೧. ಸೂ-೨. ಆ-೬೦) 


ಸಮೀಕ್ಷಕ - ಭಲೇ! ಖುದಾನ ಈ ಉಪದೇಶ ಎಲ್ಲರನ್ನೂ ಪಾಪಿಗಳನ್ನಾಗಿ ಮಾಡುವಂತಹುದು ಅಹುದೋ ಅಥವಾ ಅಲ್ಲವೋ? 
ಏಕೆಂದರೆ, ಯಾವಾಗ ಪಾಪಗಳನ್ನು ಕ್ಷಮೆಮಾಡುವ ಆಶ್ರಯ ಸಿಕ್ಕುತ್ತದೋ, ಆಗ ಪಾಪಗಳಿಂದ ಯಾವನೂ ಕೂಡ ಹೆದರುವುದಿಲ್ಲ. 
ಆದುದರಿಂದ, ಹೀಗೆ ಹೇಳುವವನು ಖುದಾ ಆಗಲಾರನು ಮತ್ತು ಇದು ಖುದಾ ರಚಿಸಿದ ಪುಸ್ತಕವೂ ಆಗಲಾರದು. ಏಕೆಂದರೆ, ಅವನು 
ನ್ಯಾಯಕಾರಿಯಾಗಿದ್ದರೆ, ಅನ್ಯಾಯವನ್ನು ಎಂದಿಗೂ ಮಾಡುವುದಿಲ್ಲ. ಮತ್ತು ಪಾಪಗಳನ್ನು ಕ್ಷಮಿಸುವುದರಲ್ಲಿ ಅನ್ಯಾಯಕಾರಿಯಾಗಿ. 
ಹೋಗುತ್ತಾನೆ. ಆದರೆ, ಅಪರಾಧಕ್ಕೆ ಅನುಸಾರವಾಗಿ ಶಿಕ್ಷೆಯನ್ನು ಕೊಡುವುದರಿಂದಲೇ ನ್ಯಾಯಕಾರಿಯಾಗಬಲ್ಲನು. (೨.೨). 

ಮೋಸೆಸನು ತನ್ನ ಜನಾಂಗಕ್ಕಾಗಿ ನೀರನ್ನು ಬೇಡಿದಾಗ ನಾವು “ನಿನ್ನ ಕೋಲನ್ನು ಕಲ್ಲಿನ ಮೇಲೆ ಹೊಡೆ''-ಎಂದೆವು. ಅದರಿಂದ 
ಹಕ್ಕೆರಡು ಬುಗ್ಗೆಗಳು ಹರಿದು ಬಂದುವು. (ಮಂ-೧. ಸಿ-೧. ಸೂ-ಪ. ಆ-೧೦೫). 

ಸಮೀಕ್ಷಕಃ- ಈಗ ನೋಡಿರಿ! ಈ ಅಸಂಭವವಾದ ಮಾತುಗಳಿಗೆ ಸಮನಾಗಿ ಬೇರೆ ಯಾವನಾದರೂ ಹೇಳುವನೇನು? ಒಂದು 
ಕಲ್ಲಿನ ಬಂಡೆಯ ಮೇಲೆ ಕೋಲನ್ನು ಬಡಿಯುವುದರಿಂದ ಹನ್ನೆರಡು ಚಿಲುಮೆಗಳನ್ನು ಹೊರಡಿಸುವುದು ಸರ್ವಥಾ ಅಸಂಭವವಾಗಿದೆ. 
ಅಹದು; ಆ ಕಲ್ಲನ್ನು ಒಳಗಿನಿಂದ ಟೊಳ್ಳಾಗಿ ಮಾಡಿ, ಅದರಲ್ಲಿ ನೀರನ್ನು ತುಂಬಿಸಿ, ೧೨೨ ಛಿದ್ರಗಳನ್ನು ಮಾಡುವುದರಿಂದ ಸಂಭವವಾದೀತು. 
ಬೇರೆಯ ರೀತಿ ಸಾಧ್ಯವಲ್ಲ. (೨೩) 

ಸ ಅಸ್ಟು ಪ್ರಸತಹವ ಪ್ತ ತಸ 
(ಮಂ-೧. ಸಿ-೧, ಸೂ-೨: ಆ-೧೦೫) 

ಸಮೀಕ್ಷಕ :- ಮುಖ್ಯನಾಗಲು, ದಯೆಗೆ ಪಾತ್ರನಲ್ಲರವನು ಅದವನನ್ನೂ ಕೂಡ ಪ್ರಧಾನನನ್ನಾಗಿ ಮಾಡುತ್ತಾನೋ? ಮತ್ತು ಅವನ 
ಮೇಲೆ ದಯೆಯನ್ನು ಮಾಡುತ್ತಾನೋ? ಹೀಗೆ ವರ್ಶಿಸುವವನಾದರೆ, ಖುದಾ ಮಹಾಕೋಲಾಹಲಕಾರಿಯಾಗಿರುತ್ತನೆ. ಈ ಸ್ಥಿತಿಯಲ್ಲಿ 
ಮತ್ತೆ ಒಳ್ಳೆಯ ಕಾರ್ಯವನ್ನು ಯಾವನು ತಾನೇ ಮಾಡುವನು? ಮತ್ತು ದುಷ್ಕರ್ಮಗಳನ್ನು ಯಾವನು ತಾನೇ ಬಿಟ್ಟಾನು? ಏಕೆಂದರೆ, 
ಎಲ್ಲರೂ ಖುದಾನ ಪುಸನ್ನತೆಯನ್ನು ಮಾತ್ರ ಅವಲಂಬಿಸಿರುತ್ತಾರೆ; ಕರ್ಮಫಲವನ್ನಲ್ಲ. ಇದರಿಂದ ಎಲ್ಲರಿಗೂ ನಂದಿಕೆ ತಪ್ಪಿಹೋಗಿ. 
ಕರ್ಮೊಚ್ಛೀದದ ಪ್ರಸಂಗ ಬರುವುದು. (೨೪) 

ಾಫಿರ ಜನರು ಈರ್ಡ್ಕಮಾಡಿ ನಿಮ್ಮನ್ನು ನಂಬಿಕೆಯಿಂದ ಕದಲಿಸಿ ಬಿಡುವಂತೆ ಆಗದಿರಲಿ. ಏಕೆಂದರೆ, ಅವರುಗಳಲ್ಲಿ ನಂಬಿಕೆಯಳ್ಳವರ 
ಮಿತ್ರರುಗಳು ಬಹುಮಂದಿ ಇದ್ದಾರೆ. (ಮಂ-೧, ಸಿ-೧, ಸೂ-೨ ಆ-೧೦೪) 

ಸಮೀಕ್ಷಕೆ - ಈಗ ನೋಡಿರಿ; ಖುದಾನೇ-“ನಿಮ್ಮ ನಂಬಿಕೆಯನ್ನು ಕಾಫಿರರು ಕದಲಿಸದಿರಲಿ” ಎಂದು ಅವರನ್ನು ಎಚ್ಚರಿಸುತ್ತಾನೆ. 
ಅವನು ಸರ್ವಜ್ಞನಲ್ಲವೇನು? ಇಂತಹ ಮಾತುಗಳು ಖುದಾನದಾಗಿರಲಾರವು. (೨೫). 

ನೀವು ಯಾವ ಕಡೆಗೆ ಮುಖ ತಿರುಗಿಸುತ್ತೀರೋ, ಆ ಕಡೆಗೆ ಖುದಾನ ಮುಖವಿದೆ. (ಮಂ-೧. ಸ-೧. ಸೂ-೨. ಆ-೧೧೫) 

ಸಮೀಕ್ಷಕ :- ಈ ಮಾತು ಸತ್ಯವಾಗಿರುವುದಾದರೆ, ಮುಸಲ್ಮಾನರು ಕಿಬಲೆಯ ಕಡೆಗೇ ಮುಖವನ್ನೇಕೆ ತಿರುಗಿಸುತ್ತಾರೆ? ನಮಗೆ 
ಕಿಬಲೆಯ ಕಡೆಗೆ ಮುಖವನ್ನು ತಿರುಹಬೇಕೆಂಬ ಅಜ್ಜೆಯಿದೆ ಎನ್ನುವಿರಾದರೆ, ಯಾವ ಕಡೆಗೆ ಬೇಕಾದರೂ ಮುಖ ತಿರುಗಿಸಿರಿ-ಎಂಬ 
ಅಜ್ಲೆಯೂ ಕೂಡ ಇದೆ. ಒಂದು ಮಾತು ಸತ್ಯ ಮತ್ತು ಎರಡನೆಯದು ಸುಳ್ಳು ಆಗಿರುವುದೇ? ಮತ್ತು ಅಲ್ಲಾಹನಿಗೆ ಮುಖವಿರುವುದಾದರೆ, 
ಅಧು ಎಲ್ಲ ಕಡೆಗೂ ಇರಲಾರದು. ಏಕೆಂದರೆ, ಒಂದು ಮುಖ ಒಂದು ಕಡೆಗೆ ಇರುವುದು; ಎಲ್ಲೆಡೆಗೂ. ಹೇಗೆ. ತಾನೇ 


ಚತುರ್ದಶ ಸಮುಲ್ಲಾಸ 03 
ಇರಬಲ್ಲದು? ಆದುದರಿಂದ, ಇದು ಸಂಗತವಲ್ಲ: (೨೬) 

ಆಕಾಶದ ಮತ್ತು ಭೂಮಿಯ ಉತ್ಪತ್ತಿಮಾಡುವವನಾಗಿರುವವನು ಏನನ್ನಾದರೂ ಮಾಡಲು ಬಯಸುವಾಗ, ಅವನು ಅದನ್ನು 
ಮಾಡಬೇಕಾಗುವುದಿಲ್ಲ. ಆದರೆ, ಅದಕ್ಕೆ “ಆಗಿಹೋಗು'ವನ್ನುತ್ತನೆ ಅಷ್ಟೆ; ಆಗಿ ಹೋಗುತ್ತದೆ. (ಮಂ-೧. ಸಿ-೧. ಸೂ-೨. ಆ-೧೧೭) 

ಸಮೀಕ್ಷಕ - ಭಲೇ, ಖುದಾ "ಆಗಿಹೋಗು' ಎಂದು ಅಪ್ಪಣೆ ಮಾಡಿದನಾದರೆ, ಅಪ್ಪಣೆಯನ್ನು ಆಲಿಸಿದುದು ಯಾವುದು? 
ಮತ್ತು ಯಾವುದಕ್ಕೆ ಶ್ರವಣಮಾಡಿಸಿದನು? ಮತ್ತು ಯಾವುದು ಆಗಿಹೋಯಿತು? ಯಾವ ಕಾರಣದಿಂದ ಮಾಡಿದನು? “ಸೃಷ್ಟಿಗೆ ಮುನ್ನ 
ಖುದಾನ ಹೊರತು ಯಾವುದೇ ಎರಡನೆಯ ವಸ್ತುವೂ ಇರಲಿಲ್ಲ'.. ಎಂದು ಬರೆಯುತ್ತಾರೆ-ಎಂದಾಗ, ಈ ಜಗತ್ತು ಎಲ್ಲಿಂದ 
ಬಂದಿತು? ಕಾರಣವಿಲ್ಲದೆ ಯಾವುದೇ ಕಾರ್ಯವೂ ಆಗುವುದಿಲ್ಲವೆಂದಾಗ, ಇಷ್ಟು ದೊಡ್ಡ ಜಗತ್ತು ಕಾರಣವಿಲ್ಲದೆ. ಎಲ್ಲಿಂದ. 
ಆಯಿತು? ಈ ಮಾತು ಕೇವಲ ಹುಡುಗುತದದ್ದಾಗಿದೆ. 

ಪೂರ್ವಪಕ್ಷೀಯ-- ಇಲ್ಲ. ಇಲ್ಲು ಖುದಾನ ಇಚ್ಛೆಯಿಂದ ಆಯಿತು. 

ಉತ್ಪರಪಕ್ಷೀಯ :- ನಿಮ್ಮ ಇಚ್ಛೆಯಿಂದ ಒಂದು ನೊಣದ ಕಾಲಾದರೂ ಕೂಡ ನಿರ್ಮಿತವಾಗಬಲ್ಲದೇ? ಖುದಾನ ಇಚ್ಛೆಯಿಂದ 
ಈ ಸಮಸ್ತ ಜಗತ್ತೂ ಆಗಿ ಹೋಯಿತು ಎಂದು ಹೇಳುತ್ತೀರಲ್ಲ! 

ಪೂರ್ವಪಕ್ಷೀಯ-- ಖುದಾ ಸರ್ವಶ್ತಿವಂತನಾಗಿದ್ದಾನೆ. ಆದುದರಿಂದ, ಏನು ಬಯಸುತ್ತಾನೋ, ಅದನ್ನು ಮಾಡಿಕೊಳ್ಳುತ್ತಾನೆ. 

ಉತ್ತರಪಕ್ಷೀರ- ಸರ್ವಶಕ್ತಿವಂತನೆಂಬುದರ ಅರ್ಥವೇನು? 


ಪೂರ್ವಪಕ್ಟೀಯ-- ಏನನ್ನು ಬಯಸುತ್ತಾನೋ, ಅದನ್ನು ಮಾಡಬಲ್ಲವನು-ಎಂದು ಅರ್ಥ, 

ಉತ್ತರಪಕ್ಷೀಯ :- ಖುದಾ ಎರಡನೆಯ ಖುದಾನನ್ನು ಕೂಡ ನಿರ್ಮಿಸಬಲ್ಲನೇ? ತನ್ನಷ್ಟಕ್ಕೆ ತಾನು ಸಾಯಬಲ್ಲನೇ? ಮೂರ್ಜನೂ, 
ರೋಗಿಯೂ ಮತ್ತು ಅಜ್ಲಾನಿಯೂ ಆಗಬಲ್ಲನೇ? 

ಪೂರ್ನಪಕ್ಷೀಯ- ಹೀಗೆ ಎಂದಿಗೂ ಆಗಲಾರನು. 


ಉತ್ಪರಪಕ್ಲೀರ್ಯ- ಆದುದರಿಂದ ಪರಮೇಶ್ವರನು ತನ್ನ ಮತ್ತು ಅನ್ಕರ ಗುಣಕರ್ಮ-ಸ್ವಭಾವಗಳಿಗೆ ವಿರುದ್ಧವಾಗಿ ಏನನ್ನೂ 
ಮಾಡಲಾರನು. ಜಗತ್ತಿನಲ್ಲಿ ಯಾವುದಾದರೂ ವಸ್ತುವಿನ ಆಗುವಿಕೆ-ಮಾಡುವಿಕೆಗಳಲ್ಲಿ ಮೊದಲು ಮೂರು ಪದಾರ್ಥಗಳು ಅವಶ್ಯವಾಗಿರುತ್ತದೆ. 
ಒಂದನೆಯದಾಗಿ, ಕುಂಬಾರನಂತೆ ನಿರ್ಮಾಣಮಾಡುವವನು (ಕರ್ತೃವು. ಎರಡನೆಯದಾಗಿ ಘಟವನ್ನು ನಿರ್ಮಿಸಲು ಬೇಕಾದ ಮಣ್ಣು-ಎಂದರೆ. 
ಉಪಾದಾನ ಕಾರಣ; ಮೂರನೆಯದಾಗಿ ಘಟದ ನಿರ್ಮಾಣಕ್ಕೆ ಸಹಾಯಕವಾಗುವ ಬೇರೆಯ ಸಲಕರಣೆಗಳು. ಕುಂಬಾರ, ಮಣ್ಣು 
ಮತ್ತು ಸಲಕರಣೆಗಳಿಂದ ಘಟವಾಗುವ ಹಾಗೆ ಮತ್ತು ಕುಂಬಾರ, ಮಣ್ಣು ಮತ್ತು ಸಲಕರಣೆಗಳು ಘಟಕ್ಕಿಂತ ಮುನ್ನದಿರುವ ಹಾಗೆಯೇ, 
ಜಗದ್ರಚನೆಗೆ ಮುನ್ನ ಜಗತ್ತಿನ (ಉಪಾದಾನ) ಕಾರಣವಾದ ಪ್ರಕೃತಿ, ಪರಮಾತ್ಮ ಮತ್ತು ಅವನ ಗುಣ-ಕರ್ಮ-ಸ್ವಭಾವಗಳು ಅನಾದಿಯಾಗಿ. 
ಇರುತ್ತವೆ. ಆದಕಾರಣ ಕುರಾನಿನ ಈ ಮಾತು ಅಸಂಭವವಾಗಿರುತ್ತದೆ. (೨೭). 

ನಾವು ಜನರ ಸಲುವಾಗಿ ಕಾಬಾದ ಸುಖದಾಯಕವಾದ ಪವಿತ್ರಸ್ಥಾನವನ್ನು ನಿರ್ಮಿಸಿದ್ದೇವೆ. ಆದುದರಿಂದ ನೀವು ನಮಾಜಿಗಾಗಿ 
ಇಬ್ರಾಹೀಮನ ಸ್ಥಾನವನ್ನು ಗ್ರಹಿಸಿರಿ.(ಮಂ-೧. ಸಿ-೧. ಸೂ-೨. ಆ-೧೨೫). 

ಸಮೀಕ್ಷಕ- ಕಾಬಾಕ್ಕಿಂತ ಮುನ್ನ ಪವಿತ್ರ ಸ್ಥಾನವಾವುದನ್ನೂ ಖುದಾ ನಿರ್ಮಿಸಿರಲಿಲ್ಲವೇ? ನಿರ್ಮಿಸಿದ್ದನಾದರೆ, ಕಾಬಾವನ್ನು 
ನಿರ್ಮಿಸುವ ಅವಶ್ಯಕತೆ ಏನೇನೂ ಇರಲಿಲ್ಲ. ನಿರ್ಮಿಸಿರಲಿಲ್ಲವಾದರೆ, ಬಡಪಾಯಿಗಳಾದ ಪೂರ್ವಜರನ್ನು ಪವಿತ್ರಸ್ಥಾನವಿಲ್ಲದೇ ಇಟ್ಟಿದ್ದನೇನು? 
ಮೊದಲು ಈಶ್ವರನಿಗೆ ಪವಿತ್ರಸ್ಥಾನವನ್ನು ನಿರ್ಮಿಸೆ ಬೇಕೆಂಬುದರ ನೆನಪೇ ಬಾರದೇ ಹೋಗಿರಬಹುದು! (೨೮) 


ಇಬ್ರಾಹೀಮನ ಧರ್ಮದಿಂದ ವಿಮುಖರಾಗುವ ಮಾನವರಾದರೂ ಯಾರಿದ್ದಾರು? ಕೇವಲ ತನ್ನ ಆತ್ಮನನ್ನು (ಪ್ರಾಣವನ್ನು. 
ಮೌಡ್ಯಕ್ಕೆ ಈಡಾಗಿಸಿಕೊಂಡವನು ಮಾತ್ರ ವಿಮುಖನಾದಾನು ಮತ್ತು ನಾವು ನಿಶ್ಚಯವಾಗಿಯೂ ಪ್ರಪಂಚದಲ್ಲಿ ಅವನನ್ನೇ ಅಂಗೀಕರಿಸಿದೆವು. 
ಮತ್ತು ನಿಶ್ಚಯವಾಗಿ ಪರಲೋಕದಲ್ಲಿ ಅವನೇ ಪುಣ್ಯಶಾಲಿಯಾಗಿದ್ದಾನೆ. (ಮಂ-೧. ಸಿ-೧. ಸೂ-೨. ಆ-೧೩೦) 


ಸಮೀಕ್ಷಕ್ಶ- ಯಾರು ಇಬ್ರಾಹೀಮನ ಧರ್ಮವನ್ನು ಅಂಗೀಕರಿಸುವುದಿಲ್ಲವೋ, ಅವರೆಲ್ಲರೂ ಮೂರ್ಶರೆನ್ನುವುದು ಹೇಗೆ 
ಸಂಭವವಾದೀತು? ಇಬ್ರಾಹೀಮನನ್ನೇ ಖುದಾ ಅಂಗೀಕರಿಸಿದನು-ಇದಕ್ಕೆ ಕಾರಣವೇನು? ಧರ್ಮಾತ್ಮನಾಗಿದ್ದಕಾರಣ ಅಂಗೀಕರಿಸಿದನೆಂದರೆ, 
ಧರ್ಮಾತ್ಮರು ಇನ್ನೂ ಬಹುಮಂದಿ ಆಗಬಲ್ಲರು. ಧರ್ಮಾತ್ಮನಾಗದೇ ಇದ್ದರೂ ಅಂಗೀಕರಿಸಿದನಾದರೆ, ಅನ್ಯಾಯವಾದೀತು. ಹೌದು; 








44 ಸತ್ಯಾರ್ಥಪ್ರಕಾಶ 

ಯಾವನು ಧರ್ಮಾತೃನಾಗಿರುತ್ತಾನೋ ಅವನೇ ಆಸ್ವರನಿಗೆ ಪ್ರಿಯನಾಗುತ್ತಾನೆ; ಅಧರ್ಮಿಯಲ್ಲ-ಎನ್ನುವುದೇನೋ ಸರಿಯಾಗಿದೆ. (೨೯) 
ನಿಶ್ಚಯವಾಗಿ ನಾವು ನಿನ್ನ ಮುಖವೂ ಆಕಾಶದತ್ತ ತಿರುಗುವುದನ್ನು ನೋಡುತ್ತೇವೆ. ಅವಶ್ಯವಾಗಿ ನಾವು ನಿನ್ನನ್ನ, ನೀನು ಅದನ್ನು 

ಅಂಗೀಕರಿಸುವಂತಾಗಲಿ - ಎಂದು, ಆ ಕಿಬಲೆಯ ಕಡೆಗೆ ತಿರುಗಿಸುತ್ತೇವೆ. ಆಯಿತು, ನಿನ್ನ ಮುಖವನ್ನು "ಮಸ್‌ ಜದ್‌ ಉಲ್‌-ಹರಾಮ್‌'ನ 

ಕಡೆಗೆ ತಿರುಗಿಸು. ನೀನು ಎಲ್ಲಿ ಬೇಕಾದರೂ ಇರು; ನಿನ್ನ ಮುಖವನ್ನು ಅದರ ಕಡೆಗೆ ತಿರುಗಿಸು. 

(ಮಂ-೧. ಸಿ-೨, ಸೂ-೨, ಆ-೧೪೪). 


ಸಮೀಕ್ಷಕ- ಇದು ಚಿಕ್ಕ ವಿಗ್ರಹಾರಾಧನೆಯೇನು? ಅಲ್ಲ; ದೊಡ್ಡದು. 


ಪೂರ್ವಪಸ್ನೀರ್ಯ- ಮುಸಲ್ಯಾನರಾದ ನಾವು ಮೂರ್ತಿಪೂಜಕರಲ್ಲ, ಆದರೆ " ಬುತ್‌ಶಿಕನ್‌ ” ಎಂದರೆ ಮೂರ್ತಿಭಂಜರರಾಗಿದ್ದೇವೆ. 
ಏಕೆಂದರೆ-ನಾವು ಕಿಬಲೆಯನ್ನು ಖುದಾ ಎಂದು ತಿಳಿಯವುದಿಲ್ಲ. 

ಉತ್ತರಪಶ್ಚೀರ್ಯ- ಯಾರನ್ನು ನೀವು ಮೂರ್ತಿಪೂಜಕರೆಂದು ತಿಳಿಯುತ್ತೀರೋ, ಅವರು ಕೂಡ ಮೂರ್ತಿಗಳನ್ನು ಈಶ್ವರನೆಂದು 
ತಿಳಿಯುವುದಿಲ್ಲ. ಆದರೆ, ಅದರ ಮುಂದೆ ಈಸ್ಟರನಿಗೆ ಭಕ್ತಿಯನ್ನು ಸಲ್ಲಿಸುತ್ತಾರೆ. ನೀವು ಮೂರ್ತಿಗಳನ್ನು ಭಂಜಿಸುವಿರಾದರೆ, ಆ 
ಮಸೀದಿ, ಕಿಬಲೆಯೆಂಬ ಮಹಾಮೂರ್ತಿಯನ್ನ ಮುರಿಯಲಿಲ್ಲವೇಕೆ? 

ಪೂರ್ವಪಶೀಯ- ಸರಿಯಾಯಿತು ಸ್ವಾಮಿ! ನಮಗಂತೂ ಕಿಬಲೆಯ ಕಡೆಗೆ ಮುಖ ತಿರುಗಿಸಬೇಕೆಂಬ ಅಪ್ಪಣೆ ಕುರಾನಿನ್ಲಿದೆ. 
ಮತ್ತು ಇವರಿಗೆ ವೇದದಲ್ಲಿಲ್ಲ. ಮತ್ತೆ ಅವರು ಮೂರ್ತಿಪೂಜಕರೇಕೆ ಅಲ್ಲ? ಮತ್ತು ನಾವೇಕೆ (ಮೂರ್ತಿಪೂಜಕರು)? ಏಕೆಂದರೆ ನಾವು 
ಖುದಾನ ಆಜ್ಞೆಯನ್ನು ಪಾಲಿಸುವುದು ಅವಶ್ಯವಾಗಿದೆ. 

ಉತ್ಕರಪಕ್ಸೀಯ್ಯ- ಹೇಗೆ ನಿಮಗೆ ಕುರಾನಿನಲ್ಲಿ ಆಜ್ಞೆಯಿದೆಯೋ, ಹಾಗೆ ಇವರಿಗೆ ಪುರಾಣಗಳಲ್ಲಿ ಆಜ್ಞೆಯಿದೆ. ಹೇಗೆ ನೀವು. 
ಕುರಾನನ್ನು ಖುದಾನ ಕೃತಿಯೆಂದು ತಿಳಿಯುತ್ತೀರೋ, ಹಾಗೆ ಪೌರಾಣಿಕರು ಪುರಾಣಗಳನ್ನು ಖುದಾನ ಅವತಾರವಾದ ವ್ಯಾಸರ 
ವಚನವೆಂದು ತಿಳಿಯುತ್ತಾರೆ. ನಿಮ್ಮ ಮತ್ತು ಇವರ ನಡುವೆ ಮೂರ್ತಿಪೂಜೆಯ ಬಗೆಗೆ ಭಿನ್ನಭಾವವಿಲ್ಲ. ಆದರೆ, ನೀವು 
ಮಹಾವಿಗ್ರಹಾರ್ಯಾಧಕರು; ಮತ್ತು ಇವರು ಚಿಕ್ಕ ವಿಗ್ರಹಾರಾಧಕರು. ಏನಾಯಿತು ಈ ವ್ಯವಹಾರ! ಏಕೆಂದರೆ-ಯಾವನೋ ಒಬ್ಬನು ತನ್ನ 
ಮನೆಗೆ ನುಗ್ಗಿದ ಬೆಕ್ಕನ್ನು ಹೊರದೂಡತೊಡಗಿದಾಗ, ಅವನ ಮನೆಗೆ ಒಂದು ಒಂಟೆಯೇ ನುಗ್ಗಿ ಬಂದಂತಾಯಿತು! ಮುಹಮ್ಮದ್‌ 
ಸಾಹೇಬರು ಚಕ್ಕ ವಿಗ್ರಹವನ್ನು ಇಸ್ಲಾಮಿನಿಂದ ಹೊರಹಾಕಿದರು; ಆದರೆ-ಪರ್ವತದೂತಿರುವ ಮಕ್ಕು ಮಸೀದಿಯೆಲ್ಲವನ್ನೂ ಮುಸಲ್ಮಾನ 


ಮತದಲ್ಲಿ ತೂರಿಸಿಯೇ ಬಿಟ್ಟರು. 'ಇದೇನು ಚಿಕ್ಕ ವಿಗ್ರಹಾರಾಧನೆಯೇ? ಅಹುದು; ಅವಶ್ಯವಾಗಿ ನಾವುಗಳು ಆಗಿರುವ ಹಾಗೆಯೇ, 


ನೀವುಗಳು ಕೂಡ, ವೈದಿಕರಾಗಿ ಹೋಗುವಿರಾದರೆ, ಮೂರ್ತಿಪೂಜೆ-ಮೊದಲಾದ ಕೆಡಕುಗಳಿಂದ ದೂರ ಉಳಿಯಬಲ್ಲಿಂ. ಹಾಗಲ್ಲದೆ 
ಸಾಧ್ಯವಿಲ್ಲ. ನೀವು ಈ ಮಹಾವಿಗ್ರಹಾರಾಧನೆಯನ್ನು ಹೊರದೂಡುವವರೆಗೆ, ಬೇರೆಯ ಅಲ್ಬವಾದ ವಿಗ್ರಹಗಳ ಪೂಜಕರನ್ನು ಖಂಡಿಸುವಲ್ಲಿ 
ಸಂಕೋಚಪಡುತ್ತಾ ನಿವೃತ್ತರಾಗುವುದೇ ಲೇಸು. ಮತ್ತು ತಮ್ಮನ್ನು ತಾವು ಮೂರ್ತಿಪೂಜೆಯಿಂದ ದೂರವಿಟ್ಟುಕೊಂಡೇ ಪರಿತ್ರರಾಗಿ 
ಮಾಡಿಕೊಳ್ಳಬೇಕು. (೩೦). 

ಅಲ್ಲಾಹನ ಮಾರ್ಗದಲ್ಲಿ ಹತರಾಗುವವರ ಬಗೆಗೆ -*ಇವರು ವೃತರಾಗಿದ್ದರೆ”.-ಎ್ನಬೇಡರ, ಏಕೆಂದರೆ, ಆವರು ಜೀವಂತರಾಗದ್ದಾರೆ. 


(ಮಂ-೧, ಸಿ-೨, ಸೂ-೨, ಆ-೧೫೪). 


ಸಮೀಕ್ಷಕ- ಭಲೇ! ಈಶ್ವರನ ಮಾರ್ಗದಲ್ಲಿ ಸಾಯುವ-ಸಾಯಿಸುವ ಅವಶ್ಯಕತೆಯಾದರೂ ಏನಿದೆ? “ಈ ಲೋಭವಸ್ನೊಡ್ಡುವುದರಿಂದ. 
ಜನರು ಚೆನ್ನಾಗಿ ಹೋರಾಡುವರು ; ತಮಗೆ ಜಯವಾಗುವುದು. ಕೊಲ್ಲುವುದಕ್ಕೆ ಹೆದರುವುದಿಲ್ಲ. ಕೊಳ್ಳೆಹೊಡೆಯುವುದರಿಂದ ಐಶ್ವರ್ಯ 
ಲಭಿಸುವುದು. ಆಮೇಲೆ ಐಶ್ವರ್ಯ-ಸುಖ ಅನುಭವಿಸುವೆವ್ಪ'- ಎಂಬ ಭಾವನೆಯ ಈ ಮಾತು ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳವುದಕ್ಕಾಗಿಯೇ 
ಇದೆ”.- ಎಂದು ಹೇಳಿಬಿಡಬಾರದೇಕೆ? ಈ ವಿಧದ ತಮ್ಮ ಸ್ಪಾರ್ಥಕ್ಕಾಗಿ ಈ ವಿಪರೀತ ವ್ಯವಹಾರವನ್ನು ನಡೆಯಿಸದಾರೆ. (೩೧) 

ಅಲ್ಲಾಹನು ಕಠೋರವಾದ ದುಃಖವನ್ನು ಕೊಡುವ ಪರಿಸ್ಥಿತಿಯೂ ಇದೆ. ಸೈತಾನನ ಹಿಂದೆ ನಡೆಯಬೇಡಿ. ನಿಶ್ಚಯವಾಗಿ ಅವನು 
ನಿಮ್ಮ ಶತ್ರುವಾಗಿದ್ದಾನೆ. ಅವನು ಕೇಡಿನ ಮತ್ತು ನಾಚಿಕೆಗೇಡಿನ ಆಜ್ಞೆಯನ್ನು ಕೊಡುವುದನ್ನು ಬಿಟ್ಟರೆ ಮತ್ತು ಅಲ್ಲಾಹನ ಬಗೆಗೆ ನಿಮಗೆ 
ಗೊತ್ತಿಲ್ಲದುದನ್ನು ಆಡಿಸುವದನ್ನುಳಿದರೆ, ಮತ್ತೆ ಏನನ್ನೂ ಮಾಡುವುದಿಲ್ಲ. (ಮಂ-೧, ಸಿ-೨, ಸೂ-೨, ಆ-೧೬೫, ೧೬೮,೧೬೯) 

ಸಮೀಕ್ಷರ್ಶ- ಕಠೋರವಾದ ದುಃಖವನ್ನು ಕೊಡುವ ದಯಾಳುವಾದ ಖುದಾ ಪಾಪಿಗಳ ಹಾಗೂ ಪುಣ್ಯಾತ್ಮರುಗಳ ವಿಷಯದಲ್ಲಿ 
ಹಾಗಿದ್ದಾನೋ ಅಥವಾ ಮುಸಲ್ಮಾನರ ಮೇಲೆ ದಯಾಳುವೂ ಮತ್ತು ಅಸ್ಕರ ಮೇಲೆ ದಯಾಹೀನನೂ ಆಗಿದ್ದಾನೋ? ಹೀಗೆ 
ಇರುವನಾದರೆ ಅವನು ಈಶ್ವರನೇ ಆಗಲಾರನು. ಮತ್ತು ಪಕ್ಷಪಾತಿಯಾಗಿರುವುದಿಲ್ಲವಾದರೆ ಯಾವ ಮನುಷ್ಯನು ಎಲ್ಲಿಯಾದರೂ 


ಚತುರ್ದಶ ಸಮುಲ್ಲಾಸ 4635 
ಧರ್ಮವನ್ನಾಚರಿಸುವನೋ, ಅವನ ಬಗೆಗೆ ಈಶ್ವರನು ದಯಾಳುವಾ ಮತ್ತು ಯಾವನು ಅಧರ್ಮವನ್ನು ಮಾಡುವನೋ, ಅವನನ್ನು 
ದಂಡಿಸುವವನೂ ಆಗಿರುವನು. ಎಂದ ಮೇಲೆ, ವತ್ತೆ, ನಡುವೆ ಮುಹಮ್ಮದ್‌ ಸಾಹೇಬರಸ್ನೂ ಮತ್ತು ಕುರಾನಸ್ಸೂ ಒಪ್ಪಿಕೊಳ್ಳುವುದು 
ಅವಶ್ಯವಾಗಿ ಉಳಿಯಲಿಲ್ಲ. ವತ್ತು ಎಲ್ಲರಿಗೂ ಕೆಡಕನ್ನು ಮಾಡುವ, ಮಾನವವಾತ್ರರ ಶಶ್ರವಾದ ಸೈತಾನನನ್ನು ಖುದಾ ಉತ್ಪನ್ನಮಾಡಿದನಾದರೂ 
ಏಕೆ? ಅವನು ಭವಿಷ್ಯದ ಮಾತನ್ನು ತಿಳಿದಿರಲಿಲ್ಲವೇನು? “ತಿಳಿಯುತ್ತಲೇನೋ ಇದ್ದನು. ಆದರೆ, ಪರೀಕ್ಷೆಗಾಗಿ ಸೃಜಿಸಿದನು”. 
ಎನ್ನುವಿರಾದರೆ, ಆದೂ ಕೂಡ ಸರಿಯಾಗಲಾರದು. ಏಕೆಂದರೆ, ಪರೀಕ್ಷಿಸುವುದು ಅಲ್ಪಜ್ಜನ ಕಾರ್ಯವಾಗಿದೆ. ಸರ್ವಜ್ಞನಾದರೋ 
ಸರ್ವಜೀವರ ಶುಭಾಶುಭಕನ್ಮವನ್ನು ಸದಾ ಸರಿಸರಿಯಾಗಿ ತಿಳಿಯುತ್ತಾನೆ. ಮತ್ತು ಸೈತಾನನು ಸರ್ವರನ್ನೂ ಪಥಭಷ್ಟರನ್ನಾಗಿವಾಡುತ್ತಾನೆಯಾದರೆ, 
ಸೈತಾನನನ್ನು ಯಾವನು ಪಥಭ್ರಷ್ಟನನ್ನಾಗಿ ಮಾಡಿದನು? ಸೈತಾನನು ತಸ್ನಷ್ಟಕ್ಕೆ ತಾನೇ ಪಥಭ್ರಷ್ಟನಾಗುತ್ತಾನೆಯಾದರೆ, ಅನ್ನರೂ ತಮ್ಮಷ್ಟಕ್ಕೆ 
ತಾವೇ ಪಥಭ್ರಷ್ಟರಾಗಬಲ್ಲರು. ನಡುವೆ ಸೈತಾನನಿಗೆ ಏನು ಕೆಲಸವಿದೆ? ಮತ್ತು ಖುದಾ ಸ್ವತಃ ಸೈತಾನನನ್ನು ಪಥಭ್ಯಷ್ಟನಾಗಿಮಾಡಿದನಾದರೆ, 
ಖುದಾ ಸೈತಾನನಿಗೂ ಸೈತಾನನಾಗಿ ಉಳಿಯುವನು! ಇಂತಹ ಮಾತು ಈಶ್ವರನದಾಗಲಾರದು. ಮತ್ತು ಯಾವನೇ ಆಗಲಿ, 
ಪಥಭ್ರಷ್ಟನಾಗುತ್ತಾನೆಯಾದರೆ, ಅವನು ದುಃಸಂಗ ಮತ್ತು ಅವಿದ್ಯೆಯಿಂದ ಭ್ರಾಂತನಾಗಿ ಹಾಗೆ ಆಗುತ್ತಾನೆ, ಅಷ್ಟ . (೩೨) 

ಶವ, ರಕ್ತ ಮತ್ತು ಹಂದಿಯ ಮಾಂಸ ಮತ್ತು ಯಾವದರ ಮೇಲೆ ಅಲ್ಲಾಹನ ಹೊರತು ಬೇರೇನಾದರೂ ಉಜ್ಭರಿಸಿರುತ್ತಾರೋ, 
ಆ ವಸ್ತು ನಿಮ್ಮ ಪಾಲಿಗೆ ವರ್ಜ್ಯ (ಅಪವಿತ್ರವಾಗಿದೆ. (ಮಂ-೧, 3-೨, ಸೂ-೨, ಆ-೧೭೩) 


ಸಮೀಕ್ಷಕಃ- ಈ ಸ್ಥಳದಲ್ಲಿ ಯಾವುದಾದರೂ ಪ್ರಾಣಿ ತಾನೇ ಸತ್ತಿರಲಿ; ಅಥವಾ ಅನ್ಕರ ಕೊಲೆಯಿಂದ ಸತಿರಲಿ; ಎರಡು 
ಶ್ಥಿತಿಯಲ್ಲಿಯೂ ಶವ ಶವವೇ-ಎಂದು ನಿರ್ಧರಿಸಬೇಕು. ಅಹುದ; (ಕೊಳೆಯುವುದೇ ಮೊದಲಾದುದರಿಂದ) ಸ್ವಲ್ಪ ತ್ತದೆ, 
ಆದರೆ ಮೃತತ್ವದಲ್ಲಿ ವೃತ್ಯಾಸವೇನೂ ಇಲ್ಲ. ಮತ್ತು ಒಂದೆಡೆ ಹಂದಿಯ ಮಾಯವನ್ನು ನಿಷೇಧಿಸಿರುವುದರಿಂದ ಮನುಷ್ಯನ ಮಾಂಸಭಕ್ಷ 
ಉಚಿತವಾಗಿರುವುದೇನು? ಪರಮೇಶ್ವರನ ಹೆಸರಿನಲ್ಲಿ ಶತ್ರುಗಳಿನಿಸಿದವರೇ ಮೊದಲಾದವರಿಗೆ, ಅತಿ ದುಃಿತ್ತು ಪ್ರಾಣಹತ್ಕೆ ಮಾಡುವುದು 
ಒಳ್ಳೆಯ ವಿಷಯವಾಗಲು ಶಕ್ಕವೇ? ಇದರಿಂದ ಈಶ್ವರನ ಹೆಸರ ಕಳಂಕಿತವಾಗಿ ಹೋಗುತ್ತದೆ. ಹೌದು. ಈಶ್ವರನು ಪೂರ್ವಜನ್ಮದ 
ಅಪರಾಧವಿಲ್ಲದೆ, ಮುಸಲ್ಮಾನರ ಕೈಯಿನಿಂದ ದಾರುಣ ದುಃಖವನ್ನೇಕೆ ಕೊಡಿಸಿದನು? ಅವುಗಳ ಪಾಲಿಗೆ ದಯಾಳುವಲ್ಲವೇನು? 
ಅವನ್ನು ಮಕ್ಕಳಂತೆ ತಿಳಿದಕೊಳ್ಳುವದಿಲ್ಲವೇ? ಯಾವ ವಸ್ತುಗಳಿಂದ ಅಧಿಕ ಉಪಕಾರವಾಗುವುದೋ, ಅಂತಹ ಹಸುಗಳು ಮೊದಲಾದುವುಗಳ 
ಕೊಲೆಯ ನಿಷೇಧವನ್ನು ಮಾಡದಿರುವುದೆಂದರೆ, ಕೊಲೆಯನ್ನು ಮಾಡಿಸಿ, ಖುದಾ ಜಗತ್ತಿಗೆ ಹಾನಿಕಾರಕನಾಗಿದ್ದಾನೆಂದೇ ತಿಳಿಯಿರಿ. 
ಅವನು ಹಿಂಸೆಯೆಂಬ ಪಾಪದಿಂದ ಕಳಂಕಿತನೂ ಆಗಿ ಹೋಗುತ್ತಾನೆ. ಇಂತದ ಮಾತುಗಳು ಖುದಾನವು ಮತ್ತು ಖುದಾನ ಪುಸ್ತಕದವು 
ಎಂದಿಗೂ ಆಗಲಾರವು. (೩೩). 


ಉಪವಾಸದ ರಾತ್ರಿ ನಿಮಗಾಗಿ ಪವಿತ್ರೀಕರಿಸಲ್ಪಟ್ಟಿದೆ. ನಿಮ್ಮ ಪತ್ನಿಯರೊಂದಿಗೆ ಮದನೋತ್ಸವವನ್ನಾಚರಸಿರಿ. ಅವರು ನಿಮಗೆ 
ಆಚ್ಛಾದನವಾಗಿದ್ದಾರೆ; ಮತ್ತು ನೀವು ಅವರಿಗೆ ಆಚ್ಛಾದನವಾಗಿದ್ದೀರಿ. ಅಲ್ಲಾಹನು ನೀವು ಕಳ್ಳತನವನ್ನು ಎಂದರೆ ವ್ಯಭಿಚಾರವನ್ನು 
ಮಾಡುತ್ತೀರಿ-ಎಂದು ತಿಳಿದನು. ಆಯಿತು; ಅಲ್ಲಾಹನು ಕ್ಷಮಿಸಿದನು. ನೀವಂತೂ, ಅವರೊಂದಿಗೆ ಸೇರಿರಿ, ಸಾಕು; ಮತ್ತು ಯಾವುದನ್ನು 
ನಿಮಗಾಗಿ ಬರೆದಿದ್ದಾನೋ, ಅದನ್ನು ಎಂದರೆ ಸಂತತಿಯನ್ನು ಹುಡುಕಿರಿ. ನಿಮಗೆ ಕರಿಯ ದಾರದಿಂದ ಬಿಳಿಯ ದಾರ ಬೇರೆ-ಎಂದು 
ಕಾಣುವವರೆಗೆ, ಅಥವಾ ಮುಂಬೆಳಗು ಸ್ಫುಟವಾಗಿ ಗೋಚರಿಸುವವರೆಗೆ ತಿನ್ನಿರಿ; ಕುಡಿಯಿರಿ. (ಮ-೧, ಸಿ-೨, ಸೂ-೨, ಆ-೧೮೭) 


ಸಮೀಕ್ಷಕ- ಯಾವಾಗ ಮುಸಲ್ಮಾನರ ಮತ ಹೊರಟಿತೋ, ಆಗ, ಅಥವಾ ಅದಕ್ಕಿಂತ ಮೊದಲು ಯಾವನೋ ಒಬ್ಬನು 
ಯಾವನೋ ಪೌರಾಣಿಕನನ್ನು, “ಮಾಸ ಪೂರ್ತ ನಡೆಯುವ ಚಾಂದ್ರಾಯಾಣವ್ರತದ ವಿಧಿ ಏನು?” ಎಂದು ಕೇಳಿರಬಹುದು. ಅವನು. 
ಮಧ್ಯಾಹ್ನದಲ್ಲಿ ಚಂದ್ರಕಲೆಯು ಹ್ರಾಸ-ವಿಕಾಸವಾಗುವುದಕ್ಕನುಸಾರ ತುತ್ತನ್ನು ಕುಗಸುತ್ತಾಹಿಗ್ಗಿಸುತ್ತಾ ನಡುಹಗಲು ಊಟ ಮಾಡುವ 
ವಿಧಾನವನ್ನು ಹೇಳಿರಬಹುದು. ಈ ಶಾಸ್ತ್ರವನ್ನು ತಿಳಿದುಕೊಳ್ಳಲಾರದೆ, "ಚಂದ್ರದರ್ಶನಮಾಡಿ ಭುಂಜಿಬೇಕೆಂದು ಹೇಳಿರಬಹುದು. 
ಅದನ್ನು ಈ ಮುಸಲ್ಮಾನರು ಹೀಗೆ ಮಾಡಿಕೊಂಡರು. ಆದರೆ, ವ್ರತದಲ್ಲಿ ಸ್ತ್ರೀ ಸಮಾಗಮದ ತ್ಯಾಗವಿರುತ್ತದೆ. ಅದೊಂದು ಮಾತನ್ನು 
ಹೆಚ್ಚಿಸಿ, ಖುದಾ “ನೀವು ಶ್ವೀ-ಸಮಾಗಮವನ್ನೂ ಕೂಡ ಮಾಡುತ್ತಾ ಹೋಗಿರಿ. ಮತ್ತು ರಾತ್ರಿಯಲ್ಲಿ ಬೇಕಾದರೆ ಆನೇಕಸಾರಿ ತಿನ್ನಿಂ' 
ಎಂದು ಹೇಳಿಬಿಟ್ಟನು. ಈ ವ್ರಶ ಆಯಿತಾದರೂ ಏನು? ಹಗಲಿನಲ್ಲಿ ತಿನ್ನಲ್ಲಲ್ಲ; ರಾತ್ರಿ ತಿನ್ನುತ್ತಾ ಹೋದರು. ಹಗಲಿನಲ್ಲಿ ತಿನ್ನದಿರುವುದು 
ಮತ್ತು ರಾತ್ರಿಯಲ್ಲಿ ತಿನ್ನುವುದು ಸ್ಪಷ್ಟಿಕ್ರಮಕ್ಕೆ ವಿರುದ್ಧವಾಗಿರುತ್ತದೆ. (೩೪). 

ಯಾರು ನಿಮ್ಮೊಡನೆ ಹೋರಾಡುತ್ತಾರೋ, ಅವರೊಂದಿಗೆ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಿರಿ. ಎಲ್ಲಿ ಸಿಕ್ಕುವರೋ, ಅಲ್ಲಿ 
ಅವರೊಂದಿಗೆ ಕಾದಾಡಿರಿ. ಅವರು ನಿಮ್ಮ ಮೇಲೆಷ್ಟು ದುಷ್ಟತನಮಾಡಿದರೋ, ಅವರ ಮೇಲೆ ನೀವು ಅಷ್ಟೇ ದುಷ್ಟತನ ಮಾಡಿರಿ. 


(ಮಂ-೧, ಸಿ-೨, ಸೂ-೨, ಅ-೧೯೦- ೧೯೪) 








436 ಸತ್ಯಾರ್ಥಪ್ರಕಾಶ 

ಸಮೀಕ್ಷಕ್ಷ- ಕುರಾನಿನಲ್ಲಿ ಇಂತಹ ಮಾತುಗಳಿಲ್ಲದಿದ್ದರೆ, ಮುಸಲ್ಮಾನರು ಅನ್ಕಮತೀಯರ ಮೇಲೆ ಹಿಂದೆ ಮಾಡಿರುವಷ್ಟು ದೊಡ್ಡ 
ಅಪರಾಧಗಳನ್ನು ಮಾಡುತ್ತಿರಲಿಲ್ಲ. ಮತ್ತು ನಿರಪರಾಧರನ್ನು ಕೊಲ್ಲುವುದು ಅವರ ದೊಡ್ಡ ಪಾಪವಾಗಿದೆ. ಮುಸಲ್ಮಾನರ ಮತವನ್ನು 
್ರಹಿಸದಿರುವುದನ್ನು "ಕಪ್ರ್‌' (ಕಾಫಿರತನೆ) ಎನ್ನುತಾರೆ, ಎಂದರೆ ಮುಸಲ್ಮಾನರು ಕಾಫಿರತನಕ್ಕಿಂತ ಕೊಲೆಯನ್ನು ಒಳ್ಳೆಯದೆಂದು. 
ಅಂಗೀಕರಿಸುತ್ತಾರೆ. “ನಮ್ಮ ಮತವನ್ನು ಒಪ್ಪಿಕೊಳ್ಳದವನನ್ನು ನಾವು ಕೊಲ್ಲುವ. ಎನ್ನತ್ತಾರೆ. ಹಾಗೆಯೇ ಮಾಡುತ್ತಲೂ ಬುದಿ್ದಾರೆ. 
ಮತಕ್ಕಾಗಿ ಕಾದಾಡುತ್ತಾ-ಕಾದಾಡುತ್ತಾ ತಾವೇ ರಾಜ್ಯ ಮೊದಲಾದುವುಗಳಿಂದ ಜ್ಯುತರಾಗಿ ಹೋದರು. ಮತ್ತು ಅವರ ಮತ ಅನ್ಯ 
ಮತೀಯರ ಬಗೆಗೆ ಅತಿ ಕಠೋರವಾಗಿರುತ್ತದೆ. ಕಳುವಿಗೆ ಮುಯ್ಶಿ ಕಳುವೇ? ನಮಗೆ ಕಳ್ಳರೇ ಮೊದಲಾದವರು ಎಷ್ಟು ಅಪರಾಧಗಳನ್ನು 
ಕಳುವನ್ನು ಮಾಡುವರೋ, ನಾವೂ ಕೂಡ (ಆಷ್ಟೆ ಕಳುವನ್ನು ಮಾಡೋಣವೇ? ಇದು ಸರ್ವಥಾ ಅನ್ಯಾಯದ ವರ್ತನೆಯಾಗಿದೆ. 
'ಯಾವನಾರೂ ಅಜ್ಜಾನಿಯ ಸಮಮ್ನು ಬೈದರೆ, ನಾವೂ ಅವನನ್ನು ಬೈಯೋಕಾವೇ? ಈ ವಚನ ತಷ್ಪರನದಲ್ಲ ಮತ್ತು ಕಷ್ಟರ ಭಕ್ತನಾದ: 
ವಿದ್ದಾಂಸನದೂ ಅಲ್ಲ. ಹಾಗೂ ಈಶ್ವರೋಕ್ತವಾದ ಪುಸ್ತಕದ್ದಂತೂ ಆಗಲು ಶಕ್ಕವೇ ಇಲ್ಲ. ಇದು ಕೇವಲ ಸ್ಪಾರ್ಥಿಗಳೂ, ಅಜ್ಞಾನಿಗಳೂ 
ಆದ ಮಾನವರದಾಗಿವೆ. (೩೫). 

ಅಲ್ಲಾಹನು ಕಲಹವನ್ನು ಸಖನಾಗಿಟ್ಟುಕೊಳ್ಳನು. ನಂಬಿಕೆ ಹೊಂದಿರುವಿರಾದರೆ, ಓ ಮಾನವರೇ! ಇಸ್ಲಾಮಿನಲ್ಲಿ ಪ್ರವೇಶಿಸಿರಿ. 
(ಮಂ-೧, ಸಿ-೨, ಸೂ-೨, ಆ-೨೦೫, ೨೦೮) 

ಸಮೀಕ್ಷಕ:- ಖುದಾ ಕಲಹವನ್ನು ಸಖ್ಯಭಾವದಿಂದ ನೋಡನಾದರೆ, ಮುಸಲ್ಫಾನರಿಗೆ ಜಗಳವಾಡಲು ಅದೇಕೆ ತಾನೇ ಪ್ರೇರಣೆ. 
ಕೊಡುತ್ತಾನೆ? ಮತ್ತು ಜಗಳಿಗಂಟೀ ಮುಸಲ್ಮಾನರೊಂದಿಗೆ ವೈತ್ರಿಯನ್ನೇಕೆ ಮಾಡಿಕೊಳ್ಳುತ್ತಾನೆ? ಮುಸಲ್ಮಾನ ಮತದಲ್ಲಿ ಸೇರುವುದರಿಂದಲೇ 
ಖುದಾ ಪುಸನ್ನನಾಗುತ್ತಾನೆಯಾದರೆ, ಅವನು ಕೇವಲ ಮುಸಲ್ಮಾನರ ಪಕ್ಷಪಾತಿಯಾಗಿದ್ದಾನೆ; ಅವನು ಸಮಸ್ತ ಜಗತ್ತಿನ ಈಶ್ವರನಲ್ಲ. ಈ 
ಕಾರಣದಿಂದ ಇಲ್ಲಿ ಕುರಾನ್‌ ಈಶ್ವರಕೃತವಲ್ಲ. ಮತ್ತು ಇದರಲ್ಲಿ ಹೇಳಲ್ಪಟ್ಟಿರುವವನು ಈಶ್ವರನೂ ಆಗಿರಲಾರನು ಎಂದೇ ಸಿದ್ಧವಾಗುತ್ತದೆ. 
(೩೬) 

ಖುದಾ ಯಾವನನ್ನು ಬಯಸುವನೋ ಅವನಿಗೆ ಅನಂತ ಜೀವಿಕೆಯನ್ನು ಕೊಡುವನು. (ಮಂ-೧, ಸಿ-೨, ಸೂ-೨, ಆ-೨೧೨). 


ಸಮೀಕ್ಷಕ:- ಪಾಪ-ಪುಣ್ಯಗಲಿಲ್ಲದೆ ಖುದಾ ಹೀಗೆಯೇ ಅನಂತ ಜೀವಿಕೆಯನ್ನು ಕೊಡುತ್ತಾನೆಯೇ? ಹೀಗೆ ಆದಲ್ಲಿ, ಒಳಿತು. 
ಕೆಡಕುಗಳನ್ನು ಮಾಡುವುದು ಒಂದೇ ಸಮವಾಯಿತು. ಏಕೆಂದರೆ, ಸುಖ-ದುಃಖಗಳ ಪ್ರಾಪ್ತಿಯಾಗುವುದು ಅವನ ಇಚ್ಛಿಯಿಂದಲೇ. 
ಇದರಿಂದ ಧರ್ಮಕ್ಕೆ ವಿಮುಖರಾಗಿ , ಮುಸಲ್ಮಾನರು ತಮಗೆ ಬೇಕಾದಂತಹ ಆಚರಣವನ್ನು ಮಾಡುತ್ತಾರೆ. ಮತ್ತು 
ಅಲ್ಲೊಬ್ಬರು-ಇಲ್ಲೊಬ್ಬರು ವಿರಳವಾಗಿ ಕುರಾನಿನ ಈ ವಚನದ ಮೇಲೆ ನಂಬಿಕೆಯಿಡದೆ ಧರ್ಮಾತ್ಮರೂ ಆಗಿರುತ್ತಾರೆ (೩೭) 


ಪಶ್ನಸುತ್ತೇವೆ ನಿನ್ನನ್ನು. ರಜಸ್ವಲೆಗೆ ಆಕೆ ಅಪವಿತ್ರಳಾಗಿದ್ದಾಳೆ - ಎಂದು ಹೇಳು. ದೂರವಿರಿ ತುಕಾಲದಲ್ಲಿ, ಎಂದಿನವರೆಗೆ 
ಅವರು ಪವಿತ್ರರಾಗುವುದಿಲ್ಲವೋ ಅಂದಿನವರೆಗೆ ಅವರ ಹತ್ತಿರ ಹೋಗಬೇಡಿರಿ. ಅವರು ಮಿಂದು, ಮೈಲಿಗೆ ಕಳೆದುಕೊಂಡಾಗ ಅವರ 
ಬಳಿ ಆ ಎಡೆಯಿಂದ ಹೋಗಿರಿ. ಖುದಾ ಅಪ್ಪಣೆಕೊಟ್ಟಿದ್ದಾನೆ. ನಿಮ್ಮ ಪತ್ನಿಯರು ನಿವಗೆ ಕ್ಷೇತ್ರಗಳಾಗಿದ್ದಾರೆ. ಸರಿ; ಹೋಗಿರಿ ಹೇಗೆ. 
ಜೇಕೋ ಹಾಗೆ ನಿಮ್ಮ ಹೊಲಕ್ಕೆ. ನಿಮ್ಮನ್ನು ಅಲ್ಲಾಹನು ವ್ಯರ್ಥವಾದ ಶಪಥಗಳಿಗ ಸಕ್ಕಿಸುವದಿಲ್ಲ. 
(ಮಂ-೧, ಸಿ-೨, ಸೂ-೨, ಆ-೨೨೨. ೨೨೪) 


ಸಮೀಕ್ಷಕ್ಕ- ರಜಸ್ವಲೆಯ ಸ್ಪರ್ಶದ, ಸಂಗದ ನಿಷೇಧದ ಉಲ್ಲೇಖ ಒಳ್ಳೆಯ ವಿಷಯವಾಗಿದೆ. ಆದರೆ, ಸ್ತ್ರೀಯರನ್ನು ಹೊಲಗಳಿಗೆ. 
ಎಣೆಯೆಂದು ಬರೆದಿರುವುದೂ, ಮತ್ತು ಯಾವ ರೀಕಿಯಿದ ಜೇಕಾದರೂ ಹೋಗಿರಿ-ಎಂದು ಹೇಳಿರುವುದೂ ಮಾನವರನ್ನು ವಿಷಯಿಗಳನ್ನಾಗಿ. 
ಮಾಡುವ ಪ್ರಚೋದನೆಯಾಗಿದೆ. ಖುದಾ ವ್ಯರ್ಥವಾದ ಪ್ರತಿಜ್ಞೆಗಳಿಂದ ಬದ್ಧರನ್ನಾಗಿ ಮಾಡನು-ಎಂದರೆ, ಎಲ್ಲರೂ ಸುಳ್ಳನ್ನಾಡುವರು. 
ಶಪಥಗಳನ್ನು ಮುರಿಯುವರು. ಇದರಿಂದ ಖುದಾ ಸುಳ್ಳಿನ ಪ್ರವರ್ತಕನಾಗುವನು. (೩೮) 

ಅಲ್ಲಾಹನಿಗೆ ಸಾಲಕೊಡುವ ಮಾನವನು ಅದಾವನಿದ್ದಾನೆ? ಹೇಳುವುದಾದರೂ ಏನು? ದಿಟವಾಗಿ ಅಲ್ಲಾಹನು ಅದನ್ನು 
ದ್ವಿಗುಣಗೊಳಿಸುವನು ಅವನ ಸಲುವಾಗಿ. (ಮಂ-೧. ಸಿ-೨, ಸೂ-೨, ಆ-೨೪೫) 


ಸಮೀಕ್ಷರ್ಕ- ಚಿನ್ನಾಯಿತು! ಖುದಾನಿಗೆ ಕಡತೆಗೆದುಕೊಳ್ಳುವ ಒತ್ತಡವಾದರೂ ಏನಿದೆ? ಸಮಸ್ತ ಜಗತ್ತನ್ನೂ ಸೃಜಿಸಿದ ಆ. 
ಭಗವಂತ ಮಾನವನಿಂದ ಸಾಲ ತೆಗೆದುಕೊಳ್ಳುತ್ತಾನೆಯೇ? ಎಂದಿಗೂ ಇಲ್ಲ. ತಿಳುವಳಿಕೆ ಇಲ್ಲದೆ ಹೀಗೆ ಏನೇನೋ ಹೇಳಲ್ಪಡಬಹುದು. 
ಅವನ ಧನಾಗಾರ ತೆರವಾಗಿ ಹೋಗಿದ್ದಿತೇನು? ಸಾಲವೆತ್ತಲು ಅವನು ಹುಂಡಿ-ಸಟ್ಟಾ-ವ್ಯಾಪಾರ ಮೊದಲಾದುವುದಕ್ಕೇನಾದರೂ 
ಕೈಹಾಕಿ ನಷ್ಟಕ್ಕೀಡಾದನೇನು? ಸಾಲದೆಂದು, ಎರಡು ಪಟ್ಟು ಕೊಡಲು ಬೇರೆ ಒಪ್ಪಿಕೊಳ್ಳುತ್ತಾನೆ! ಇದು ದಣಿಯ ಕೆಲಸವೇ? ಆದರೆ, 
ದಿವಾಳಿಯೆದ್ದವರು, ಅಥವಾ ದುಂದುಗಾರಿಕೆಯವರು ಹಾಗೂ ಆದಾಯ ಕಡಿಮೆಯಿರುವವರು ಹೀಗೆ ಮಾಡಬೇಕುಗುತ್ತದೆ. ಆ ಸ್ಥಿತಿ 


ಚತುರ್ದಶ ಸಮುಲ್ಲಾಸ 47 
ಈಶ್ವರಿನಿಗೆಂದೂಬಾರದು. (೩೯) 


ಅಲ್ಲಾಹನು ತನಗೆ ಬೇಕಾದುದನ್ನು ಮಾಡುತ್ತಾನೆ. (ಮಂ-೧, ಸಿ-೩, ಸೂ-೨, ಆ-೨೫೩) 

ಸಮೀಕ್ಷತ- ನಡೆಯುವ ಯುದ್ಧಗಳಷ್ಟೂ ಈಶ್ವರೇಚ್ಛಿಯಿಂದಲೇ ಆಗುತ್ತವೆ ಏನು? ಅವನು ಅಧರ್ಮ ಮಾಡಬಯಸುತ್ತಾನಾದರೆ, 
ಮಾಡಬಲ್ಲನೇನು? ಸ್ಥಿತಿ ಹೀಗಿದ್ದಲ್ಲಿ ಅವನು ಖುದಾನೇ ಅಲ್ಲ. ಏಕೆಂದರೆ, ಶಾಂತಿಭಂಗಮಾಡಿ, ಯುದ್ಧ ಮಾಡಿಸುವುದು, ಉತ್ತಮವಾದ. 
ಮಾನವನ ಕರ್ಮವೂ ಅಲ್ಲ; ಎಂದ ಮೇಲೆ, ಈ ಕುರಾನ್‌ ಈಶ್ವರರಚಿತವೂ ಅಲ್ಲ. ಯಾವ ಧಾರ್ಮಿಕನಾದ ಪುರುಷನ ರಚನೆಯೂ 
ಅಲ್ಲವೆಂದೇ ವಿದಿತವಾಗುತ್ತದೆ. (೪೦) 

ಆಕಾಶದಲ್ಲಿ ಮತ್ತು ಪೃಥಿವಿಯ ಮೇಲೆ ಏನೇನಿದೆಯೋ, ಅದೆಲ್ಲವೂ ಅವನಿಗಾಗಿಯೇ, ಇದೆ. ಅವನ ಬಯಕೆಯಂತೆ, ಅವನ 
ಆಸನ ಅಕಾಶ ಮತ್ತು ಪೃಥಿವಿಯನ್ನು ವ್ಯಾಪಿಸಿಕೊಂಡಿದೆ. (ಮಂ-೧, ಸಿ-೩, ಸೂ-೨, ಆ-೨೫೫) 

ಆಕಾಶದಲ್ಲಿ ಹಾಗೂ ಭೂಮಿಯ ಮೇಲೆ ಇರುವ ಪದಾರ್ಥಗಳನ್ನೆಲ್ಲವನ್ನೂ, ಜೀವರಿಗಾಗಿ ಪರಮಾತ್ಮನ ಉತ್ಪನ್ನಮಾಡಿದ್ದಾನೆ; 
ತನಗಾಗಿಯಲ್ಲ. ಏಕೆಂದರೆ, ಅವನು ಪೂರ್ಣಕಾಮನಾಗಿದ್ದಾನೆ. ಅವನಿಗೆ ಯಾವುದೇ ಪದಾರ್ಥದ ಅಪೇಕ್ಷೆಯೂ ಇಲ್ಲ. ಅವನಿಗೆ 
ಕುರ್ಚಿಯಿರುವುದಾದರೆ, ಅವನು ಏಕದೇಶೀಯನಾಗಿರಬೇಕಾದೀತು. ಯಾವನು ಏಕದೇಶೀಯನಾಗಿರುತ್ತಾನೋ, ಅವನು. 
ಈಶ್ವರನೆನಸಿಕೊಳ್ಳುವುದಿಲ್ಲ. ಏಕೆಂದರೆ ಈಶ್ವರನಾದರೋ ವ್ಯಾಪಕನಾಗಿದ್ದಾನೆ. (೪೧) 

ಅಲ್ಲಾಹನು ಸೂರ್ಯನನ್ನು ಪೂರ್ವದಿಂದ ತರುತ್ತಾನೆ. ನೀನು ಪಶ್ಚಿಮದಿಂದ ಕರೆದು ತಾ, ನೋಡೋಣ. ಕಾಫಿರನಾಗಿದ್ದವನು. 
ದಿಗ್ಭಾಂತನಾದನು. ನಿಶ್ಚಯವಾಗಿ ಅಲ್ಲಾಹನು ಪಾಪಿಗಳಿಗೆ ಮಾರ್ಗವನ್ನು ತೋರಿಸುವುದಿಲ್ಲ. (ಮಂ-೧, ಸಿ-೩, ಸೂ-೨, ಆ-೨೫೮). 


ಸಮೀಕ್ಷಕ - ಈಗ ನೋಡಿರಿ ಈ ಅವಿದ್ಯೆಯ ಮಾತನ್ನು. ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೂ ಹೋಗವುದಿಲ್ಲ. ಪಶ್ಚಿಮದಿಂದ 
ಪೂರ್ವಕ್ಕೂ ಎಂದಿಗೂ ಬರುವುದಿಲ್ಲ; ಹೋಗುವುದಿಲ್ಲ. ಅವನಂತೂ ತನ್ನ ಪರಿಧಿಯಲ್ಲಿ ತಿರುಗುತ್ತಾ ಇರುತ್ತಾನೆ. ಇದರಿಂದ ಕುರಾನಿನ. 
ಲೇಖಕನಿಗೆ ಖಗೋಳ ವಿದ್ಯೆಯೂ ಬರುತ್ತಿರಲಿಲ್ಲ; ಭೂಗೋಳ ವಿದ್ಯೆಯೂ ಬರುತ್ತಿರಲಿಲ್ಲವೆಂದು ನಿಶ್ಚಯವಾಗಿ ತಿಳಿಯಲ್ಪಡುತ್ತದೆ. 
ಪಾಪಿಗಳಿಗೆ ಮಾರ್ಗವನ್ನು ತೋರಿಸುವುದಿಲ್ಲವಾದರೆ, ಪ್ರಣ್ಯಾತ್ಮರುಗಳಿಗೂ ಕೂಡ ಮುಸಲ್ಮಾನರ ಖುದಾನ ಅವಶ್ಯಕತೆಯಿಲ್ಲ. ಏಕೆಂದರೆ, 
ಧರ್ಮಾತ್ಮರಂತೂ ಧರ್ಮಮಾರ್ಗದಲ್ಲಿಯೇ ಇರುತ್ತಾರೆ. ಮಾರ್ಗವನ್ನು ತೋರಿಸುವುದಾದರೂ ಧರ್ಮದಿಂದ ಭ್ರಷ್ಟರಾದ ಮನುಷ್ಯರಿಗಾಗಿಯೇ 
ತಾನೇ? ಆ ಕರ್ತವ್ಯವನ್ನು ಮಾಡದಿರುವುದರಿಂದ, ಕುರಾನಿನ ಕರ್ತ್ಯವಿಗೆ ದೊಡ್ಡ ಮರೆಗುಳಿತನ ದೋಷಟಟ್ಟುತ್ತದೆ. (೪೨). 

ನಾಲ್ಕು ಪ್ರಾಣಿಗಳಿಂದ ಆರಿಸಿಕೋ, ಅವುಗಳ ಲಕ್ಷಣವನ್ನು ಗುರುತಿಟ್ಟುಕ್ಕೋ, ಮತ್ತು ಪ್ರತಿಯೊಂದು ಪರ್ವತದ ಮೇಲೆಯೂ 


ಅವುಗಳಲ್ಲಿಂದ ಒಂದೊಂದು ತುಂಡನ್ನು ಇಟ್ಟುಬಿಡು. ಮತ್ತೆ ಅವುಗಳನ್ನು ಕರೆ. ಓಡುತ್ತಾ ನಿನ್ನ ಹತ್ತಿರ ಹೊರಟು ಬರುವುವು. 
(ಮಂ-೧, ಸಿ-೩, ಸೂ-೨, ಆ-೨೬೦) 


ಸಮೀಕ್ಷರ್ಷ- ಭೇಷ್‌! ಭೇಷ್‌!! ನೋಡಿರಿ. ಮುಸಲ್ಯಾಸರ ಖುದಾ ಐಂದ್ರಜಾಲಿಕನಂತೆ ಆಟವಾಡುತ್ತಿದ್ದಾನೆ. ಇಂತಹ ಮಾತುಗಳಿಂದಲೇ 
ಖಿದಾನ ಖದಾತನ ಸಿದಿಸುತ್ತದೆಯೇ? ಬುದ್ಧಿಶಾಲಿಗಳುದ ಜನರು ಇಂತಹ ಖದಾಿಗೆ ತಿಲಾಂಜಲಿಯಿತ್ತು, ದೂರವಿರುವರು. ಮತ್ತು 
ಮೂರ್ಪಿಜನರು ಸಿಕ್ಕಿಹಾಕಿಕೊಳ್ಳುವರು. ಇದರಿಂದ ಖುದಾನ ಹಿರಿಮೆ ವ್ಯಕ್ತವಾಗುವ ಬದಲು, ಕಿರಿಮೆಯೇ ಗುಟು ಬೀಳುತ್ತದೆ. (೪೩). 

ಯಾವನನ್ನು ಬಯಸುತ್ತಾನೋ, ಅವನಿಗೆ ನೀತಿಯನ್ನು ಕೊಡುತ್ತಾನೆ. (ಮಂ-೧, ಸಿ-೩, ಸೂ-೨, ಆ-೨೬೯) 

ಸಮೀಕ್ಷರ್ಕ ಯಾವನನ್ನು ಬಯಸುತ್ತಾನೋ, ಅವನಿಗೆ ನೀತಿಯನ್ನು ಕೊಡುತ್ತಾನೆಯಾದರೆ, ಯಾವನನ್ನು ಬಯಸುವುದಿಲ್ಲವೋ, 
ಅವನಿಗೆ ಅನೀತಿಯನ್ನು ಕೊಡುತ್ತಿರಬಹುದು. ಈ ವಿಷಯ ಈಶ್ವರತೆಯದಲ್ಲ. ಆದರೆ, ಯಾವನು ಪಕ್ಷಪಾತವನ್ನುಳದು, ಎಲ್ಲರಿಗೂ 
ನೀತಿಯ ಉಪದೇಶವನ್ನು ಮಾಡುತ್ತಾನೋ, ಅವನೇ ಈಶ್ವರನೂ ಮತ್ತು ಆಪ್ತನೂ ಆಗಬಲ್ಲನು; ಬೇರೆಯವನಲ್ಲ. (೪೪). 

ಯಾವನನ್ನು -ಇಚ್ಛಿಸುವನೋ, ಅವನನ್ನು ಕ್ಚಮಿಸುವನು ; ಯಾವನನ್ನು ದಂಡಿಸುವನೋ, ಅವನಿಗೆ ಶಿಕ್ಷೆಯನ್ನು ಕೊಡುವನು. 
ಏಕೆಂದರೆ, ಅವನು ಎಲ್ಲ ವಸ್ತುಗಳಿಗಿಂತ ಬಲಕಾಲಿಯಾಗಿದ್ದಾನೆ. (ಮಂ-೧, ಸಿ-೩,, ಸೂ-೨, ಆ-೨೮೪). 


ಸಮೀಕ್ಷತೆ- ಕ್ಹಮಾಯೋಗ್ಯನಾದವನನ್ನು ಕ್ಹಮಿಸದಿರುವುದು, ಅಯೋಗ್ಯನನ್ನು ಕ್ಷಮಿಸುವುದು ಐಲುದೊರೆಯದರಂತಹ 
ಕರ್ಮವಲ್ಲವೇನು? ಈಶ್ವರನು ಯಾವನನ್ನು ಅಪೇಕ್ಷಿಸುತ್ತಾನೋ ಅವನನ್ನು ಪಾಪಿಯನ್ನಾಗಿ ಅಥವಾ ಪುಣ್ಯಾತ್ಮಸನ್ನಾಗಿ ಮಾಡುತ್ತಾನೆಯಾದರೆ, 
ಜೀವನಿಗೆ ಪಾಪ- ಪುಣ್ಯ ತಗಲಲೇಬಾರದು. ಈಶ್ವರನು ಅವನನ್ನು ಹಾಗೆಯೇ ಮಾಡಿದನಾದರೆ, ಜೀವನಿಗೆ ಸುಖ-ದುಃಖಗಳೂ 


48 ಸತ್ಯಾರ್ಥಪ್ರಕಾಶ 
ಉಂಟಾಗಬಾರದು. ಹೇಗೆ ಸೇನಾಪತಿಯ ಆಜ್ಞೆಯಂತೆ ಯಾವನಾದರೂ ಬೃತ್ಯನು ಯಾವನನ್ನಾದರೂ ಸಂರಿಸಿದರೆ ಅಥವಾ ರಕ್ಷಿಸಿದರೆ, 
ಅದಕ್ಕೆ ಅವನು ಹೊಣೆಗಾರನಾಗುವುದಿಲ್ಲವೋ, ಹಾಗೆಯೇ ಆ ಜೀವರೂ ಕೂಡ (ಫಲಭೋಕ್ತಗಳು) ಆಗುವುದಿಲ್ಲ. (೪೫). 


ಯಾವವುಗಳಲ್ಲಿ ನಾಲೆಗಳು ಹರಿಯುತ್ತವೋ, ಅಂತಹ ಸ್ಪರ್ಗಗಳು ಅಲ್ಲಾಹನ ಕಡೆಯಿಂದ ಸಿಕ್ಕುತ್ತವೆ; ಅವುಗಳಲ್ಲಿಯೇ ಸರ್ವದಾ 
ಇರುವ ಶುದ್ಧವಾದ ಅಪ್ಸರೆಯರು ಅಲ್ಲಾಹನ ಪ್ರಸನ್ನತೆಯಿಂದ ಇರುವರು; ಅಲ್ಲಾಹನು ನವರನ್ನು ಸೇವಕರೊಂದಿಗೆ. 
ನೋಡುವವನಾಗಿದ್ದಾನೆ-ಎನ್ನುವುದಕ್ಕಿಂತ ಒಳ್ಳೆಯ ಯಾವ ಸಮಾಚಾರವನ್ನು ನಿಷ್ಠಾವಂತರಿಗೆ ಕೊಡಲಿ? ಹೇಳು. 
(ಮಂ-೧, ಸಿ-ಒ, ಸೂ-೩, ಅ-೧೫) 

ಸಮೀಕ್ಷಕ್ಕ ಭಾಪು! ಬಾಪು!! ಇದು ಸ್ವರ್ಗವೋ ಅಥವಾ ವೇಶ್ಯಾವಾಟಿಕೆಯೋ? ಇವನನ್ನು ಈಶ್ವರನೆನ್ನಬೇಕೋ ಅಥವಾ 
ಸ್ರಣನೆನ್ನಬೇಕೋ? ಯಾವುದರಲ್ಲಿ ಇಂತಹ ಮಾತುಗಳಿರತ್ತವೋ, ಅದನ್ನು ಈಶ್ಟರ ರಚಿತವಾದುದೆಂದು ಯಾವನಾದರೂ ಬುದ್ಧಿಶಾಲಿಯು 
ಅಂಗೀಕರಿಸಬಲ್ಲನೇನು? ಈ ಪಕ್ಷಪಾತವನ್ಗೇಕೆ ಮಾಡುತ್ತಾನೆ? ಯಾವ ಅಪ್ಪರೆಯರು ಸದಾ ಸ್ವರ್ಗದಲ್ಲಿರುತ್ತಾರೋ, ಅವರು ಇಲ್ಲಿ 
ಜನ್ನವತ್ತಿ ಅಲ್ಲಿ ಹೋಗಿದ್ದಾರೋ ಅಥವಾ ಅಲ್ಲಿಯೇ ಉತ್ಪನ್ನರಾಗಿದ್ದಾರೋ? ಇಲ್ಲಿ ಜನ್ನವತ್ತಿ ಅಲ್ಲಿಗೆ ಹೋಗಿರುವರೆಂದರೆ ಮತ್ತು 
ಕಯಾವತ್ತಿನ ರಾತ್ರಿಗೆ ಮೊದಲೇ ಅಲ್ಲಿಗೆ ಅಫ್ಲರೆಯರನ್ನ ಕರೆಯಿಸಿಕೊಂಡು ಬಿಟ್ಟಿದ್ದರೆ, ಅವರುಗಳ ಗಂಡಂದರನ್ನಕೆ ಕರೆಯಿಸಿಕೊಳ್ಳಲಿಲ್ಲ? 
ಮತ್ತು ಕಯಾವತ್ತಿನ ರಾತ್ರಿಯಲ್ಲಿ ಎಲ್ಲರ ನ್ಯಾಯವೂ ತೀರ್ಮಾನಿಸಲ್ಪಡುವುದು-ಎಂಬ ನಿಯಮವನ್ನೇಕೆ ಮುರಿದನು? ಅಲ್ಲಿಯೇ 
ಹುಟ್ಟಿದವರಾಗಿದ್ದರೆ, ಕಯಾಮತ್ತಿನವರೆಗೆ ಅವರು ಹೇಗೆ ನಿರ್ವಾಹ ಮಾಡುತ್ತಾರೆ? ಅವರುಗಳಿಗೆ ಪುರುಷರುಗಳೂ ಇದ್ದಾರೆಯಾದರೆ, 
ಇಲ್ಲಿಂದ ಸ್ವರ್ಗಕ್ಕೆ ಕರೆದೊಯ್ಯಲ್ಪಡುವ ಮುಸಲ್ವಾನರಿಗೆ ಖುದಾ ಅಪ್ಲರೆಯರರನ್ನು ಎಲ್ಲಿನಿಂದ ಒದಗಿಸುವನು? ಮತ್ತು ಸ್ವರ್ಗದಲ್ಲಿ ಸದಾ 
ಇರುವ ಅಪ್ಪರೆಯರನ್ನು ಸೃಜಿಸಿರುವಂತೆ, ಸದಾ ಅಲ್ಲಿಯೇ ಇರುವ ಪುರುಷರನ್ನೇೆ ಸೃಜಿಸಲಿಲ್ಲ? ಆದುದರಿಂದ, ಮುಸಲ್ಮಾನರ ಖುದಾ 
ಅನ್ಯಾಯಕಾರಿ ಮತ್ತು ತಿಳಿಗೇಡಿಯಾಗಿದ್ದಾನೆ. (೪೬) 


ನಿಶ್ಚಯವಾಗಿ ಅಲ್ಲಾಹನ ಕಡೆಯಿಂದ ಇಇ್ಲಾಂ ಧರ್ಮವಿದೆ. (ಮಂ-೧, ಸಿ-೩, ಸೂ-೩, ಆ-೧೮) 


ಸಮೀಕ್ಷಕ ಅಲ್ಲಾಹನು ಮುಸಲ್ವಾನರಿಗೆ ಮಾತ್ರವಿದ್ದಾನೆಯೇ? ಬೇರೆಯವರಿಗೆ ಇಲ್ಲವೇ? ೧,೩೦೦ ವರ್ಷಗಳಿಗಿಂತ ಮುಂಚೆ 
ಈಶ್ವರೀಯ ಮತವು ಇದ್ದಿತೋ, ಅಥವಾ ಇಲ್ಲವೋ? ಅದೇ ಕಾರಣದಿಂದ ಈ ಕುರಾನ್‌ ಈಶ್ವರನು ರಚಿಸಿದುದಂತೂ ಅಲ್ಲ. ಆದರೆ, 
ಯಾವನೋ ಪಕ್ಷಪಾತಿ ರಚಿಸಿದುದಾಗಿದೆ-ಎಂದು ತೋರುತ್ತದೆ. (೪೭). 


ಯಾವ ಯಾವ ಜೀವನು ಏನೇನನ್ನು ಸಂಪಾದಿಸಿದನೋ ಅವನವನಿಗೆ ಅದು ಪೂರ್ತಿಯಾಗಿ ಕೊಡಲ್ಪಡುವುದು. ಮತ್ತು ಅವರಿಗೆ 
ಅನ್ಯಾಯ ಮಾಡಲ್ಪಡುವುದಿಲ್ಲ. 'ಓ ಅಲ್ಲಾಹ್‌! ನೀನೇ ದೇಶದ ಸ್ವಾಮಿಯಾಗಿದ್ದೀಯೆ. ಯಾವನನ್ನು ಬಯಸುವೆಯೋ, ಅವನಿಗೆ 
ಕೊಡುತ್ತೀಯೆ. ಯಾವನಿಂದ (ತ್ರುಕೊಳ್ಳಬೇಕನ್ನಿಸವುದೊ)ಿ ಅವನಿಂದ ಕಿತ್ರಕೊಳ್ಳವೆ. ನನಗೆ ಬೇಕಾದವವನಗೆ ಪ್ರತಿಷ್ಠೆಯನ್ನು ಕೊಡುತ್ತೀಯ. 
ಯಾವನಿಗೆ(ಹಾಗೆ ಮಾಡಬೇಕೆಂದು ತೋರುವುದೋ) ಅವನಿಗೆ ಆಗೌರವವನ್ನೂ ಉಂಟುಮಾಡುವೆ. ಎಲ್ಲವು ನಿನ್ನ ಕೈಯಲ್ಲಿಯೇ ಇದೆ. 
ಸರ್ವವಸ್ತುಗಳಿಗಿಂತಲೂ ನೀನೇ ಬಲಶಾಲಿಯಾಗಿರುವೆ. ರಾತ್ರಿಯಲ್ಲಿ ಹಗಲನ್ನೂ, ಹಗಲಿನಲ್ಲಿ ರಾತ್ರಿಯನ್ನೂ ಅಳವಡಿಸುತ್ತೀಯೆ. ಮತ್ತು 
ಸತ್ತವನನ್ನು ಜೀವಿತನಿಂದಲೂ, ಜೀವಿತನನ್ನು ಸತ್ತವನಿಂದಲೂ ಹೊರತರುತ್ತೀಯೆ. ಮತ್ತು ಯಾವನಿಗೆ (ಕೊಡ್ರಬೇಕೆನಿಸಿದರೆ, ಅವನಿಗೆ 
ನೀನು ಅನಂತ ಭೋಜನವನ್ನು ಕೊಡುತ್ತೀಯೆ'. ಎಂದು ಹೇಳು. ಮುಸಲ್ಯಾನರ ಹೊರತು, ಕಾಫರನನ್ನ ವಿತ್ತವ್ನಾಗಿ ಮಾಡಿಕೊಳ್ಳದಿರುವುದು 
ಮುಸಲ್ಮಾನರಿಗೆ ಉಚಿತವಾಗಿರುತ್ತದೆ. ಯಾವನಾದರೂ ಹೀಗೆ ಮಾಡಿದನಾದರೆ, ತೀರಿತು; ಅವನು ಅಲ್ಲಾಹನ ಕಡೆಯವನಲ್ಲ. ನಿನಗೆ 
ಬೇಕಾದುದನ್ನು ಹೇಳಿಕೋ ಅಲ್ಲಾಹನಲ್ಲಿ. ಅವನ ಪಕ್ಷವನ್ನು ವಹಿಸು. ನನ್ನ ಅಲ್ಲಾಹನು ಬಯಸುವನಾದರೆ, ನಿಮ್ಮನ್ನೂ ಮತ್ತು ನಿಮ್ಮ 
ಪಾಪವನ್ನೂ ಕ್ಷಮಿಸುವನು. ನಿಜವಾಗಿ ಕರುಣಾಮಯನಾಗಿದ್ದಾನೆ. (ಮಂ-೧, ಸಿ -೩, ಸೂ-೩, ಆ-೨೪-೨೭,೩೦) 


ಸಮೀಕ್ಷಕ್ಶ ಪ್ರತಿಯೊಬ್ಬ ಜೀವನಿಗೂ ಕರ್ಮಗಳ ಪೂರ್ಣ-ಪೂರ್ಣ ಫಲ ಕೊಡಲ್ಪಡುವುದಾದರೆ, ಕ್ಷಮೆ ಮಾಡಲ್ಪಡುವುದಿಲ್ಲ. 
ಮತ್ತು ಕ್ಷಮೆ ಮಾಡಲ್ಪಡುವುದಾದರೆ, ಪೂರ್ಣ ಫಲ ಕೊಡಲ್ಪಡುವುದಿಲ್ಲ. ಮತ್ತು ಅನ್ಯಾಯವಾಗುವುದು. ಉತ್ತಮ ಕರ್ಮಗಳಲಲ್ಲದೆ. 
ರಾಜ್ಯವನ್ನು ಕೊಡುವನಾದರೂ, ಅನ್ಯಾಯಕಾರಿಯಾಗಿ ಹೋಗುವನು. ಭಲೇ! ಜೀವಿತನಿಂದ ಮೃತನೂ, ಮತ್ತು ಮೃತಾಿಂದ ಜೀವಿತನೂ 
ಎಂದಾದರೂ ಆಗಬಲ್ಲನೇ? ಏಕೆಂದರೆ, ಈಶ್ವರನ ವ್ಯವಸ್ಥೆ ತುಂಡರಿಸಲು ಮತ್ತು ಮುರಿಯಲು ಆಗುವುದಾಗಿದೆ.. ಎಂದಿಗೂ 
ವಿನಿಮಯವೂ ಕೂಡ ಆಗಲಾರದು. ಮುಸಲ್ಯಾನರ ಮತದಲ್ಲಿಲ್ಲದವರನ್ನು ಕಾಫಿರರೆಂದು ನಿರ್ಧರಿಸುವ ಪಕ್ಷಪಾತದ ಮಾತುಗಳನ್ನೀಗ 
ನೋಡಿರಿ. ಅವರಲ್ಲಿ ಶ್ರೇಷ್ಠರಾದವರೊಂದಿಗೂ ಮೈತ್ರಿಯನ್ನಿಟ್ಟುಕೊಳ್ಳಬಾರದು. ಮತ್ತು ಮುಸಲ್ಮಾನರಲ್ಲಿ ದುಷ್ಪರೊಂದಿಗೂ ಕೂಡ 
ಳೈಬೇಕು-ಎಂದು ಉಪದೇಶಿಸುವುದು ಈಶ್ವರನನ್ನು ಈಶ್ವರತ್ವದಿಂದ ಹೊರದೂಡುತ್ತದೆ . ಆದುದರಿಂದ, ಈಈ ಕುರಾನ್‌,. 

ಕುರಾನಿನ ಖುದಾ ಮತ್ತು ಮುಸಲ್ವಾನರುಗಳು ಕೇವಲ ಪಕ್ಷಪಾತದಿಂದ, ಅವಿದ್ಯೆಯಿಂದ ಪರಿಪೂರ್ಣರಾಗಿದ್ದಾರೆ. ಇದೇ ಕಾರಣದಿಂದ. 
ಮುಸಲ್ಮಾನರು ಅಂಧಕಾರದಲ್ಲಿದ್ದಾರೆ. ಮತ್ತು “ನೀವು ನನ್ನ ಪಕ್ಷಕ್ಕೆ ಸೇರುವಿರಾದರೆ, ಖುದಾ ನಿಮ್ಮ ಪಕ್ಷ ವಹಿಸುವನು”, ಎಂಬ 


ಚತುರ್ದಶ ಸಮುಲ್ಲಾನ ಊ 
ಮುಹಮ್ಮದ್‌ ಸಾಹೇಬರ ಲೀಲೆಯನ್ನು ನೋಡಿರಿ. ಮತ್ತು ನೀವು ಪಕ್ಷಪಾತವೆಂಬ ಪಾಪವನ್ನು ಮಾಡುವಿರಾರದೆ, ಅದನ್ನೂ ಕೂಡ. 
ಕ್ಷಮಿಸುವನು! ಇದರಿಂದ ಮುಹಮ್ಮದ್‌ ಸಾಹೇಬರ ಅಂತಹರಣ ಶುದ್ಧವಾಗಿರಲಿಲ್ಲವೆಂದು ಸಿದ್ಧವಾಗುತ್ತದೆ. ಅದೇ ಕಾರಣ, ತಮ್ಮ 
ಸ್ವಾರ್ಥಸಾಧನೆಗಾಗಿ ಮುಹಮ್ಮದ್‌ ಸಾಹೇಬರು ಕುರಾನನ್ನು ರಚಿಸಿದರು; ಅಥವಾ ಬರೆಯಿಸಿದರು ಎಂದೂ ವಿದಿತವಾಗುತ್ತದೆ. (೪೮) 


ದೇವತೆಗಳು -“ಓ ಮೇರೀ! ನಿನ್ನನ್ನು ಅಲ್ಲಾಹನು ಬಯಸಿದನು. ಮತ್ತು ಜಗತ್ತಿನ ನಾರಿಯರೆಲ್ಲರಿಗಿಂತ ನಿನ್ನನ್ನ ಹೆಚ್ಚು ಪವಿತ್ರಳನ್ನಾಗಿ. 
ಮಾಡಿದನು”"-ಎಂದಾಗ....(ಮಂ-೧, ಸಿ-೩, ಸೂ-೩, ಆ-೪೧) 

ಸಮೀಕ್ಷರ್ಕ ಭರೇ! ಈ ದಿನಗಳಲ್ಲಿ ಖುದಾನ ದೇವತೆಗಳು ಮತ್ತು ಖುದಾ ಯಾರಸಂಗಡವ ಮಾತನಾಡಲು ಬರುವುದಿಲ್ಲವಾದರೆ, 
ಮುನ್ನ ಹೇಗೆ ಬಂದಿರಬಹುದು? ಮೊದಲಿನ ಮಾನವರು ಪುಣ್ಯಾತ್ಮದಾಗಿದ್ದರು; ಇಂದಿನವರು (ಪವಿತ್ರುರಾಗಿಲ್ಲ-ಎನ್ನುವಿರಾದರೆ, ಈ 
ಮಾತು ಸುಳ್ಳು. ಆದರೆ, ಯಾವಾಗ ಕ್ರೈಸ್ತರ ಮತ್ತು ಮುಸಲ್ಮಾನರ ಮತ ಪ್ರಜಲಿತವಾಗಿದ್ದಿತೋ, ಆ ಕಾಲದಲ್ಲಿ ಆ ದೇಶದಲ್ಲಿ 
ಕಾಡಾಡಿಗಳೂ, ಮತ್ತು ವಿದ್ಯಾಹೀನರೂ ಆದ ಮಾನವರು ಹೆಚ್ಚಾಗಿದ್ದರು. ಇದೇ ಕಾರಣದಿಂದ ಇಂತಹ ಮತಗಳು 
ಪ್ರಚಲಿತವಾಗಿ ಹೋದುವು. ಈಗ ವಿದ್ವಾಂಸರು ಅಧಿಕವಾಗಿದ್ದಾರೆ. ಅದುದರಿಂದಲೇ ಪ್ರಚಲಿತವಾಗಲಾರದು. ಅಲ್ಲದೆ, ಪ್ರಚಲಿತವಾಗಿರುವ 
ಇಂತಹ ಪೊಳ್ಳು ಸಂಪ್ರದಾಯಗಳೆಲ್ಲವೂ. ಕೂಡ ಅಸ್ತವಾಗುತ್ತಾ ಹೋಗುತ್ತವೆ. ವೃದ್ಧಿಯ ಕಥೆಯಾದರೂ ಏನು? (೪೯) 


ಅದಕ್ಕೆ -“ಆಗು' ಎನ್ನುತ್ತಾನೆ; ಸರಿ, ಅದು ಆಗಿಹೋಗುತ್ತದೆ.. ಕಾಫಿರರು ಮೋಸಮಾಡಿದರು. ಈಶ್ವರನೂ ಮೋಸಮಾಡಿದನು. 
ಮಹಾವಂಚಕನಗಿದ್ದಾನೆ ಈಶ್ವರನು. (ಮಂ-೧, ಸಿ-೩, ಸೂ-೩, ಆ-೪೬, 8೩) 

ಸಮೀಕ್ಷಕ- ಮುಸಲ್ಮಾನರು ಖುದಾನ ಹೊರತು ಅನ್ಯವಸ್ತುವನ್ನು ಒಪ್ಪರು. ಹಾಗಿರುವಾಗ ಖುದಾ' ಯಾವುದಕ್ಕೆ ಹೇಳಿದನು? 
ಮತ್ತು ಅವನ ಹೇಳುವಿಕೆಯಿಂದ ಆಗಿ ಹೋದುದು ಯಾವುದು? ಇದರ ಉತ್ತರವನ್ನು ಮುಸಲ್ಮಾನರು ಏಳು ಜನ್ಮಗಳಲ್ಲಿಯೂ 
ಕೊಡಲಾರರು. ಏಕೆಂದರೆ ಉಪಾದಾನ ಕಾರಣವಿಲ್ಲದೆ ಕಾರ್ಯವೆಂದಿಗೂ ಆಗಲಾರದು. ಕಾರಣವಿಲ್ಲದೆ ಕಾರ್ಯವಾಗುತ್ತದೆ-ಎನ್ನುವುದು. 
“ನನ್ನ ತಂದೆ-ತಾಯಿಗಳಿಲ್ಲದೆಯೇ ನನ್ನ ಶರೀರವಾಗಿ ಹೋಯಿತು”'.- ಎನ್ನುವಂತಹ ಮಾತೇ ಆಗಿದೆ. ಸ್ವತಃ ಮೋಸಹೋಗುವವನು, 
ಮೋಸಮಾಡುವವನು ಹಾಗೂ ಛಲವನ್ನು ಮತ್ತು ದಂಭವನ್ನು ಮಾಡುವವನು ಈಶ್ವರನಂತೂ ಎಂದಿಗೂ ಆಗಲಾರನು. ಮಾತ್ರವಲ್ಲ: 
ಉತ್ತಮನಾದ ಮಾನವನೂ ಕೂಡ ಇಂತಹ ವ್ಯವಹಾರವನ್ನು ಮಾಡುವುದಿಲ್ಲ. (೫೦) 

ಅಲ್ಲಾಹನು ನಿಮಗೆ ಮೂರು ಸಾವಿರ ದೇವತೆಗಳೊಂದಿಗೆ ಸಹಾಯ ಕೊಡುವನು-ವನ್ನುವುದು ನಿಮಗೆ ದೊಡ್ಡ ವಿಷಯವೆಂದು. 
ತೋರುವುದಿಲ್ಲವೋ? (ಮಂ-೧, ಸಿ-೪, ಸೂ-೩, ಆ-೧೨೩) 

ಸೆಮೀಕ್ಷಕ- ಮುಸಲ್ವಾನರಿಗೆ ಮೂರು ಸಾವಿರ ದೇವತೆಗಳೊಂದಿಗೆ ಸಹಾಯವನ್ನು ಕೊಡುತ್ತಿದ್ದನಾದರೆ, ಈಗ ಮುಸಲ್ಮಾನರ. 
ಸಾಮ್ರಾಜ್ಯ ಬಹಳ ನಾಶವಾಗಿ ಹೋಗಿದೆ; ನಾಶವಾಗಿ ಹೋಗುತ್ತಲೂ ಇದೆ. ಸಹಾಯವನ್ನೇಕೆ ಕೊಡುವುದಿಲ್ಲ? ಆದುದರಿಂದ, ಇದು. 
ಕೇವಲ ಲೋಭವನ್ನೊಡ್ಡಿ, ಮೂರ್ಪಿರನ್ನು ಸಿಕ್ಕಿಸಿಕೊಳ್ಳುವುದಕ್ಕಾಗಿ (ಬರೆದ) ಮಹಾ ಅನ್ಯಾಯದ ಮಾತಾಗಿದೆ. (೫೧). 

ಮತ್ತು ಕಾಫಿರರ ವಿರುದ್ಧ ನಮಗೆ ಸಹಾಯಮಾಡು. ಅಲ್ಲಾಹನು ನಿಮ್ಮ ಉತ್ತಮ ಸಹಾಯಕನು ಮತ್ತು ನಿಯಾಮಕನು ಆಗಿದ್ದಾನೆ. 
ನೀವು ಅಲ್ಲಾಹನ ಮಾರ್ಗದಲ್ಲಿ ಕೊಲ್ಲಲ್ಪಟ್ಟರೆ, ಅಥವಾ ಮೃತರಾದರೆ, ಅಲ್ಲಾಹನ ದಯೆ ಬಹಳವಾಗಿ ಸಿಕ್ಕುತ್ತದೆ. (ಮಂ-೧, ಸಿ-೪, 


ಸೂ-೩, ಆ-೧೪೬, ೧೫೯, ೧೫೬). 


ಸಮೀಕ್ಷತೆ- ಈಗ ಮುಸಲ್ಮಾನರ ಲೋಪವನ್ನಾದರೂ ನೋಡಿರಿ. ತಮ್ಮ ಮತದಿಂದ ಬೇರೆಯಾಗಿರುವವರನ್ನು ಕೊಲ್ಲುವುದಕ್ಕಾಗಿ 
ಖುದಾನ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಇವರ ಮಾತುಗಳನ್ನೊಬ್ಬಿಕೊಳ್ಳಲು ಪರಮೇಶ್ವರನು ಮುಗ್ಧನ್ಯಗಿದ್ದಾನೆಯೇ? ಮುಸಲ್ಮಾನರ: 
ನಿಯಮಾಕನು ಅಲ್ಲಾಹನೇ ಆಗಿರುವನಾದರೆ, ಮತ್ತೆ ಮುಸಲ್ಮಾನರ ಕಾರ್ಯಗಳು ಕೆಟ್ಟುಹೋಗುವುವೇತಕ್ಕೆ? ಮತ್ತು ಖುದಾ ಕೂಡ. 
ಮುಸಲ್ಮಾನರ ಮೋಹಕ್ಕೆ ಸಿಕ್ಕಿಕೊಂಡಿರುವಂತೆ ಕಾಣಿಸುತ್ತಾನೆ. ಖುದಾ ಇಂತಹ ಪಕ್ಷಪಾತಿಯಾಗಿರುವನಾದರೆ, ಧರ್ಮಾತ್ಮರಾದವರಿಗೆ 
ಎಂದೂ ಉಪಾಸನೀಯನಾಗಲಾರನು. (೫೨) 


ಮತ್ತು ಅಲ್ಲಾಹನು ನಿಮ್ಮನ್ನು ಪರೋಕ್ಷ್ನರನ್ನಾಗಿ (ಅತೀಂದ್ರಿಯ ತತ್ತ್ವಗಳ ಜ್ಞಾನವನ್ನುಳ್ಳವರು) ಮಾಡುವುದಿಲ್ಲ. ಆದರೆ, ತನ್ನ 
ಪೈಗಂಬರರಲ್ಲಿ ತನಗೆ ಬೇಕಾದವರನ್ನು ಅಂಗೀಕರಿಸುತ್ತಾನೆ, ಸಾಕು. ನಂಬಿರಿ ಅಲ್ಲಾಹನನ್ನು ಮತ್ತು ಅವನ `ರಸೂಲನನ್ನು. 


(ಮಂ-೧, ಸಿ-೪, ಸೂ-೩, ಆ-೧೭೯). 


ಸೆಮೀಕ್ಷರ್ಶ ಮುಸಲ್ಮಾನರು ಖುದಾನ ಹೊರತು ಯಾವನ ಮೇಲೆಯೂ ನಂಬಿಕೆಯನ್ನಿಡದಿರುವಾಗ, ಮತ್ತು ಯಾವನನ್ನೂ 
ಖಿದಾನ 'ಭಾಗೀದಾರೆ' ನೆಂದೂ ಒಪ್ಪದಿರುವಾಗ, ಪೈಗಂಬರ ಸಾಹೇಬರನ್ನು ನಂಬಿಕೆಯಲ್ಲಿ ಖುದಾನೊಂದಿಗೆ ಸೇರಿಸಿದರೇಕೆ? ಅಲ್ಲಾಹನು 


ಪೈಗಂಬರರ ಮೇಲೆ ನಂಬಿಕೆಯಿಡಬೇಕೆಂದು ಬರೆದರು. ಇದರಿಂದಲೇ ಪೈಗಂಬರರೂ ಭಾಗೀದಾರರಾಗಿ ಹೋದರು. ಮತ್ತೆ, 'ಲಾಶರೀಕ್‌' 
ಎಂದರೆ-'ಭಾಗೀದಾರರಹಿತ' ಎನ್ನುವುದು ಯುಕ್ತವಾಗುವುದಿಲ್ಲ. ಮುಹಮ್ಮದ್‌ ಸಾಹೇಬರು ಪೈಗಂಬರರೆಂದು ನಂಬಬೇಕೆಂದಿಷ್ಟೇ ಇದರ. 
ಅರ್ಥವೆಂದು ತಿಳಿಯಲ್ಪಟ್ಟರೂ ಕೂಡ, ಮುಹಮ್ಮದ್‌ ಸಾಹೇಬರ ಇರುವಿಕೆಯ ಅವಶ್ಯಕತೆ ಏನೆಂಬ ಪ್ರಶ್ನೆ ಉದ್ಭವಿಸುತ್ತದೆ. ಖುದಾ 
ಅವರನ್ನು ಪೈಗಂಬರರನ್ನಾಗಿ ಮಾಡದೇ ತನ್ನ ಅಭೀಷ್ಟವಾದ ಕಾರ್ಯವನ್ನು ಮಾಡಲಾರನಾದರೆ, ಅವಶ್ಯವಾಗಿಯೂ ಅಸಮರ್ಥನಾದನು. 
(೫೩) 

ಓ ನಂಬಿಕೆಯಳ್ಳವರೇ! ಸಂತೋಷಪಡ0. ಪರಸ್ಪರ ಒತ್ತಾಸೆಯಾಗಿರಿ. ಮತ್ತು ಯುದ್ಧದಲ್ಲಿ ನಿರತರಾಗಿರಿ. ನೀವು ಮುಕ್ತರಾಗಲು 
ಸಾಧ್ಯವಾಗುವಂತೆ ಅಲ್ಲಾಹನಿಗೆ ಹೆದರಿ ನಡೆಯಿರಿ. (ಮಂ-೧, ಸಿ-೪, ಸೂ-೩, ಆ-೨೦೦) 


ಸಮೀಕ್ಷರ್ತ- ಈ ಕುರಾನಿನ ಖುದಾ ಮತ್ತು ಪೈಗಂಬರರಿಬ್ಬರೂ ಯುದ್ಧಾಪೇಕ್ವಿಗಳಾಗಿದ್ದರು. ಯುದ್ಧಮಾಡಲು ಆಜ್ಞೆಮಾಡುವವನು. 
ಶಾಂತಿಭಂಗದ ಕರ್ತೃವಾಗಿರುತ್ತಾನೆ. ನಾಮಮಾತ್ರಕ್ಕೆ ಖುದಾನಿಂದ ಹೆದರುವುದರಿಂದ ಮೋಕ್ಷ ಪಡೆಯಲಾದೀತೇನು? ಅಥವಾ 
ಅಧರ್ಮಯುಕ್ತವಾದ ಯುದ್ಧ ಮೊದಲಾದುದಕ್ಕೆ ಅಂಜುವುದರಿಂದರೋ? ಮೊದಲ ಪಕ್ಷವಾದರೆ, ಹೆದರುವುದು-ಹೆದರದಿರುವುದು. 
ಒಂದೇ ಸಮ; ಎರಡನೆಯ ಪಕ್ಷವಾದರೆ, ಸರಿ. (೫೪) 


ಅಲ್ಲಾಹನ ಮತ್ತು ಅವನ ರಸೂಲನ ಕಥನವನ್ನೊಬ್ಬಕೊಳ್ಳುವವನು, ಎಲ್ಲಿ ನಾಲೆಗಳು ಹರಿಯುವುವೋ, ಅಂತಹ ಸ್ವರ್ಗವನ್ನು 
ಸೇರುವನು-ಎನ್ನುವುದು ಅಲ್ಲಾಹನ ಅಶ್ವಾಸನದ ಪರಿಮಿತಿಯಾಗಿದೆ. ಮತ್ತು ಇದೇ ಪರಮ ಲಕ್ಷ್ಮವಾಗಿದೆ. ಅಲ್ಲಾಹನ ಮತ್ತು ಅವನ. 
ರಸೂಲನ ಆಗ್ಞೆಗಳನ್ನು ಮುರಿಯುವವನು ಹಾಗೂ ಮಿತಿಗಳನ್ನು ದಾಟುವವನು ಸದಾ ಧಗಧಗಿುತ್ತರುವ ಬೆಂಕಿಯಲ್ಲಿ ದಹಿಸಲ್ಪಡುವನು.. 
ಮತ್ತು ಅವನ ಪಾಲಿಗೆ ಹಾನಿಕರವಾದ ದುಃಖವಿದೆ. (ಮಂ-೧, ಸಿ-೪, ಸೂ-೪, ಆ-೧೨, ೧೫) 


ಸಮೀಕ್ಷಕ - ಖುದಾ ಸ್ವತಃ ಪೈಗಂಬರ್‌ ಮುಹಮ್ಮದ್‌ ಸಾಹೇಬರನ್ನು ತನ್ನ ಸಹಭಾಗಿಯನ್ನಾಗಿ ಮಾಡಿಕೊಂಡಿದ್ದಾನೆ. ಮತ್ತು ಸ್ವತಃ 
ಕುರಾನಿನಲ್ಲಿಯೇ ಬರೆದಿದೆ. ಖುದಾ ಪೈಗಂಬರರಿಗೆ ಹೇಗೆ ಗಂಟು ಬಿದ್ದಿದ್ದಾನೆಂದರೆ, ನೋಡಿರಿ, ಅವನು ಸ್ವರ್ಗದಲ್ಲಿಯೂ ರಸೂಲರ 
ಸಹಭಾಗಿತ್ವಕ್ಕೆ ಕಟ್ಟುಬಿದ್ದಿದ್ದಾನೆ. ಯಾವ ಒಂದು ವಿಷಯದಲ್ಲಿಯೂ ಮುಸ್ಲಿಮರ ಖುದಾ ಸ್ಪತಂತ್ರನಾಗಿಲ್ಲದಿರುವಾಗ "ಲಾ-ಶರೀಕ್‌' 
ಗಹಭಾಗಿರಹಿತ) ಎನ್ನುವುದು ಪೂರ್ಣತಃ ವ್ಯರ್ಥವಾಗಿದೆ. ಇಂತಹ ಮಾತುಗಳು ಈಶ್ವರೋಕ್ತವಾದ ಪುಸ್ತಕದಲ್ಲಿರಲಾರವು. (೫೫). 

ಮತ್ತು ಅಲ್ಲಾಹನು ಒಂದು ತ್ರಸರೇಣುವಿನಷ್ಟೂ ಕೂಡ ಅನ್ಯಾಯ ಮಾಡುವುದಿಲ್ಲ. ಮತ್ತು ಒಳಿತನ್ನು ದ್ವಿಗುಣಗೊಳಿಸುವನು. 
(ಮಂ-೧, ಸಿ-೫, ಸೂ-೪, ಆ-೪೯). 


ಸಮೀಕ್ಷಕ್ಕ- ಒಂದು ತ್ರಸರೇಣವಿನಷ್ಟೂ ಕೂಡ ಖುದಾ ಅನ್ಯಾಯವನ್ನು ಮಾಡುವುದಿಲ್ಲವಾದರೆ, ಪುಣ್ಯಕ್ಕೆ ಎರಡರಷ್ಟನ್ನೇತಕ್ಕೆ 
ಕೊಡುತ್ತಾನೆ? ಮತ್ತು ಮುಸಲ್ಮಾನರ ಬಗೆಗೆ ಪಕ್ಷಪಾತವನ್ನೇತಕ್ಕೆ ಮಾಡುತ್ತಾನೆ? ವಾಸ್ತವವಾಗಿ ಎರಡರಷ್ಟು ಅಥವಾ ಕಡಿಮೆ ಫಲವನ್ನು 
ಕರ್ಮಗಳಿಗೆ ಕೊಡುವನಾದರೆ, ಖುದಾ ಅನ್ಯಾಯಕಾರಿಯಾಗಿ ಹೋಗುವನು. (೫೬). 

ನಿನ್ನ ಬಳಿಯಿಂದ ಹೊರ ಹೊರಟ ಮೇಲೆ, ಜನರು ನಿನ್ನ ಕಥನಕ್ಕೆ ವಿಪರೀತವಾಗಿ ಆಲೋಚಿಸುತ್ತಾರೆ. ಅಲ್ಲಾಹನು ಅವರು 
ಸಂಪಾದಿಸಿದ ವಸ್ತುವಿನ ಕಾರಣದಿಂದ, ಅವರನ್ನು ಮಗುಚಹಾಕಿದನು. ನೀವು ಅಲ್ಲಾಹನು ಪಥಭ್ರಷ್ಟರನ್ನಾಗಿ ಮಾಡಿದವರನ್ನು ಮಾರ್ಗಕ್ಕೆ 
ತರಲು ಅಪೇಕ್ಷಸುತ್ತೀರೇನು? ಖುದಾ ಯಾವನಿಗೆ ದಾರಿತಪ್ಪಿಸುವನೋ, ಅವನಿಗೆ ಎಂದಿಗೂ ಮಾರ್ಗ ಸಿಕ್ಕವುದಿಲ್ಲವೆಂಬುದು ನಿಖರವಾಗಿದೆ. 


(ಮಂ-೧, ಸಿ-೫, ಸೂ-೪. ಆ-೮೧-೮೮) 


ಸಮೀಕ್ನಕ- ಅಲ್ಲಾಹನು ಮಾತುಗಳನ್ನು ಬರೆದು ಲೆಕ್ಕ-ಪತ್ರಗಳನ್ನು ನಿರ್ಮಿಸುತ್ತಾ ಹೋಗುವನಾದರೆ, ಅವನು ಸರ್ವಜ್ಞನಲ್ಲ. 
ಸರ್ವಜ್ಞನಾಗಿರುವಲ್ಲಿ, ಬರೆಹದ ಕೆಲಸವಾದರೂ ಏನು? ಮತ್ತು ಮುಸಲ್ಮಾನರು ಸೈತಾನನೇ ಎಲ್ಲರಿಗೂ ದುಷ್ಟೇರಣೆ ಮಾಡುವುದರಿಂದ, 
ದುಷ್ಟನಾಗಿದ್ದಾನೆ-ಎನ್ನತ್ತಾರೆ? ಖುದಾ ಸ್ವತಃ ಜೀವರಿಗೆ ದಾರಿತಪ್ಪಿಸತ್ತಾನಾದರೆ, ಖುದಾ ಮತ್ತು ಸೈತಾನರ ಮಧ್ಯೆ ವೃತ್ಯಾಸವೇನುಳಿಯಿತು? 
ಅಹುದು; ಖುದಾ ದೊಡ್ಡ ಸೈತಾನನು ಮತ್ತು ಸೈತಾನನು ಚಿಕ್ಕ ಸೈತಾನನೆಂದು ಇಷ್ಟು ವ್ಯತ್ಯಾಸವನ್ನು ಹೇಳಬಹುದು. ದಾರಿ ತಪ್ಪಿಸುವವನೇ 
ಸೈತಾನನೆಂದು ಮುಸಲ್ಮಾನರ ಸಿದ್ಧಾಂತವೇ ಇರುವಾಗ, ಈ ಘೋಷಣೆಯಿಂದ ಖದಾನನ್ನು ಸೈತಾನನನ್ನಾಗಿ ಮಾಡಿಬಿಟ್ಟರು. (9೭) 


ಮತ್ತು ಆಕ್ರಮಣಕಾರರು ಕೈಗಳನ್ನು ಹಿಂದೆಗೆದುಕೊಳ್ಳರಾದರೆ, ಅವರನ್ನು ಹಿಡಿದುಕೊಳ್ಳಿರಿ ಮತ್ತು ಎಲ್ಲಿ ಸಿಕ್ಕುವರೋ, ಅಲ್ಲಿಯೇ 
ಸಾಯಿಸಿಬಿಡಿರಿ. ಮುಸಲ್ವಾನನ್ನು ಮುಸಲ್ಯಾನನು ಕೊಲ್ಲುವುದು ಯೋಗ್ಯವಲ್ಲ. ಅಪರಿಚಿತರ ನಡುವೆ ಯಾವನಾದರೂ ಮುಸಲ್ಫಾಸನ್ನು 
ಕೊಂದುಬ್ಟರೆ, ಒಬ್ಬ ಮುಸಲ್ಮಾನ ಕೊರಳನ್ನು ಮತ್ತು ರಕ್ತವನ್ನು ಸಂಕಕ್ಷಿಸಬೇಕು, ಬೇರೆಯವರ ಕೋಮಿಸವರ ಕಡೆಯಿಂದ ರಕ್ಷಪಾತವಾಗಿದ್ದ, 
ಶತ್ರುವಿನ ಕೋಮಿನವರು ನಿಮಗೆ ದಾನವಾಗಿ ಕೊಡಬ್ಪಟ್ಟರೆ, ಅವರನ್ನೂ ರಸ್ನಿಸಬೇಕು. ಇಷ್ಟೇ ಅಲ್ಲ; ಮತ್ತು ಯಾವನಾದರೂ ಮುಸಲ್ಫಾಸನನ್ನು. 














ಚತುರ್ದಶ ಸಮುಲ್ಲಾಸ 41 


ತಿಳಿದೂ-ತಿಳಿದೂ ಸಂಹರಿಸಿದರೆ, ಆ ಸಂಹಾರಕನು ಸದಾಕಾಲಕ್ಕೂ ನರಕದಲ್ಲಿರುವನು. ಅವನ ಮೇಲೆ ಅಲ್ಲಾಹನ ಕ್ರೋಧ ಮತ್ತು. 
ಅಭಿಶಾಪವಿದೆ. (ಮಂ-೧, ಸಿ-೫, ಸೂ-೪, ಆ-೯೧-೯೩). 


ಸಮೀಕ್ಷಕ - ಈಗ ನೋಡಿರಿ ಮಹಾ ಪಕ್ಷಪಾತದ ಮಾತನ್ನು! ಯಾವನು ಮುಸಲ್ಮಾನನಲ್ಲವೋ, ಅವನನ್ನು ಎಲ್ಲಿ ಕಂಡರೂ. 
ಕೊಂದು ಹಾಕಿರಿ ಮತ್ತು ಮುಸಲ್ವಾನರನ್ನು ಕೊಲ್ಲಬಾರದು! ಅಂಿವಿಲ್ಲದೆ ಮುಸಲ್ಯಾನರನ್ನು ಕೊಂದಲ್ಲಿ, ಪ್ರಾಯಶಿತ್ರ: ಬೇರೆಯವರನ್ನು 
ಕೊಂದರೆ ಸ್ವರ್ಗ ಸಿಕ್ಕುವುದು! ಇಂತಹ ಉಪದೇಶವನ್ನು ರಸಾತಳಕ್ಕೆ ಎಸೆಯಬೇಕು. ಇಂತಹ ಪುಸ್ತಕಗಳು,- ಇಂತಹ ಪೈಗಂಬರರು,-ಇಂತಹ. 
ಖಿದಾಗಳು ಮತ್ತು ಇಂತಹ ಮತಗಳಿಂದ ಹಾನಿಯೇ ಹೊರತು ಲಾಭವು ಸ್ವಲ್ಪವೂ ಇಲ್ಲ. ಇಂತಹವರು, ಇಂತಹವು ಇಲ್ಲದಿರುವುದೇ 
ಒಳ್ಳೆಯದು ಮತ್ತು ಇಂತಹ ಪ್ರಮಾದಜನಿತ ಮತಗಳಿಂದ ಬುದ್ಧಿವಂತರು ದೂರವಿದ್ದು, ವೇದೋಕ್ತವಾದ ತತ್ತ್ವಗಳನ್ನಲ್ಲಾ ಅಂಗೀಕರಿಸಬೇಕು. 
ಏಕೆಂದರೆ, ಅದರಲ್ಲಿ ಅಸತ್ಯವು ಕಿಂಚಿನ್ಹಾತ್ರವೂ ಇಲ್ಲ. ಮತ್ತು “ಯಾವನು ಮುಸಲ್ಫಾನನನ್ನು ಕೊಲ್ಲುವನೋ ಅವನಿಗೆ ನರಕ 
ಸಿಕ್ಕುವುದು”-ಎಂದು. ಹೇಳುತ್ತಾರೆ. ಮತ್ತು ಅನ್ಕಮತೀಯರು ಅದಕ್ಕೆ ಪ್ರತಿಯಾಗಿ "ಮುಸಲ್ವಾನನನ್ನು ಕೊಂದರೆ ಸ್ವರ್ಗಸಿಕ್ಕುವದು'- 
ಎಂದು ಹೇಳುತ್ತಾರೆ. ಈ ಎರಡು' ಮತಗಳಲ್ಲಿ ಯಾವುದನ್ನು ಅಂಗೀಕರಿಸೋಣ, ಯಾವುದನ್ನು ವರ್ಜಿಸೋಣ-ನೀವೇ ಹೇಳಿರಿ, 
ಮೂಢಂಂದ ಕಲ್ಪಿತವಾದ ಮತಗಳನ್ನು ಬಿಟ್ಟು, ವೇದೋಕ್ತವಾದ ಧರ್ಮಮಾತ್ರ ಸರ್ವಮಾನವರಿಗೂ ಸ್ವೀಕರಣೀಯವಾಗಿದೆ. ಅಲ್ಲಿ 
ಆರ್ಯಮಾರ್ಗದಲ್ಲಿ ಎಂದರೆ ಶ್ರೇಷ್ಠಪುರುಷರ ಮಾರ್ಗದಲ್ಲಿ ನಡೆಯಬೇಕು. ಮತ್ತು ದಸ್ಯು-ಎಂದರೆ ದುಷ್ಟರ ಮಾರ್ಗದಿಂದ 
ದೂರವಿರಬೇಕು-ಎಂಬ ಆದೇಶವಿದೆ. ಆ ವೇದೋಕ್ತ ಧರ್ಮಮಾತ್ರ ಸರ್ವೋತ್ತಮವಾಗಿದೆ. (೫೮) 


ಮತ್ತು ಕುರಾನ್‌ ಶಾಸ್ತ್ರ ಪ್ರಕಟವಾದ ಮೇಲೆ ರಸೂಲನನ್ನು ವಿರೋಧಿಸಿದವನನ್ನು ಮತ್ತು ಮುಸಲ್ಯಾನರಗೆ ವಿರುದ್ಧವಾದ ಪಕ್ಷ 
ಗ್ರಹಿಸಿದವನನ್ನು ನಾವು ಅವಶ್ಶವಾಗಿ ನರಕ್ಕೆ ಕಳುಹಿಸುವೆವು. (ಮಂ-೧, ಸಿ-೫, ಸೂ-೪. ಆ-೧೧೫) 

ಸೆಮೀಕ್ಷಕ- ಖುದಾನ ಮತ್ತು ರಸೂಲನ ಪಕ್ಷಪಾತದ ಮಾತುಗಳನ್ನೀಗ ನೋಡಿರಿ. ಮುಹಮ್ಮದ್‌ ಸಾಹೇಬರೇ ಮೊದಲಾದವರು. 
“ಖಿದಾನ ಹೆಸರಿನಿಂದ ನಾವು ಹೀಗೆ ಬರೆಯದಿದ್ದರೆ, ನಮ್ಮ ಮತ ಹರಡುವುದಿಲ್ಲ'. ಮತ್ತು ಭೋಗ್ಯ ವಸ್ತುಗಳು ಸಿಕ್ಕುವುದಿಲ್ಲ ಆನಂದ. 
ಭೋಗ ಪ್ರಾಪ್ತವಾಗುವುದಿಲ್ಲ - ಎಂದು ತಿಳಿದಿದ್ದರು. ಆದುದರಿಂದಲೇ ಅವರು ತಮ್ಮ ಸ್ಪಾರ್ಥಸಾಧನೆಯಲ್ಲಿ ಮತ್ತು ಅನ್ಕರ ಹಿತವನ್ನು 
ನಾಶಮಾಡುವುದರಲ್ಲಿ ಪೂರ್ಣ ನಿಪುಣರಾಗಿದ್ದರೆಂದು ವಿದಿತವಾಗುತ್ತದೆ. ಈ ಕಾರಣದಿಂದ ಅವರು ಅನಾಪ್ತರು (ಎಂದರೆ ಪಕ್ಷಪಾತಿಗಳು) 
ಆಗಿದ್ದರು. ವಿದ್ವಾಂಸರ ದೃಷ್ಟಿಯಲ್ಲಿ ಇವರ ವಚನಗಳಿಗೆ ಪ್ರಾಮಾಣ್ಯವೆಂದಿಗೂ ಸಲ್ಲದು. (೫೯) 


ಅಲ್ಲಾಹ್‌, ದೇವತೆಗಳು, ಪುಸ್ತಕಗಳು, ರಸೂಲ್‌ ಮತ್ತು ಕಯಾವತ್ತಿನ ಬಗೆಗೆ ಅವಿಶ್ಚಾಸವನ್ನಿಡುವವನು ನಿಶ್ಚಯವಾಗಿಯೂ 


ಮಾರ್ಗವನ್ನೂ ತೋರಿಸುವುದಿಲ್ಲ. (ಮಂ-೧, ಸಿ-೫, ಸೂ-೪, ಆ-೧೩೬- ೧೩೭) 


ಸಮೀಕ್ಬಕ- ಈಗಲೂ ಖುದಾ "ಲಾಶರೀಕ್‌' ಎಂದರೆ ಸಹಭಾಗಿರಹಿತನಾಗಿ ಉಳಿಯಬಲ್ಲನೇ? ಭಾಗೀದಾರರಹಿತನೆನ್ನುತ್ತಾ 
ಹೋಗುವುದು ಮತ್ತು ಅವನೊಂದಿಗೆ ಬಹುಮಂದಿ ಭಾಗೀದಾರರನ್ನು ಒಪ್ಪಿಕೊಳ್ಳುತ್ತಾ ಹೋಗುವುದು ಪರಸ್ಪರ ವಿರುದ್ಧವಾದ ಮಾತಲ್ಲವೇ? 
ಮೂರು ಸಾರಿ ಕ್ಷಮೆ ಮಾಡಿದ ಮೇಲೆ ಖುದಾ ಕ್ಷಮೆಯನ್ನು ಮಾಡುವುದಿಲ್ಲವೇ? ಮತ್ತು ಮೂರು ಸಾರಿ ಕಾಫಿರತನವನ್ನು ಮಾಡಿದ. 
ಮೇಲೆ ಮಾರ್ಗ ತೋರಿಸುತ್ತಾನೆಯೇ? ಅಥವಾ ನಾಲ್ಕನೆಯ ಸಾರಿಯಿಂದ ಮುಂದಕ್ಕೆ ತೋರಿಸುವುದಿಲ್ಲವೇ? ನಾಲ್ಕು-ನಾಲ್ಕು 
ಸಾರಿಯೂ ಜನರೆಲ್ಲಾ “ಾಫಿರತನ' ಮಾಡಿದರೂ ಕೂಡ, ಕಾಫಿರತನ ಬಹಳ ಹೆಚ್ಚಿ ಹೋದೀತು. (೬೦) 


ಮಾಡುತ್ತಾರೆ ಅಲ್ಲಾಹನಿಗೆ ಮತ್ತು ಅವರಿಗೆ ಅವನು ಮೋಸಮಾಡುತ್ತಾನೆ. ಓ ನಂಬಿಕೆಯುಳ್ಳವರೇ! ಮುಸಲ್ಮಾನರನ್ನು ಬಿಟ್ಟು, ಕಾಫಿರರನ್ನು, 
ಮಿತ್ರರರನ್ನಾಗಿಮಾಡಿಕೊಳ್ಳಬೇಡಿರಿ. (ಮಂ-೧, ಸಿ-೫, ಸ-೪, ಆ-೧೪೦, ೧೪೨, ೧೪೪). 


ಸಮೀಕ್ಷರ್ಕ ಮುಸಲ್ಫಾಪರು ಸ್ವರ್ಗಕ್ಕೂ ಮತ್ತು ಅನ್ಕಜನರು ಫರಕಕ್ಕೂ ಹೋಗುವರೆನ್ನಲು ಪ್ರಮಾಣವೇನಿದೆ? ಭಾಪು, ಮಹಾಶಯ, 
ಭಾಪು! ಯಾವನು ಕೆಟ್ಟಜನರ ಮೋಸಕ್ಕೆ ಸಿಕ್ಕಿಕೊಳ್ಳುತ್ತಾನೋ ಮತ್ತು ಅನ್ಕರಿಗೆ ಮೋಸಮಾಡುತ್ತಾನೋ, ಅಂತಹ ಖುದಾ ನಮ್ಮಿಂದ 
ಏಕೆಂದರೆ -“ಯಾದೃಶೀ ಶೀತಲಾದೇವೀ ತಾದ್ಮಶೋ ವಾಹನಃ ಖರಃ" ಯಾವನು ಎಂತಹವನೋ, ಅವನಿಗೆ ಅಂತಹವನೇ 
ಗಂಟುಬಿದ್ದರೆ, ನಂಟಸ್ತನ ಕೂಡಿಬರುತ್ತದೆ. ಮೋಸಗಾರನಾದ ಖುದಾನ ಉಪಾಸಕರು ಮೋಸಗಾರರಾಗಬಾರದೇಕೆ? ದುಷ್ಟನಾದ. 


ಮುಸಲ್ಮಾನರೊಂದಿಗೆ ಮೈತ್ರಿಯನ್ನೂ ಮತ್ತು ಮುಸಲ್ಮಾನರಿಂದ ಬೇರೆಯಾದ ಅಸ್ಯಶ್ರೇಷ್ಠರೊಂದಿಗೆ ಶತ್ರುತ್ವವನ್ನೂ ಇಟ್ಟುಕೊಳ್ಳುವುದು. 


42 ಸತ್ಯಾರ್ಥಪ್ರಜಶ. 
ಯಾವನಿಗಾದರೂ ಯುಕ್ತವಾಗಬಲ್ಲದೇ? (೬೧). 


ಓ ಜನರೇ! ನಿಶ್ಚಯವಾಗಿಯೂ ನಿಮ್ಮ ಬಳಿಗೆ ಸತ್ಯದೊಂದಿಗೆ ಖುದಾನ ಕಡೆಯಿಂದ ಪೈಗಂಬರನು ಬಂದನು. ಸಾಕು; ನೀವು. 
ಅವನ ಮೇಲೆ ನಂಬಿಕೆಯನ್ನಿಡಿರಿ. ಅಲ್ಲಾಹನು ಏಕಮಾತ್ರ ಉಪಾಸನೀಯನಾಗಿದ್ದಾನೆ. (ಮಂ-೧, ಸಿ-೬, ಸೂ-೪, ಆ-೧೭೦-೧೭೧) 

ಸಮೀಕ್ಷಕ --ಪೈಗಂಬರನ್ನ್ಲಿ ನಂಬಿಕೆಯಿಡಬೇಕೆಂದು ಬರೆದಿರುವಾಗ, ನಂಬಿಕೆಯಲ್ಲಿ ಪೈಗಂಬರನು ಖುದಾನ ಸಹಭಾಗಿ-ಎಂದರೆ, 
ಸಂಯಕ್ತನಾದನೊ8ೈ, ಇಲ್ಲವೋ? ಅಲ್ಲಾಹನು ವ್ಯಾಪಕನಾಗಿದದೆ, ಏಕದೇಶೀಯನಾಗಿರುವುದರಿಂದ ತಾನೇ ಅವನ ಬಳಿಯಿಂದ ಪೈಗಂಬರರು. 
ಬಂದು-ಹೋಗಿ ಮಾಡುತ್ತಾರೆ? ಈ ಕಾರಣದಿಂದ ಅವನು ಈಶ್ವರನೂ ಆಗಿರಲಾರನು. ಒಂದೆಡೆ ಸರ್ವದೇಶೀಯನೆಂದೂ, ಮತ್ತೊಂದೆಡೆ. 
ಏಕದೇಶೀಯನೆಂದೂ ಬರೆಯುತ್ತಾರೆ. ಇದರಿಂದ ಕುರಾನ್‌ ಒಬ್ಬನಿಂದ ರಚಿತವಾದುದಲ್ಲ; ಆದರೆ, ಬಹುಜನರು ಬರೆದಿದ್ದಾರೆ-ಎಂದು. 
ವಿದಿತವಾಗುತ್ತದೆ. (೬೨). ಸ 


ಶವ, ರಕ್ತ, ಹಂದಿಯ ಮಾಂಸ್ಕ: ಅಲ್ಲಾಹನ ಹೊರತು ಬೇರೆಯವನ ಹೆಸರನ್ನುಚ್ಚರಿಸಿ ಕೊಲ್ಲಲ್ಪಟ್ಟ ಪ್ರಾಣಿ, ಕೊರಳು 
ಮುರಿಯಲ್ಪಟ್ಟುದು, ದೊಣ್ಣೆಯಿಂದ ಹೊಡೆಯಲ್ಪಟ್ಟುದು, ಮೇಲಿನಿಂದ ಬಿದ್ದುದು, ಕೊಂಬಿನಿಂದ ತಿವಿಯಲ್ಪಟ್ಟುದು ಮತ್ತು ನೋವಿನಿಂದ. 
ಸತ್ತುದು - ಇವು ನಿಮಗೆ ವರ್ಜ್ಯವಾಗಿ ಮಾಡಲ್ಪಟ್ಟಿದೆ. (ಮಂ-೨, ಸಿ-೬, ಸೂ-೫, ಆ-೩)., 

ಸಮೀಕ್ಷಕ- ಇಷ್ಟೇ ಪದಾರ್ಥಗಳು ವರ್ಜ್ಯವೇ? ಬೇರೆ ಬಹಳ ಪಶುಗಳು, ಮತ್ತು ತಿರ್ಯಗೃಂತುಗಳು, ಇರುವೆಯೇ 
ಮೊದಲಾದುವು ಮುಸಲ್ವಾನರುಗಳಿಗೆ ಗ್ರಾಹ್ಯವಾಗಿರುವುವೇನು? ಈ ದೋಷದಿಂದಾಗಿ ಇದು ಮನುಷ್ಯರ ಕಲ್ಪನೆಯಾಗಿದೆ; ಈಶ್ವರನದಲ್ಲ. 
ಆದಕಾರಣ, ಇದು ಪ್ರಮಾಣವೂ ಅಲ್ಲ. (೬೩) 

ಮತ್ತು ಅಲ್ಲಾಹನಿಗೆ ಅವಶ್ಯವಾಗಿ ಒಳ್ಳೆಯ ಸಾಲವನ್ನು ಕೊಡಿರಿ. ನಾನು ಕೆಡಕನ್ನು ದೂರೀಕರಿಸುವೆನು ಮತ್ತು ನಿಮ್ಮನ್ನು ಸ್ವರ್ಗಗಳಿಗೆ 
ಕಳುಹಿಸುವೆನು. (ಮಂ-೨, ಸಿ-೬, ಸೂ-೫, ಅ-೧೨) 

ಸಮೀಕ್ಷಕ :- ಭೇಷ್‌ ಮಹಾಶಯ! ಭೇಷ್‌! ಮುಸಲ್ಮಾನರ ಖುದಾನ ಮನೆಯಲ್ಲಿ ಸ್ವಲ್ಪವೂ ಧನವಿಶೇಷವಿಲ್ಲದಿರಬಹುದು. 
ವಿಶೇಷವಾಗಿದ್ದಿದ್ದರೆ, ಸಾಲವನ್ನೇಕೆ ಬೇಡುತ್ತಿದ್ದನು? ಮತ್ತು ನಿಮ್ಮ ಕೆಡುಕನ್ನು ದೂರೀಕರಿಸಿ ನಿಮ್ಮನ್ನು ಸ್ವರ್ಗಕ್ಕೆ ಕಳುಹಿಸುವೆನೆಂದು 
ದಾರಿತಪ್ಪಸುತ್ತಿದ್ದನೇಕೆ? ಇಲ್ಲಿ ಖುದಾನ ಹೆಸರಿನಿಂದ ಮುಹಮ್ಮದ್‌ ಸಾಹೇಬರು ತಮ್ಮ ಸ್ಪಾರ್ಥವನ್ನು ಸಾಧಿಸಿಕೊಂಡಿರಬೇಕೆಂದು 
ವಿದಿತವಾಗುತ್ತದೆ. (೬೪) 

ಯಾವನನ್ನು ಅಪೇಕ್ಷಿಸುತ್ತಾನೊ!, ಕ್ಷಮಿಸುತ್ತಾನೆ; ಯಾವನಿಗೆ ಬೇಕೋ ಅವನಿಗೆ ದುಃಖವನ್ನು ಕೊಡುತ್ತಾನೆ. ಯಾವುದನ್ನು ಯಾವನಿಗೂ 
ಕೊಡಲೇ ಇಲ್ಲವೋ, ಅದನ್ನು ನಿಮಗೆ ಕೊಟ್ಟನು. (ಮಂ-೨, ಸಿ-೬, ಸೂ-೫, ಆ-೧೮, ೨೦). 


ಸಮೀಕ್ಷರ್ಕ- ಹೇಗೆ ಸೈತಾನನು ತನಗೆ ಬೇಕೆನಿಸಿದವನನ್ನು ಪಾಪಿಯನ್ನಾಗಿ ಮಾಡುತ್ತಾನೋ, ಹಾಗೆಯೇ ಮುಸಲ್ಮಾನರ ಖುದಾ 
ಕೂಡ ಸೈತಾನನ ಕೆಲಸವನ್ನೇ ಮಾಡುತ್ತಾನೆ. ಹೀಗೆ ಇರುವುದಾದರೆ, ಮತ್ತೆ ಸ್ವರ್ಗಕ್ಕೆ ಮತ್ತು ನರಕಕ್ಕೆ ಖುದಾ ಸ್ವತಃ ಹೋಗಲಿ, ಏಕೆಂದರೆ, 
ಅವನು ಪಾಪ-ಪುಣ್ಯಗಳನ್ನು ಮಾಡುವವನಾದನು. ಜೀವನು ಪರಾಧೀನನಾಗಿದ್ದಾನೆ. ಸೈನ್ಯವು ಸೇನಾಪತಿಯ ಅಧೀನವಾಗಿ ರಕ್ಷಿಸುತ್ತದೆ. 
ಮತ್ತು ಯಾವನನ್ನಾದರೂ ಕೊಲ್ಲುತ್ತದೆ. (ಹಾಗೆಯೇ ಈ ಸ್ಥಿತಿಯಿದೆ). ಅದರ ಒಳಿತು-ಕೆಡುಕ ಸೇನಾಪತಿಗೆ ಸಲ್ಲುತ್ತದೆ ಸೈನಕಲ್ಪ (೬೫. 
ಅಲ್ಲಾಹನ ಆ್ಲೆಯನ್ನು ಅಂಗೀಕರಿಸಿರಿ. ಮತ್ತು ರಸೂಲನ ಆಜ್ಞೆಯನ್ನು ಅಂಗೀಕರಿಸಿರಿ. (ಮಂ-೨, 3-೭, ಸೂ-೫, ಆ-೯೨). 


ಸಮೀಕ್ಷರ್ಕ- ನೋಡಿರಿ, ಇದು ಖುದಾ ಭಾಗೀದಾರಸಹಿತನಾಗುವ ಮಾತಾಗಿದೆ. ಮತ್ತೆ ಖುದಾನನ್ನು ಭಾಗಿದಾರರಹಿತನೆನ್ನುವುದು. 
ವ್ಯರ್ಥವಾಗಿದೆ. (೬೬). 


ಏನು ನಡೆದು ಹೋಯಿತೋ, ಅದನ್ನು ಅಲ್ಲಾಹನು ಕ್ಷಮಿಸಿದ್ದಾನೆ. ಮತ್ತು ಯಾವನಾದರೂ ಪುನಃ ಮಾಡುವನಾದರೆ, ಅಲ್ಲಾಹನು. 
ಅವನಿಂದ ಮುಯ್ಶಿ ತೀರಿಸಿಕೊಳ್ಳುವನು. (ಮಂ-೨, ಸಿ-೭, ಸೂ-೫, ಆ೯೫). 


ಸಮೀಕ್ಷಕ :- ಮಾಡಿದ ಪಾಪಗಳನ್ನು ಕ್ಷಮಿಸುವುದೆಂದರೆ, ಪಾಪಗಳನ್ನು ಮಾಡುವ ಅಪ್ಪಣೆಯಿತ್ತು (ಅದನ್ನು) ಹೆಚ್ಚಿಸುವುದೇ. 
ಆಗಿದೆ. ಪಾಪವನ್ನು ಕ್ಷಮಿಸುವ ಮಾತು ಯಾವ ಪುಸ್ತಕದಲ್ಲಿರುವುದೋ, ಅದು ಈಶ್ವರನು ರಚಿಸಿದುದೂ ಅಲ್ಲ ಮತ್ತು ಯಾವ. 
ವಿದ್ವಾಂಸನು ರಚಿಸಿದುದೂ ಅಲ್ಲ; ಆದರೆ-ಪಾಪವರ್ಧಕವಾಗಿದೆ. ಅಹುದು; ಮುಂದೆ ಆಗಬಹುದಾದ ಪಾಪಗಳನ್ನು ಬಿಡಿಸುವುದಕ್ಕಾಗಿ, 
ಯಾರನ್ನಾದರೂ ಪ್ರಾರ್ಥಿಸುವುದು ಮತ್ತು ಸ್ವತಃ ಅವನ್ನು ಬಿಡುವುದಕ್ಕಾಗಿ ಪುರುಷಾರ್ಥವನ್ನೂ, ಪಶ್ಚಾತ್ತಾಪವನ್ನೂ ಮಾಡುವುದು. 
ಉಚಿತವಾಗಿರುತ್ತದೆ. ಆದರೆ, ಕೇವಲ ಪಶ್ಚಾತ್ತಾಪವನ್ನು ಮಾತ್ರ ಮಾಡುತ್ತಿರುವುದು; (ಪಾಪವನ್ನು) ಬಿಡದೇ ಇರುವುದು-ಇದರಿಂದ. 


ಚತುರ್ದಶ ಸಮುಲ್ಲಾಸ. 40 


ಹಿತವೇನೂ ಆಗಲಾರದು. (೬೭) 


ಯಾವನು ತನ್ನ ಮೇಲೆ ಈಶ್ವರೀಯ ಜ್ಞಾನ ಇಳಿಯದಿರುವಾಗ, "ನನ್ನ ಮೇಲೆ ಪುಸ್ತಕವಿಳಸಲ್ಪಟ್ಟದ' ಎಂದು ಅಲ್ಲಾಹನ ಬಗೆಗೆ 
ಹೇಳುತ್ತಾನೋ, ಆ ಮನುಷ್ಯನಿಗಿಂತ ಅಧಿಕಪಾಪಿ ಯಾವನಿದ್ದಾನೆ? (ಮಂ-೨, ಸಿ-೭, ಸೂ-೬, ಆ-೯೩) 

ಸಮೀಕ್ಷಕ ಈ ಮಾತಿನಿಂದ, ಯಾವಾಗ ಮುಹಮ್ಮದ್‌ ಸಾಹೇಬರು-“ನನ್ನ ಬಳಿ ಖುದಾನ ಕಡೆಯಿಂದ ಆಯತ್ತುಗಳು 
ಬರುತ್ತವೆ”'- ಎಂದು ಹೇಳುತ್ತಿದ್ದರೋ, ಆಗ ಯಾವನೋ ಬೇರೆಯವನೂ ಕೂಡ ಮುಹಮ್ಮದ್‌ ಸಾಹೇಬರಂತೆ, “ನನ್ನ ಬಳಿಗೂ 
ಆಯತ್ತುಗಳು ಇಳಿಯುತ್ತವೆ ; ನನ್ನನ್ನೂ ಪೈಗಂಬರನೆಂದು ಒಪ್ಪಿಕೊಳ್ಳಿರಿ ”. ಎಂಬ ಪ್ರಪಂಚವನ್ನು ರಚಿಸಿರಬಹುದು. ಇದನ್ನು ನಿವಾರಿಸಲು 
ಮತ್ತು ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲು ಮುಹಮ್ಮದ್‌ ಸಾಹೇಬರು ಈ ಉಪಾಯವನ್ನು ಮಾಡಿರಬಹುದು ಎಂದು 
ಸಿದೆ. (೬೮) 

ಅವಶ್ಯವಾಗಿ ನಾವು ನಿಮ್ಮನ್ನು ಉತ್ಪನ್ನಮಾಡಿದೆವು. ಮತ್ತು ನಿಮ್ಮ ಆಕೃತಿಗಳನ್ನು ರಚಿಸಿದೆವ. ಮತ್ತೆ ನಾವು ದೇವತೆಗಳಿಗೆ-“ಅದಮನಿಗೆ 
ಪ್ರಣಾಮ ಮಾಡಿರಿ” ಎಂದೆವು. ಆಯಿತು; ಅವರು ಪ್ರಣಾಮಮಾಡಿದರು. ಆದರೆ ಸೈತಾನನು ಪ್ರಣಾಮಮಾಡುವವರಲ್ಲಿ ಸೇರಲಿಲ್ಲ. 
“ಯಾವಾಗ ನಾನು ನಿನಗೆ ಆಜ್ಞೆ ಮಾಡಿದೆನೋ, ಆಗ ನೀನು ಪ್ರಣಾಮ ಮಾಡದಿರಲು ನಿನ್ನನ್ನಾವನು ತಡೆದನು?” ಎಂದು ಕೇಳಿದೆವು. 
ಅವನು-“ನಾನು ಅವನಿಗಿಂತ ಉತ್ತಮನಾಗಿದ್ದೇನೆ. ನೀನು ನನ್ನನ್ನು ಬೆಂಕಿಯಿಂದ ಮತ್ತು ಅವನನ್ನು ಮಣ್ಣಿನಿಂದ ಉತ್ಪನ್ನಮಾಡಿದೆ”.- 
ಎಂದನು. ನಾವು-ಸಾಕು; ಅದರಿಂದ ಇಳಿ. ನೀನು ಆ ಬಗೆಗೆ ಅಭಿಮಾನ ಪಡುವುದು ನಿನಗೆ ಯೋಗ್ಯವಲ್ಲ” ಎಂದೆವು. “ಗೋರಿಗಳಿಂದ 
ಮೃತರು ಎಬ್ಬಿಸಲ್ಪಡುವ ದಿನದವರೆಗೆ ಸಡಿಲವಾಗಿ ಬಿಡು''.- ಎಂದು ಹೇಳಿದನು”, "ನಿಶ್ಚಯವಾಗಿ ಸಡಿಲ 
ಬಿಡಲ್ಪಟ್ಟವರಲ್ಲಿದ್ದೀಯೆ”'-ಎಂದೆವು. 

ಅವನು "ಆಯಿತು'. ನೀನು ನನ್ನನ್ನು ಅವಶ್ಯಕವಾಗಿ ಪಥಭ್ರಷ್ಟನನ್ನಾಗಿಮಾಡಿದೆ- ಎಂಬುದಕ್ಕೆ ಇದೇ ಪ್ರಮಾಣವಾಗಿದೆ. ನಾನು: 
ಅವರಿಗಾಗಿ, ನಿನ್ನ ನೇರವಾದ ಮಾರ್ಗದ ಮೇಲೆ ಕುಳಿತುಕೊಳ್ಳುವೆನು. ಮತ್ತು "ಪ್ರಾಯಶಃ ನೀನು ಅವರನ್ನು ಧನ್ಯವಾದ 


ಸಮರ್ಪಿಸುವವರನ್ನಾಗಿ. 
ನಿನ್ನ ಪಕ್ಷವನ್ನು ಅವಲಂಬಿಸಿದರೆ, ನಿಮ್ಮೆಲ್ಲರಿಂದ ನರಕವನ್ನು ತುಂಬಿಸುವೆನು”".- ಎಂದು ಹೇಳಿದೆವು. (ಮಂ-೨, ಸಿ-೮, ಸೂ-೭ 
ಆ-೧೧-೧೮) 


ಸಮೀಕ್ಷರ್ಕ- ಈಗ ಗಮನವಿತ್ತು ಕೇಳಿರಿ ಖುದಾ ಮತ್ತು ಸೈತಾನರ ಜಗಳವನ್ನು, ಕೇವಲ ಭ್ಯತ್ಯನಂತಿರುವ ಒಬ್ಬ ದೇವತೆಯಿದ್ದನು. 
ಅವನೂ ಕೂಡ ಖುದಾನ ಮುಂದೆ ಬಾಗಲಿಲ್ಲ ಮತ್ತು ಖುದಾ ಅವನ ಆತ್ಮನ್ನ್ನು ಪದಿತ್ರವಾಗಿಯೂ ಮಾಡಲಾರದೇ ಹೋದನು. ಮತ್ತೆ. 
ಪಾಪಿಯಾಗಿ ದಂಗೆ ಮಾಡುವವನಾಗಿದ್ದ ಆ ದಂಗೆಕೋರನನ್ನು ಖುದಾ ಬಿಟ್ಟು ಬಿಟ್ಟನು. ಇದು ಖುದಾನ ದೊಡ್ಡ ಕುಂದಾಗಿದೆ. 
ಸೈತಾನನಂತೂ ಎಲ್ಲರನ್ನೂ ಪಥಭ್ರಷ್ಟರನ್ನಾಗಿ ಮಾಡುವವನಾಗಿದ್ದಾನೆ. ಮತ್ತು ಖುದಾ ಸೈತಾನನನ್ನು ಪಥಭ್ರಷ್ಟನನ್ನಾಗಿ 
ಮಾಡುವವನಾಗಿರುವುದರಿಂದ, ಸೈತಾನನಿಗೂ ಸೈತಾನನಾಗಿದ್ದಾನೆ ಎಂಬುದು ಸಿದ್ಧವಾಗುತ್ತದೆ. ಏಕೆಂದರೆ, ಸೈತಾನನು ಪ್ರತ್ಯಕ್ಷವಾಗಿ. 
“ನೀನು ನನ್ನನ್ನು ಪಥಭ್ರಷ್ಟನನ್ನಾಗಿ ಮಾಡಿದೆ. ಎಂದು ಹೇಳುತ್ತಾನೆ. ಇದರಿಂದ ಖುದಾನಲ್ಲಿ ಪವಿತ್ರತೆಯೂ ಕಂಡು ಬರುವುದಿಲ್ಲ... 
ಮತ್ತು ಸಮಸ್ತ ಕೆಡಕುಗಳ ಪ್ರವರ್ತಕನಾದ ಮೂಲಕಾರಣ ಖುದಾನೇ ಆದಾನು. ಇಂತಹ ಖುದಾ ಮುಸಲ್ಮಾನರವನು ಮಾತ್ರ. 
ಆಗಬಲ್ಲನು; ಬೇರೆಯ ಶ್ರೇಷ್ಠ ವಿದ್ವಾಂಸರುಗಳಿಗೆ ಅಲ್ಲ. ಮತ್ತು, ದೇವತೆಗಳೊಂದಿಗೆ ಮನುಷ್ಯರಂತೆ ವಾರ್ತಾಲಾಪ ಮಾಡುವುದರಿಂದ, 
ಮುಸಲ್ವಾನರ ಖುದಾ ದೇಹಧಾರಿಯಾ, ಅಲ್ಪಜ್ಞನೂ ನ್ಯಾಯರಹಿತನೂ ಆಗಿದ್ದನೆಂದೇ ತೋರುತ್ತದೆ. ಆದುದರಿಂದಲೇ ವಿದೃಜ್ಯನರು 
ಇಸ್ಲಾಮ್‌ ಮತವನ್ನು ಅಪೇಕ್ಷಿಸುವುದಿಲ್ಲ. (೬೯) 


ಆಕಾಶಗಳನ್ನೂ, ಪೃಥಿವಿಯನ್ನೂ ಆರು ದಿನಗಳಲ್ಲಿ ಉತ್ಪನ್ನಮಾಡಿದ ಮತ್ತು ವಾಯುಮಂಡಲಲಲ್ಲಿ ತನ್ನನ್ನ ತಾನೇ ನೆಲೆಗೊಳಿಸಿಕೊಂಡ. 
ಆ ನಿಮ್ಮ ಓಡೆಯನನ್ನು ದೈನ್ಯದಿಂದ ಕರೆಯಿರಿ; ಆಹ್ವಾನಿಸಿರಿ. (ಮಂ-ಪ, 3-೮, ಸೂ-೭, ಆ-೫೪,೫೫) 

ಸಮೀಕ್ಷಕ- ಭಲೇ! ಆರು ದಿನಗಳಲ್ಲಿ ಜಗತ್ತನ್ನು ರಚಿಸುವ, "ಆರ್ಶ್‌' ಎಂದರೆ ಊರ್ದ್ವಾಕಾಶದಲ್ಲಿ ಸಿಂಹಾಸನದ ಮೇಲೆ 
ವಿಶ್ರಾಂತಿಯನ್ನು ಹೊಂದುವ, ಅವನ ಈಶ್ವರನ ಸರ್ವಶಕ್ತಿವಂತನೂ ಮತ್ತು ವ್ಯಾಪಕನೂ ಎಂದಿಗಾದರೂ ಆಗಬಲ್ಲನೇ? ಈ 
ಸ್ಥಿತಿಯಿಲ್ಲದಿರುವುದರಿಂದ, ಅವನು ಖುದಾ ಎಂದು ಹೇಳಿಸಿಕೊಳ್ಳಲಾರನು. ಕೂಗುವುದರಿಂದ ಅಲಿಸುತ್ತಾನೆ - ಎನ್ನಲು `ನಿಮ್ಮ ಖುದಾ 
ಕಿವಡನಾಗಿದ್ದಾನೇನು? ಈ ಮಾತುಗಳೆಲ್ಲವೂ ಅನೀಶ್ಚರಕೃತವಾಗಿವೆ. ಈ ಕಾರಣದಿಂದ ಕುರಾನ್‌ ಈ್ವರಕೃತವಾಗಲಾರದು, ಆರು. 
ದಿನಗಳಲ್ಲಿ ಜಗತ್ತನ್ನ ಸೃಜಿಸಿದನು ; ಏಳನೆಯ ದಿನ ಊರ್ದ್ವಾಣಶಲ್ಲಿ ವಿಶ್ರಾಂತಿಯನ್ನು ಪಡೆದನಾದರೆ, ಆಯಾಸಪಟ್ಟೂ ಇರಬಹುದು. 


44 ಸತ್ಯಾರ್ಥಪ್ರಕಾಶ 
ಮತ್ತು ಈವರೆಗೆ ನಿದ್ರಿಸುತ್ತಾನೋ ಅಥವಾ ಎಚ್ಚರವಾಗಿದ್ದಾನೆಯೋ? ಜಾಗೃತನಾಗಿದ್ದಾನೆಯಾದರೆ, ಈಗ ಏನಾದರೂ ಕೆಲಸ 
ಮಾಡುತ್ತಾನೋ ಅಥವಾ ನಿಷ್ಕರ್ಮನಾಗಿ ಅಡ್ಡಾಡುತ್ತಾ ಮತ್ತು ಭೋಗಗಳನ್ನು ಅನುಭವಿಸುತ್ತಾ ತಿರುಗಾಡುತ್ತಿದ್ದಾನೋ? (೭೦) 

ತಿರುಗಾಡಬೇಡಿ ಪೃಥಿವಿಯಲ್ಲಿ ಜಗಳವಾಡುತ್ತಾ. (ಮಂ-೨, ಸಿ-೮, ಸೂ-೭, ಆ-೭೪) 

ಸಮೀಕೃರ್ಕ ಈ ಮಾತೇನೋ ಚೆನ್ನಾದ. ಆದರೆ, ಇದಕ್ಕೆ ವಿರುದ್ಧವಾಗಿ ಬೇರೆಯ ಸ್ಥಾನದಲ್ಲಿ "ಧರ್ಮಯುದ್ಧ ಮಾಡುವುದು 
ಮತ್ತು ಕಾಫಿರರನ್ನು ಕೊಲ್ಲುವುದು ಕೂಡ ಕರ್ತವ್ಯವೆಂದು ಬರೆದಿದ್ದಾರೆ. ಈಗ ಹೇಳಿಲಿ, ಪೂರ್ವಾಪರ ವಿರುದ್ಧವಾಗಿಲ್ಲವೇ? ಇದರಿಂದ, 
ಮುಹಮ್ಮದ್‌ ಸಾಹೇಬರು ನಿರ್ಬಲರಾಗಿದ್ದಿರಬಹುದಾದಾಗ ಅವರು ಈ ಉಪಾಯವನ್ನು ರಚಿಸಿರಬಹುದಂದು ವಿದಿತವಾಗುತ್ತದೆ. 
ಮತ್ತು ಸಬಲರಾಗಿದ್ದಿರಬಹುದಾದಾಗ ಜಗಳ ತೆಗೆದಿರಬಹುದು. ಇದೇ ಕಾರಣದಿಂದ, ಈ ಮಾತುಗಳು ಪರಸ್ಪರ ವಿರುದ್ಧವಾಗಿರುವುರಿಂದ, 
ಎರಡರಲ್ಲಿ ಯಾವುದೂ ಸತ್ಯವಾಗಿ. (೭೧) 

ಆಯಿತು. ಒಂದೇ ಸಾರಿ ತನ್ನ ಕೋಲನ್ನು ಎಸೆದನು ಮತ್ತು ಆ ಹೆಬ್ಬಾವು ಪ್ರತ್ಯಕ್ಷವಾಗಿತ್ತು. (ಮಂ-೨, ಸಿ-೯,ಸೂ-೭,ಆ-೧೦೭) 


ಸಮೀಕ್ಷಕ್ಕ- ಈಗ ಇದನ್ನು ಬರೆಯುವುದರಿಂದ, ಇಂತಹ ಸುಳ್ಳು ಮಾತುಗಳನ್ನು ಖುದಾ ಮತ್ತು ಮುಹಮ್ಮದ್‌ ಸಾಹೇಬರೂ 
ಕೂಡ ಅಂಗೀಕರಿಸುತ್ತಿದ್ದರೆಂದು ವಿದಿತವಾಗುತ್ತದೆ. ಸ್ಥಿತಿ ಇದಾಗಿದ್ದಲ್ಲಿ, ಇವರಿಬ್ಬರೂ ವಿದ್ವಾಂಸರಾಗಿರಲಿಲ್ಲ. ಏಕೆಂದರೆ, ಹೇಗೆ. 
ಇಂದ್ರಜಾಲದ ಮಾತಾಗಿದೆ. (೭೨) 

ಸರಿ; ನಾವು ಅವನ ಮೇಲೆ ಬಿರುಗಾಳಿಯನ್ನೂ, ಪಾತರಗಿತ್ತಿಯಂತಹ ಹುಳುಗಳನ್ನೂ, ಹೇನುಗಳನ್ನೂ, ಶಪ್ಪೆಗಳನ್ನೂ ಮತ್ತು 
ರಕ್ತವನ್ನೂ ಸುರಸಿದೆವು. ಅಹುದು ; ನಾವು ಅವರಿಂದ ಮುಯ್ಕು ತೀರಿಸಿಕೊಂಡೆವು. ಮತ್ತು ಅವರನ್ನು ನದಿಯಲ್ಲಿ ಮುಳುಗಿಸಿಬಿಟ್ಟಿವು. 
ಮತ್ತು ನಾವು ಇಸ್ರಾಯೇಲಿಗಳನ್ನು ನದೀತೀರಕ್ಕೆ ದಾಟಿಸಿದೆವು. ನಿಶ್ಚಯವಾಗಿ ಅವರು ಅನುಷ್ಠಾನ ಮಾಡುತ್ತಿರುವ ಆ ಮತ 
ಸುಳ್ಳಾಗಿದೆ. ಮತ್ತು ಅವರ ಕಾರ್ಯವೂ ಕೂಡ ಸುಳ್ಳಾಗಿದೆ. (ಮಂ-೨, ಸಿ-೯, ಸೂ-೭, ಆ-೧೩೩,೧೩೬,೧೩೮,೧೩೯) 

ಸಮೀಕ್ಷಕ್ಕ- ಈಗ ನೋಡಿರಿ, ಯಾವನಾದರೂ ಪಾಖಂಡಿಯು ಯಾವನಾದರೂ ಮಗನನ್ನು -“ನಾವು ನಿಮ್ಮ ಮೇಲೆ ಸರ್ಪಗಳನ್ನು 
(ಮನು ಕೊಲ್ಲರಿಕ್ಕಾಗಿ ಕಳುಹಿಸುವೆವು.”" ಎಂದು ಹೆದರಿಸುವ ಮಾತಿನಂತೆಯೇ ಈ ಮಾತೂ ಇದೆ. ಒಂದು ಜಾತಿಯನ್ನು 
ಮುಳುಗಿಸಿಬಿಡುವಷ್ಟೂ ಮತ್ತು ಇನ್ನೊಂದನ್ನೂ ಕಡೆಹಾಯಿಸುವಷ್ಟೂ ಪಕ್ಚಪಾತಿಯಾಗಿರುವ ಖುದಾ ಅಧರ್ಮಿ ಏತಕ್ಕಲ್ಲ? ಅದಲ್ಲದೆ. 
ಸಾವಿರಾರು ಜನರು, ಕೋಟ್ಯಂತರ ಜನರು ಪಾಲಿಸುವ ಬೇರೆಯ ಮತಗಳನ್ನು ಸುಳ್ಳೆಂದು ಹೇಳುವ ಮತ್ತು ತನ್ನನ್ನ ತಾನೇ ಸತ್ಯವಂತನೆಯ 
ಹೇಳಿಕೊಳ್ಳುವವನ ಮತಕ್ಕಿಂತ ಅಧಿಕವಾದ ಮಿಥ್ಯಾಮತ ಮತ್ತಾವುದು ಇರಬಲ್ಲದು? ಏಕೆಂದರೆ, ಯಾವುದೇ ಒಂದು ಮತದಲ್ಲಿಯೂ 
ಮಾನವರೆಲ್ಲರೂ ಕೆಟ್ಟವರು ಅಥವಾ ಒಳ್ಳೆಯವರು ಆಗಿರಲಾರರು. ಈ ರೀತಿಯಲ್ಲಿ ಏಕಪಕ್ಷೀಯವಾದ ನಿರ್ಣಯವನ್ನು ಮಾಡುವುದು. 
ಅತ್ಯಂತ ಅಜ್ಞಾಸಗ್ರಸ್ತರಾದವರ ಒಪ್ಪಿಗೆಗೆ ಮಾತ್ರ ಯೋಗ್ಯವಾಗಿದೆ. . ಅವರದೇ ಆಗಿದ್ದ ತೌರೇತ್‌- ಜಬೂರ್‌ಗಳ ಮತ ಸುಳ್ಳಾಗಿ 
ಹೋಯಿತೇನು? ಅಥವಾ ಸುಳ್ಳೆಂದು ಸಾರುವ ಆ ಸಂಪ್ರದಾಯ ಬೇರೆ ಯಾವುದಾದರೂ ಇದ್ದಿತೋ? ಮತ್ತು, ಅನ್ಯಮತುಿದ್ದತಾದರೆ, 
ಅದಾವುದಾಗಿದ್ದಿತು? ಕುರಾನಿನಲ್ಲಿ ಅದರ ಹೆಸರೇನಾದರೂ ಇರಬಹುದಾದರೆ, ಅದನ್ನು ಹೇಳಿರಿ. (೭೩). 

ಯಾವಾಗ ಅದರ ಸ್ವಾಮಿಯು ಪರ್ವತದ ಕಡೆಗೆ ಬೆಳಕನ್ನು ಬೀರಿದನೋ, ಮತ್ತು ಅದನ್ನು ಪರಮಾಣು - ಪರಮಾಣುವಾಗಿ 
ಮಾಡಿದನೋ, ಆಗ ಮೋಸೆಸ್ಸನು ವಿಸಂಜ್ಯನಾಗಿ ಬಿದ್ದುಹೋದನು. ಸಾಕು, ನಿನ್ನನ್ನಂತೂ ಅವನು ನೋಡಬಲ್ಲನು. (ಮಂ-೧, ಸಿ-೯, 
ಸೂ-೭ ಆ-೧೪೩). 

ಸಮೀಕ್ಬಕ- ಯಾವನು ದೃಷ್ಟಿಗೋಚರನಾಗುತ್ತಾನೋ, ಅವನು ವ್ಯಾಪಕನಾಗಲಾರನು. ಮತ್ತು ಇಂತಹ ಚಮತ್ಕಾರಗಳನ್ನು 
ಮಾಡುತ್ತಾ ತಿರುಗಾಡುತ್ತಿದ್ದನಾದರೆ, ಖುದಾ ಈ ಕಾಲದಲ್ಲಿ ಇಂತಹ ಚಮತ್ಯಾರವನ್ನು ಯಾವನಿಗೂ ತೋರಿಸುವುದಿಲ್ಲವೇಕೆ? ಸರ್ವಥಾ. 
ವಿರುದ್ಧವಾಗಿರುವುದರಿಂದ, ಈ ಮಾತು ಒಪ್ಪಿಕೊಳ್ಳಲರ್ಹವಾಗಿರುವುದಿಲ್ಲ. (೭೪) 

ಮತ್ತು ನನ್ನ ಸ್ವಾಮಿಯನ್ನು ದೈನ್ಯದಿಂದ ಮತ್ತು ಭಯದಿಂದ ಮನಸ್ಸಿನಲ್ಲಿ ಇಳಿದನಿಯಿಂದ ಬೆಳಗ್ಗೆ ಮತ್ತು ಸಂಜೆ ಸ್ಮಂಸು. 
(ಮಂ-೨, ಸಿ , ಸೂ-೭, ಆ-೨೦೫) 

ಸಮೀಕ್ಷರ್ಕ ಒಂದೊಂದು ಕಡೆ: ಕುರಾನಿನಲ್ಲಿ “ಉಚ್ಚಸ್ವರದಲ್ಲಿ ನಿನ್ನ ಸ್ವಾಮಿಯನ್ನು ಕರೆ”, ಎಂದು ಬರೆದಿದ್ದಾರೆ ಮತ್ತು 
ಒಂದೊಂದು ಕಡೆ ಮೆಲ್ಹಮೆಲ್ಲನೆ ಈಶ್ವರನನ್ನು ಸ್ಮರಿಸು.” ಎಂದು ಬರೆದಿದ್ದಾರೆ. ಈಗ ಹೇಳಿರಿ, ಯಾವ ಮಾತು ಸತ್ಯವಾಗಿದೆ ಮತ್ತು 
ಯಾವ ಮಾತು ಸುಳ್ಳಾಗಿದೆ? ಒಂದು ಮಾತು ಮತ್ತೊಂದು ಮಾತಕ್ನು ವಿರೋಧಿಸುತ್ತದೆಯಾದರೆ, ಆ ಮಾತು ಪ್ರಮತ್ತನ ಹಾಡಿಗೆ 


ಚತುರ್ದಶ ಸಮುಲ್ಲಾಸ 5 
ಏನೂ ಚಿಂತೆಯಿಲ್ಲ. (೭೫) 


ಪ್ರ್ನಸು್ತೇವ ನಿನ್ನನ್ನು, ಸೂರೆಕೋರರಿಗೆ ಅಲ್ಲಾಹನ ಸಲುವಾಗಿ ಮತ್ತು ರಸೂಲನ ಸಲುವಾಗಿ ಲೂಟಿಮಾಡಿರಿ- ಎಂದು ಹೇಳಿರಿ. 
ಮತ್ತು ಹೆದರಿರಿ ಅಲ್ಲಾಹನಿಗೆ (ಮಂ-೨, ಸಿ-೯, ಸೂ-೮, ಆ-೧) 


ಸಮೀಕ್ಷರ್ಕ ಸೂರೆಯನ್ನೂ ಮಾಡುತ್ತಾರೆ; ಕೊಳ್ಳೆಗಾರರ ಕೃತ್ಯವನ್ನೂ ಮಾಡುತ್ತಾರೆ ಹಾಗೂ ಮಾಡಿಸುತ್ತಾರೆ; ಸಾಲದೆಂದು 
ಪೈಗಂಬರರೂ, ನಂಬಿಕಸ್ತರೂ ಆಗಿ ಬೇರೆ ಮೆರೆಯುತ್ತಾರೆ- ಎಂಬುದು ಮಹದಾಶ್ಚರ್ಯದ ಸಂಗತಿಯಾಗಿದೆ. ಮತ್ತು ಅಲ್ಲಾಹನ 
ಭೀತಿಯನ್ನೂ ಬಿತ್ತುತ್ತಾರೆ. ಮತ್ತು ದರೋಡೆ ಮೊದಲಾದ ದುಷ್ಕೃತ್ಯಗಳನ್ನೂ ಕೂಡ ಮಾಡುತ್ತಾ ಹೋಗುತ್ತಾರೆ! ಹಾಗೂ "ಉತ್ತಮ 
ಮತ ನಮ್ಮದು' - ಎನ್ನುವಾಗ ಸಂಕೋಚವೂ ಆಗುವುದಿಲ್ಲ. ಹಠವನ್ನು ಬಿಟ್ಟು, ಸತ್ಯವಾದ ವೇದಮತವನ್ನು ಗ್ರಹಿಸದಿರುವುದಕ್ಕಿಂತ 
ಅಧಿಕವಾದ ಕೇಡು ಮತ್ತಾವುದು ಇದ್ದೀತು? (೭೬) 

ಮತ್ತು ಕಾಫಿರರ ಬೇರನ್ನು ಕತ್ತರಿಸಿ ಹಾಕಲಿ. ನಾನು ನಿನಗೆ, ಹಿಂದೆ-ಹಿಂದೆಯೇ ಬರುವ ಸಾವಿರ ದೇವತೆಗಳೊಂದಿಗೆ ಸಹಾಯ 
ಕೊಡುವೆನು. ಅವಶ್ಯವಾಗಿ ನಾನು ಕಾಫಿರರ ಹೃದಯಗಳಲ್ಲಿ ಭಯವನ್ನು ಉಂಟುಮಾಡುವೆನು. ಸರಿ; ಹೊಡೆಯಿರಿ ಕೊರಳುಗಳ. 
ಮೇಲೆ; ಹೊಡೆಯಿರಿ ಅವರ ಪ್ರತಿಯೊಂದು ಗಂಟಿನ ಮೇಲೆಯೂ. (ಮಂ-೨, ಸ್ಸ, ಸೂ-೮, ಆ-೭, ೯, ೧೨) 


ಸಮೀಕ್ಷಕ - ಭಾಪು, ಮಹೋದಯ! ಭಾಪು!! ಮುಸಲಾನೀ ಮತದಿಂದ ಬೇರೆಯಾದ ಕಾಫಿರರ ಬೇರನ್ನು ಕತ್ತರಿಸಿ ಹಾಕಿಸುವ, 
ಆ ಖುದಾ ಎಂತಹವನು? ಮತ್ತು ಆ ಪೈಗಂಬರ್‌ ಎಂತಹ ನಿರ್ದಯರು? ಖುದಾ -“ ಅವರ ಕುತ್ತಿಗೆಗೆ ಹೊಡೆಯಿರಿ”. ಎಂದು 
ಆಜ್ಲಾಪಸತ್ತಾನೆ! ಮತ್ತು ಕೈ ಕಾಲುಗಳನ್ನು ಕಡೆಯಲು ಸಹಾಯವನ್ನೂ ಸಮೃತ್ತಿಯನ್ನೂ ಕೊಡುತ್ತಾನೆ. ಇಂತಹ ಖುದಾ ಲಂಕಾಧೀಶ್ವರಾಗಿಂತ 
ಏನಾದರೂ ಕಡಿಮೆಯಿದ್ದಾನೆಯೇ? ಈ ಎಲ್ಲ ಪ್ರಪಂಚವೂ ಕುರಾನಿನ ಕರ್ತೃವಿನದು; ಖುದಾನದಲ್ಲ, ಖುದಾನದಾಗಿರುವುದಾದರೆ, 
ಇಂತಹ ಖುದಾ ನಮ್ಮಿಂದ ದೂರವಿರಲಿ; ಮತ್ತು ನಾವು ದೂರವಿರುವೆವು. (೭೭) 

ಅಲ್ಲಾಹನು ಮುಸಲ್ಮಾಸರೊಂದಿಗಿ್ದಾನೆ. ಓ ಜನರೇ! ನಂಬಿಕೆಯಿಟ್ಟಿರುವಿರಿ. ಅಲ್ಲಾಹನ ಸಲುವಾಗಿ, ಮತ್ತು ರಸೂಲನ ಸಲುವಾಗಿ 
ಕರೆಯುವುದನ್ನು ಸ್ವೀಕರಿಸಿರಿ, ಓ ಜನರೇ! ನಂಬಿಕೆಯಿಟ್ಟಿರುವಿರಾದರೆ, ಅಲ್ಲಾಹನದನ್ನು ಕದಿಯಬೇಡಿರಿ; ರಸೂಲನದನ್ನೂ ಮತ್ತು ನಿಮ್ಮ 
ಬಳಿ ನಂದಕೆಯಟ್ಟಿರುವದನ್ನೂ ಕದಿಯಬೇಡಿದಿ. ಮತ್ತು ವಂಚತ್ತಿದ್ದನು ಅಲ್ಲಾಹನು ಮತ್ತು ಅಲ್ಲಾಹನು ಒಳಿತಾಗಿ ವಂಚಿಸುವವರವನಾಗಿದ್ದಾನೆ. 


(ಮಂ-೨, ಸಿ೯, ಸೂ-೮, ಆ-೧೯, ೨೪, ೨೭,೩೦) 


ಸೆಮೀಕ್ಷಕ:- ಅಲ್ಲಾಹನು ಮುಸಲ್ಮಾನರ ಪಕ್ಷಪಾತಿಯೇನು? ಇಂತಹವನಾಗಿದ್ದರೆ, ಅಧರ್ಮವನ್ನಾಚರಿಸುತ್ತಾನೆ. ಇಲ್ಲವಾದರೆ, 
ಅಲ್ಲಾಹನು ಸಂಪೂರ್ಣ ಸೃಷ್ಟಿಗೂ ಸೇರಿದವನಾಗಿದ್ದಾನೆ. ಖುದಾ ಕರೆಯದೇ ಇದ್ದರೆ, ಅಲಿಸಲಾರನೇನು? ಕಿವುಡನಾಗಿದ್ದಾನೇನು? ಮತ್ತು. 
ಅವನೊಂದಿಗೆ ರಸೂಲನನ್ನು ಭಾಗೀದಾರನನ್ನಾಗಿ ಮಾಡುವುದು ಬಹಳ ಕೆಟ್ಟ ಸಂಗತಿಯಲ್ಲವೇ? ಕದಿಯುವುದಕ್ಕೆ , ಅಲ್ಲಾಹನ ಯಾವ 
ಧನಾಗಾರ ತುಂಬಿಕೊಂಡಿದೆ? ರಸೂಲನ ಮತ್ತು ತನ್ನ ಬಳಿ ಒತ್ತೆಯಿಟ್ಟುದರ ಕಳವನ್ನು ಬಿಟ್ಟು, ಬೇರೆ ಎಲ್ಲದರ ಕಳುವನ್ನೂ ಮಾಡುತ್ತಾ 


ಇಲ್ಲದಿದ್ದರೆ, ಇಂತಹ ಪ್ರತಿಕೂಲವಾದ ಮಾತುಗಳು ಬರೆಯಲ್ಪಡುತ್ತಿದ್ದವೇತಕ್ಕೆ? (೭೮). 

ಮತ್ತು ದಂಗೆಕೋರತನ, ಎಂದರೆ ಕಾಫಿರರ ಬಲ ಧ್ವಂಸವಾಗುವವರೆಗೆ ಮತ್ತು ಸಮಸ್ತ ಧರ್ಮಗಳೂ ಅಲ್ಲಾಹನ ಸಲುವಾಗಿ 
ಅಗಿಹೋಗುವವರೆಗೆ ಕಾದಾಡಿರಿ ಅವರೊಂದಿಗೆ, ಮತ್ತು ಯಾವುದೇ ವಸ್ತುವಿನಿಂದ ನೀವೇನು ಕೊಳ್ಳಿ ಹೊಡೆಯುವಿರೋ; ಅದರ 
ಐದನೆಯ ಒಂದು ಭಾಗ ಅಲ್ಲಾಹನ ಸಲುವಾಗಿ ಮತ್ತು ರಸೂಲನ ಸಲುವಾಗಿ ನಿಶ್ಚಯವಾಗಿಯೂ ಇರುತ್ತದೆ- ಎಂಬುದನ್ನು ನೀವು. 
ತಿಳಿದುಕೊಳ್ಳಿ. (ಮಂ-೨, ಸಿ-೯, ಸೂ-೮, ಅ-೩೯,೪೧) 

ಸಮೀಕ್ಷಕ - ಇಂತಹ ಅನ್ಯಾಯದೊಂದಿಗೆ ಹೋರಾಡುವ, ಹೊರಾಡಿಸುವ, ಮುಸಲ್ಮಾನರ ಖುದಾನಿಗಿಂತ ಬೇರೆ ಶಾಂತಿಭಂಗಮಾಡುವ 
ಮತ್ತೊಬ್ಬನು ಯಾವನಿರಬಹುದು? ಈಗ ನೋಡಿರಿ ಈ ಮತವನ್ನು: ಅಲ್ಲಾಹನಿಗಾಗಿ ಮತ್ತು ರಸೂಲನಿಗಾಗಿ ಸಮಸ್ತ ಜಗತ್ತನ್ನೂ 


ಖಡಾ ತನ್ನ ಖಿದಾತನಸ್ಕೆಯೇ ಕಳಂಕ ತಂದುಕೊಳುತ್ತವೆ. ಇಂತಹ ಪುಸ್ತಕ, ಇಂತಹ ಖುದಾ ಮತ್ತು ಇಂತಹ ಪೈಗಂಬರರು ಜಗತ್ತಿನಲ್ಲಿ. 


446 ಸತ್ಯಾರ್ಥಪ್ರಕಾಶ 
ಇಂತಹ ಉಪದ್ರವವನ್ನು ಸೃಜಿಸಿ, ಮತ್ತು ಶಾಂತಿಭಂಗಮಾಡಿ ಮಾನವರಿಗೆ ದುಃಖವನ್ನೀಯಲು ಎಲ್ಲಿಂದ ಬಂದರೆಂಬುದೇ ದೊಡ್ಡ 


ಆಶ್ಚರ್ಯದ ಸಂಗತಿಯಾಗಿದೆ. ಇಂತಹ ಮತಗಳು ಜಗತ್ತಿನಲ್ಲಿ ಪ್ರಚಲಿತವಾಗದೇ ಇದ್ದಿದ್ದರೆ, ಸಮಸ್ತ ಜಗತ್ತೂ ಆನಂದದಿಂದ. 
ಇರುತ್ತಿದ್ದಿತು. (೭೯) 


ಮತ್ತು ದೇವತೆಗಳು ಕಾಫಿರರನ್ನು ವಶಪಡಿಸಿಕೊಳ್ಳುವುದನ್ನೂ, ಅವರ ಮುಖಗಳಿಗೆ ಮತ್ತು ಅವರ ಬೆನ್ನುಗಳಿಗೆ ಹೊಡೆಯುವುದನ್ನೂ 
ಮತ್ತು 'ಸವಿಯಿರಿ ಸುಡುವ ಶಿಕ್ಷೆಯನ್ನು'- ಎಂದು ಹೇಳುವುದನ್ನೂ ಎಂದಾದರೂ ನೋಡಲಿ. ನಾವು ಅವರ ಬಳಿಯಿಂದ ಅವರನ್ನು 
ಸಾಯಿಸಿದೆವು ಮತ್ತು ನಾವು ಫಿರಾಓನನ ಜಾತಿಯನ್ನು ಮುಳುಗಿಸಿಬಟ್ಟೆವು. ಮತ್ತು ನಿಮಗೆ ಎಷ್ಟು ಸಾಧ್ಯವೋ, ಅಷ್ಟು ಸನ್ನಾಹವನ್ನು 
ಮಾಡಿರಿ ಅವರ ಸಲುವಾಗಿ. (ಮಂ-೨, ಸಿ-೯, ಸೂ-೮, ಆ-೫೦, ೫೪- ೬೦) 


ಸಮೀಕ್ಷಕ:- ಏನು ಸ್ವಾಮಿ? ಈ ದಿನಗಳಲ್ಲಿ ರಷ್ಯ, ರೋಮ್‌ ಮೊದಲಾದುವನ್ನೂ ಇಂಗ್ಲೆಂಡ್‌ ಈಜಿಪ್ರನ್ನೂ ದುರ್ದಶಾಗ್ರಸ್ತವಾಗಿ. 
ಮಾಡಿಬಿಟ್ಟೆವು. ದೇವತೆಗಳು ಎಲ್ಲಿ ನಿದ್ರಿಸಿದ್ದರು? ಮತ್ತು ತನ್ನ ಸೇವಕರ ಶತ್ರುಗಳನ್ನು ಖುದಾ ಮೊದಲು ಸಾಯಿಸುತ್ತಾ- 
ಮುಳುಗಿಸುತ್ತಾ ಇದ್ದನು. ಈ ಮಾತು ಸತ್ಯವಾಗಿದ್ದರೆ, ಈ ದಿನಗಳಲ್ಲಿಯೂ ಹಾಗೆ ಮಾಡಲಿ. ಹೀಗೆ ಅಗದೇ ಇರುವುದರಿಂದ, ಈ 
ಮಾತು ನಂಬಲರ್ಹವಾಗಿಲ್ಲ. ನೀವು ಏನೇನು ಮಾಡಬಲ್ಲಿರೋ, ಆ ದುಃಖಪ್ರದವಾದ ಕರ್ಮಗಳನ್ನು ಅನ್ಯಮತೀಯರಿಗಾಗಿ ಮಾಡಿರಿ- 
ಎನ್ನುವುದು ಎಷ್ಟು ಕೆಟ್ಟ ಅಜ್ಞೆಯಾಗಿದೆ? ಇಂತಹ ಆಜ್ಞೆ ವಿದ್ದಾಂಸನದೂ, ಮತ್ತು ಧಾರ್ಮಿಕನಾದ ದಯಾಳುವಿನದೂ ಆಗಲಾರದು. 
ಮತ್ತೆ "ಖುದಾ ದಯಾಳು ; ನ್ಯಾಯಕಾರಿ' - ಎಂದು ಬರೆಯುತ್ತಾರೆ. ಇಂತಹ ಮಾತುಗಳಿಂದ ಮುಸಲ್ಮಾನರ ಖುದಾನಿಂದ ನ್ಯಾಯ 
ಮತ್ತು ದಯೆ- ಮೊದಲಾದ ಸದ್ಯುಣಗಳು ದೂರವೇ ಉಳಿಯುತ್ತವೆ. (50). 


ಓ ನಬೀ! (ಯಖ್ರ) ಅಲ್ಲಾಹನು ನಿನ್ನ ಮತ್ತು ಮುಸಲ್ಮಾನರಲ್ಲ ನಿನ್ನ ಪಕ್ಷವಹಿಸಿದವರ ಪಾಲಿಗೆ ಸಾಕಾಗಿದ್ದಾನೆ. ಓ ನಬೀ! 
ಯುದ್ಧಕ್ಕಾಗಿ ಮುಸಲ್ಮಾನರನ್ನು ಹುರಿದುಂಬಿಸು. ನಿಮ್ಮಲ್ಲಿ ೨೦ ಮಂದಿ ಸಂತುಷ್ಟರಾದವರಿದ್ದರೆ, ೨೦೦ ಜನರನ್ನು ಸೋಲಿಸಬಲ್ಲರು. 
ನೀನು ನ್ಯಾಯಾನುಕೂಲವೂ, ಪವಿತ್ರವೂ ಆದ ಯಾವುದನ್ನು ಕೊಳ್ಳೆ ಹೊಡೆದಿದ್ದೀಯೋ, ಅದರಿಂದ ಭಕ್ಷಿಸು ಮತ್ತು ಹೆದರು. 
ಅಲ್ಲಾಹನಿಗೆ. ಅವನು ಕ್ಷಮೆಮಾಡುವ ದಯಾಳುವಾಗಿದ್ದಾನೆ. (ಮಂ-೨, ಸಿ-೧೦, ಸೂ-೮, ಅ-೬೪, ೬೫, ೬೯) 

ಸಮೀಕ್ಷಕ -- ತನ್ನ ಪಕ್ಷವನ್ನೇ ವಹಿಸುವುದು ಮತ್ತು ಅನ್ಯಾಯವನ್ನೇ ಮಾಡಿದರೂ ಕೂಡ ಅವನ ಪಕ್ಷವನ್ನೇ ಗ್ರಹಿಸುವುದು. 
ಹಾಗೂ ಲಾಭವನ್ನೊದಗಿಸುವುದು ಯಾವ ನ್ಯಾಯ? ಅದು ವಿದ್ವತ್ತ್ವದ ಮತ್ತು ಧರ್ಮದ ವಿಷಯವೋ? ಮತ್ತು ಜನರಲ್ಲಿ 
ಶಾಂತಿಭಂಗವನ್ನೆಸಗಿ, ಯುದ್ಧ ಮಾಡುವವನೂ, ಮಾಡಿಸುವವನೂ, ಮತ್ತು ಕೊಳ್ಳಿಹೊಡೆದ.- ಸೂರೆಗೈದ ಪದಾರ್ಥಗಳನ್ನು 
ಪವಿತ್ರವೆನ್ನುವವನೂ ಆದಮನನ್ನೇ ಕ್ಷಮಾಶೀಲ, ದಯಾಳು - ಎಂದು ಹೆಸರಿಸಿ ವರ್ಣಿಸುವುದು ಖುದಾನ ಮಾತೆನ್ನುವುದಿರಲಿ; 
ಯಾವನೇ ಮುಗ್ಧನಾದ ಮಾನವನ 'ಮಾತೂ ಕೂಡ ಆಗಲಾರದು. ಇಂತಹ ಮಾತುಗಳ ಇರುವಿಕೆಯಿಂದ ಕುರಾನ್‌ ಎಂದಿಗೂ 
ಈಶ್ವರ-ವಾಕ್ಯವೆಂದು ಸಿದ್ಧವಾಗಲಾರದು. (೮೧). 


ಸದಾ ಇರುವರು ಅದರ ನಡುವೆ. ಅಲ್ಲಾಹನಿರುತ್ತಾತೆ ಅವನೊಂದಿಗೆ, ಮಹಾಭಾಗ್ಯ ಅವನದು. ಓ ಜನರೇ! ನಂಬಿಕೆಯಿಟ್ಟಿರುವರಾದರೆ, 
ನಂಬಿಕೆಗಿಂತ ಕಾಫಿರತನ ಶ್ರೇಷ್ಠವೆನ್ನುವವರನ್ನೂ , ಅಂತಹ ನಿಮ್ಮ ಪಿತೃಗಳನ್ನೂ ಮತ್ತು ನಿಮ್ಮ ಸೋದರರನ್ನೂ, ಕಾಫಿರತನವನ್ನು ನಂಬಿಕೆಗಿಂತ 
ಮೇಲೆಂದು ಗ್ರಹಿಸಿ, ಅದರೊಂದಿಗೆ ಸಖ್ಯಭಾವದಿಂದಿರುವ ಮಿತ್ರರನ್ನೂ ನಿಮ್ಮ ಜೊತೆಗೆಂದೂ ಸೇರಿಸಿಕೊಳ್ಳಬೇಡಿರಿ. ಅಲ್ಲಾಹನು ತನ್ನ 
ರಸೂಲನ ಮೇಲೆ ಮತ್ತು ಮುಸಲ್ಮಾನರ ಮೇಲೆ ತನ್ನ ಸಾಂತ್ವನಾಕೃತಿಯನ್ನು (ಭರವಸೆಯ ಪುಸ್ತಕ ಇಳಿಸಿದನು. ಮತ್ತು ಇಳಿಸಿದನು. 
ಸೇನೆಯನ್ನು. ನೋಡಲಿಲ್ಲವೇ ನೀವು ಅದನ್ನು? ಮತ್ತು ದಂಡದಿತ್ತನು ಆ ಮಂದಿಗೆ. ಮತ್ತು ಇದೇ ಶಿಕ್ಷೆಯಾಗಿದೆ ಕಾಫಿರರಿೆ, ಮತ್ತೆ 
ಮತ್ತೆ ಬರುವನು ಅಲ್ಲಾಹನು ಆ ಮೇಲೆ ಅವನ ಮೇಲೆ. ಮತ್ತು ನಂಬಿಕೆಯನ್ನಿಡದವರೊಂದಿಗೆ ಯುದ್ಧವನ್ನು ಮಾಡಿರಿ. (ಮಂ-೨, 
ಸಿ-೧೦, ಸೂ-೯, ಆ - ೨೨,೨೩, ೨೬, ೨೭,೨೯) 


ಸಮೀಕ್ಷತ - ಭಲೇ! ಸ್ಪರ್ಗದವರ ಸಮೀಪದಲ್ಲಿ ಅಲ್ಲಾಹನು ಇರುತ್ತಾರೆಯಾದರೆ ಸರ್ವವ್ಯಾಸಕನೆಂತಾಗಬಲ್ಲನು? ಸರ್ವವ್ಯಾಪಕನಲ್ಲವಾದರೆ. 
ಸೃಷ್ಟಿ - ಕರ್ತೃವೂ, ಮತ್ತು ನ್ಯಾಯಾಧೀಶನೂ ಆಗಲಾರನು. ಮತ್ತು ತಾಯಿ, ತಂದೆ ಸೋದರರು ವತ್ತು ಮಿತ್ರರನ್ನು ದೂರಮಾಡಿಸುವುದು 
ಕೇವಲ ಅನ್ಯಾಯದ ಮಾತಾಗಿದೆ. ಅಹುದು ; ದುರುಪದೇಶ ಮಾಡುವರಾದರೆ, ಒಪ್ಪಿಕೊಳ್ಳಳಾರದು. ಆದರೆ, ಅವರ ಸೇವೆಯನ್ನು 
ಸದಾ ಮಾಡಬೇಕು. ಮೊದಲು ಖುದಾ ಮುಸಲ್ಮಾನರ ಮೇಲೆ ಬಹಳ ಸಂತುಷ್ಟನಾಗಿದ್ದನು ಮತ್ತು ಅವರ ಸಹಾಯಕ್ಕಾಗಿ ಸೇನೆಯನ್ನು 
ಇಳಿಸತ್ತಿದ್ದನಂಬುದು ಸತ್ಯವಾಗಿದ್ದರೆ, ಈಗ ಏಕೆ ಹೀಗೆ ಮಾಡುವುದಿಲ್ಲ? ಮತ್ತು ಮೊದಲು ಕಾಫಿರರಿಗೆ ಶಿಕ್ಷೆಯನ್ನು ಕೊಡುತ್ತಿದ್ದನು 
ಮತ್ತು ಅವನ ಮೇಲೆ ಬರುತ್ತಿದ್ದನಾದರೆ, ಈಗ ಎಲ್ಲಿಗೆ ಹೋದನು? ಯದ್ಧವಿಲ್ಲದೆ ಖುದಾ ನಂಬಿಕೆಯನ್ನುಂಟುಮಾಡಲಾರನೇ?. 
ಇಂತಹ ಖುದಾನಿಗೆ ನಮ್ಮ ಕಡೆಯಿಂದ ಸದಾ ತಿಲಾಂಜಲಿಯಿದೆ. ಖುದಾ ಏನು? ಒಬ್ಬ ಆಟಗಾರಮಾತ್ರನಾಗಿದ್ದಾನೆ. (೮೨) 


ಅಲ್ಲಾಹನು ತನ್ನ ಬಳಿಯಿಂದ ಅಥವಾ ನಮ್ಮ ಕೈಗಳಿಂದ, ನಿಮ್ಮ ಸಲುವಾಗಿ ನಿಮಗೆ ಶಿಕ್ಷ ವಿಧಿಸುವ ಮಾರ್ಗವನ್ನು ನಾವು 


ಷ್ಣ 





ಚತುರ್ದಶ ಸಮುಲ್ಲಾಸ 40 
ನೋಡುವವರಾಗಿದ್ದೇವೆ. (ಮಂ-೨, ಸಿ-೧೦, ಸೂ-೯, ಆ-೫೨). 


ಸಮೀಕ್ಷತ- ತನ್ನ ಅಥವಾ ಮುಸಲ್ಫಾನರ ಕೈಯಿಂದ, ಬೇರೆ ಯಾವುದಾದರೂ ಮತದವರನ್ನು ಹಿಡಿಯಿಸುತ್ತಾನೆ - ಎನ್ನಲು, 
ಮುಸಲ್ಯಾಸರೇ ಅಲ್ಲಾಹನ ಪೋಲೀಸರಾಗಿದ್ದಾರೇನು? ಮುಸಲ್ಫಾನರಲ್ಲಿ ಪಾಪಿಗಳೂ ಕೂಡ ಪ್ರಿಯರಾಗಿರುತ್ತಾರೇನು? ಹೀಗಿರುವುದಾದಲ್ಲಿ 
“ಮೊಬ್ಬಿನ ನಗರಿ; ರಾಜ” * - ಎಂಬಂತಹ ವ್ಯವಸ್ಥೆ ಕಂಡುಬರುತ್ತದೆ. ಬುದ್ಧಿವಂತರಾದ ಮುಸಲ್ಮಾನರೂ ಕೂಡ ಈ ನಿರ್ಮೂಲವು. 
'ಯುಕ್ತಿಹೀನವೂ ಆದ ಮತವನ್ನು ಒಪ್ಪಿಕೊಳ್ಳುತ್ತಾರೆ ಎಂಬುದೇ ಆಶ್ಚರ್ಯಕರವಾದ ವಿಷಯವಾಗಿದೆ. (೮೩). 


ಅಲ್ಲಾಹನ ಕಡೆಯಿಂದ ನಂಬಿಕೆಯನ್ನುಳ್ಳ ಪುರುಷರಿಗೆ ಮತ್ತು ಶ್ವ್ರೀಯರಿಗೆ ಸ್ವರ್ಗಗಳಿವೆ. ಅವಗಳ ಕೆಳಗಿನಿಂದ ಸದಾ ಹರಿಯುತ್ತಿರುವ 
ಾಲೆಗಳಿವೆ. ಮತ್ತು ಏಡನ್ನಿನ ಸ್ವರ್ಗಗಳ. ಮಧ್ಯೆ ಪವಿತ್ರವಾದ 'ಗೃಹಗಳಿವೆ. ಮತ್ತು ಅಲ್ಲಾಹನ ಪ್ರಸನ್ನತೆ ಮಹಾವಿಶಾಲವಾಗಿದೆ. 
ಮತ್ತು ಮನಸ್ಸಿನ ಆಕಾಂಕ್ಷೆಯನ್ನು ಪೂರೈಸಿಕೊಳ್ಳುವುದು ಅತ್ಯಂತ ಶ್ರೇಷ್ಠ ವಿಷಯವಾಗಿದೆ. ಸರ; ನಗೆಯಾಟವಾಡುತ್ತಾರೆ, ಅಲ್ಲಾಹನು 
ಅವರೊಂದಿಗೆ ನಗೆಯಾಟವಾಡಿದನು. (ಮಂ-೨, ಸಿ-೨೦, ಸೂ-೯, ಆ-೭೨, ೭೯) 


ಸಮೀಕ್ಷಕ ; - ಇದು ಖುದಾನ ಹೆಸರಿನಿಂದ ನರ - ನಾರಿಯರಿಗೆ ತಮ್ಮ ಸ್ವಾರ್ಥಕ್ಕಾಗಿ ಪ್ರಲೋಭನವನ್ನು ಒಡ್ಡುವ ಕೆಲಸವಾಗಿದೆ. 
ಏಕೆಂದರೆ, ಇಂತಹ ಪ್ರಲೋಭನವನ್ನು ಕೊಡದೇ ಇದ್ದರೆ, ಯಾವನೂ ಮುಹಮ್ಮದ್‌ ಸಾಹೇಬರ ಬಲೆಯಲ್ಲಿ ಸಿಕ್ಕಿಕೊಳ್ಳುತ್ತಿರಲಿಲ್ಲ. 
ಹೀಗೆಯೇ ಅನ್ಯಮತೀಯರೂ ಮಾಡುತ್ತಾ ಹೋಗುತ್ತಾರೆ. ಮಾನವರಂತೂ ಪರಸ್ಪರ ನಗೆಯಾಟವಾಡಿಯೇ ಆಡುತ್ತಾರೆ ; ಆದರೆ ಖದಾ 
ಯಾವನೊಂದಿಗೂ ನಗೆಯಾಟವಾಡುವುದು ಉಚಿತವಲ್ಲ. ಈ ಕುರಾನ್‌ ಏನು, ದೊಡ್ಡ ಆಟವಾಗಿದೆ ! (೮೪) 


ಆದರೆ ರಸೂಲನು ಮತ್ತು ಅವನೊಂದಿಗೆ ನಂಬಿಕೆಯನ್ನಿಟ್ಟ ಮಾನವರು ತಮ್ಮ ಧನದೊಂದಿಗೆ ಮತ್ತು ತಮ್ಮ ಪ್ರಾಣದೊಂದಿಗೆ 
ಮಾಡಿದರು. ಮತ್ತು ಈ ಜನರಿಗೆಯೇ ಒಳಿತಿದೆ. ಮತ್ತು ಅಲ್ಲಾಹನು ಅವರ ಹೃದಯಗಳ ಮೇಲೆ ಮುದ್ರೆಯೊತ್ತಿದನು. 
ತೀರಿತು; ಅವರು ಅರಿತುಕೊಳ್ಳುವುದಿಲ್ಲ. (ಮಂ-೨, ಸಿ-೧೦, ಸೂ-೯, ಆ-೮೮, ೯೩) 
ಸಮೀಕ್ಷಕ - ಮುಹಮ್ಮದ್‌ ಸಾಹೇಬರೊಂದಿಗೆ ನಂಬಿಕೆಯಿಟ್ಟ ಮಂದಿಗಳೇ ಒಳ್ಳೆಯವರು - ಏಂಬ ಅನುಕೂಲಸಿಂಧುವಿನ 
ಮಾತ್ನೀಗ ನೋಡಿರಿ. ಮತ್ತು ನಂಬಿಕೆಯಿಡದವರೆಲ್ಲಾ ಕೆಟ್ಟವರು! ಈ ಮಾತು ಪಕ್ಷಪಾತದಿಂದ ಮತ್ತು ಅವಿದ್ಯೆಯಿಂದ ತುಂಬಿದುದಲ್ಲವೇ? 
ಖುದಾ ಸ್ವಯಂ ಮುದ್ರೆಯನ್ನೊತ್ತಿಬಿಟ್ಟನೆಂದ ಮೇಲೆ ಪಾಪಮಾಡುವುದರಲ್ಲಿ ಅವರ ಅಪರಾಧವಾವುದೂ ಇಲ್ಲ. ಆದರೆ, ಅಪರಾಧ 
ಖಿದಾನದೇ ಆಗಿದೆ. ಏಕೆಂದರೆ, ಹೃದಯಗಳ ಮೇಲೆ ಮುದ್ರೆಯನ್ನೊತ್ತಿ ಆ ಬಡಪಾಯಿಗಳನ್ನು ಒಳಿತಿನಿಂದ ತಡೆದಿಟ್ಟನು. ಎಷ್ಟು 
ದೊಡ್ಡ ಅನ್ಯಾಯವಿದು? (೮೫) 


ಅವರನ್ನು ನೀನು ಪವಿತ್ರಗೊಳಿಸಲಾಗುವಂತೆ, ಅವರ ವಸ್ತುವಿನಿಂದ ದಾನ ಸ್ವೀಕರಿಸು; ಎಂದರೆ, ಬಾಹ್ಯತಃ ಅವರನ್ನು ಆ 
ವಸ್ತುಗಳಿಂದ ಪವಿತ್ರಗೊಳಿಸು. ಎಂದರೆ, ಗೂಢವಾಗಿ, ನಿಶ್ಚಯವಾಗಿಯೇ ಅಲ್ಲಾಹನು ಮುಸಲ್ಮಾನರಿಂದ ಅವರ ಪ್ರಾಣಗಳನ್ನು ಮತ್ತು 
ವಸ್ತುಗಳನ್ನು ಕೊಂಡುಕೊಂಡಿದ್ದಾನೆ. ಅವಕ್ಕೆ ಪ್ರತಿಯಾಗಿ ಅವರಿಗೆ ಸ್ವರ್ಗಗಳಿವೆ. ಅಲ್ಲಾಹನ ಮಾರ್ಗದ ಮಧ್ಯೆ ಯುದ್ಧಮಾಡುವರು. 
ಮತ್ತೇನು? ಸಂಹರಿಸುವರು ಮತ್ತು ಹತರೂ ಆಗುವರು. (ಮಂ-, ಸಿ-೧೧, ಸೂ-೯, ಆ-೧೦೩,೧೧೧) 

ಸಮೀಕ್ಬಕ :- ಭಾಪು ಮುಹಮ್ಮದ್‌ ಸಾಹೇಬರೇ! ಭಾಪು! ತಾವಂತೂ ಗೋಕುಲೀಯ ಗೋಸಾಯಿಗಳಿಗೇ ಸಮವಾದಿರಿ. 
ಏಕೆಂದರೆ, ಅನ್ಯರ ವಸ್ತುಗಳನ್ನು ಗ್ರಹಿಸುವುದು ಮತ್ತು ಅವರನ್ನು ಪವಿತ್ರಗೋಸುವುದು - ಇದೇ ತಾನೇ ಗೋಸಾಯಿಗಳ ವರ್ತನೆ? 
ಭೇಷ್‌, ಖುದಾ ಸಾಹೇಬರೇ! ಮುಸಲ್ಮಾನರ ಕೈಯಿನಿಂದ ಬೇರೆ ಬಡವರ ಪ್ರಾಣಗಳನ್ನು ತೆಗೆದುಕೊಳ್ಳುವುದನ್ನೇ ಲಾಭವೆಂದರಿತಿರಿ. 
ತಾವ ಒಳ್ಳೆಯ ವ್ಯಾಪಾರವನ್ನೇ ಹೂಡಿದ್ದೀರ! ಮತ್ತು ಆ ಅನಾಥರನ್ನು ಸಾಯಿಸಿ, ಆ ನಿರ್ದಯರಾದ ಮಾನವರಿಗೆ ಸ್ವರ್ಗವ್ನೀಯವುದರಿಂದ 
ದಯೆ ಮತ್ತು ನ್ಯಾಯಗಳಿಗೆ ನಮಸ್ಕಾರ ಹೊಡೆದು ಕುಳಿತನು ಮುಸಲ್ಮಾನರ ಖುದಾ, ಹಾಗೂ ತನ್ನ ಖುದಾತನಕ್ಕೂ ಕಳಂಕ ಹಚ್ಚಿ, 
ಬುದ್ಧಿವಂತರಾದ ಧಾರ್ಮಿಕರ ದೃಷ್ಟಿಯಲ್ಲಿ ತಿರಸ್ಕಾರಯೋಗ್ಯನಾಗಿ ಹೋದನು. (೮೬). 

ಓ ಜನರೇ! ನಂಬಿಕೆಯಿಟ್ಟಿರುವಿರಾದರೆ, ನಿಮ್ಮ ಬಳಿಯಿರುವವರಲ್ಲಿ ಕಾಫಿರರಾದವರೊಂದಿಗೆ ಯುದ್ಧಮಾಡಿರಿ. ಮತ್ತು ನಿಮ್ಮಲಿ 
ದೈಢತೆಯಿರಲಿ. ಪ್ರತಿ ವರ್ಷವೂ ಒಂದು ಸಾರಿ, ಅಥವಾ ಎರಡು ಸಾರಿ ವಿಷತ್ತುಗಳಿಗೆ ಅವರು ಈಡುಮಾಡಲ್ಪಡುತ್ತಾರೆ. ಅದರೂ 
ಅವರು ಪಶ್ಚಾತ್ರಾಪಪಡುವುದಿಲ್ಲ. ಮತ್ತು ಅವರು ಶಿಕ್ಷಣವನ್ನೂ ಗ್ರಹಿಸುವುದಿಲ್ಲ. ಎಂಬುದನ್ನು ನೀವು ನೋಡುವುದಿಲ್ಲವೇ? 
(ಮಂ-೨, ಸಿ-೧೧, ಸೂ-೯. ಆ-೧೨೩,೧೨೬) 





* ಹಿಂದಿಯಲ್ಲಿ “ಚನ್ನಕ್ಕೂ ಅಷ್ಟೇ ಬಲೆ; ಮಣ್ಣಿಗೂ ಅಷ್ಟೇ ಬೆಲೆ”. ಎಂದು ಸಾರಿದ ಮೂರ್ಷಿ ರಾಜನ ಕಟ್ಟುಕಥೆಯೊಂದಿದೆ. ಮಹರ್ಷಿ ಅದರ. 
ಕಡೆ ನಿರ್ದಶಿಸಿದ್ದರೆ. 





448, ಸತ್ಯಾರ್ಥಪ್ರಕಾಶ. 
ಸಮೀಕ್ಷಕ- ನೋಡಿರಿ, ವಿಶ್ವಾಸಘಾತದ ಈ ಒಂದು ಮಾತನ್ನು ಮುಸಲ್ಮಾಸರುಗಳಿಗೆ ಖುದಾ ಕಲಿಸುತ್ತಾನೆ! ನೆರೆಯವನೇ 
ಆಗಿರಲಿ, ಯಾವನ ಸೇವಕನಾದರೂ ಆಗಿರಲಿ, ಅವಕಾಶ ಸಿಕ್ಕಿದಾಗಲೇ ಯುದ್ಧವನ್ನು ಮಾಡಬೇಕು ; ಅಥವಾ ಪ್ರಹರಿಸಬೇಕು - ಎಂದು! 
ಇಂತಹ ಘಟನೆಗಳು ಮುಸಲ್ಯಾಸರಿಂದ ಬಹಳ ನಡೆದೂ ಇವೆ - ಇದೇ ಕುರಾನಿನ ಉಪದೇಶದಿಂದಾಗಿ. ಈಗಲಾದರೂ ಮುಸಲ್ಮಾನರು 
ತಿಳುವಳಿಕೆ ಪಡೆದು, ಕುರಾನಿನಲ್ಲಿ ಹೇಳಲ್ಪಟ್ಟಿರುವ ಈ ಕೇಡುಗಳನ್ನು ಬಿಟ್ಟುಬಿಡುವರಾದರೆ, ಬಹಳ ಒಳ್ಳೆಯದಾದೀತು. (೮೭). 


ಯಾವನು ಆಕಾಶಗಳನ್ನೂ, ಮತ್ತು ಪೃಥಿವಿಯನ್ನೂ ಆರುದಿನಗಳೊಳಗೆ ಉತ್ಪನ್ನಮಾಡಿದನೋ, ಮತ್ತೆ ಊರ್ಧ್ವಾಣಾಶದಲ್ಲಿ 
ವಿಶ್ರಾಂತಿಪಡೆದನೋ, ಆ ನಿಮ್ಮ ಅಲ್ಲಾಹನು ನಿಶ್ಚಯವಾಗಿ ಸರ್ವರಕ್ಷಳಾಗಿದ್ದಾನೆ. ಅವನು ಕಾರ್ಯದ ವ್ಯವಸ್ಥೆಯನ್ನು ಮಾಡುತ್ತಾನೆ. 
(ಮಂ-೩, ಸಿ-೧೧, ಸೂ-೧೦, ಆ- ೩). 

ಸಮೀಕ್ಷಕ :- ಆಕಾಶವಿರುವುದು ಒಂದು ಮತ್ತು ರಚಿತವಲ್ಲದ ಅನಾದಿವಸ್ತು. ಅದರ ರಚನೆಯ ಬಗೆಗೆ ಬರೆದುದರಿಂದ ಆ 
ಕುರಾನ್‌- ಲೇಖಕನು ಪದಾರ್ಥವಿದ್ಯೆಯನ್ನು ತಿಳಿದವನಾಗಿರಲಿಲ್ಲವೆದು ನಿಶ್ಚಯವಾಯಿತು. ಪರಮೇಶ್ವರನ ಮುಂದೆ ಆರುದಿಸಗಳವರೆಗೆ 
ರಚಿಸಬೇಕಾದ ಸಮಸ್ಯೆಯಿರುತ್ತದೆಯೇ? ಹಾಗಾದರೆ-“ಆಗು ನನ್ನ ಆಜ್ಞೆಯಿಂದ, ಎಂದಾಗ ಆಗಿಹೋಯಿತು.'- ಎಂದು ಕುರಾಸ್‌ನಲ್ಲಿ 
ಬರೆದಿರುವಾಗ, ಆರುದಿನಗಳು ಎಂದಿಗೂ ತಗಲಲಾರವು. ಇದರಿಂದ ಆರುದಿನಗಳ ತಗಲುವಿಕೆ ಸುಳ್ಳಾಗಿದೆ. ಅವನು ವ್ಯಾಪಕನಾಗಿ 
ಇದ್ದಿದ್ದರೆ, ಆಕಾಶದ ಮೇಲೆ ಉಳಿಯುತ್ತಿದ್ದನೇಕೆ? ಮತ್ತು ಕೆಲಸದ ವ್ಯವಸ್ಥೆಯನ್ನು ಮಾಡುತ್ತಾನೆಯಾದರೆ, ಸರಿಯಾಗಿ ನಿಮ್ಮ ಖುದಾ 
ಮನಷ್ಠನಿಗೆ ಏಕೆದರೆ, ಯಾವನು ಸರ್ವಜ್ಞವಾಗಿದ್ದಾನೋ, ಅವನು ಕೂತು - ಕಳಿತು ವ್ಯವಸ್ಥೆಯೇನನ್ನು ಮಾಡುವನು? 
ಇದರಿಂದ, ಈಶ್ವರನನ್ನು ತಿಳಿಯದ ಕಾಡು ಜನರು ಈ ಪುಸ್ತಕವನ್ನು ರಚಿಸಿರಬಹುದೆಂದು ವಿಲ ವಾಗುತ್ತದೆ. (೮೮) 

ಶಿಕ್ಷಣ ಮತ್ತು ದಯೆ ಮುಸಲ್ಮಾನರ ಸಲುವಾಗಿ. (ಮಂ-೩, ಸಿ-೧೧, ಸೂ-೧೧, ಆ-೫೭). 

ಸಮೀಕ್ಷಕಣ ಈ ಖುದಾ ಮುಸಲ್ಫಾನರಿಗೆ ಮಾತ್ರವೋ? ಬೇರೆಯವರಿಗೆ ಅಲ್ಲವೋ? ಮುಸಲ್ಮಾನರ ಮೇಲೆ ಮಾತ್ರ 
ದಯೆಮಾಡುವನಾದರೆ, ಅನ್ಕ ಮಾನವರ ಮೇಲೆ ಮಾಡನಾದರೆ, ಪಕ್ಷಪಾತಿಯಾಗಿದ್ದಾನೆ. ನಂಬಿಕೆಯುಳ್ಳವರನ್ನು ಮುಸಲ್ಯಾಸರೆಂದು 
ಹೇಳುವಿರಾದರೆ, ಅವರಿಗೆ ಶಿಕ್ಷಣದ ಅವಶ್ಯಕತೆಯೇ ಇಲ್ಲ. ಮತ್ತು ಮುಸಲ್ಯಾಸರಿಂದ ಬೇರೆಯಾದವರಿಗೆ ಉಪದೇಶಿಸುವದಿಲ್ಲವಾದರೆ, 
ಖುದಾನ ವಿದ್ಯೆಯೇ ವ್ಯರ್ಥವಾಗಿದೆ. (೮೯) 


ಕರ್ಮಗಳಲ್ಲಿ ನಿಮ್ಮಲ್ಲಿ ಒಳ್ಳೆಯವರಾರೆಂದು ನಿಮ್ಮನ್ನು ಪರೀಕ್ಷಸುವನು. ನೀನು ಹೇಳುವೆಯಾದರೆ, ಅವಶ್ಯವಾಗಿ ನೀವು ಎಬ್ಬಿಸಲ್ಪಡುವಿರಿ 
ಮೃತ್ಯುವಿನ ನಂತರ. (ಮಂ-೩, ಸಿ-೧೧, ಸೂ-೧೧, ಆ-೭) 


ಸಮೀಕ್ಮಕ ೯- ಕರ್ಮಗಳ ಪರೀಕ್ಷೆಯನ್ನು ಮಾಡುತ್ತಾನೆಯಾದರೆ, ಅವನು ಸರ್ವಜ್ಞನ ಅಲ್ಲ. ಮತ್ತು ಸಾವಿನ ನಂತರ ಎಬ್ಬಿಸುವನಾದೆ, 
ವಿಚಾರಾಧೀನವಾಗಿದಿಡುತ್ತಾನೆ ಮತ್ತು, ಸತ್ತವರು ಬದುಕುಪುದಿಲ್ಲವೆಂಬ ತನ್ನ ನಿಯಫವನ್ನು ಮುರಿಯುತ್ತಾನೆ. ಇದು ಖುದಾನಿಗೆ 
ಕಳಂಕಪ್ರಾಯವಾಗಿದೆ. (೯೦) 

ಮತ್ತು - ಓ ಪೃಥಿವಿ! ನನ್ನ ನೀರನ್ನು ನುಂಗಿಕೊಂಡು ಬಿಡು. ಮತ್ತು ಓ ಆಕಾಶ! ಮುಗಿದು ಹೋಗು. ಎಂದು ಹೇಳಿತು. 
ಮತ್ತು ನೀರು ಬತ್ತಿಹೋಯಿತು. ಮತ್ತು, ೬. ಜಾತಿ! ಈ ಹೆಣ್ಣು ಒಂಟೆ ಅಲ್ಲಾಹನ ಕುರುಹಾಗಿದೆ ನಿಮ್ಮ ಸಲುವಾಗಿ. ಸಾಕು ಬಿಟ್ಟು 
ಬಿಡಿರಿ ಅದನ್ನು ಅಲ್ಲಾಹನ ಪೃಥಿವಿಯ ನಡುವೆ. ತಿಂದು ತಿರುಗಾಡಲಿ. (ಮಂ-೩, ಸಿ-೧೧, ಸೂ-೧೧, ಆ-೪೪, ೬೪) 

ಸಮೀಕ್ಷಕ್ಶ- ಏನು ಹುಡುಗುತನದ ಮಾತು? ಪೃಥಿವೀ ಮತ್ತು ಆಕಾಶ ಎಂದಿಗಾದರೂ ` ಮಾತನ್ನು ಅಲಿಸಬಲ್ಲವೇ? 
ಭಾಪುಭಾಪು!!ಯುದಾನ ಬಳಿ ಹೆಣ್ಣು ಒಂಟೆ ಇರುವುದಾದರೆ, ಗಂಡು ಒಂಟೆಯೂ ಇರಬಹುದೇನೋ? ಹಾಗಾದರೆ, ಆನೆಗಳು. 
ಕುದುರೆಗಳು, ಕತ್ತೆಗಳು - ಮೊದಲಾದುವೂ ಕೂಡ ಇರಬಹುದು. ಮತ್ತು ಖುದಾ ಹೆಣ್ಣು ಒಂಟೆಯಿಂದ ಹೊಲವನ್ನು ಮೇಯಿಸುವುದು 
ಒಳ್ಳೆಯ ವ್ಯವಹಾರವೇ? ಹೆಣ್ಣು ಒಂಟೆಯ ಮೇಲೆ ಏರುವುದು ಉಂಟೋ? ಸ್ಥಿತಿಗಳು ಹೀಗೆ ಇರುವುದಾದರೆ, ನವಾಬೀ ತಶ್ಕು 
ೌಳಿಯೇ ಖುದಾನ ಮನೆಯಲ್ಲಿಯೂ ನಡೆಯುತ್ತಿರಬಹುದು. (೯೧) 

ಆಕಾಶ ಮತ್ತು ಭೂಮಿ ಇರುವವರೆಗೂ ಅದರ ನಡುವೆ, ಸದಾ ಇರುವವರಾದ ಜನರು ಭಗ್ಯಕಾಲಿಗಳೇ ಸರಿ. ನಿಶ್ಚಯವಾಗಿಯೂ 
ಆಕಾಶ-ಭೂಮಿಗಳಿರುವವರೆಗೆ ಸ್ವರ್ಗದಲ್ಲಿ ಸದಾ ಇರುವವರಾಗಿದ್ದಾರೆ. (ಮಂ-೩, ಸಿ-೧2೨, ಸೂ-೧೧, ಆ-೧೦೮-೧೦೯) 


ಸಮೀಕ್ಷತ :- ನರಕ್ಕೆ ಮತ್ತು ಸ್ವರ್ಗ್ಕೆ ಕಯಾಮತ್ತಿನ ನಂತರ ಎಲ್ಲ ಜನರೂ ಹೋಗುವರಾದರೆ, ಮತ್ತೆ ಆಕಾಶ ಮತ್ತು ಪೃಥಿವೀ 
ಏತಹ್ಕಗಿ ಇರುವುದು? ಮತ್ತು ನರಕ ಮತ್ತು ಸ್ಪರ್ಗಗಳ ಇರುವಿಕೆಯ ಅವಧಿ ಆಕಾಶ ಮತ್ತು ಪೃಥಿವಿಯ ಇರುವಿಕೆಯ ಅವಧಿಯಷ್ಟೇ 
ಆದರೆ, "ಸದಾ ಇರುವರು ಸ್ವರ್ಗದಲ್ಲಿ' ಅಥವಾ ನರಕದಲ್ಲಿ ಎಂಬ ಮಾತು ಸುಳ್ಳಾಯಿತು. ಇಂತಹ ಕಥನ ಅವಿದ್ದಾಂಸರದಾಗಿುತ್ತದೆ; 





ಚತುರ್ದಶ ಸಮುಲ್ಲಾಸ' 49 
ಈಶ್ವರನದು ಅಥವಾ ವಿದ್ದಾಂಸರದಲ್ಲ. (೯೨) 


ಯಾವಾಗ ಯೂಸುಫನು ತನ್ನ ತಂದೆಗೆ -“ಓ ನನ್ನ ತಂದೆ! ನಾನು ಒಂದು ಸ್ವಪ್ನದಲ್ಲಿ ನೋಡಿದೆನು. 
(ಮಂ-೩, ಸಿ- ೧೨,೧೩, ಸೂ- ೧೨,೧೩, ಆ- ೪-೧೦೧) 





ಸಮೀಕ್ಷಕಃ- ಈ ಪ್ರಕರಣದಲ್ಲಿ ಪಿತೃ-ಪುತ್ರರ ಸಂವಾದ ರೂಪದ ಕಥೆ- ಕಗ್ಗ ತುಂಬಿಕೊಂಡಿದೆ. ಆದುದರಿಂದ ಕುರಾನ್‌ 
ಈಶ್ವರನು ರಚಿಸಿದುದಲ್ಲ; ಯಾವನೋ ಮನುಷ್ಯನು ಮನುಷ್ಯರ ಇತಿಹಾಸವನ್ನು ಬರೆದುಬಿಟ್ಟಿದ್ದಾನೆ. (೯೩) 


ಯಾವನು ಆಕಾಶವನ್ನು ಕಂಭವಿಲ್ಲದೆ ನಿಲ್ಲಿಸಿದನೋ, ಅವನು ಅಲ್ಲಾಹನು ಆಗಿದ್ದಾನೆ. ನೀವು ಅದನ್ನು ನೋಡುತ್ತೀರಿ. ಮತ್ತೆ 
ಊರ್ಧ್ವಾಕಾಶದ ಮೇಲೆ ಉಳಿದನು. ಸೂರ್ಯನನ್ನು ಮತ್ತು ಚಂದ್ರನನ್ನು ಆಜ್ಞಾನುವರ್ತಿಗಳನ್ನಾಗಿ ಮಾಡಿದನು. ಮತ್ತು ಯಾವನು. 
ಪೃಥಿವಿಯನ್ನು ಹಾಸಿದನೋ ಅವನೇ(ಅಲ್ಲಾಹ್‌) ಆಗಿದ್ದಾನೆ. ಇಳಿಸಿದನು ಆಕಾಶದಿಂದ ನೀರನ್ನು . ಸರಿ; ಹರಿದುವು ನಾಲೆಗಳು: 
ತಮ್ಮನೇ ಆದ ಶೀವಿಯೊಂದಿಗೆ. ಅಲ್ಲಾಹನು ತನಗೆ ಬೇಕಾದವನ ಸಲುವಾಗಿ ಭೋಜನವನ್ನು ತೆರೆದಿಡುತ್ತಾನೆ. ಮತ್ತು ಯಾವನಿಗೆ 
ಹಾಗೆ ಮಾಡಬಯಸುತ್ತಾನೋ, ಅವನನ್ನು ಇಕ್ಕಟ್ಟಿಗೆ ಸಿಕಿಸುತ್ತಾನೆ. (ಮಂ-೩, ಸಿ-೧೩, ಸೂ-೧೩, ಆ-೨,೩,೧೭, ೨೯). 


ಸಮೀಕ್ಷಕ :- ಮುಸಲ್ಮಾನರ ಖುದಾ ಪದಾರ್ಥವಿದ್ಯೆಯನ್ನು ಏನೇನೂ ತಿಳಿದಿರಲಿಲ್ಲ. ತಿಳಿದಿದ್ದಲ್ಲಿ, ಗುರುತ್ವವಿಲ್ಲದ ಆಕಾಶಕ್ಕೆ 


ನೀರನ್ನು ಇಳಿದವು - ಎಂದು ಬರೆದನಾದರೆ, ಪೃಥಿವಿಯಿಂದ ನೀರನ್ನು ಮೇಲಕ್ಕೇರಿಸಿದವ', ಎಂದೇಕೆ ಬರೆಯಲಿಲ್ಲ? ಇದರಿಂದ, 
ಕುರಾನನ್ನು ರಚಿಸಿದವನು ಮೇಘವಿದ್ಯೆಯನ್ನೂ ಕೂಡ ತಿಳಿದರಲಿಲ್ಲವೆಂದು ನಿಶ್ಚಯವಾಯಿತು. ಮತ್ತು ಒಳ್ಳೆಯ - ಕೆಟ್ಟ ಕರ್ಮಗಳಿಲ್ಲದೆ. 
ಸುಖ-ದುಚುಗಳನ್ನು ಕೊಡುತ್ತಾನೆಯಾದರೆ ಪಕ್ಷಪಾತಿಯೂ, ಅನ್ಕಾಯಕಾರಿಯೂ, ನಿರಕ್ಷರ ಭಟ್ಟನೂ ಆಗಿದ್ದಾನೆ. (೯೪) 


ನಿಶ್ಚಯವಾಗಿ ಅಲ್ಲಾಹನು ಯಾವನನ್ನು (ಜಾರಿಸ) ಬಯಸುತ್ತಾನೋ, ಅವನನ್ನು ಪಥಭ್ರಷ್ಟನನ್ನಾಗಿ ಮಾಡುತ್ತಾನೆ. ಮತ್ತು 
ಯಾವನು ತನ್ನ ಕಡೆಗೆ ತಿರುಗುತ್ತಾನೋ, ಆ ಮನುಷ್ಯನಿಗೆ ತನ್ನ ಕಡೆಯ ಮಾರ್ಗವನ್ನು ತೋರುತ್ತಾನೆ. 


(ಮಂ-೩, ಸಿ-೧೩, ಸೂ-೧೩, ಆ-೨೭) 


ಸಮೀಕ್ಷಕ:- ಅಲ್ಲಾಹನು ದಾರಿತಪ್ಪಿಸುತ್ತಾನೆಯಾದರೆ, ಖುದಾನ ಮತ್ತು ಸೈತಾನನ ನಡುವೆ ವೃತ್ಯಾಸವೇನುಳಿಯಿತು? ಸೈತಾನನು 
ಕೆಲಸವನ್ನೇ ಮಾಡುವುದರಿಂದ ದುಷ್ಟ ಸೈತಾನನೇತಕ್ಕೆ ಅಲ್ಲ? ಮತ್ತು ದಾರಿ ತಪ್ಪಿಸುವ ಪಾಪದಿಂದ, ಅಲ್ಲಾಹನಿಗೆ ನರಕ ಸಿಕ್ಕದೇಕೆ? (೯೫) 

ಹೀಗೆಯೇ ಇಳಿಸಿದೆವು ನಾವು ಈ ಕುರಾನನ್ನು ಅರಬ್ಬಿಯಲ್ಲಿ. ವಿದ್ಯೆಯ ಮೂಲಕ ನಿನ್ನ ಬಳಿಗೆ ಅದು ಬಂದ ಮೇಲೆ, ಅವರ. 
ಇಚ್ಛೆಯ ಪಕ್ಷ ವಹಿಸುವೆಯಾದರೆ, ತೀರಿತು! ಸಂದೇಶವನ್ನು ತಲುಪಿಸುವುದರ ಹೊರತು, ನಿನ್ನ ಮೇಲೆ ಮತ್ತಾವ ಹೊಣೆಯೂ ಇಲ್ಲ. 
ಮತ್ತು ಲೆಕ್ಕ ತೆಗೆದುಕೊಳ್ಳುವುದು ನಮ್ಮ ಹೊಣೆಗಾರಿಕೆಯಾಗಿದೆ . (ಮಂ-೩, ಸಿ-೧೩, ಸೂ-೧೩, ಆ -೩೭, ೪೦) 


ಸಮೀಕ್ಷಕ :- ಕುರಾನ್‌ ಯಾವ ಕಡೆಯಿಂದ ಇಳಿಯಿತು? ಖುದಾ ಮೇಲೆ ಇರುತ್ತಾನೆಯೇ? ಈ ಮಾತು ಸತ್ಯವಾಗಿರುವುದಾದರೆ, 
ಅವನು ಏಕದೇಶೀಯನಾಗಿರುವುದರಿಂದ ಈಶ್ವರನೇ ಆಗಲಾರನು. ಏಕೆಂದರೆ, ಈಶ್ವರನು ಎಲ್ಲೆಡೆಯೂ ಏಕರಸನಾಗಿ ವ್ಯಾಪಕನಾಗಿದ್ದಾನೆ. 
ಸಂದೇಶವನ್ನು ತಲುಪಿಸುವುದು ಸಂದೇಶವಾಹಕನ ಕೆಲಸವಾಗಿದೆ . ಮತ್ತು ಯಾವನು ಮನುಷ್ಯನಂತೆ ಏಕದೇಶೀಯನಾಗಿರುತ್ತಾನೋ, 
ಅವನಿಗೆ ಮಾತ್ರ ಸಂದೇಶವಾಹಕನ ಆವಶ್ಯಕತೆ ಇರುತ್ತದೆ. ಮತ್ತು ಲೆಕ್ಕ ತೆಗೆದುಕೊಳ್ಳುವುದೂ - ಕೊಡುವುದೂ ಕೂಡ ಮನುಷ್ಯನ 
ಕೆಲಸವಾಗಿದೆ ; ಈಶ್ವರನದಲ್ಲ. ಏಕೆಂದರೆ, ಅವನು ಸರ್ವಜ್ಞಾಗಿದ್ದಾನೆ. ಯಾವನೋ ಅಲ್ಪಜ್ಜನಾದ ಮಾನವನು ರಚಿಸಿದುದಾಗಿದೆ. 
ಕುರಾನ್‌ - ಏಂದು ನಿಶ್ಚಯವಾಗುತ್ತದೆ. (೯೬) 

ಮತ್ತು ಸೂರ್ಯ- ಚಂದ್ರರನ್ನು ನಾವು ಸದಾ ತಿರುಗುವವರನ್ನಾಗಿ ಮಾಡಿದೆವು. ನಿಶ್ಚಯವಾಗಿ ಮಾನವನು ಅವಶ್ಯಕವಾಗಿ. 
'ಅನ್ಯಾಯವನ್ನೂ, ಪಾಪವನ್ನೂ ಮಾಡುವವನಾಗಿದ್ದಾನೆ. (ಮಂ-೩, ಸಿ-೧೩, ಸೂ-೧೪, ಆ-೩೩,೩೪) 

ಸಮೀಕ್ಬಕ- ಚಂದ್ರ-ಸೂರ್ಯರು ಸದಾ ತಿರುಗುತ್ತಾರೆ ಮತ್ತು ಪೃಥಿವೀ ತಿರುಗುವುದಿಲ್ಲವೇನು? ಪೃಥಿವಿಯು ತಿರುಗದಿದ್ದರೆ, 
ಅನೇಕ ವರ್ಷಗಳ ಹಗಲು - ಇರಳುಗಳಾಗುವುವು. ಮತ್ತು ಮಾನವನು ನಿಶ್ಚಯವಾಗಿ ಅನ್ಯಾಯವನ್ನು ಮತ್ತು ಪಾಪವನ್ನು ಮಾಡುವವನಾಗಿದ್ದರೆ, 
ುರಾನಿನಿಂದ ಶಿಕ್ಷಣವನ್ನು ಕೊಡುವುದು ವರ್ಥವಾಗಿರುತ್ತದೆ. ಏಕೆಂದರೆ, ಯಾರ ಸ್ವಭಾವ ಪಾಪವನ್ನೇ ಮಾಡುವಂತಹುದಾಗಿದೆಯೋ, 


450 ಸತ್ಯಾರ್ಥಪ್ರಕಾಶ 
ಅವರಲ್ಲಿ (ಯಾವನೂ) ಪುಣ್ಯಾತ್ಮಸೆಂದಿಗೂ ಆಗಲಾರನು. ಮತ್ತು ಜಗತ್ತಿನಲ್ಲಿ ಸದಾ ಪುಣ್ಯಾತ್ಮರು ಮತ್ತು ಪಾಪತ್ಕರು ಕುಡುಬರುತ್ತಾರೆ. 
ಆದುದರಿಂದ ಇಂತಹ ಮಾತು ಈಶ್ವರಕೃತವಾದ ಪುಸ್ತಕದ್ದೆಂದಿಗೂ ಆಗಲಾರದು. (೯೭) 


ಆಯಿತು. . ಸರಿಪಡಿಸುವೆನು ನಾನು ಅವನನ್ನು ಮತ್ತು ಅವನೊಳಕ್ಕೆ ಊದಿಬಿಡುವನು ನನ್ನ ಆತ್ಮನ ಅಂಶವನ್ನು. ಸರಿ; 
ನೆಲಕ್ಕೊರಗಿರಿ ಅವನಿಗಾಗಿ ಪ್ರಣಾಮವನ್ನು ಮಾಡುತ್ತಾ.“ ನನ್ನ ರಬ್‌! (ನನ್ನ ಒಡೆಯನೇ? ನೀನು ನನಗೆ ದಾರಿತಪ್ಪಿಸಿರುವೆಯಾದ 
ಕಾರಣ, ನಾಮ ಅವಶ್ಯಕವಾಗಿ ಪೃಥಿವಿಯ ನಡುವೆ ಅವರಿಗೆ ಪ್ರಲೋಭನವನ್ನು ಒಡ್ಡುವೆನು ಮತ್ತು ಪಥಭ್ರಷ್ಟರನ್ನಾಗಿ ಮಾಡುವೆನು”. 
ಎಂದನು. (ಮಂ-೩, ಸಿ-೧೪, ಸೂ-೧೫, ಆ-೨೯,೪೬). 

ಸಮೀಕ್ಷಕ - ಖುದಾ ತನ್ನ ಆತ್ಮನನ್ನು ಆದಮ್‌ 'ಸಾಹೇಬರಲ್ಲಿ ಊದಿದನಾದರೆ, ಅವನೂ ಖುದಾನೇ ಆದನು. ಅವನು ಖುದಾ 
ಆಗಿರಲಿಲ್ಲವಾದರೆ, ಪ್ರಣಾಮ ಎಂದರೆ ನಮಸ್ಕಾರ - ಮೊದಲಾದುವುಗಳಿಂದ ಭಕ್ತಿಯನ್ನು ತೋರಿಸುವಲ್ಲಿ ತನ್ನ ಭಾಗೀದಾರನನ್ನಾಗಿ ಏಕೆ. 
ಮಾಡಿಕೊಂಡನು? ಸೈತಾನನನ್ನು ಪಥಬ್ರಷ್ಟನನ್ನಾಗಿ ಮಾಡುವವನು ಖುದಾನ್ನೇ ಆಗಿರುವಾಗ, ಅವನು ಸೈತಾನನಿಗೂ ಸೈತಾನನು, ಅಣ್ಣನು 
ಮತ್ತು ಗುರುವು ಏತಕ್ಕಲ್ಲ? ಏಕೆಂದರೆ, ನೀವು! ದಾರಿತಪ್ಪಿಸುವವನನ್ನು ಸೈತಾನನೆಂದು ಅಂಗೀಕರಿಸುತ್ತೀರಿ. ಖುದಾ ಕೂಡ ಸೈತಾನನನ್ನು 
ಪಥಭ್ರಷ್ಟನನ್ನಾಗಿ ಮಾಡಿದನು. ಮತ್ತು ಪ್ರತ್ಯಕ್ಷವಾಗಿ ಸೈತಾನನು ““ ನಾನು ದಾರಿ ತಪ್ಪಿಸುವೆನು.”- ಎಂದು ಹೇಳಿದನು. ಅದರೂ, 
ಅವನನ್ನು ಶಿಕ್ನಸಿ, ಬಂಧಿಸಿಲ್ಲವೇಕೆ? ಮತ್ತು ಸಂಹರಿಸಿಲ್ಲವೇಕೆ? (೯೮) 

ಮತ್ತು ನಿಶ್ಚಯವಾಗಿ ನಾವು ಪ್ರತಿಯೊಂದು ಜನಾಂಗದ ನಡುವೆಯೂ ಪೈಗಂಬರರನ್ನು" ಕಳುಹಿಸಿದೆವು. ನಾವು ಯಾವಾಗ 
ಇಚ್ಛಿಸುತ್ತೇವೋ, ಆಗ ಅದಕ್ಕೆ “ಆಗಿಹೋಗು”-ಎಂದು ಹೇಳುತ್ತೇವೆ. ಸರಿ ಅದು ಆಗಿ ಹೋಗುತ್ತದೆ. (ಮಂ-೩, ಸಿ-೧೪, ಸೂ-೧೬,. 
ಆ-೭೬, ೪0) 


ಸಮೀಕ್ಷ್ಶ ಎಲ್ಲ ಜನಾಂಗಗಳ ನಡುವೆಯೂ ಪೈಗಂಬರರನ್ನು ಕಳುಹಿಸಿರುವುದಾದರೆ, ಯಾರು ಪೈಗಂಬರನ ಸಲಹೆಯಂತೆ 
ವರ್ತಿಸುತ್ತಾರೋ, ಆ ಸಮಸ್ತ ಜನರೂ ಕಾಫಿರರಾದರೇಕೆ? ನಿಮ್ಮ ಪೈಗಂಬರರ ಹೊರತು ಅನ್ಯ ಪೈಗಂಬರರಿಗೆ ಮಾನ್ಯತೆಯಿಲ್ಲವೇ? 
ಇದು ಸರ್ವಥಾ ಪಕ್ಷಪಾತದ ಮಾತಾಗಿದೆ. ಎಲ್ಲ ದೇಶಗಳಿಗೂ ಪೈಗಂಬರರನ್ನು ಕಳುಹಿಸಿರುವುದಾದರೆ, ಅರ್ಯಾವರ್ತಕ್ಕೆ ಯಾವನನ್ನು 
ಕಳುಹಿಸಿದನು? ಅದು ತಿಳಿಯದುದರಿಂದ, ಈ ಮಾತು ಅಂಗೀಕರಿಸಲು ಯೋಗ್ಯವಲ್ಲ. ಖುದಾ ಅಪೇಕ್ಷಿಸಿದಾಗ ಮತ್ತು “ಪೃಥಿವೀ! 
ಆಗಿ ಹೋಗು”- ಎಂದು ಹೇಳಿದಾಗ, ಅದು ಜಡವಾಗಿರುವುದರಿಂದ ಎಂದಿಗೂ ಆಲಿಸಲಾರದು; ಖುದಾನ ಆಜ್ಞೆ ಯಾವರೀತಿ 
ಪೂರ್ಣವಾಗಬಲ್ಲದು? ಮತ್ತು ಖುದಾನ ಹೊರತು ಎರಡನೆಯ ವಸ್ತುವನ್ನು ಅಂಗೀಕರಿಸುವುದಿಲ್ಲವಾದರೆ, ಅಲಿಸಿದವನು ಯಾವನು? 
ಮತ್ತು. ಆಗಿಹೋದುದಾದರೂ ಯಾವುದು? ಇವೆಲ್ಲವೂ ಅವಿದ್ಯೆಯ ಮಾತುಗಳು. ಇಂತಹ ಮಾತುಗಳನ್ನು ಅಜ್ಞಾನಿಗಳು 
ಒಪ್ಪಿಕೊಳ್ಳುತ್ತಾರೆ. (೯೯) 

ಮತ್ತು ಗೊತ್ತು ಮಾಡುತ್ತೇವೆ ಅಲ್ಲಾಹನ ಸಲುವಾಗಿ ಪುತ್ರಿಯರನ್ನು . ಪವಿತ್ರತೆಯಿದೆ ಅವನಿಗೆ. ಮತ್ತು ಏನೆಲ್ಲವನ್ನೂ ಇಚ್ಛಸುತ್ತಾರೋ, 
ಅವೆಲ್ಲವೂ ಅವರ ಸಲುವಾಗಿವೆ. ಅಲ್ಲಾಹನ ಆಣೆ; ಅವಶ್ಯವಾಗಿ ಕಳುಹಿಸಿದೆವು ನಾವು ಪೈಗಂಬರರನ್ನು. 


(ಮಂ-೩, ಸಿ-0೪, ಸೂ-೧೬, ಆ-೫೭, ೬೩). 


ಸಮೀಕ್ಬಕ್ಕ- ಅಲ್ಲಾಹನು ಪುತ್ರಿಯರನ್ನು ಕಟ್ಟಿಕೊಂಡು ಮಾಡುವನೇನು? ಪುತ್ರಿಯರಾದರೋ ಯಾವನಾದರೂ ಮಾನವನಿಗೆ. 
ಬೇಕು. ಏತಕ್ಕೆ ಪುತ್ರರು ಗೊತ್ತು ಮಾಡಲ್ಪಡುವುದಿಲ್ಲ? ಮತ್ತು ಪುತ್ರಿಯರೇಕೆ ಗೊತ್ತು ಮಾಡಲ್ಪಡುತ್ತಾರೆ? ಇದಕ್ಕೆ ಕಾರಣವೇನು, ಹೇಳಿರಿ. 
ಆಣೆಯಿಡುವುದು ಸುಳ್ಳುಗಾರರ ಕಾರ್ಯ; ಖುದಾನ ವರ್ತನೆಯಲ್ಲ; ಏಕೆಂದರೆ, ಬಹುತೇಕವಾಗಿ ಪ್ರಪಂಚದಲ್ಲಿ ಸುಳ್ಳುಗಾರನಾಗಿರುವವನೇ 
ಆಣೆಯನ್ನಿಡುವುದು ಕಾಣುತ್ತದೆ. ಸತ್ಯವಂತನೇಕೆ ಆಣೆಯಿಟ್ಟಾನು? (೧೦೦). 

ಯಾರ ಹೃದಯಗಳ ಮೇಲೆ, ಮತ್ತು ಕಿವಿಗಳ ಮೇಲೆ ಮತ್ತು ಕಣ್ಣುಗಳ ಮೇಲೆ ಅಲ್ಲಾಹನು ಮುದ್ರೆಯೊತ್ತಿದನೋ ಅವರು ಈ 
ಜನರು, ಮತ್ತು ಈ ಜನರು ಅದೇ ಅಲಕ್ಷ್ಯಮಾಡುವ ಮಂದಿಗೆಳಾಗಿದ್ದಾರೆ. ಮತ್ತು ಅವನು ಏನೇನು ಮಾಡಿದ್ದಾನೋ ಅದಕ್ಕೆ ಅನುಸಾರ 
ಪ್ರತಿಯೊಬ್ಬ ಜೀವನಿಗೂ ಪೂರ್ತಿಯಾಗಿ ಕೊಡಲ್ಪಡುವುದು ಮತ್ತು ಅವರಿಗೆ ಅನ್ಯಾಯ ಮಾಡಲ್ಪಡುವುದಿಲ್ಲ. 
(ಮಂ-೩, ಸಿ-೧೪, ಸೂ-೧೬, ಆ-೧೦೮, ೧೧೧) 

ಸಮೀಕ್ಷಕ್ಕ- ಖುದಾನೇ ಸ್ವತಃ ಮುದ್ರೆಯೊತ್ತಿಬಿಟ್ಟನಾದರೆ, ಆ ಬಡಪಾಯಿಗಳು ಅಪರಾಧವಿಲ್ಲದೆಯೇ ಕೊಲ್ಲಲ್ಪಟ್ಟರು. ಏಕೆಂದರೆ, 
ಅವರನ್ನು ಪರಾಧೀನರನ್ನಾಗಿ ಮಾಡಿಬಿಟ್ಟನು. ಇದು ಎಷ್ಟು ದೊಡ್ಡ ಅಪರಾಧವಾಗಿದೆ? ಮತ್ತು ಪುನಃ “ಯಾವನು ಎಷ್ಟು ಮಾಡಿದ್ದಾನೋ, 
ಅಷ್ಟೇ ಅವನಿಗೆ: ಕೊಡಲ್ಪಡುವುದು ; ನ್ಯೂನಾಧಿಕವಲ್ಲ', ಎನ್ನುತ್ತಾರೆ. ಕೂಡ! ನೋಡಿರಿ, ಅವರು ಸ್ವತಂತ್ರತೆಯಿಂದ ಪಾಪಗಳನ್ನು 
ಮಾಡಲೇ ಇಲ್ಲ; ಆದರೆ, ಖುದಾ ಮಾಡಿಸಿದುದರಿಂದ ಮಾಡಿದರು. ಮತ್ತೆ ಅವರಿಂದ ಅಪರಾಧವೇ ಆಗಲಿಲ್ಲ. ಅವರಿಗೆ ಫಲ. 

* ಪೈಗಂಬರರು- ಎಂದರೆ ಭಗವಂತನ ಸಂದೇಶವಾಹಕರು 





ಚತುರ್ದಶ ಸಮುಲ್ಲಾಸ. 41 
ಸಿಕ್ಕಬಾರದು. ಇದರ ಫಲ ಖುದಾನಿಗೆ ಸಿಕ್ಕುವುದು ಉಚಿತವಾಗಿದೆ. ಮತ್ತು ಪೂರ್ತಿ ಕೊಡಲ್ಪಟ್ಟಿರುವುದಾದರೆ, ಕ್ಷಮೆ ಯಾವ 
ವರ್ತನೆಯದು ಮಾಡಲ್ಪಡುತ್ತದೆ? ಮತ್ತು ಕ್ಷಮೆ ಮಾಡಲ್ಪಡುವುದಾದರೆ, ನ್ಯಾಯ ಹಾರಿಹೋಗುವುದು, ಇಂತಹ ಕಿ0ಕಿರಿಯ ಪ್ರಕರಣ: 
ಈಶ್ವರನದೆಂದಿಗೂ ಆಗಲಾರದು ; ಆದರೆ, ಬುದ್ಧಿಹೀನರಾದ ಹುಡುಗರದಾಗಿರುತ್ತದೆ. (೧೦೧) 


ಮತ್ತು ನಾವು ಹಾಫಿರರಿಗಾಗಿ ಆವರಣ ಸ್ಥಾನವಾದ ನರಕವನ್ನು ನಿರ್ಮಿಸಿದೆವು. ಮತ್ತು ಪ್ರತಿಯೊಬ್ಬ ಮಾನವನ ಭಾಗ್ಯಪತ್ರವನ್ನು 
'ಅವನ-ಅವನ ಕೊರಳಿಗೆ ಹಚ್ಚಿಬಿಟ್ಟಿವು. ಮತ್ತು ನಾವು ಅವನ ಸಲುವಾಗಿ ಕಯಾವತ್ತಿನ ದಿವಸ ಅವನು ತೆರೆದಿಟ್ಟು ಅದನ್ನು ನೋಡಲಿ-ಎಂದು 
ಬೂದು ಪುಸ್ತಕವನ್ನು ಹೊರತೆಗೆಯುವೆವು. ಮತ್ತು ನೂಹನ ನಂತರ ನಾವು ಬಹಳ ಪೀಳಿಗೆಗಳನ್ನು ನಿರ್ನಾಮಮಾಡಿದೆವು. 
(ಮಂ-೪, ಸಿ- ೭೫, ಸೂ-೧೭, ಆ-೮, ೧೩, ೧೭) 


ಸಮೀಕ್ಷಕಃ- ಯಾರು ಕುರಾನ್‌, ಪೈಗಂಬರ್‌ ಮತ್ತು ಕುರಾನಿನಲ್ಲಿ ಹೇಳಲ್ಪಟ್ಟಿರುವ ಖುದಾ, ಏಳನೆಯ ಆಕಾಶ ಹಾಗೂ 
ನಮಾಜ್‌ ಮೊದಲಾದುವನ್ನು ಒಪ್ಪವುದಿಲ್ಲವೋ, ಅವರೇ ಕಾಫಿರರಾಗಿದ್ದರೆ ಮತ್ತು ಅವರಿಗಾಗಿಯೇ ನರಕವಿರುವುದಾದರೆ, ಈ ಮಾತು. 
ಕೇವಲ ಪಕ್ಷಪಾತದ್ದಾಗಿ ಉಳಿಯುವುದು. ಏಕೆಂದರೆ, ಕೇವಲ ಕುರಾನನ್ನು ಒಪ್ಪಿಕೊಳ್ಳುವವರೆಲ್ಲರೂ ಒಳ್ಳೆಯವರು ಮತ್ತು ಬೇರೆಯದನ್ನು 
ಒಪ್ಪವವರೆಲ್ಲರೂ ಕೆಟ್ಟವರು ಎಂದಿಗಾದರೂ ಆಗಬಲ್ಲರೇ? ಪ್ರತಿಯೊಬ್ಬನ ಕೊರಳಿನಲ್ಲಿಯೂ ಭಾಗ್ಯಪತ್ರವಿರುವುದೆಂಬುದು ಅತಿ 
ಬಾಲಕತನದ ಮಾತಾಗಿದೆ. ನಮಗಂತೂ ಯಾವನೇ ಒಬ್ಬನ ಕೊರಳಿನಲ್ಲಿಯೂ ಭಾಗ್ಯಪತ್ರ ಕಾಣಿಸದು. ಇದರ ಉದ್ದೇಶ್ಯ ಕರ್ಯಲಗಳನ್ನು. 
ಕೊಡುವುದಾದರೆ, ಮತ್ತೆ ಮಾನವರ ಹೃದಯಗಳ, ಫೇತ್ರಗಳೇ ಮೊದಲಾದುವುಗಳ ಮೇಲೆ ಮುದ್ರೆಯನ್ನೊತ್ತುವುದು ಮತ್ತು ಪಾಪಗಳನ್ನು 
`ಕ್ಷಮಿಸುವುದು-ಇದಾವ ಆಟವನ್ನು ಹೂಡಿದ್ದಾರೆ? ಖುದಾ ಕಯಾವತ್ತಿನ ರಾತ್ರಿ ಪುಸ್ತಕವನ್ನು ಹೊರತೆಗೆಯುವನಾದರೆ, ಈ ದಿನಗಳಲ್ಲಿ 
ಆ ಪುಸ್ತಕ ಎಲ್ಲಿದೆ? ಸಾಹುಕಾರನ ಲೆಕ್ಕದ ಪುಸ್ತಕದ ಹಾಗೆ ಬರೆಯುತ್ತಾ ಇರುತ್ತಾರೇನು? ಈ ಸ್ಥಳದಲ್ಲಿ , ಪೂರ್ವಜನ್ಮವಿಲ್ಲವಾದರೆ, 
ಜೀವರ ಕರ್ಮಗಳೇ ಇರಲಾರವು. ಮತ್ತೆ ಕರ್ಮದ ರೇಖೆಯನ್ನು ಹೇಗೆ ಬರೆದಿರಿ? ಎಂದು ಆಲೋಚಿಸಬೇಕಾಗಿದೆ. ಕರ್ಮವಿಲ್ಲದೆಯೇ 
ಬರೆದಿರಾದರೆ, ಅವರಿಗೆ ಅನ್ಯಾಯವನ್ನು ಮಾಡಿದಿರಿ. ಏಕೆಂದರೆ. ಒಳ್ಳೆಯ-ಕೆಟ್ಟ ಕರ್ಮಗಳಿಲ್ಲದೆ. ಅವರಿಗೆ ಸುಖ-ದುಃಖಗಳನ್ನೇತಕ್ಕೆ 
ಕೊಟ್ಟಿರಿ? “ಖುದಾನ ಇಚ್ಛೆ? ಎನ್ನುವಿರಾದರೆ, ಅವನೂ ಅನ್ಶಾಯವನ್ನೇ ಮಾಡಿದನು. ಕೆಟ್ಟ-ಒಳ್ಳೆಯ ಕರ್ಮಗಳನ್ನು ಮಾಡದಿದ್ದರೂ, 
ಸುಖ-ದುಃಖಗಳೆಂಬ ಫಲಗಳನ್ನು ಕಡಿಮೆಯಾಗಿಯೋ, ಹೆಚ್ಚಾಗಿಯೋ ಕೊಡುವುದನ್ನು ಅನ್ಯಾಯವೆನ್ನುತ್ತಾರೆ. ಮತ್ತು ಆ ಸಮಯದಲ್ಲಿ 
ಖಿದಾನೇ ಪುಸ್ತಕವನ್ನು ಓದುವನೋ, ಅಥವಾ ಯಾವನಾದರೂ ಸರಿಶ್ರೇದಾರನು ಓದಿ ಹೇಳುವನೋ? ಸ್ವತಃ ಖುದಾನೇ ದೀರ್ಫಕಾಲ 
ಸಂಬಂಧೀ ಜನರನ್ನು ಅಪರಾಧವಿಲ್ಲದೇ ಸಾಯಿಸಿದನಾದರೆ, ಅವನು ಅನ್ಕಾಯಕಾರಿಯಾಗಿ ಹೋದನು. ಯಾವನು 
ಅನ್ಯಾಯಕಾರಿಯಾಗಿರುತ್ತಾನೋ, ಅವನು ಖುದಾನೇ ಆಗಲಾರನು. (೧೦೨) 


ಮತ್ತು ನಾವು ಸಮೂರರಿಗೆ ಹೆಣ್ಣು ಒಂಟೆಯನ್ನು ಪ್ರಮಾಣವಾಗಿಕೊಟ್ಟಿವು. ಮತ್ತೂ ಯಾರನ್ನು ಪಥಭ್ರಷ್ಟರನ್ನಾಗಿ ಮಾಡಬಲ್ಲೆಯೋ, 
ಪಥಭ್ರಷ್ಟರನ್ನಾಗಿಮಾಡು, ಯಾವ ದಿನ ನಾವು ಕರೆಖೆವೆವೋ ಜನರೆಲ್ಲರನ್ನೂ ಅವರವರ ಮುಖಂಡರೊಂದಿಗೆ....ೀರತು. ಯಾವ 


ಯಾವನ ಬಲಗೈಯಲ್ಲಿ ಅವನವನ ಭಾಗ್ಯಪತ್ರ ಕೊಡಲ್ಪಟ್ಟಿತೋ...... (ಮಂ"೪, ಸಿ-೧೫, ಸೂ-೧೭, ಆ-೫೯, ೬೪, ೭೧) 


ಸಮೀಕ್ಷಕ- ಭಾಪು! ಭಾಪು!! ಖುದಾನ ಅಶ್ಚರ್ಯಭರಿತ ಚಿಹ್ನೆಗಳು ಎಷ್ಟಿವೆಯೋ, ಅವುಗಳಲ್ಲಿ ಒಂದು ಹೆಣ್ಣು ಒಂಟೆಯೂ 
ಖಿದಾನ ಇರುವಿಕೆಗೆ ಪ್ರಮಾಣ ಅಥವಾ ಪರೀಕ್ಷಾ- ಸಾಧನವಾಗಿದೆ! ಖುದಾ ಸೈತಾನನಿಗೆ ದಾರಿತಪ್ಪಿಸುವ ಅಪ್ಪಣೆಯನ್ನು ಕೊಟ್ಟನಾದರೆ, 
ಖುದಾನೇ ಸೈತಾನನ ಸರದಾರನೂ ಮತ್ತು ಎಲ್ಲ ಪಾಪಗಳನ್ನೂ ಮಾಡುವವನೂ ಆಗಿ ಉಳಿದನು. ಇಂತಹವನನ್ನು ಖುದಾ- ಎನ್ನುವುದು. 
ಕೇವಲ ಅಲ್ಪ ತಿಳಿವಳಿಕೆಯ ಮಾತಾಗಿದೆ. ಕಯಾಮತ್ತಿನಂದು, ಎಂದರೆ ಪ್ರಳಯ ಕಾಲದಲ್ಲಿಯೇ ನ್ಯಾಯವನ್ನು ಮಾಡುವುದಕ್ಕೂ - 
ಮಾಡಿಸುವುದಕ್ಕೂ ಪೈಗಂಬರರನ್ನೂ, ಅವರ ಉಪದೇಶಗಳನ್ನು ಅಂಗೀಕರಿಸುವವರನ್ನೂ ಖುದಾ ಕರೆಯುವನಾದರೆ, ಎಂದಿನವರೆಗೆ 
ಪ್ರಳಯವಾಗುವುದಿಲ್ಲವೋ, ಅಂದಿನವರೆಗೆ ಎಲ್ಲರೂ ವಿಚಾರಾಧೀನ ಕೈದಿಗಳಾಗಿರುವರು. ಮತ್ತು ಎಂದಿನವರೆಗೆ ನ್ಯಾಯ ಮಾಡುವುದಿಲ್ಲವೋ, 
ಅಂದಿನವರೆಗೆ ವಿಚಾರಾಧೀನ ಬಂಧನ ಎಲ್ಲರಿಗೂ ದುಃದಾಯಕವಾಗಿರುವುದು. ಆದುದರಿಂದ, ಶೀಘ್ರವಾಗಿ ನ್ಯಾಯಮಾಡುವುದು 
ನ್ಯಾಯವೇ'- ಎಂಬ ಹಠಮಾರಿತನದ ಮಾತಾಯಿತು. ಯಾವನಾದರೂ ನ್ಯಾಯಾಧೀಶನು, “ ಎಂದಿನವರೆಗೆ ೫೦ ವರ್ಷಗಳವರೆಗೆ. 
ಕಳ್ಳರೂ ಮತ್ತು ಪ್ರಾಮುಣಿಕರೂ ಒಟ್ಟಾಗಿ ಸೇರರೋ, ಅಂದಿನವರೆಗೆ ಅವರೆಲ್ಲರಿಗೂ ಶಿಕ್ಷೆಯನ್ನಾಗಲಿ, ಗೌರವವನ್ನಾಗಲಿ ಸಲ್ಲಿಸಬಾರದು”- 
ಎಂದು ಹೇಳಿದರೆ ಹೇಗಿರುವುದೋ ಹಾಗೆಯೇ ಇದೆ. ಈ ನ್ಯಾಯವ್ಯವಸ್ಥೆ! ಒಬ್ಬನು ೫೦ ವರ್ಷಗಳವರೆಗೆ ವಿಚಾರಾಧೀನ ಬಂದಿಯಾಗಿ. 
ಬಿದ್ದಿದ್ದವು; ಇನ್ನೊಬ್ಬನು ಇಂದೇ ಹಿಡಿಯಲ್ಪಟ್ಟನು. ನ್ಯಾಯ ನಿರ್ಣಯದ ಕಾರ್ಯ ಹೀಗೆ ನಡೆಯಲಾರದು. ನ್ಯಾಯ ಬೇಕಾಗಿದ್ದರೆ, 
ವೇದಗಳನ್ನು ಮತ್ತು ಮನುಸ್ಮೃತಿಯನ್ನು ನೋಡಿರಿ. ಅವುಗಳ ಪ್ರಕಾರ ಕ್ಷಣಮಾತ್ರವೂ ವಿಳಂಬವಾಗುವುದಿಲ್ಲ. ಜೀವರು ತಮ್ಮ ತಮ್ಮ 
ಕರ್ಮಾನುಸಾರವಾಗಿ ಶಿಕ್ಷೆಯನ್ನು ಅಥವಾ ಮಾನ್ಯತೆಯನ್ನು ಸದಾ ಹೊಂದುತ್ತಿರುತ್ತಾರೆ. ಎರಡನೆಯದಾಗಿ, ಪೈಗಂಬರರನ್ನು 
ಸಾಕ್ಷಿಗಳಾಗಿಟ್ಟುಕೊಳ್ಳುವುದರಿಂದ, ಈಶ್ವರನ ಸರ್ವಜ್ಞತ್ವ್ಕೆ ಹಾನಿತಟ್ಟುತ್ತದೆ. ಆಹಾ! ಇಂತಹ ಪುಸ್ತಕ ಈಶ್ವರೀಯವೂ ಮತ್ತು ಇಂತಹ. 


42 ಸತ್ಯಾರ್ಥಪ್ರಕಾಶ 
ಪುಸ್ತಕದ ಉಪದೇಶವನ್ನು ಮಾಡುವವನು ಈಶ್ವರನೂ ಎಂದಿಗಾದರೂ ಆಗಿರಲು ಶಕ್ಕವೇ? ಎಂದಿಗೂ ಇಲ್ಲ. (೧೦೩) 


ಈ ಜನರು ಅವರ ಸಲವಾಗಿದ್ದಾರೆ. ಉದ್ಯಾನಗಳು ಸದಾ ಇರುವವಾಗಿವೆ. ಅವುಗಳ ಕೆಳಗಿನಿಂದ ನಾಲೆಗಳು ಪ್ರವಹಿಸುತ್ತವೆ. 
ಆ ಮಧ್ಯದಲ್ಲಿ ಒಡವೆಗಳು ತೊಡಿಸಲ್ಪಡುವುವು; ಸ್ವರ್ಣದಂತಹ ಬಳೆಗಳು ಮತ್ತು ಹಸಿರು ಬಣ್ಣದ ಜರತಾರಿಯ ವಸ್ತೆಗಳನ್ನು 
ತೊಡುವರು. ಅದರ ನಡುವೆ ಮಂಚಗಳ ಮೇಲೆ ಮೃದುವಾದ ಒರಗು ದಿಂಬುಗಳನ್ನಟ್ಟುಕೊಳ್ಳುವರು. ಒಳ್ಳೆಯದು, ಆ ಪುಣ್ಯ ಮತ್ತು. 
ಲಾಭಪಡೆದುಕೊಳ್ಳಲು ಒಳ್ಳೆಯದಾಗಿದೆ ಸ್ವರ್ಗ. (ಮಂ-೪, ಸಿ-೧೫, ಸೂ-೧೮, ಅ-೩೧) 


ಸಮೀಕ್ಷಕ - ಭಾಪು ಮಹಾಶಯ! ಭಾಪು!! ಯಾವುದರಲ್ಲಿ ಉದ್ಯಾನಗಳು, ಒಡವೆಗಳು, ಬಟ್ಟೆಗಳು, ಮೆತ್ತೆಗಳು, ದಿಂಬುಗಳು 
ಆಸಂ್ಕಾಗಿ ಇವೆಯೋ ಆ ಕುರಾನಿನ ಸ್ಪರ್ಗವಾದರೂ ಏನು? ಭಲೇ! ಯಾವನಾದರೂ ಬುದ್ಧಿವಂತನು ಈ ಸ್ಥಳದಲ್ಲಿ ಆರೋಚಿಸುವನಾದರೆ, 
ಅಲ್ಲಿ, ಮುಸಲ್ಮಾನರ ಸ್ವರ್ಗದಲ್ಲಿ, ಅನ್ಯಾಯದ ಹೊರತು, ಇಲ್ಲಿಗಿಂತ ಹೆಚ್ಚಿನದು. ವಿನೂ ಇಲ್ಲ... ಅವರುಗಳ ಕರ್ಮಗಳು. 
ಕೊನೆಯುಳ್ಳವು. ಮತ್ತೆ ಅವುಗಳ ಫಲಗಳು ಅನಂತವೆನ್ನುವುದೇ ನ್ಯಾಯ ಸಂಗತವಲ್ಲ. ಮತ್ತು ನಿತ್ಯವೂ ಸಿಹಿಯನ್ನು ಸವಿಯುವುದಾದರೆ 
ಕೆಲವು ದಿನಗಳಲ್ಲಿ ಅದು ವಿಷಕ್ಕೆ ಸಮಾನವಾಗಿ ತೋರುತ್ತದೆ. ಅವರು ಸದಾ ಸುಖವನ್ನು ಅನುಭವಿಸುವರಾದರೆ, ಅವರ ಪಾಲಿಗೆ 
ಸುಖವೇ ದುಃಖರೂಪವಾಗಿ ಹೋಗುವುದು. ಇದೇ ಕಾರಣದಿಂದ, ಮಹಾಕಲ್ಪಪರ್ಯಂತ ಮುಕ್ತಿಸುಖುವನ್ನನುಭವಿಸಿ, ಪುನರ್ಜನ್ಮವನ್ನು 
ಹೊಂದುವರೆಂಬುದೇ ಸಸ್ಯಸಿದ್ಧಾಂತವಾಗಿರುತ್ತದೆ- ಎಂದು ಗ್ರಹಿಸಬೇಕು. (೧೦೪) 

ಮತ್ತು, ಅವರು ಅನ್ಯಾಯವನ್ನು ಮಾಡಿದಾಗ, ನಾವು ಅವರನ್ನು ಸಂಹರಿಸಿದ ನೆಲೆಗಳು ಇವೇ ಆಗಿವೆ. ಅವರನ್ನು ಸಂಹರಿಸುವ. 
ಪ್ರತಿಜ್ಞೆಯ ಅವಧಿಯನ್ನು ನಾವು ನಿರ್ಧರಿಸಿದೆವು. (ಮಂ-೪, ಸಿ-೧೫, ಸೂ-೧೮, ಆ-೫೯) 


ಸಮೀಕ್ಷಕ :- ಆಹಾ ಸಮಸ್ತ ನಗರಿಯೇ ಪಾಪಿಯಾಗಬಲ್ಲದೇ? ಮತ್ತು ಹಿಂದಿನಿಂದ ಪ್ರತಿಜ್ಞೆಮಾಡುವುದಂಂದ, ಈಶ್ವರನು 
ಸರ್ವಜ್ಞನಾಗಿ ಉಳಿಯಲಿಲ್ಲ. ಏಕೆಂದರೆ, ಯಾವಾಗ ಅವರ ಅನ್ಯಾಯವನ್ನು ನೋಡಿದನೋ, ಆಗ ಪ್ರಶಿಜ್ಲೆಮಾಡಿದನು. ಮೊದಲು 
ತಿಳಿದಿರಲಿಲ್ಲ. ಇದರಿಂದ ದಯಾಹೀನನೂ ಆಗಿ ಕುಳಿತನು. (೧೦೫) 


ಮತ್ತು ಆ ಹುಡುಗನ ತಾಯಿತಂದೆಗಳು ನಂದಿಕೆಯನ್ನುಳ್ಳವರಾಗಿದ್ದರು. ಆಯಿತು; ನಾವು ಅವರನ್ನು ದಂಗೆಗೆ ಮತ್ತು ಕಾಫಿರತನಕ್ಕೆ 
ಎಳೆದಾನೋ- ಎಂದು ಹೆದರಿದೆವು. ಸೂರ್ಯನು ಮುಳುಗುವ ಸ್ಥಾನದವರೆಗೆ ಹೋಗಿ ಸೇರಿದನು. ಅವನು ಕೆಸರಿನ ಬುಗ್ಗೆಯ ನಡುವೆ 
ಮುಳುಗುತ್ತಿರುವುದನ್ನು ಕಂಡನು. ಅವರು- “ ಓ ಜುಲ್‌ ಕರ್‌ ನೈನ್‌! * ಪೃಥ್ಧಿಯ ನಡುವೆ ನಿಶ್ಚಯವಾಗಿ ಯಾಜೂಜ - 
ಮಾಜೂಜರು** ಕಲಹವನ್ನುಂಟುಮಾಡುವವರಾಗಿದ್ದಾರೆ'. - ಎಂದು ಹೇಳಿದರು. (ಮಂ-೪, ಸಿ-೧೬, ಸೂ-೧೮, ಆ-೮೦,೮೮, ೯೪) 


ಸಮೀಕ್ಷಕ- ಭಲೇ ಇದು ಖುದಾನ ಎಷ್ಟು ತಿಳಿಳಕೆಟೀನತೆಯಾಗಿದೆ? ಹುಡುಗರ ತಾಯಿ-ತಂದೆಗಳು ಎಲ್ಲಿಯಾದರೂ ನನ್ನ 
ಮಾರ್ಗದಿಂದ ದೂರೀಕಿರಿಸಲ್ಪ್ಟ, ವಿರುದ್ಧರಾಗಿ ಮಾಡಲ್ಪಡದಿರಲಿ-ಎಂದು ಸಂದೇಹದಿಂದ ಹೆದರಿದನು. ಇದು ಎಂದಿಗೂ ಈಶ್ವರನ. 
ವರ್ತನೆಯಾಗಲಾರದು. ಈಗ ಮುಂದಿನ ಅವಿದ್ಯೆಯ ಮಾತನ್ನು ನೋಡಿರಿ. ಈ ಪುಸ್ತಕವನ್ನು ರಚಿಸಿದವನು ಸೂರ್ಯನು ರಾತ್ರಿಯಲ್ಲಿ 
ಒಂದು ಸರೋವರದಲ್ಲಿ ಮುಳುಗಿದನೆಂು ತಿಳಿಯುತ್ತಾನೆ. ತ್ತೆ ಪ್ರಾತಹಾಲ ಹೊರಡುತ್ತಾನಂತೆ! ಅಲ್ಲ ಸೂರ್ಯನಾದರೋ ಪಥಿವಿಗಿಂತ 
ಬಹಳ ದೊಡ್ಡವನಾಗಿದ್ದಾನೆ. ಅವನು ನದಿಯಲ್ಲಿ ಅಥವಾ ಕೊಳದಲ್ಲಿ, ಅಥವಾ ಸಮುದ್ರದಲ್ಲಿ ಹೇಗೆ ಮುಳುಗಬಲ್ಲನು? ಇದರಿಂದ 
ಕುರಾನನ್ನು ರಚಿಸಿದವನಿಗೆ ಭೂಗೋಳ ಖಗೋಳದ ವಿದ್ಯೆಯಿರಲಿಲ್ಲವದು ವಿದಿತವಾಯಿತು. ಇದ್ದದ್ದ ಪಕ್ಷದಲ್ಲಿ, ಇಂತಹ ವಿದ್ಯಾ 
ವಿರುದ್ಧವಾದ ಮಾತನ್ನು ಏಕೆ ಬರೆಯುತ್ತಿದ್ದರು? ಮತ್ತು ಈ ಪುಸ್ತರವನ್ನು ಒಪ್ಪಿಕೊಳ್ಳುವವರಿಗೂ ಕೂಡ ವಿದ್ಯೆಯಲ್ಲ. ಇದ್ದಿದ್ದರೆ, ಇಂತಹ 
ಸುಳ್ಳು ಮಾತುಗಳಿಂದ ಯಕ್ತವಾದ ಪುಸ್ತಕವನ್ನು ಏಕೆ ಅಂಗೀಕರಿಸುತ್ತಿದ್ದರು? ಈಗ ನೋಡಿರಿ ಖುದಾನ ಅನ್ಯಾಯವನ್ನು ತಾನೇ 
ಪೃಥಿವಿಯನ್ನು ರಚಿಸುವವನೂ, ರಾಜನೂ, ನ್ಯಾಯಾಧೀಶನೂ ಆಗಿದ್ದಾನೆ. ಮತ್ತು ಯಾಜೂಜ- ಮಾಜೂಜರಿಗೆ ಪೃಿವಿಯಲ್ಲಿ 
ಕಲಹವನ್ನು ಮಾಡಲು ಎಡೆಯನ್ನೂ ಕೊಡುತ್ತಾನೆ. ಅದು ಈಸ್ವರತ್ವದ ಸ್ಥಿತಿಗೆ ವಿರುದ್ಧವಾಗಿದೆ. ಆದುದರಿಂದ, ಇಂತಹ ಪುಸ್ತಕವನ್ನು 
ಕಾಡುಜನರು ಅಂಗೀಕರಿಸುತ್ತಾರೆ; ವಿದ್ವಾಂಸರಲ್ಲ. (೧೦೬) 





* ಜುಲ್ಕರ್‌ ನೈನ್‌-ಎಂದರೆ ಎರಡು ಕೊಂಬುಗಳನ್ನುಳ್ಳ ಪ್ರಾಣಿ. ಇಲ್ಲಿ ಬಬ್ಬ ಸಷ್ರಾಸ ವ 
1" ಯಜೂಜ್‌-ಮಾಜೂಜ್‌ ಎರಡು ಸಂಪ್ರದಾಯಗಳ ಹೆಸರುಗಳು. 


ಚತುರ್ದಶ ಸಮುಲ್ಲಾಸ. ಆ 
ಸಲುವಾಗಿ ನಿನ್ನ ಸ್ವಾಮಿಯ ಕಡೆಯಿಂದ ಕಳುಹಿಸಲ್ಪಟ್ಟವನಾಗಿದ್ದೇನೆ - ಎಂಬ ಹೊರತು ಬೇರೆನೂ ಇಲ್ಲ'”- ಎಂದು ಹೇಳತತೊಡಗಿದನು. 
ಅವಳು -“'ನ್ನ ಸಲುವಾಗಿ ಪುತ್ರನು ಹೇಗೆ ಆದಾನು? ನನ್ನ ಮೇಲೆ ಪುರುಷನ ಕೈಹಾಕಲಿಲ್ಲ. ನಾನು ಕೆಟ್ಟ ಕೆಲಸಮಾಡುವವಳಲ್ಲ'”- ಎಂದು. 
ಹೇಳಿದಳು. ಆಯಿತು; ಅವನಿಂದ ಗರ್ಭವತಿಯಾಗಿ ಹೋದಳು ಮತ್ತು ಅವನೊಂದಿಗೆ ದೂರ ಮನೆಗೆ ಹೋಗಿ ನೆಲೆಸಿದಳು-ಎಂದರೆ, 
ಅರಣ್ಯದಲ್ಲಿ, (ಮಂ-೪, ಸಿ-೧೬, ಸೂ-೧೯, ಆ-೧೬-೨೦,೨೨) 


ಸಮೀಕ್ಷಕ:- ಈಗ ಬುದ್ಧಿವಂತರು ಆಲೋಚಿಸಿಕೊಳ್ಳಲಿ. ದೇವತೆಗಳೆಲ್ಲರೂ ಖುದಾನ ಆತ್ಮವಾದರೆ, ಖುದಾನಿಂದ ಬೇರೆಯಾದ 
ಪದಾರ್ಥಗಳಾಗಿರಲಾರರು. ಎರಡನೆಯ ಅನ್ಯಾಯ-ಕುಮಾರಿ ಮೇರಿಗೆ ಪುತ್ರವಾಗುವುದು. ಯಾವನ ಸಂಗವನ್ನೂ ಮಾಡಲು ಬಯಸುತ್ತಿರಲಿಲ್ಲ. 
ಆದರೆ, ತರ ದೇವತೆಯು ಅವಳನ್ನು ಗರ್ಭವತಿಯನ್ನಾಗಿ ಮಾಡಿದನು. ಇದು ನ್ಯಾಯಕ್ಕೆ ವಿರುದ್ಧವಾದ ಮಾತಾಗಿದೆ. 
ಇಲ್ಲಿ ಅಸಭ್ಯತೆಯ ಬೇರೆಯ ಮಾತುಗಳನ್ನೂ ಬಹಳ ಬರೆದಿದ್ದಾರೆ. ಅವುಗಳನ್ನು ಬರೆಯುವುದು ಉಚಿತವೆಂದು. 
ತಿಳಿಯಲಿಲ್ಲ. (೧೦೭). 

ನಾವು ಸೈತಾನರನ್ನು ಕಾಫಿರರ ಮೇಲೆರಗಲು ಕಳುಹಿದೆವು. ಇದನ್ನು ನೀನು ನೋಡಲಿಲ್ಲವೇ? ಅವರ ದಾರಿತ್ಪಿಸುವಲ್ಲಿ, ಅವರಿಗೇ 
ದಾರಿತಪ್ಪಿಸುತ್ತಾರೆ. (ಮಂ-೪, ಸಿ-೧೬, ಸೂ-೧೯, ಆ-೮೩). 

ಸಮೀಕ್ಷರ್ಕ ಖುದಾನೇ ಸ್ವತಃ ಸೈತಾನರನ್ನು ಪಥಭ್ರಷ್ಟರನ್ನಾಗಿ ಮಾಡಲು ಕಳುಹಿಸುತ್ತಾನೆಯಾದರೆ, ಪಥಭ್ರಷ್ಟರನ್ನಾಗಿ ಮಾಡುವವರ 
ದೋಷ ಏನೇನೂ ಇರಲಾರದು. ಮತ್ತು ಅವರಿಗೂ ಶಿಕ್ಷೆ ವಿಧಿಸಲಾಗುವುದಿಲ್ಲ. ಮತ್ತು ಸೈತಾನರಿಗೂ ಕೂಡ 
'ಖುದಾನ ಅಪ್ಪಣೆಯಿಂದ ಇದೆಲ್ಲವೂ ಆಗುತ್ತದೆ. ಇದರ ಫಲ ಖುದಾನಿಗೆಯೇ 'ಸಿಕ್ಕಬೇಕು. ಅವನು ಸತ್ಯವಂತನಾದ 
ನ್ಯಾಯಕಾರಿಯಾಗಿರುವನಾದರೆ, ಅದರ ಫಲವಾದ ನರಕವನ್ನು ಅವನೇ ಅನುಭವಿಸಬೇಕು. ಮತ್ತು ನ್ಯಾಯವನ್ನು ಬಟ್ಟು ಅನ್ಯಾಯವನ್ನು 
ಮಾಡುವನಾದರೆ, ಅನ್ಕಾಯಕಾರಿಯಾದನು. ಅನ್ಕಾಯಕಾರಿಯೇ ಪಾಪಿಯೆನಿಸುತ್ತಾನೆ. (೧೦೮) 


ಯಾವನು ಪಶ್ಚಾತ್ವಾಪಪಟ್ಟನೋ, ಮತ್ತು ನಂಬಿಕೆಯಿಟ್ಟನೋ, ಒಳ್ಳೆಯ ಕರ್ಮಗಳನ್ನು ಮಾಡಿದನೋ, ಪುನಃ ಮಾರ್ಗವನ್ನು 
ಕಂಡುಕೊಂಡನೋ, ಆ ಮಾನವನ ಸಲುವಾಗಿ, ನಿಶ್ಚಯವಾಗಿಯೂ ಕ್ಷಮೆ ಮಾಡುವವನಾಗಿದ್ದೇನೆ. 
(ಮಂ-೪, ಸಿ-೧೬, ಸೂ-೨೦, ಅ-೮೨). 


ಸಮೀಕ್ಷರ್ಕ- "ತೋಬಾಹ್‌' ಎಂದರೆ ಪಶ್ಚಾತ್ತಾಪಪಡುವುದರಿಂದ ಪಾಪವನ್ನು ಕ್ಷಿಸುವನು-ಎಂದು ಕುರಾನಿನಲ್ಲಿರುವ ಮಾತು. 
ಎಲ್ಲರನ್ನೂ ಪಾಪಿಗಳನ್ನಾಗಿ ಮಾಡುವಂತಹುದಾಗಿದೆ. ಏಕೆಂದರೆ, ಪಾಪಿಗಳಿಗೆ ಇದರಿಂದ ಪಾಪವನ್ನು ಮಾಡುವ ಸಾಹಸ ಬಹಳವಾಗಿ. 
ಹೆಚ್ಚಿಸೋಗು್ತದೆ. ಆದುದರಿಂದ, ಈ ಪುಸ್ತಕವು ಮತ್ತು ಇದನ್ನು ರಚಿಸುವವನು ಪಾಪಮಾಡುವುದರಲ್ಲಿ ಸಾಹಸವನ್ನು ಹೆಚ್ಚಿಸುವವನಾಗಿ್ದಾನೆ. 
ಆದುದರಿಂದ ಈ. ಪುಸ್ತಕ ಪರಮೇಶ್ವರಕ್ಕತವೂ ಆಗಲಾರದು ; ಮತ್ತು ಇದರಲ್ಲಿ ಹೇಳಲಟ್ಟಿರುವವನು ಪರಮೇಶ್ವರನೂ 
ಆಗಿರಲಾರನು. (೧೦೯). 


ಮತ್ತು ಅಲ್ಲಾಡಿಹೋಗುವ ಪ್ರಸಂಗ ಬಾರದಿರಲಿ-ಎಂದು ನಾವು ಪೃಥಿವಿಯ ನಡುವೆ ಪರ್ವತಗಳನ್ನು ನಿರ್ಮಿಸಿದೆವು. 
(ಮಂ-೪, ಸಿ-೧೭, ಸೂ-೨೧, ಆ-೩೧). 


ಸಮೀಕ್ಷತೆ - ಕುರಾನನ್ನು ರಚಿಸುವವನು ಪೃಥಿವಿಯ ತಿರುಗುವಿಕೆ ಮೊದಲಾದುವನ್ನು ತಿಳಿದಿದ್ದರೆ, ಪರ್ವತಗಳನ್ನು ಇಡುವುದರಿಂದ 
ಪೃಥಿವೀ ಅಲ್ಲಾಡುವುದಿಲ್ಲ ಎಂಬ ಈ ಮಾತನ್ನು ಎಂದಿಗೂ ಹೇಳುತ್ತಿರಲಿಲ್ಲ. ಪರ್ವತವನ್ನು ಇಡದಿದ್ದರೆ ಪೃಥಿವೀ ಅಲ್ಲಾಡಿಹೋಗುವುದೆಂಬ 
ಸಂದೇಹ ಮೂಡಿತು! ಇಷ್ಟು ಹೇಳಿದ ಮೇಲೆಯೂ ಭೂಕಂಪದಲ್ಲಿ ಏತಕ್ಕೆ ಅದುರಿ ಹೋಗುತ್ತದೆ? (೧೧೦) 


ಮತ್ತು ನಾವು ಶಿಕ್ಷಣಮಸುತ್ತೆವು ಆ ನಾರಿಗೆ ಮತ್ತು ಅವಳು ತನ್ನ ಗುಹ್ಕ ಅಂಗಗಳನ್ನು ರಕ್ಷಿಸಿಕೊಂಡಳು. ಆಯಿತು; ಊದಿದಿಟ್ಟಿವು. 
ಅದರೊಳಕ್ಕೆ ನಮ್ಮ ಆತ್ಮನನ್ನು. (ಮಂ-೪, ಸಿ-೧೭, ಸೂ-೨೧, ಆ-೯೧) 

_ ಸೆಮೀಕ್ಷರ್ಶ ಇಂತಹ ಅಶ್ಲೀಲವಾದ ಮಾತುಗಳು ಖುದಾನ ಪುಸ್ತಕದಲ್ಲಿ, ಖುದಾನದೇ ಏನು, ಒಬ್ಬ ಸಭ್ಯ ಮನುಷ್ಯನದೂ ಕೂಡ. 
ಆಗಿರಲಾರವು. ಮಾನವರ ನಡುವೆಯೇ ಇಂತಹ ಮಾತುಗಳನ್ನು ಬರೆಯುವುದು ಉಚಿತವಲ್ಲವೆಂದ ಮೇಲೆ, ಪರಮೇಶ್ವರನ ಕಡೆಯಿಂದ. 
ಹೇಗೆ ತಾನೇ ಉಚಿತವೆನ್ನಿಸಲು ಶಕ್ಕ? ಇಂತಹ ಮಾತುಗಳಿಂದ ಕುರಾನ್‌ ದೂಷಿತವಾಗುತ್ತದೆ. ಒಳ್ಳೆಯ ವಚನಗಳಿದ್ದಲ್ಲಿ ವೇದಗಳ 
ಪ್ರಶಂಸೆಯಾಗುವಂತೆ ಕುರಾನಿನ ಪ್ರಶಂಸೆಯೂ ಬಹುವಾಗಿ ಆಗುತ್ತಿದ್ದತು. (೧೧೧) 

ಆಕಾಶಗಳ ಮತ್ತು ಪೃಥಿವಿಯ ಮಧ್ಯೆ ಏನು ಇವೆಯೋ, ಯಾರಾರು ಇದ್ದಾರೋ, ಆ ಸೂರ್ಯ ಮತ್ತು ಚಂದ್ರ-ನಕ್ಷತ್ರಗಳು ಮತ್ತು 
ಪರ್ವತಗಳು, ವೃಕ್ಷಗಳು ಮತ್ತು ಪ್ರಾಣಿಗಳು-ಎಲ್ಲವೂ ಅಲ್ಲಾಹನಿಗೆ ಪ್ರಣಾಮ ಮಾಡುತ್ತವೆ-ಇದನ್ನು ನೀನು ನೋಡಲಿಲ್ಲವೋ? ಸ್ವರ್ಗದಲ್ಲಿ 





44 ಸತ್ಯಾರ್ಥಪ್ರಣಶ 

ಚಿನ್ನದ ಬಳೆಗಳು ತೊಡಿಸಲ್ಪಡುವುವು. ಮತ್ತು ಮುತ್ತು ಹಾಗೂ ಆದರ ನಡುವೆ ರೇಷ್ಮೆಯ ಉಡುಪಿದೆ. ಮತ್ತು ಸುತ್ತಲೂ ತಿರುಗಾಡುವವರ 
ಮತ್ತು ನಿಂತುಕೊಳ್ಳುವವರ ಸಲುವಾಗಿ ನನ್ನ ಮನೆಯನ್ನು ಪವಿತ್ರವಾಗಿಡು. ಪುನಃ, ತಮ್ಮ ಕಲ್ಮಷಗಳನ್ನು ದೂರಮಾಡಬೇಕು ಮತ್ತು 
ಪ್ರಾಚೀನ ಗೃಹದ ಪ್ರದಕ್ಷಿಣೆಯನ್ನು ಮಾಡಬೇಕು. ಏಕೆಂದರೆ, ಅಲ್ಲಾಹನ ಹೆಸರನ್ನು ಸ್ಮರಿಸಬೇಕು. 

(ಮಂ-೪. ಸಿ-೧೭, ಸೂ-೨, ಆ-೧೮, ೨೩, ೨೬, ೨೯). 


ಸಮೀಕ್ಷಕ- ಓಹೋ! ಜಡವಾದ ವಸ್ತುಗಳು ಪರಮೇಶ್ವರನನ್ನು ಎಂದಿಗೂ ತಿಳಿದುಕೊಳ್ಳಲಾರವು. ಮತ್ತೆ ಅವು ಅವನಲ್ಲಿ 
ಭಕ್ತಿಯನ್ನಿಡಬಲ್ಲವಾದರೂ ಎಂತು? ಆದುದರಿಂದ ಈ ಪುಸ್ತಕ ಈ್ವರಕೃತವಂತೂ ಎಂದಿಗೂ ಆಗಲಾರದು. ಆದರೆ, ಯಾವನೋ 
ಭ್ರಾಂತನಾದವನು ನಿರ್ಮಿಸಿದಂತೆ ಕಾಣುತ್ತದೆ. ಭೇಷ್‌! ಎಲ್ಲಿ ಚಿನ್ನ ಮುತ್ತುಗಳ ಒಡವೆಗಳೂ, ರೇಷ್ಮೆಯ ವಸ್ತ್ರಗಳೂ ತೊಡಲು 
ಸಿಕ್ಕತ್ತವೋ ಆ ಸ್ವರ್ಗ ತುಂಬಾ ಒಳ್ಳೆಯದಾಗಿದೆ! ಈ ಸ್ವರ್ಗ ಇಲ್ಲಿನ ರಾಜರುಗಳ ಮನೆಗಿಂತ ಹೆಚ್ಚಾಗಿ ಏನೂ ಕಾಣಿಸುವುದಿಲ್ಲ. ಮತ್ತು 
ಪರಮೇಶ್ವರನ ಮನೆಯಾಗಿರುವಾಗ, ಅವನು ಅದೇ ಮನೆಯಲ್ಲಿ ಇರುತ್ತಲೂ ಇರಬಹುದು. ಮತ್ತೆ ಮೂರ್ತಿಪೂಜೆ ಆಗಲಿಲ್ಲವೇಕೆ?. 
ಮತ್ತು ಬೇರೆಯ ಮೂರ್ತಿಪೂಜಕರ ಖಂಡನವಸ್ಗೇಕೆ ಮಾಡುತ್ತೀರಿ? 'ಖುದಾ ಕಾಣಿಕೆಯನ್ನು ತೆಗೆದುಕೊಳ್ಳುವಾಗ, ತನ್ನ ಮನೆಯ 
ಪ್ರದಕ್ಷಿಣೆಯನ್ನು ಮಾಡುವ ಅಪ್ಪಣೆಯನ್ನು ಮಾಡುವಾಗ ಮತ್ತು ಪಶುಗಳನ್ನು ಕೊಲ್ಲಿಸಿ ತನ್ನಿಸುವಾಗ, ಈ ಖುದಾ ದೇವಾಲಯಗಳವರಂತೆ, 
ಮಸೀದಿ ದೊಡ್ಡ ಮೂರ್ತಿಯಾಗಿದೆ. ಇದರಿಂದ ಖುದಾ ಮತ್ತು ಮುಸಲ್ಫಾನರು ದೊಡ್ಡ ಮೂರ್ತಿಪೂಜಕರೂ ಮತ್ತು ಪೌರಾಣಿಕರು 
ಹಾಗೂ ಜೈನರು ಚಿಕ್ಕ ಮೂರ್ತಿಪೂಜಕರೂ ಆಗಿದ್ದಾರೆ. (೧೧೨) 


ಪತ್ತೆ ನಿಶ್ಚಯವಾಗಿ ನೀವು ಕಯಾವತ್ತಿನ ದಿನ ಎಬ್ಬಿಸಲ್ಪಡುವಿರಿ. (ಮಂ-೪, ಸಿ-೧೮, ಸೂ-೨೩, ಆ-೧೬). 


ಸಮೀಕ್ಷಕ್ಕ- ಕಯಾವತ್ತಿನವರೆಗೆ ಶವಗಳು ಗೋರಿಯಲ್ಲಿಯೇ ಇರುತ್ತವೋ ಅಥವಾ ಬೇರೆ ಯಾವುದಾದರೂ ಎಡೆಯಲ್ಲಿಯೋ? 
ಅವಗಳಲ್ಲಿಯೇ ಇರುವುದಾದರೆ, ಕೊಳೆತಿರುವ ದುರ್ಗಂಧಮಯ ಶರೀರದಲ್ಲಿದ್ದ, ಪುಣ್ಯಾತ್ಮರುಗಳು ಕೂಡ ದುಃಖವನ್ನು ಅನುಭವಿಸುವರೇ? 
ಇದು. ಅನ್ಯಾಯವಾಗಿದೆ. ಮತ್ತು ದುರ್ಗಂಧ ಅಧಿಕವಾಗಿ ರೋಗ ಉತ್ಪ್ರಿಮಾಡುವುದರಿಂದ ಖುದಾ ಮತ್ತು ಮುಸಲ್ಮಾನರು, 
ಪಾಪಭಾಗಿಗಳಾಗುವರು. (೧೧೩). 

ಆ ದಿವಸಕ್ಕಿ, ಅವರ ನಾಲಿಗೆಗಳು, ಮತ್ತು ಅವರ ಕೈಗಳು ಮತ್ತು ಅವರ ಕಾಲುಗಳು, ತಾವು ಏನನ್ನು ಮಾಡುತ್ತಿದ್ದವೋ, 
ಅದರೊಂದಿಗೆ, ಅವರ ಮೇಲೆ ಸಾಕ್ಷ್ಯವನ್ನು ಕೊಡುವುವು. ಅಲ್ಲಾಹನು ಆಕಾಶಗಳ ಪ್ರಣಶವಾಗಿದ್ದಾನೆ; ಮತ್ತು ಪೃಥಿವಿಯ ಪ್ರಕಾಶವಾಗಿದ್ದಾನೆ. 
ಅವನ ಜ್ಯೋತಿ(ಗೋಡೆಯಲ್ಲಿನ) ಗೂಡಿನಂತಿದೆ ; ಅದರ ನಡುವೆ ದೀಪವಿದ್ದು ಮತ್ತು ನಡುವಣ ದೀಪ ಗಾಜಿನದಾಗಿದೆ ; ಆ ದೀಪ 
ನಕ್ಷತ್ರವೋ ಎಂಬಂತೆ ಥಳಥಳಿಸುತ್ತಿದೆ. ಆ ದೀಪವು ಆಶೀರ್ವದಿಸಲ್ಪಟ್ಟ ಆಲಿವ್‌ ವೃಕ್ಷದ ತೈಲದಿಂದ ಉರಿಯುವಂತಹುದಾಗಿದೆ. ಅದರ 
ತೈಲ ಪೂರ್ವದ ಕಡೆಯಿಂದಲೂ ಸಿಕ್ಕದು; ಪಶ್ಚಿಮದ ಹತ್ತಿರವೂ ಸಿಕ್ಕದು. ಮತ್ತೆ ಅದಕ್ಕೆ ಯಾವ ಅಗ್ನಿಯನ್ನೂ ಸ್ಪರ್ಶಮಾಡಿಸಬೇಕಾಗಿಲ್ಲ. 
ಅಲ್ಲಾಹನು ಯಾವನನ್ನು ಬಯಸುತ್ತಾನೋ ಅವನಿಗೆ, ಮೇಲೆ ವರ್ಣಿಸಿರುವ ತನ್ನ ಜ್ಯೋತಿಯ ಮಾರ್ಗಗಳನ್ನು ತೋರಿಸುತ್ತಾನೆ. 
(ಮಂ-೪, ಸಿ-೧೮, ಸೂ-೨೪, ಆ-೨೩, ೩೫). 


ಸಮೀಕ್ಷಕ - ಕೈಗಳು, ಕಾಲುಗಳು ಮೊದಲಾದುವು ಜಡವಾಗಿರುವುದರಿಂದ. ಸಾಕ್ಷ್ಯವನ್ನೆಂದಿಗೂ ಕೊಡಲಾರವು. ಈ ಮಾತು. 
ಸಷ್ಟಿಕಮಕ್ಕೆವಿರುದ್ಧವಾಗಿರುವುದರಿಂದ ಸುಳ್ಳಾಗಿದೆ. ಖುದಾ ಬೆಂಕಿ ಏನು? ವಿದ್ಯುತ್ತೇನು? ಎಂತಹ ದೃಷ್ಟಾಂತವನ್ನು ಕೊಡುತ್ತಾರೋ, 
ಅಂತಹ ದೃಷ್ಟಾಂತ ಈಶ್ವರನಿಗೆ ಅನ್ವಯಿಸಲಾರದು. ಅಹುದು; ಯಾವುದಾದರೂ ಸಾಕಾರವಸ್ತುವಿಗೆ ಅನ್ವಯಿಸಬಲ್ಲದು. (೧೧೪). 

ಮತ್ತು ಅಲ್ಲಾಹನು ಪ್ರತಿಯೊಂದು ಪ್ರಾಣಿಯನ್ನೂ ನೀರಿನಿಂದ ಉತ್ಪನ್ನಮಾಡಿದನು. ಆಯಿತು; ಅವುಗಳಲ್ಲಿ ಕೆಲವು ತಮ್ಮ 
ಹೊಟ್ಟೆಯ ಮೇಲೆ ತೆವಳಿಕೊಂಡು ಹೋಗುವಂತಹದಿವೆ. ಮತ್ತು ಯಾವನೇ ಆಗಲಿ; ಅಲ್ಲಾಹನ ಮತ್ತು ಅವನ ರಸೂಲನ ಆಜ್ಞೆಯನ್ನು 
ಪಾಲಿಸುತ್ತಾನೋ...... ಖುದಾನ ಮತ್ತು ಅವನ ರಸೂಲನ ಆಜ್ಞೆಯನ್ನು ಪಾಲಿಸಬೇಕುದು ಹೇಳು. ಮತ್ತು ನಿಮಗೆ ದಯೆ ತೋರಿಸಲ್ಪಡುವಂತೆ, 
ರಸೂಲನ ಆಜ್ಞೆಯನ್ನು ಪಾಲಿಸಿರಿ (ಮಂ-೧, ಸಿ-೧೮, ಸೂ-೨೪, ಆ-೪೫, ೫೨, ೫೪, ೫೭) 


ಸಮೀಕ್ಷಕ - ಯಾವ ಪ್ರಾಣಿಗಳ ಶರೀರದಲ್ಲಿ ಎಲ್ಲ ತತ್ತ್ವಗಳೂ ಕಂಡು ಬರುತ್ತವೋ, ಅವುಗಳ ವಿಷಯದಲ್ಲಿ ಕೇವಲ. 
ಜಲದಿಂದ ಉತ್ಪನ್ನಮಾಡಿದನು-ಎನ್ನುವುದು ಯಾವ ಫಿಲಾಸಫಿ (ದರ್ಶನಶಾಸ್ತ್ರಯಾಗಿದೆ?' ಇದು ಕೇವಲ ಅವಿದ್ಯೆಯ ಮಾತು. 
ಅಲ್ಲಾಹನೊಂದಿಗೆ ಪೈಗಂಬರನ ಆಜ್ಞೆಯನ್ನೂ ಪಾಲಿಸಬೇಕಾಗಿರುವುದಾದರೆ, (ರಸೂಲನು) ಖುದಾನ ಭಾಗೀದಾರನಾಗಿ ಹೋದನೋ 
ಆಥವಾ ಇಲ್ಲವೋ? ಹೀಗೆ ಇರುವುದಾದರೆ ಕುರಾನಿನಲ್ಲಿ ಖುದಾನನ್ನು ಭಾಗೀದಾರರಹಿತನೆಂದು ಅದೇಕೆ ಬರೆದಿದ್ದಾರೆ? ಮತ್ತು ಅದೇಕೆ 
(ಹಾಗೆ) ಹೇಳುತ್ತೀರಿ? (೧೧೫). 


ಚತುರ್ದಶ ಸಮುಲ್ಲಾಸ 45 
ಮತ್ತು ಯಾವ ದಿನ ಆಕಾಶವು ಮೋಡದೊಂದಿಗೆ ಹರಿದು ಹೋಗುವುದೋ ಮತ್ತು ದೇವತೆಗಳು ಇಳುಹಿಸಲ್ಪಡುವರೋ.... 

ಸಾಕು; ಕಾಫಿರರು ಹೇಳಿದುದನ್ನು ಒಪ್ಪಿಕೊಳ್ಳಬೇಡ. ಮತ್ತು ಜಗಳವಾಡು ಅವರೊಂದಿಗೆ, ದೊಡ್ಡ ಜಗಳವನ್ನು. ಮತ್ತು ಅಲ್ಲಾಹನು. 

ಅವರುಗಳ ಕೆಡಕುಗಳನ್ನು ಒಳಿತಾಗಿ ಪರಿವರ್ತಿಸಿಬಿಡುತ್ತಾನೆ. ಮತ್ತು ಯಾವನು "ಪಶ್ಚಾತ್ತಾಪ' ಪಡುವನೋ ಮತ್ತು ಸತ್ಯರ್ಮಗಳನ್ನು 

ಮಾಡುವನೋ, ಅವನು ನಿಶ್ಚಯವಾಗಿಯೂ ಅಲ್ಲಾಹನ ಕಡೆಗೆ ಬರುತ್ತಾನೆ. 

(ಮಂ-೪, ಸಿ-೧೯, ಸೂ-೨೫, ಆ-೨೫, ೫೨, ೭೦, ೭೧). 


ಸಮೀಕ್ಷಕ - ಆಕಾಶವು ಮೋಡಗಳೊಂದಿಗೆ ಹರಿದುಹೋಗುವುದು-ಎಂಬ ಈ ಮಾತು ಎಂದಿಗೂ ಸತ್ಯಿವಾಗಲಾರದು. 
ಆಕಾಶವು ಯಾವುದಾದರೂ ಮೂರ್ತಿಮಂತವಾದ ಪದಾರ್ಥವಾಗಿದ್ದರೆ, ಹರಿಯಬಲ್ಲರು. ಮುಸಲ್ಮಾನರ ಈ ಕುರಾನು ಶಾಂತಿ-ಭಂಗವನ್ನು 
ಮಾಡಿ, ದಂಗೆ-ಕಲಹಗಳನ್ನು ಉಂಟುಮಾಡುವಂತಹುದಾಗಿದೆ. 'ಇದೇ ಕಾರಣದಿಂದ, ಧಾರ್ಮಿಕರಾದ ವಿದ್ವಾಂಸರುಗಳು ಇದನ್ನು 
ಅಂಗೀಕರಿಸುವುದಿಲ್ಲ. ಪಾಪ ಮತ್ತು ಪುಣ್ಯಗಳನ್ನು ಪರಸ್ಪರ ಪರಿವರ್ತಿಸುವ ಈ ನ್ಯಾಯವೂ ಕೂಡ ವಿಚಿತ್ರವೇ ಆಗಿದೆ. ಪರಿವರ್ತಿತವಾಗಿ 
ಹೋಗಲು ಇದು ಎಳ್ಳು- ಉದ್ದಿನಂತಹ ಮಾತೇನು? ಪಶ್ಚಾತ್ತಾಪ ಪಡುವುದರಿಂದ ಪಾಪವು ಬಿಟ್ಟು ಹೋಗುವುದಾದರೆ ಮತ್ತು ಈಶ್ವರನು 
ಸಿಕ್ಕುವನಾದರೆ, ಯಾವನೂ ಪಾಪಮಾಡಲು ಹೆದರುವುದಿಲ್ಲ. ಆದುದರಿಂದ, ಈ ಮಾತುಗಳೆಲ್ಲವೂ ವಿದ್ಯೆಗೆ ವಿರುದ್ಧವಾಗಿವೆ. (೧೧೬). 

ರಾತ್ರಿಗೆ ಕರೆದುಕೊಂಡು ಹೋಗು ನನ್ನ ಸೇವಕನನ್ನು; ನಿಶ್ಚಯವಾಗಿಯೂ ನೀನು ಹಿಂಬಾಲಿಸಲ್ಪಡುವೆ - ಎಂದು ಹೇಳಿ ನಾವು. 
ಪುಸ್ತಕವನ್ನು ಮೋಸೆಸನಿಗೆ ತಿರುಗಿಸಿದೆವು. ಸರಿ, ಫಿರೋನನು ನಗರಗಳ ಮಧ್ಯಕ್ಕೆ ಒಂದುಗೂಡಿಸುವ ಜನರನ್ನು ಕಳುಹಿಸಿದನು. ಮತ್ತು 
ಯಾವನು ನನ್ನನ್ನು ಉತ್ಪನ್ನಮಾಡಿದನೋ, ಸತ್ಯವಾಗಿ, ಅದೇ ಪುರುಷನು ಮಾರ್ಗ ತೋರಿಸುತ್ತಾನೆ. ಮತ್ತು ಯಾವನು ನನಗೆ ತಿನ್ನಿಸುತ್ತಾನೋ, 
ನನಗೆ ಕುಡಿಸುತ್ತಾನೋ, ಅವನೇ ಆ ಪುರುಷನು ನನಗಾಗಿ ನನ್ನ ಅಪರಾಧವನ್ನು ಕಯಾಮತ್ತಿನ ದಿನ ಕ್ಷಮಿಸುವನೆಂದು ನಾನು 
ಆಸೆಯಿಟ್ಟುಕೊಂಡಿದ್ದೇನೆ. (ಮಂ-೫, ಸಿ-೧೯, ಸೂ-೨೬, ಆ-೫೨, ೫೩, ೭೪, ೭೯, ೮೨). 

ಸಮೀಕ್ಷಕ- ಖುದಾ ಮೋಸೆಸನ ಕಡೆಗೆ ಪುಸ್ತಕವನ್ನು ಕಳುಹಿಸಿದನಾದರೆ, ಮತ್ತೆ ದಾವೂದ್‌, ಏಸು ಮತ್ತು ಮುಹಮ್ಮದ್‌ 
ಸಾಹೇಬರ ಕಡೆಗೆ ಪುಸ್ತಕವನ್ನೇಕೆ ಕಳುಹಿಸಿದನು? ಏಕೆಂದರೆ, ಪರಮೇಶ್ವರನ ಮಾತು ಸದಾ ಒಂದೇ ಬಗೆಯದೂ, ದೋಷರಹಿತವೂ. 
ಆಗಿರುತ್ತದೆ. ಮತ್ತು ಅದರ ನಂತರ ಕುರಾನಿನವರೆಗೆ ಪುಸ್ತಕಗಳನ್ನು ಕಳುಹಿಸಿರುವುದರಿಂದ, ಮೊದಲನೆಯ ಪುಸ್ತಕ ಅಪೂರ್ಣವೂ, 
ದೋಷಯುಕ್ತವೂ, ಆಗಿದ್ದತೆಂದು ಗ್ರಹಿಸಲ್ಪಡುವುದು. ಈ ಮೂರು ಪುಸ್ತಕಗಳು ಸತ್ಯವಾಗಿದ್ದರೆ, ಈ ಕುರಾನ್‌ ಸುಳ್ಳಾಗುವುದು. ಪರಸ್ಪರ 
ಪ್ರಾಯಶಃ ವಿರೋಧವನ್ನು ಹೊಂದಿರುವುದರಿಂದ, ಆ ನಾಲ್ಕು ಪುಸ್ತಕಗಳೂ ಸರ್ವಥಾ ಸತ್ಯವಾಗಿರುವುದು ಶಕ್ಕವೇ ಅಲ್ಲ. ಖುದಾ ರೂಹ್‌. 
ಎಂದರೆ. ಜೀವರನ್ನು ಉತ್ಪನ್ನಮಾಡಿದ್ದಾನಾದರೆ, ಅವರು ಮೃತರೂ ಆಗುವರು. ಎಂದರೆ, ಎಂದಾದರೂ ಅವರುಗಳ ನಾಶವೂ. 
ಯಾವಾಗಲಾದರೂ ಅಭಾವವೂ ಕೂಡ ಆಗುವುದು. ಪರಮೇಶ್ವರನೇ ಮಾನವರೇ ಮೊದಲಾದ ಪ್ರಾಣಿಗಳಿಗೆ-ಕುಡಿಸುತ್ತಾನೆಯಾದರೆ, 
ಯಾವನಿಗೂ ರೋಗವು ಬರಬಾರದು. ಮತ್ತು ಎಲ್ಲರಿಗೂ ಸಮಾನವಾದ ಭೋಜನವನ್ನು ಕೊಡಬೇಕು. ಪಕ್ಷಪಾತದಿಂದ, ರಾಜನಿಗೆ 
ಮತ್ತು ದರಿಧ್ರಿಗೆ ಶ್ರೇಷ್ಠವಾದ - ನಿಕೃಷ್ಟವಾದ ಭೋಜನ ಸಿಕ್ಕುವಂತೆ ಒಬ್ಬನಿಗೆ ಉತ್ತಮವೂ ಮತ್ತು ಇನ್ನೊಬ್ಬನಿಗೆ ನಿಕೃಷ್ಟವೂ ಆದುದು. 
ಸಿಕ್ಕಬಾರದು. ಪರಮೇಶ್ವರನೇ ತಿನ್ನಿಸುವವನೂ, ಕುಡಿಸುವವನೂ ಮತ್ತು ಪಠ್ಯವನ್ನು ಇಡಿಸುವವನೂ ಆಗಿರುವನಾದರೆ, ರೋಗವೇ 
ಉಂಟಾಗಬಾರದು. ಆದರೆ, ಮುಸಲ್ಫಾನರು-ಮೊದಲಾದವರಿಗೂ ರೋಗಗಳು ಉಂಟಾಗುತ್ತವೆ. ಸ್ವತಃ ಖುದಾನೇ ರೋಗಗಳನ್ನು 


ಮಾಡುತ್ತಾನೆ ಎನ್ನುವದಾದರೆ, 'ಖದಾ ಪಾಪಗಳನ್ನು ಹೆಚ್ಚಿಸುವವನಾಗಿ ಪಾಷಯಕ್ತವಗುವನು. ಕ್ಷಮಿಸುವುದಿಲ್ಲವಾದರೆ, ಕುರಾನಿನ ಈ 
ಮಾತು ಸುಳ್ಳಾಗದೇ ಇರಲು ಶಕ್ಕವಲ್ಲ. (೧೧೭). 

ನೀನು ಮಾನವನಲ್ಲ ನಮ್ಮಹಾಗೆ. ಹೋಗಲಿ, ನೀನು ಈ ರೀತಿ ಮಾಡು. ನೀನು ಸತ್ಯವಂತರ ನಡುವೆ ಒಬ್ಬನಾದರೆ, ಏನಾದರೂ 
ಚಿಹ್ನೆಯನ್ನು ತೆಗೆದುಕೊಂಡು ಬಾ, “ಅದಕ್ಕಾಗಿ ಈ ಹೆಣ್ಣು ಒಂಟೆಯಿದೆ. ಒಂದು ಸಾರಿ ನೀರನ್ನು ಕುಡಿಯಬೇಕಾಗಿದೆ'.-ಎಂದು. 
ಹೇಳಿದನು. (ಮಂ-೫, ಸಿ-೧೯, ಸೂ-೨೬, ಆ-೧೫೪-೧೫೫). 

ಸಮೀಕ್ಷರ್ಕ- ಆಹಾ, ಯಾವನಾದರೂ ಕಲ್ಲಿನಿಂದ ಒಂಟೆ ಹೊರಬರುತ್ತದೆ-ಎಂಬ ಮಾತನ್ನು ಒಪ್ಪಿಕೊಳ್ಳಬಲ್ಲನೇ? ಯಾರು ಈ 
ಮಾತನ್ನು ಒಪ್ಪಿಕೊಂಡುಬಿಟ್ಟರೋ, ಅವರು ಕಾಡುಮನುಷ್ಠರಾಗಿದ್ದರು. ಮತ್ತು ಹೆಣ್ಣು ಒಂಟೆಯ ಚಿಹ್ನೆಯನ್ನು ಕೊಡುವುದು ಕೇವಲ 
ಕಾಡುಜನರ ವ್ಯವಹಾರವಾಗಿದೆ; ಈಶ್ವರಕೃತವಲ್ಲ. ಈ ಪುಸ್ತಕ ಈಶ್ವರಕೃತವಾಗಿದ್ದರೆ, ಇಂತಹ ವ್ಯರ್ಥವಾದ ಮಾತುಗಳು ಇದರಲ್ಲಿ 


456 ಸತ್ಯಾರ್ಥಪ್ರಕಾಶ. 
ಇರುತ್ತಿರಲಿಲ್ಲ. (೧೧೮). 

ಓ ಮೋಸೆಸ್‌! ನಿಶ್ಚಯವಾಗಿಯೂ ನಾನು ಶಕ್ತಿಮಾನ್‌ ಅಲ್ಲಾಹಣಾಗಿದ್ದೇನೆ-ಎನ್ನುವುದು ತಥ್ಯ. ಮತ್ತು ಕೆಳಕ್ಕೆಸೆದುಬಿಡು ನಿನ್ನ 
ಕೋಲನ್ನು. ಆಯಿತು, ಯಾವಾಗ ಅದನ್ನು ನೋಡಿದನೋ, ಆಗ ಅದು ಸರ್ಪವೋ ಎನ್ನುವಂತೆ ಅಲ್ಲಾಡುತ್ತಿದ್ದಿತು. ಓ ಮೋಸೆಸ್‌! 
ಹೆದರಬೇಡ. ನಿಶ್ಚಯವಾಗಿಯೂ ಪೈಗಂಬರರು ನನ್ನ ಸಮೀಪದಲ್ಲಿ ಹೆದರುವುದಿಲ್ಲ. ಅಲ್ಲಾಹನ ಹೊರತು ಬೇರೆ ಯಾರೂ ದೇವರಲ್ಲ. 
ಆದರೆ ಅವನು ದೊಡ್ಡ ಸಿಂಹಾಸನದ (ಐಳನೆಯ ಆಕಾಶದ) ಸ್ವಾಮಿಯಾಗಿದ್ದಾನೆ. ಫನಗಿಂತ ಮೇಲೆ ಎಂದು ಆತ್ಮಸ್ಪುತಿ ಮಾಡಿಕೊಳ್ಳಬೇಡಿ. 
ಮತ್ತು ಹೊರಟುಬನ್ನಿರಿ ನನ್ನ ಹತ್ತಿರ ಮುಸಲ್ವಾನರಾಗಿ, (ಮಂ-೫, ಸಿ-೧೯, ಸೂ-೨೭, ಆ-೯, ೧೦, ೨೬, ೩೧) 


ಸಮೀಕ್ಷೆ - ಮತ್ತೂ ಕೊಡ ನೋಡಿರಿ, ತನ್ನ ಬಾಯಿನಿಂದ ತಾನೇ ಅಲ್ಲಾಹನು ಮಹಾಪ್ರಚಂಡನಾಗುತ್ತಾನೆ. ತನ್ನ ನಾಲಗೆಯಿಂದ 
ತನ್ನ ಪ್ರಶಂಸೆಮಾಡಿಕೊಳ್ಳುವುದು ಶ್ರೇಷ್ಠ ಪುರುಷನ ಕೆಲಸವೂ ಕೂಡ ಅಲ್ಲ; ಇನ್ನು ಖುದಾನ ಕೆಲಸ ಹೇಗೆ ತಾನೇ ಆದೀತು? ಹೀಗೆಯೇ 
ಇಂದ್ರಜಾಲದ ದೊಂಬರಾಟವನ್ನು ತೋರಿಸಿ, ಕಾಡು ಜನರನ್ನು ವಶಪಡಿಸಿಕೊಂಡು, ತಾನು ವನವಾಸೀ ಖುದಾ ಆಗಿ ಕುಳಿತನು. 
ಇಂತಹ ಮಾತು ಈಶ್ವರನ ಪುಸ್ತಕದಲ್ಲಿ ಎಂದಿಗೂ ಇರಲಾರದು. ಅವರು "ಮಹಾನ್‌ ಆಸನ', ಎಂದರೆ ಏಳನೆಯ ಆಕಾಶದ 
ಸ್ವಾಮಿಯಾಗಿದ್ದರೆ, ಅವನು ಏಕದೇಶೀಯನಾದುದರಿಂದ ಈಶ್ವರನಾಗಲಾರನು. ಆತ್ಮಸ್ತುತಿ ಮಾಡುವುದು ಕೆಟ್ಟದಾಗಿದ್ದರೆ, ಖುದಾ ಮತ್ತು 
ಮುಹಮ್ಮದ್‌ ಸಾಹೇಬರು ತಮ್ಮ ಸ್ತುತಿಯಿಂದ ಪುಸ್ತಕವನ್ನು ತುಂಬಿಸಿಬಿಟ್ಟರೇಕೆ? ಮುಹಮ್ಮದ್‌ ಸಾಹೇಬರು ಅನೇಕರನ್ನು ಕೊಂದರು. 
ಇದರಿಂದ ಆತ್ಮಸ್ತ್ರತಿಯಾಯಿತೋ ಅಥವಾ ಇಲ್ಲವೋ? ಈ ಕುರಾನ್‌ ಪುನರಸ್ತವಾದ ಮತ್ತು ಪೂರ್ವಾಪರ ವಿರುದ್ಧವಾದ ಮಾತುಗಳಿಂದ. 
ತುಂಬಿಹೋಗಿದೆ. (೧೧೯). 


ಮತ್ತು ನೋಡುವೆ ನೀನು ಪರ್ವತಗಳನ್ನು: ಅವು ಸ್ಥಿರವಾಗಿವೆಯೆಂದು ನೀನು ಊಹಿಸುತ್ತೀಯೆ; ಮತ್ತು ಅವು ಹೊರಟು 
ಹೋಗುತ್ತವೆ ಸಂಚರಿಸುವ ಮೋಡಗಳಂತೆ, ಯಾವನು ಪ್ರತಿಯೊಂದು ವಸ್ತುವನ್ನೂ ದೃಢವಾಗಿ ಮಾಡಿದ್ದನೋ, ಆ ಅಲ್ಲಾಹನ 
ಕಾರ್ಯಕೌಶಲವದು. ನಿಶ್ಚಯವಾಗಿಯೂ ನೀವು ಏನನ್ನು ಮಾಡುತ್ತೀರೋ ಅ ವಸ್ತುವಿನ ಪರಿಜ್ನಾನವಳ್ಳವನಾಗಿದ್ದಾನೆ. 
(ಮಂ-೫, ಸಿ-೨೦, ಸೂ-೨೭, ಆ-೮೮) 


ಸಮೀಕ್ಷಕ - ಮೋಡಗಳ ಹಾಗೆ ಪರ್ವತಗಳ ಚನೆ ಕುರಾನನ್ನು ಬರೆದವರ ದೇಶದಲ್ಲಿ ನಡೆಯುತ್ತಿರಬಹುದು, ಬೇರೆ ಕಡೆಗಳಲ್ಲಿ 
ಅಲ್ಲ. ಮತ್ತು ಖುದಾನ ಸರ್ವಜ್ಞತ್ವ ಮತ್ತು ಜಾಗರೂಕತೆ ದಂಗೆಕೋರ ಸೈತಾನನನ್ನು ಹಿಡಿಯದೆ ಮತ್ತು ಶಿಕ್ಷಿಸದೇ ಇರುವುದರಿಂದಲೇ 
ವಿದಿತವಾಗುತ್ತದೆ. ಅವನು ಒಬ್ಬ ದಂಗೆಕೋರನನ್ನೂ ಹಿಡಿಯಲಾರದೇ ಹೋದನು; ಶಕ್ಷಯನ್ನು ಕೊಡಲಿಲ್ಲ! ಇದಕ್ಕಿಂತ ಹೆಚ್ಚು ಅಜಾಗರೂಚೆ 
ಏನಿರಬಲ್ಲದು? (೧೨೦) 

ಆಯಿತು; ಗುದ್ದಿದನು ಮೋಸೆಸ್ಸನು ಅವನಿಗೆ. ತೀರಿತು; ಪೂರ್ತಿಮಾಡಿದನು ಅವನ ಆಯಸ್ಸನ್ನು, ಅವನು -“ಓ ರಬ್‌ ನನ್ನವನೇ! 
ನಿಶ್ಚಯವಾಗಿ ನಾನು ನನ್ನ ಜೀವಕ್ಕೆ ಅನ್ಯಾಯಮಾಡಿದೆನು. ಆಯಿತು; ಕ್ಷರಿಸು ನನ್ನನ್ನ, ಸರಿ; ಕ್ಷಮಿಸಿ ಬಿಟ್ಟನು ಅವನನ್ನು. ನಿಶ್ಚಯವಾಗಿ 
ಅವನು ಕ್ಷಮೆ ಮಾಡುವ ದಯಾಳುವಾಗಿದ್ದಾನೆ. ಮತ್ತು ನಿನ್ನ ಪ್ರಭುವು, ಯಾವದನ್ನು ಅಪೇಕ್ಷಿಸುತ್ತಾನೋ ಮತ್ತು ಚುನಾಯಿಸುತ್ತಾನೋ, 
ಅದನ್ನು ಉತ್ಪನ್ನಮಾಡುತ್ತಾನೆ. (ಮಂ-೫, ಸಿ-೨೦, ಸೂ-೨೮, ಆ-೧೫, ೧೬, ೬೮) 


ಸಮೀಕ್ಷಕೆ- ಈಗ ಮತ್ತೂ ನೋಡಿರಿ, ಮುಸಲ್ವಾನರ ಮತ್ತು ಕ್ಷೈಸ್ತರ ಪೈಗಂಬರರನ್ನು ಮತ್ತು ಖುದಾನನ್ನು, ಪೈಗಂಬರ್‌ 
ಮೋಗೆಸ್ಸನು ನರಹತ್ಯೆಮಾಡುತ್ತಾ ಹೋಗುತ್ತಾನೆ, ಮತ್ತು ಖುದಾ ಕ್ಷಮಿಸುತ್ತಾ ಹೋಗುತ್ತಾನೆ! ಇವರಿಬ್ಬರೂ ಅನ್ಯಾಯಕಾರಿಗಳು ಅಹುದೋ 
ಅಥವಾ ಅಲ್ಲವೋ? ತನ್ನ ಇಚ್ಛೆಯಿಂದಲೇ, ಹೇಗೆ ಅಪೇಕ್ಷಸುತ್ತಾನೋ ಹಾಗೆ ಉತ್ಪತ್ತಿಮಾಡುತ್ತಾನೆಯೇ? ಅವನು ತನ್ನ ಇಚ್ಛೆಯಿಂದರೇ 
ಒಬ್ಬನನ್ನು ರಾಜನನ್ನಾಗಿಯೂ, ಇನ್ನೊಬ್ಬನನ್ನು ದರಿದ್ರನನ್ನಾಗಿಯೂ, ಮತ್ತು ಒಬ್ಬನ್ನ್ನು ವಿದ್ವಾಂಸನನ್ನಾಗಿಯೂ ಹಾಗೂ ಇನ್ನೊಬ್ಬನನ್ನು 
ಮೂರ್ಪಿನನ್ನೇ ಮೊದಲಾಗಿಯೂ ಸೃಜಿಸಿದ್ದಾನೇನು? ಹೀಗೆ:ಇ್ಲಿರುವುದಾದರೆ ಕುರಾನೂ ಸತ್ಯವಲ್ಲ; ಮತ್ತು ನ್ಯಾಯಕಾರಿಯಲ್ಲದುದರಿಂದ. 
ಇವನು ಖುದಾನೂ ಆಗಲಾರನು. (೧೨೧) 

ನಾವು ತಾಯಿ - ತಂದೆಗಳೊಂದಿಗೆ ಸದ್ದ್ಯವಹಾರ ಮಾಡಬೇಕೆಂದು ಅಜ್ಞಾಸಿಸಿದೆವು. ಮತ್ತು ನನಗೆ ಸಲ್ಲದ ಮತ್ತು ನಿನ್ನ ಅಧವಿಗೆ 
ಅಂದದ ವಸ್ತುವನ್ನು ನನ್ನ ಸಹಭಾಗಿಯನ್ನಾಗಿ ಮಾಡುವ ಸಲುವಾಗಿ ಅವರು ನಿನ್ನೊಂದಿಗೆ ಜಗಳವಾಡಿದರೆ, ನೀನು ಅವರಿಬ್ಬರ. 
ಕಥನವನ್ನೂ ಒಪ್ಪಿಕೊಳ್ಳಬೇಡ, ನನ್ನ ಪಕ್ಷವನ್ನು ಸ್ವೀಕರಿಸು ಮತ್ತು ಅವಶ್ಯವಾಗಿ ನಾವು ನೂಹನನ್ನು ಅವನ ಜಾತಿಯಡೆಗೆ ಕಳುಹಿಸಿದೆವು. 
ಅಹುದು ; ಅದರ ನಡುವೆ ಸಾವಿರ ವರ್ಷ ಕಾಲ ಇದ್ದನು; ಆದರೆ ಐವತ್ತು ವರ್ಷ ಕಡಿಮೆ. 
(ಮಂ-೫, ಸಿ-೨೦, ಸೂ-೨೯, ಆ-೭, ೧೩) 


ಸಮೀಕ್ಷಕ್ಕ- ತಾಯಿ-ತಂದೆಗಳ ಸೇವೆಮಾಡುವುದೇನೋ ಒಳ್ಳೆಯದೇ ಸರಿ. ಮತ್ತು ಖುದಾನೊಂದಿಗೆ (ಬೇರೆ ಯಾವನನ್ನಾದರೂ 





ಜಿತುರ್ದಶ ಸಮುಲ್ಲಾಸ. 47 
ಸಹಭಾಗಿಯನ್ನಾಗಿ ಮಾಡಲು) ಅವರು ಹೇಳಿದುದನ್ನು ಒಪ್ಪಬಾರದೆನ್ನುವುದೂ ಕೂಡ ಸರಿಯಾಗಿದೆ. ಆದರೆ, ಮಾತಾಸಿತಗಳು, 
ಮಿಥ್ಯಾಭಾಷಣ ಮೊದಲಾದುದನ್ನು ಮಾಡಲು ಆಸ್ಲಾಪಿಸಿದರೆ, ಒಪ್ಪಿಕೊಂಡು ಬಿಡಬೇಕೇನು? ಆದುದರಿಂದ ಈ ಮಾತು ಅರ್ಧ 
ಒಳ್ಳೆಯದು; ಅರ್ಥ ಕೆಟ್ಟದ್ದಾಗಿದೆ. ನೂಹ್‌ ಮೊದಲಾದ ಪೈಗಂಬರರನ್ನು ಮಾತ್ರ ಖುದಾ ಜಗತ್ತಿಗೆ ಕಳುಹಿಸುತ್ತಾನೇನು? ಹಾಗಾದರೆ, 
ಬೇರೆಯ ಜೀವರನ್ನು ಯಾವನು ಕಳುಹಿಸುತ್ತಾನೆ? ಎಲ್ಲರನ್ನೂ ಅವನೇ ಕಳುಹಿಸುತ್ತಾನೆಯಾದರೆ, ಎಲ್ಲರೂ ಪೈಗಂಬರರೇ ಅಲ್ಲವೇಕೆ? 
ಮತ್ತು ಮೊದಲು ಮಾನವರ ಆಯಸ್ಸು ಸಾವಿರವರ್ಷದ್ದಾಗಿರುತ್ತಿದ್ದರೆ, ಈಗ ಏತಕ್ಕೆ ಆಗುವುದಿಲ್ಲ? ಆದುದರಿಂದ ಈ ಮಾತು. 
ಸರಿಯಾದುದಲ್ಲ. (೧೨೨) 


ಅಲ್ಲಾಹನು ಮೊದಲನೆಯ ಸಾರಿ ಉತ್ಪತ್ತಿಮಾಡುತ್ತಾನೆ. ಮತ್ತು ಎರಡನೆಯ ಸಾರಿ ಮಾಡುವನು. ಮತ್ತು ಅವನ ಕಡೆಗೆಯೇ 
ತಿರುಗುವಿರಿ. ಮತ್ತು ಎಂದು ಮಳೆ ಧಾರಾಕಾರವಾಗಿ ಬೀಳುವುದೋ, ಎಂದರೆ ಕಯಾಮತ್‌ ನಿರ್ಧಾರಿತವಾಗುವುದೋ, ಆಗ 
ಪಾಪಿಗಳಾದವರು ನಿರಾಶರಾಗುವರು. ಅಹುದು, ಅಹುದು; ನಂಬಿಕೆಯನ್ನಿಟ್ಟ ಮತ್ತು ಸತ್ಯರ್ಮಗಳನ್ನು ಮಾಡಿದ ಮಂದಿಗಳು, ವಸ್ತುತಃ 
ಉದ್ಯಾನದ ನಡುವೆ ಸಿಂಗರಿಸಲ್ಪಡುವರು. ನಾವು ಒಂದು ಗಾಳಿಯನ್ನು ಕಳುಹಿದರೆ, ಸಾಕು; ಆ ಹೊಲ ಹಳದಿಯಾಗಿ ಹೋಗುವುದನ್ನು 
ನೋಡುವಿರಿ. ಹೀಗೆಯೇ ಅಲ್ಲಾಹನು ಆ ಜನರ ಹೃದಯಗಳ ಮೇಲೆ ಅವರು ತಿಳಿದುಕೊಳ್ಳದಂತೆ ಮುದ್ರೆಯನ್ನೊತ್ತುತ್ತಾನ... _ 
(ಮಂ-೫, ಸಿ-೨೧, ಸೂ-೩೦, ಆ-೧೧, ೧೨, ೧೫, ೫೧, ೫೯) 

ಸಮೀಕ್ಷಕೆ - ಅಲ್ಲಾಹನು ಎರಡು ಸಾರಿ ಉತ್ಪತ್ತಿಮಾಡುತ್ತಾನೆ; ಮೂರನೆಯ ಸಾರಿ ಇಲ್ಲ.ಎಂದಾದರೆ, ಉತ್ಪತ್ತಿಯ ಮುನ್ನ 
ಮತ್ತು ಎರಡನೆಯ ಸಾರಿಯ (ಉತ್ಪತ್ತಿಯ) ನಂತರ ನಿಷ್ಕರ್ಮನಾಗಿ ಕುಳಿತುಕೊಂಡಿರಬಹುದೇನೋ? ಮತ್ತು ಒಂದು ಹಾಗೊ. 
ಎರಡನೆಯ ಸಾರಿ ಉತ್ಪತ್ತಿಯ ನಂತರ ಅವನ ಸಾಮರ್ಥ್ಯವು ಕರ್ಮಹೀನವ, ವ್ಯರ್ಥವೂ ಆಗಿಹೋಗುವುದು. ನ್ಯಾಯಮಾಡುವ ದಿನ. 
ಪಾಪೀ ಜನರು ನಿರಾಶರಾಗುವರಾದರೆ, ಒಳ್ಳೆಯ ಸಂಗತಿಯಾಗಿದೆ. ಆದರೆ, ಮುಸಲ್ಮಾನರ ಹೊರತು ಎಲ್ಲರೂ ಪಾಪಿಗಳೆಂದರಿತು. 
ನಿರಾಶರಾಗಿ ಮಾಡುವುದು ಈ ಮಾತಿನ ತಾತ್ಪರ್ಯವೇನೂ ಅಲ್ಲವಷ್ಟೇ? ಏಕೆಂದರೆ, ಕುರಾನಿನಲ್ಲಿ ಅನೇಕ ಸ್ಥಳಗಳಲ್ಲಿ ಪಾಪಿಗಳು 
ಎನ್ನುವುದಕ್ಕೆ ಬೇರೆಯದೇ ಅರ್ಥವಿದೆ. ಉದ್ಯಾನದಲ್ಲಿ ಇಡಲ್ಪಡುವುದು ಮತ್ತು ಅಲಂಕಾರಗಳನ್ನು ಮಾಡುವುದೇ ಮುಸಲ್ಫಾ 
ಸ್ಪರ್ಗವಾಗಿರುವುದಾದರೆ, ಈ ಜಗತ್ತಿನ ಹಾಗೆಯೇ ಅಯಿತು. ಮತ್ತು ಅಲ್ಲಿ ತೋಟಗಾರರೂ, ಅಕ್ಕಸಾಲಿಗರೂ ಕೂಡ ಇರಬಹುದು. 
ಅಥವಾ ಖುದಾನೇ ತೋಟಗಾರನ ಮತ್ತು ಅಕ್ಕಸಾಲಿಗ ಮೊದಲಾದವರ ಕೆಲಸವನ್ನು ಮಾಡುತ್ತಿರಬಹುದು. ಯಾವನಿಗಾದರೂ ಒಡವೆ. 
ಕಡಿಮೆ ಸಿಕ್ಕಬಹುದಾದರೆ, ಕಳುವೂ ಆಗುತ್ತಿರಬಹುದು. ಮತ್ತು ಕಳ್ಳತನ ಮಾಡುವವರನ್ನು ಸ್ವರ್ಗದಿಂದ ನರಕಕ್ಕೂ ತಳ್ಳುತ್ತಿರಬಹುದು. 
ಹೀಗೆ ಆಗುತ್ತಿರಬಹುದಾದರೆ, ಸದಾ ಸ್ವರ್ಗದಲ್ಲಿರುವವರು-ಎಂಬ ಮಾತು ಸುಳ್ಳಾಗಿ ಹೋಗುವುದು. ಬೇಸಾಯಗಾರರ ಬೇಸಾಯದ 
ಮೇಲೆಯೂ ಖುದಾನ ದೃಷ್ಟಿಯಿರುತ್ತದೆಯಾದರೆ, ಈ ವಿದ್ಯೆ ಬೇಸಾಯ ಮಾಡುವ ಅನುಭವದಿಂದಲೇ ಉಂಟಾಗುತ್ತದೆ. ಖುದಾ ತನ್ನ 
ವಿದ್ಯೆಯಿಂದ ಎಲ್ಲ ಮಾತುಗಳನ್ನೂ ತಿಳಿದುಕೊಂಡಿದ್ದಾನೆ-ಎಂದು ಅಂಗೀಕರಿಸಲ್ಪಡುವುದಾದರೆ, ಹೀಗೆ ಭಯವನ್ನೊಡ್ಡುವುದರಿಂದ ತನ್ನ 
ಗರ್ವವನ್ನು ಪ್ರದರ್ಶಿಸುವುದಾಗಿದೆ. ಅಲ್ಲಾಹನು ಜೀವರುಗಳ ಹೃದಯಗಳ ಮೇಲೆ, ಮುದ್ರೆಯನ್ಸೊತ್ತಿ ಪಾಪಗಳನ್ನು ಮಾಡಿಸಿದನಾದರೆ, 
ಆ ಪಾಪದ ಭಾಗಿಯು ಅವನೇ ಆಗುವನು; ಜೀವರು (ಭಾಗಿಗಳು) ಆಗಲಾರರು. ಹೇಗೆ ಜಯ-ಪರಾಜಯಗಳು ಸೇನಾಧೀಶನಿಗೆ. 
'ಆಗುತ್ತವೋ, ಹಾಗೆ ಈ ಪಾಪಗಳೆಲ್ಲವೂ ಖುದಾನಿಗೆಯೇ ತಗಲುವುವು. (೧೨೩) 


ಈ ಆಯತ್ತುಗಳು ಬುದ್ಧಿಮಾನ್‌ (ಅಲ್ಲಾನ ಪ್ರಸ್ತಕ (ದವ) ಆಗಿವೆ. ಸ್ತಂಭವಲ್ಲದೆ ಆಕಾಶವನ್ನು ಉತ್ಪನ್ನಮಾಡಿದನು. ನೋಡುತ. 
ನೀವು ಅದನ್ನು. ಮತ್ತು ಅಲ್ಲಾಡಿ ಹೋಗದಿರಲಿ-ಎಂದು ಪೃಥಿವಿಯ ನಡುವೆ ಪರ್ವತಗಳನ್ನು ಸ್ಥಚಿಸಿದನು. ಅಲ್ಲಾಹನು ರಾತ್ರಿಯನ್ನು 
ಹಗಲಿನ ನಡುವೆ ಪ್ರವೇಶಗೊಳಿಸುತ್ತಾನೆ; ಮತ್ತು ಪ್ರವೇಶಗೊಳಿಸುತ್ತಾನೆ ಹಗಲನ್ನು/ಕೌತ್ರಿಯ ನಡುವೆ-ನೀನು ಇದನ್ನೇಕೆ ನೋಡಲಿಲ್ಲ? 
ಸಮುದ್ರದ ನಡುವೆ, ಅಲ್ಲಾಹನ ಅನುಗ್ರಹದಿಂದ ನಿಮಗೆ ಅವನ ಚಿಹ್ನೆಗಳನ್ನು ನೋಡಿಸಬೇಕೆಂದು ದೋಣಿಗಳು ನಡೆಯವುದನ್ನು ನೀವು. 
ನೋಡಲಿಲ್ಲವೇ? (ಮಂ-೫, ಸಿ-೨೧, ಸೂ-೩೧, ಆ-೨, ೧೦, ೨೯, ೩೧). 

ಸಮೀಕ್ಷಕ - ಧನ್ಯ ಧನ್ಯ ಮಹಾಶಯ! ವಿದ್ಯೆಗೆ ಸರ್ವಥಾ ವಿರುದ್ಧವಾಗಿ ಆಕಾಶದ ಉತ್ಪತ್ತಿ. ಅದಕ್ಕೆ: ಸ್ತಂಭಗಳನ್ನು 
ಬತ್ತುಕೊಡಬೇಕೇನೋ-ಎಂಬ ಸಂಶಯ ಮತ್ತು ಪೃಥಿವಿಯನ್ನು ದೃಢೀಕರಿಸುವದಕ್ಕಾಗಿ ಪರ್ವತಗಳ ಸ್ಥಾಪಸೆ-ಮೊದಲಾದ ವಿಷಯಗಳನ್ನು 
ಬರೆದಿರುವ ಮಹಾ ಬುದ್ಧಿಶಾಲಿಯ ಪುಸ್ತಕವಿದು! ಅಲ್ಪ-ಸ್ವಲ್ಪ ವಿದ್ಯೆಯನ್ನು ಕಲಿತವನೂ ಕೂಡ ಇಂತಹ ಲೇಖನವನ್ನು ಎಂದಿಗೂ 
ಬರೆಯುವುದಿಲ್ಲ. ಮತ್ತು ಒಪ್ಪಿಕೊಳ್ಳುವುದೂ ಕೂಡ ಇಲ್ಲ. ಮತ್ತು ಬುದ್ಧಿವಂತಿಕೆಯನ್ನಾದರೂ ನೋಡಿರಿ. ಹಗಲಿರುವಡೆ ರಾತ್ರಿಯಿರುವುದಿಲ್ಲ; 
ಮತ್ತು ರಾತ್ರಿಯಿರುವಡೆ ಹಗಲೂ ಇರುವುದಿಲ್ಲ. ಮತ್ತೆ ಅವುಗಳಲ್ಲಿ ಒಂದನ್ನು ಮತ್ತೊಂದರಲ್ಲಿ ಪ್ರವೇಶಮಾಡಿಸತ್ತಾನೆ-ಎಂದು ಬರೆದಿದೆಯಲ್ಲ! 
ಇದು ಮಹಾನ್‌ ಅವಿದ್ವಾಂಸರ ಕಥನವಾಗಿದೆ. ಆದುದರಿಂದ ಈ ಕುರಾನ್‌ ವಿದ್ಯಾ-ಪುಸ್ತಕವಾಗಿರಲಾರದು. ಹಡಗುಗಳು ಮಾನವರಿಂದ 
ಮತ್ತು ಕ್ರಿಯಾಕೌಶಲ - ಮೊದಲಾದುವುಗಳಿಂದ ಚಲಿಸುತ್ತವೋ ಅಥವಾ ಖುದಾನ ಕೃಪೆಯಿಂದಲೋ? ಇದು ವಿದ್ಯಾವಿರುದ್ಧವಾದ 
ಮಾತಲ್ಲವೋ? ಕಬ್ಬಿಣದ ಅಥವಾ ಕಲ್ಲುಗಳ ಹಡಗೆಗಳನ್ನು ನಿರ್ಮಿಸಿ, ಸಮುದ್ರದಲ್ಲಿ ನಡೆಸಿದರೆ, ಖುದಾನ ಚಿಹ್ನೆ ಮುಳುಗುವುದೋ 


458 ಸತ್ಯಾರ್ಥಪ್ರಕಾಶ 
ಅಥವಾ ಇಲ್ಲವೋ? ಆದುದರಿಂದ ಈ ಪುಸ್ತಕ ವಿದ್ವಾಂಸನು ಬರೆದುದೂ ಆಗಿರಲಾರದು; ಮತ್ತು ಈಶ್ವರನು. ಬರೆದುದೂ. 
ಆಗಿರಲಾರದು. (೧೨೪). 


ಆಕಾಶದಿಂದ ಪೃಥಿವಿಯ ಕಡೆಗೆ ಕಾರ್ಯದ ವ್ಯವಸ್ಥೆಯನ್ನು ಮಾಡುತ್ತಾನೆ. ಅದರ ಕಡೆಗೆ ಒಂದು ದಿವಸದ ನಡುವೆ ಪುನಃ 
ಏರಿಹೋಗುತ್ತಾನೆ, ಅದರ ಅವಧಿ ನೀವು ಎಣಿಸುವಂತಹ ವರ್ಷಗಳ ಸಾವಿರಪಟ್ಟಾಗಿದೆ. ಇವನು ಭವಿಷ್ಯವನ್ನೂ, ವರ್ತಮಾನವನ್ನೂ 
ತಿಳಿಯುವವನಾಗಿದ್ದಾನೆ. ಮಹಾಶಕ್ತನೂ, ದಯಾಳುವೂ ಆಗಿದ್ದಾನೆ, ಮತ್ತು ಅವನನ್ನು ನಿರ್ಮಿಸಿದನು ಮತ್ತು ಅವನೊಳಕ್ಕೆ ತನ್ನ ಆತ್ಮವನ್ನು 
(ಪ್ರಾಣವನ್ನು ಊದಿದನು. ನಿಮ್ಮೊಂದಿಗೆಯೇ ನಿರ್ಧಾರಿತವಾಗಿರುವ ಮೃತ್ಯುದೇವತೆಯ ನಿಮ್ಮನ್ನು ವಶಪಡಿಸಿಕೊಳ್ಳುವನೆಂದು ಹೇಳು. 
ಮತ್ತು ನಾವು ಬಯಸುತ್ತಿದ್ದಲ್ಲಿ, ಅವಶ್ಯವಾಗಿ ನಾವು ಪ್ರತಿಯೊಬ್ಬ ಜೀವನಿಗೂ ಅವನಿಗೆ ಯುಕ್ತವಾದ ಶಿಕ್ಷಣವನ್ನು ಕೊಡುತ್ತಿದ್ದೆವು. 
ಆದರೆ, ನನ್ನ ಕಡೆಯಿಂದ ಹೊರಟ-“ಅವಶ್ವೆವಾಗಿ ತುಂಬುವೆನು ನಾನು ನರಕವನ್ನು ಭೂತಗಳಿಂದ ಮತ್ತು ಮಾನವರಿಂದ ಒಟ್ಟಾಗಿ”.- 
ಎಂಬ ವಚನ ಸತ್ಯವಾಗಿ ಮಾಡಲ್ಪಡಬೇಕಾಗಿದ್ದಿತು. (ಮಂ-೫, ಸಿ-೨೧, ಸೂ-೩೨, ಆ-೫, ೬, ೯, ೧೧, ೧೩) 


ಸಮೀಕ್ಛಕ - ಈಗ ಸರಿಯಾಗಿ ಮುಸಲ್ವಾನರ ಖುದಾ ಮನುಷ್ಯರೂತೆ ಏಕದೇಶೀಯನಾಗಿದ್ದಾನೆ - ಎನ್ನವುದು ಸಿದ್ಧವಾಗಿ ಹೋಯಿತು. 
ಏಕೆಂದರೆ, ವ್ಯಾಪಕನಾಗಿರುವುದಾದರೆ ಒಂದು ಸ್ಥಾನದಿಂದ ವ್ಯವಸ್ಥೆಮಾಡುವುದು ಮತ್ತು ಇಳಿಯವುದು-ಹತ್ತುವುದು ಆಗಲಾರದು. 
ಖುದಾ ದೇವತೆಯನ್ನು ಕಳುಹಿಸುತ್ತಾನೆ-ಎಂದರೂ ತಾನು ಏಕದೇಶೀಯನಾದನು. ತಾನು ಆಕಾಶದ ಮೇಲೆ ಜೋಲಾಡುತ್ತಾ ಕುತಿದ್ದಾನೆ. 
ಮತ್ತು ದೇವತೆಗಳನ್ನು ಓಡಾಡಿಸುತ್ತಾನೆ! ದೇವತೆಗಳು ಲಂಚ ತೆಗೆದುಕೊಂಡು ಯಾವುದಾದರೂ ಕಾರ್ಯವನ್ನು ಕೆಡಿಸಿಬಿಡುವರಾದರೆ, 
ಅಥವಾ ಯಾವುದಾದರೂ ಶವವನ್ನು ಬಿಟ್ಟುಬಿಡುವರಾದರೆ, ಖುದಾನಿಗೆ ಏನು ಗೊತ್ತಾದೀತು? ಗೊತ್ತಾಗುವುದಾದರೂ ಸರ್ವಜ್ಞನೂ, 
ಸರ್ವವ್ಯಾಪಕನೂ ಆಗಿರುವವನಿಗೆ ಮಾತ್ರವೇ. ಈ ಖುದಾ ಹಾಗಂತೂ ಇಲ್ಲವೇ ಇಲ್ಲ. ಹಾಗಿದ್ದ ಪಕ್ಷದಲ್ಲಿ ದೇವತೆಗಳನ್ನು ಕಳುಹಿಸುವ 
ಹಾಗೂ ಅನೇಕರನ್ನು ಆನೇಕ ರೀತಿ ಪರೀಕ್ಷಿಸುವ ಕೆಲಸವೇಣದ್ದಿತು? ಮತ್ತು ಒಂದು ಸಾವಿರ ವರ್ಷಗಳ (ಅಯಸ್ಸಿಫ) ಮತ್ತು ಬರುವ-ಹೋಗುವ 
ಪ್ರಬಂಧವನ್ನು ಮಾಡುವ ಉಲ್ಲೇಖವಿರುವುದರಿಂದ ಸರ್ವಶಕ್ತಿವಂತನೂ ಕೂಡ ಅಲ್ಲ. ವೃತ್ಯು-ದೇವತೆಯೂ ಇರುವುದಾದರೆ, ಆ 
ದೇವತೆಯನ್ನು ಸಂಹರಿಸುವ ಮೃತ್ಯುವು ಯಾವುದು? ಅವನು ನಿತ್ಯನಾಗಿರುವುದಾದರೆ, ಅಮರತ್ವದಲ್ಲಿ 'ಖುದಾನಿಗೆ ಸಮನಾಗಿ 
ಭಾಗೀದಾರನಾದನು. ಒಬ್ಬ ದೇವತೆ ಏಕಕಾಲದಲ್ಲಿ ನರಕವನ್ನು ತುಂಬುವುದಕ್ಕಾಗಿ ಪಥಪ್ರದರ್ಶನ ಮಾಡಲಾರನು. ಮತ್ತು ಪಾಪವನ್ನು 
ಮಾಡದೆಯೇ ಅವರನ್ನು ತನ್ನ ಇಚ್ಛೆಯಿಂದ ನರಕದಲ್ಲಿ ತುಂಬಿಸಿ, ಅವರಿಗೆ ದುಃಖವನ್ನತ್ತು , ವಿನೋದವನ್ನು ನೋಡುತ್ತಾನೆಯಾದರೆ, 
ಆ ಖುದಾ ಪಾಪಿಯೂ ಅನ್ಯಾಯಕಾರಿಯೂ ಮತ್ತು ದಯಾಹೀನನೂ ಆಗಿರುತ್ತಾನೆ. ಇಂತಹ ಮಾತುಗಳು ಯಾವ ಪುಸ್ತಕದಲ್ಲಿರುತ್ತವೋ, 
ಅದು ವಿದ್ವಾಂಸನು ರಚಿಸಿದುದೂ ಅಲ್ಲ. ಮತ್ತು ಈಶ್ವರಕೃತವೂ ಅಲ್ಲ. ಮತ್ತು ಯಾವನು ದಯಾ-ನ್ಯಾಯಹೀನನಾಗಿರುತ್ತಾನೋ, ಅವನು. 
ಈಶ್ವರನೂ ಕೂಡ ಎಂದಿಗೂ ಆಗಲಾರನು. (೧೨೫). 

ಸಾವಿನಿಂದ ಅಥವಾ ಕೊಲೆಯಿಂದ ಓಡಿಹೋಗುವಿರಾದರೆ, ಪಲಾಯನ ನಿಮಗ್ಗೆಂದಿಗೂ ಲಾಭದಾಯಕವಾಗವದಿಲ್ಲ. ಪಶ್ನಿಯರೇ! 
ನಿಮ್ವಲಿ ಯಾರು ಪ್ರವಾದಿಯ ಪಸ್ನಿಯರಾಗಿದ್ದು, ನಿರ್ಲಜ್ಯರಾಗಿ ವರ್ಶಿಸುವಿರೋ, ಅವವಿೆ ಪ್ರತ್ಯಕ್ಷವಾಗಿ ದ್ವಿಗುಣವಾದ ಶಿಕ್ಷೆ ಕೊಡಲ್ಪಡುವುದು 
ಮತ್ತು ಇದು ಅಲ್ಲಾಹನಿಗೆ ಬಹಳ ಸುಲಭವಾಗಿದೆ . (ಮಂ-೫, ಸಿ-೨೧, ಸೂ-೩೩, ಆ-೧೬, ೩೦) 

ಸಮೀಕ್ಷಕ - ಮುಹಮ್ಮದ್‌ ಸಾಹೇಬರು ಇದನ್ನು ಯುದ್ಧದಲ್ಲಿ ಯಾವನೂ ಓಡಿಹೋಗದಿರಲಿ; ನಮಗೆ ವಿಜಯವಾಗಲಿ; 
ಸಾವಿನಿಂದಲೂ ಹೆದರದಿರಲಿ; ಐಶ್ವರ್ಯ ಹೆಚ್ಚಲಿ; ಮತವನ್ನು ಹೆಚ್ಚು ಪುಸರಿತವಾಗಿ ಮಾಡಿಕೊಳ್ಳಲಿ-ಎಂಬ ಅಭಿಪ್ರಾಯದಿಂದ 
ಬರೆದಿರಬಹುದು ; ಬರೆಯಿಸಿರಬಹುದು. ಮತ್ತು ಪತ್ನಿಯು ಲಜ್ಯಾರಹಿತೆಯಾಗಿ ಬಾರದಿದ್ದರೆ, ಪೈಗಂಬರ್‌. ಸಾಹೇಬರು ನಿರ್ಲಜ್ಯರಾಗಿ 
ಬರಬೇಕೇ? ಪತ್ನಿಯರಿಗೆ ಶಿಕ್ಷೆಯಾಗಬೇಕು ; ಮತ್ತು ಪೈಗಂಬರ್‌ ಸಾಹೇಬರಿಗೆ ಶಿಕ್ಷೆಯಾಗಬಾರದು! ಇದಾವ ಮನೆಯ 
ನ್ಯಾಯವಾಗಿದೆ? (೧೨೬) 


ಮತ್ತು ನಿಮ್ಮ ಮನೆಯೊಳಗೆ ದೃಢವಾಗಿ ಇದ್ದುಬಿಡಿರಿ. ಅಲ್ಲಾಹನ ಮತ್ತು ರಸೂಲನ ಆಜ್ಞೆಯನ್ನು ಪಾಲಿಸಿರಿ. ಇದರ ಹೊರತು 
ಮತ್ತೇನೂ ಇಲ್ಲ. ಸರಿ; ಜೈದನು ಅವಳೊಂದಿಗೆ ತನ್ನ ವ್ಯವಹಾರನ್ನು ಮಾಡಿ ಮುಗಿಸಿದಾಗ, ನಾವು ದತ್ತು ಪುತ್ರರ ಪತ್ನಿಯರ ಬಗೆಗೆ 
ನಿಜವಾದ ನಂಬಿಕೆಯನ್ನುಳ್ಳವರಿಗೆ ಯಾವುದೇ ಕಷ್ಟವೂ ಆಗದಿರಲಿ-ಎಂದು, ಅವಳನ್ನು ನಿನ್ನೊಡನೆ ವಿವಾಹಿತಳಾಗಿ ಮಾಡಿದೆವು. ಮತ್ತು 
ಖಿದಾನ ಆಜ್ಞೆ ಮಾಡಲ್ಪಟ್ಟಿದೆ. ಆ ವಸ್ತುವಿನ ವಿಷಯದಲ್ಲಿ ನಬಿಗೆ ಯಾವುದೇ ಅಡ್ಡಿಯೂ ಇಲ್ಲ. ಮುಹಮ್ಮದನು ಯಾವನೇ ಪುರುಷನ 
ತಂದೆಯೂ ಅಲ್ಲ, ಯಾವುದೇ ವರದಕ್ಷಿಣೆಯೂ ಇಲ್ಲದೆ, ಯಾವ ನಂಬಿಕೆಯನ್ನುಳ್ಳ ಸ್ತ್ರೀಯ ತನ್ನ ಪ್ರಾಣವನ್ನು ನಬಿಗಾಗಿ ಕೊಡುವಳೋ, 
ಅವಳನ್ನು ಸ್ವೀಕರಿಣೀಯಳನ್ನಾಗಿ ಮಾಡಿದ್ದೇವೆ. ಅವರಲ್ಲಿ ಯಾರಿಗೆ ಬೇಕಾದರೂ ನೀನು ಅವಕಾಶ ಕೊಡಬಹುದು ಮತ್ತು ಯಾವಳನ್ನು. 
ಬಯಸುತ್ತೀಯೋ, ಅವಳಿಗೆ ನಿನ್ನ ಕಡೆ ಬರಲು ಎಡೆಕೊಡು; ನಿನ್ನ ಮೇಲೆ ಪಾಪವಿಲ್ಲ. ಜನರೇ! ನಂಬಿಕೆಯುಳ್ಳವರಾಗಿರುವಿರಾದರೆ, 
ಪೈಗಂಬರನ ಮನೆಯೊಳಗೆ ಪ್ರವೇಶಿಸಬೇಡಿರಿ. (ಮಂ-೫, ಸಿ-೨೨, ಸೂ-೩೩, ಆ-೩೭, ೩೮, ೪೦, ೫೦, ೫೧, ೫೩) 





ಚತುರ್ದಶ ಸಮಲ್ಲಾಸ: ಈ 


ಸಮೀಕ್ಬಕ್ಕ- ಸ್ತ್ರೀಯು ಮನೆಯಲ್ಲಿ ಕೈದಿಯ ಹಾಗೆ ಇರುವುದು ಮತ್ತು ಪುರುಷರು ಹೊರಗೆ ಇರುವುದು ಮಹಾ ಅನ್ಯಾಯದ 
ಮಾತಾಗಿದೆ. ಸ್ತ್ರೀಯರ ಚಿತ್ರವು ಶುದ್ಧವಾಯುವನ್ನೂ, ಶುದ್ಧ ಸ್ಥಾನದಲ್ಲಿ ತಿರುಗಾಡುವುದನ್ನೂ, ಸೃಷ್ಟಿಯ ಅನೇಕ ಪದಾರ್ಥಗಳನ್ನು 
ನೋಡಲೂ ಬಯಸದೇ ಇರಬಹುದೇ? ಇವೇ ಕಾರಣದಿಂದ ಮುಸಲ್ಯಾಸರ ಹುಡುಗರು ವಿಶೇಷವಾಗಿ ಉಚ್ಛ್ರಂಖಲರೂ. ವಿಷಯಾಸಕ್ತರೂ 
ಆಗಿರುತ್ತಾರೆ. ಅಲ್ಲಾಹನ ಮತ್ತು ರಸೂಲನ ಆಜ್ಞೆಗಳು ಒಂದೂ ಮತ್ತು ಅವಿರುದ್ಧವೂ ಆಗಿರುತ್ತವೋ ಅಥವಾ ಬೇರೆ ಬೇರೆಯವೂ, 
ವಿರುದ್ಧವೂ ಆಗಿರುತ್ತವೋ? ಒಂದೇ ಆಗಿದ್ದರೆ, ಇಬ್ಬರ ಆಜ್ಞೆಯನ್ನೂ ಪಾಲಿಸಿರ-ಎಂದು ಹೇಳುವುದು ವ್ಯರ್ಥವಾಗಿರುತ್ತದೆ. ಮತ್ತು 
ಬೇರೆ ಬೇರೆಯೂ, ವಿರುದ್ಧವೂ ಆಗಿರುವುದಾದರೆ, ಒಂದು ಸತ್ಯ ಮತ್ತು ಇನ್ನೊಂದು ಸುಳ್ಳು; ಒಬ್ಬನು ಖುದಾ ಮತ್ತೊಬ್ಬನು ಸೈತಾನ್‌ 
ಆಗಿ ಹೋಗುವನು. ಮತ್ತು ಭಾಗೀದಾರನೂ ಕೂಡ ಇದ್ದಾನೆ ಎಂಬುದು ಸಿದ್ಧವಾಗುವುದು. ಧನ್ಯವಾದ ಕುರಾನಿನ ಖುದಾನಿಗೆ, 
ಪೈಗಂಬರನಿಗೆ ಹಾಗೂ ಕುರಾನಿಗೆ! ಬೇರೆಯವರ ಸ್ಪಾರ್ಥವನ್ನು ಹಾಳುಮಾಡಿ, ತನ್ನ ಸ್ಪಾರ್ಥವನ್ನು ಸಾಧಿಸಲು ಇಚ್ಛಿಪಡುವವನು ಮಾತ್ರ 
ಇಂತಹ ಲೀಲೆಯನ್ನು ಅವಶ್ಯವಾಗಿ ರಚಿಸುತ್ತಾನೆ. ಇದರಿಂದ ಮುಹಮ್ಮದ್‌ ಸಾಹೇಬರು ಮಹಾ ವಿಷಯಾಸಕ್ತರಾಗಿ್ದರು-ಎನ್ನುವುದೂ 


ಏಕೆ ಮಾಡಿಕೊಳ್ಳುತ್ತಿದ್ದರು? ಮತ್ತು ಇಂತಹ ವ್ಯವಹಾರಗಳನ್ನು ಮಾಡುವವನ ಖುದಾನು ಕೂಡ ಪಕ್ಷಪಾತಿಯಾದನು ಮತ್ತು ಅನ್ಯಾಯವನ್ನು 
ನ್ಯಾಯವೆಂದು ತೀರ್ಪುಕೊಟ್ಟನು. ಮಾನವರಲ್ಲಿ ಯಾವನು ಕಾಡುಮನುಷ್ಯನಾಗಿರುತ್ತಾನೋ, ಅವನು ಕೂಡ ಮಗನ ಪತ್ನಿಯ ಮೇಲೆ. 
ಕೈಜಾಕುವುದಿಲ್ಲ. ಮತ್ತು ನಬೀಗೆ(ಯಪಿ) ವಿಷಯಾಸಕ್ತಿಯ ಲೀಲೆ ಮಾಡುವಲ್ಲಿ ಯಾವುದೇ ಅಡ್ಡಿಯೂ ಇರಬಾರದೆನ್ನುವುದು ಎಷ್ಟು 
ದೊಡ್ಡ ಅನ್ಯಾಯದ ವಿಷಯವಾಗಿದೆ! ಈ ನಬೀ ಯಾವನ ತಂದೆಯೂ ಆಗಿರದಿದ್ದರೆ, ಜೈದನು ಯಾರ ಮಗನಾಗಿದ್ದನು? ಮತ್ತು 
(ಹಾಗೆ) ಬರೆದರೇಕೆ? ಮಗನ ಹೆಂಡತಿಯನ್ನೂ ಕೂಡ ಮನೆತುಂಬಿಸಿಕೊಳ್ಳಲು ಪೈಗಂಬರ್‌ ಮುಹಮ್ಮದ್‌ ಸಾಹೇಬರು ಹೇಸದೇ 
ಹೋದ ಸ್ಪಾರ್ಥದ ಮಾತಾಗಿದೆ ಇದು. ಇನ್ನು ಬೇರೆಯವರಿಂದ ಹೇಗೆ ತಾನೇ ದೂರ ಉಳಿದಿದ್ದಾರು? ಇಂತಹ ಚಾತುರ್ಯದಿಂದಲೂ 
ಕೂಡ, ದುರ್ವ್ಯವಹಾರದಿಂದ ನಿಂದೆ ತಟ್ಟವುದು ಎಂದಿಗೂ ತಪ್ಪದು. ಬೇರೆಯಾವಳಾದರೂ ಪರನಾರಿಯೂ ಕೂಡ ನಿಗೆ ಪ್ರಸ್ನಳಾಗಿ. 
"ನಿಕಾಹ್‌' ಮಾಡಿಕೊಳ್ಳಲಿಚ್ಟಿಸಿದರೆ, ಅವಳೂ ಸ್ವೀಕರಣೀಯಳೇ? ನದೀ ಮಾತ್ರ ಯಾವಳನ್ನು ಬೇಕಾದರೂ ತ್ಯಜಿಸಬಹುದು. ಮತ್ತು 
ಪೈಗಂಬರರ ಹೆಂಡಿರು ಪೈಗಂಬರರು ಅಪರಾಧಿಗಳೇ ಆಗಿದ್ದರೂ, ಎಂದಿಗೂ ಅವರನ್ನು ಬಿಡಲಾರರೆನ್ನುವುದು ಮಹಾನ್‌ ಅಧರ್ಮದ 
ಸಂಗತಿಯಾಗಿದೆ. ಹೇಗೆ ಪೈಗಂಬರರ ಮನೆಗಳಿಗೆ ಬೇರೆ ಯಾರೂ ಕೂಡ ವ್ಯಭಿಚಾರ ಮಾಡುವ ಉದ್ದೇಶ್ಯದಿಂದ ಪ್ರವೇಶಿಸಬಾರದೋ 
ಹಾಗೆಯೇ ಪೈಗಂಬರ್‌ ಸಾಹೇಬರೂ ಕೂಡ ಯಾರ ಮನೆಗೂ ಪ್ರವೇಶಿಸಬಾರದು. ನಬೀ ಮಾತ್ರ ಯಾರದೇ ಮನೆಗೆ ಬೇಕಾದರೂ 
ನಿಶಂಕರಾಗಿ ಪ್ರವೇಶಿಸಬಹುದು' ಮತ್ತು ಮಾನ್ಕರೂ ಆಗಿರಬಹುದು! ಭಲೆ! ಈ ಕುರಾನನ್ನು ಈಶ್ವರಕೃತವೆಂದೂ, ಮುಹಮ್ಮದ್‌ 
ಸಾಹೇಬರನ್ನು ಪೈಗಂಬರರೆಂದೂ ಮತ್ತು ಈ ಕುರಾನಿನಲ್ಲಿ ಹೇಳಲ್ಪಟ್ಟಿರುವ ಈಶ್ವರನನ್ನು ಪರಮೇಶ್ವರನೆಂದೂ ಒಪ್ಪಿಕೊಳ್ಳಬಲ್ಲ 
ಹೃದಯಾಂಧ'ನಾದರೂ ಯಾವನಿದ್ದಾನು? ಇಂತಹ ಯುಕ್ತಿಕೂನ್ಯವೂ, ಧರ್ಮವಿರುದ್ಧವೂ ಆದ ಮಾತುಗಳಿಂದ ಯುಕ್ತವಾದ ಈ 
ಮತವನ್ನು ಅರಬ್‌ ದೇಶನಿವಾಸಿಗಳೇ ಮೊದಲಾದ ಮಾನವರು ಒಪ್ಪಿಕೊಂಡರೆನ್ನುವುದು ಮಹದಾಶ್ಚರ್ಯದ ಮಾತಾಗಿದೆ. (೧೨೭) 


ನಿಂದೆಯನ್ನು, ಎಂದರೆ ಸುಳ್ಳನ್ನು ಮತ್ತು ಪ್ರತ್ಯಕ್ಷ ಪಾಪವನ್ನು ಹೊತ್ತು ಕೊಂಡಿದ್ದಾರೆ, ಅವರು ಅಭಿಶಶ್ಪರಾಗಿದ್ದಾರೆ. ಎಲ್ಲಿ ಕಂಡುಬರುವರೋ 
ಅಲ್ಲಿಯೇ ಹಿಡಿಯಲ್ಪಡಲಿ; ಕೊಲ್ಬಲ್ಪಡಲಿ. ಒಳಿತಿಗಾಗಿ ಸಂಹಾರವಾಗಲಿ. ಓ ರಬ್‌! (ಸ್ವಾಮೀ ನಮ್ಮದರ ದ್ವಿಗುಣ ಶಿಕ್ಷೆಯನ್ನು ಕೊಡು. 
ಮತ್ತು ಮಹಾಶಾಪದಿಂದ ಶಪಿಸು. (ಮಂ-೫, ಸಿ-೨೨, ಸೂ-೩೩, ಅ-೫೩, ೫೭, ೫೮, ೬೧, ೬೮) 

ಸಮೀಕ್ಷಕ್ಕ ಓಹೋ! ಖುದಾ ತನ್ನ ಖುದಾತನವನ್ನು ಧರ್ಮದೊಂದಿಗೆ ಹೇಗೆ ಪ್ರಕಟಪಡಿಸುತ್ತಿದ್ದಾನೆ! ರಸೂನಿಗೆ 
ದುಃಖಕೊಡುವುದನ್ನು ನಿಷೇಧಿಸುವುದೇನೋ ಸರಿಯಾಗಿದೆ. ಆದರೆ, ಅನ್ಕರಿಗೆ ದುಃಖಕೊಡುವುದರಲ್ಲಿ ರಸೂಲನನ್ನು ತಡೆಗಟ್ಟುವುದು 
ಯೋಗ್ಯವಾಗಿತ್ತು. ಅದನ್ನೇತಕ್ಕೆ ತಡೆಯಲಿಲ್ಲ? ಯಾವನಿಗಾದರೂ ದುಃಖವನ್ನು ಕೊಡುವುದರಿಂದ ಅಲ್ಲಾಹ ಕೂಡ ದುಃುತನಾಗಿ 
ಹೋಗುತ್ತಾನೇಯೇ? ಹೀಗಿರುವುದಾದರೆ, ಅವನು ಈಶ್ವರನೇ ಆಗಲಾರನು. ಅಲ್ಲಾಹನಿಗೆ ಮತ್ತು ರಸೂರನಿಗೆ ದುಃಖಕೊಡುವುದರ 
ನಿಷೇಧವನ್ನು ಮಾಡಿರುವುದರಿದ, ಅಲ್ಲಾಹನು ಮತ್ತು ರಸೂಲನು ಯಾವನಿಗೆ ಬೇಕಾದರೂ ದುಃಖ ಕೊಡಬಹುದು-ಎನ್ನವುದು 
ಸಿ್ಧವಾಗುವುದಿಲ್ಲವೇನು? ಅನ್ಕರೆಲ್ಲಂಿಗೂ ದುಖವನ್ನು ಕೊಡಬೇಕೇ? ಮುಸಲ್ಯಾಸರಿಗೂ, ಮುಸಲ್ಯಾನ ಸ್ತ್ರೀಯರಿಗೂ ದುಃಖವ್ನೀಯವುದು 
ಕೆಟ್ಟದಾಗಿರುವಂತೆ ಮುಸ್ಲಿಮರಿಂದ ಬೇರೆಯಾದ ಮಾನವರಿಗೆ ದುಃಖವನ್ನುಂಟುಮಾಡುವುದೂ ಕೂಡೆ ಅವಕ್ಕವಾಿ ಕೆಟ್ಟದಾಗಿದೆ. ಹೀಗೆ 
ಒಪ್ಪವುದಿಲ್ಲವಾದರೆ, ಅವನ ಈ ಚರ್ಯೆಯೂ ಪಕ್ಷಪಾತಯಸ್ತವೇ ಆಗುತ್ತೆ. ಭೇಷ್‌! ಕೂಟ-ಕಲಹವಸ್ಸಬ್ಬಿಸುವ ಖುದಾ ಮತ್ತು 
ನಬೀಗಳಷ್ಟು ನಿರ್ದಯರಾಗಿರುವವರು ಜಗತ್ತಿನಲ್ಲಿ ಬಹಳ ಕಡಿಮೆಯಾಗಿರಬಹುದು. ಬೇರೆಯ ಜನರು "ಎಲ್ಲಿ ಸಿಕ್ಕುವರೋ ಅಲ್ಲಿ. 


53 ಸತ್ಯಾರ್ಥಪ್ರಕಾಶ. 

ಕೊಲ್ಲಲ್ಪಡಲಿ; ಹಿಡಿಯಲ್ಪಡಲಿ'- ಎಂದು ಬರೆದಿರುವಂತೆಯೇ ಮುಸಲ್ಮಾನರ ಬಗೆಗೆ ಯಾರಾದರೂ ಅಜ್ಞೆಯನ್ನಿತ್ತು ಪ್ರಕಟಿಸಿದರೆ, 
ಮುಸಲ್ವಾನರಿಗೆ ಇಂತಹ ಆಜ್ಞೆ ಕೆಟ್ಟದಾಗಿ ತೋರುವುದೋ ಅಥವಾ ಇಲ್ಲವೋ? ಭಾಪು! ಈ ಪೈಗಂಬರ ಮೊದಲಾದವರು ಎಂತಹ 
ಹಿಂಸಕರಾಗಿದ್ದಾರೆ? ಪರಮೇಶ್ವರನನ್ನು ಪ್ರಾರ್ಥಿಸಿ, ಅನ್ಯರಿಗೆ ತಮಗಿಂತ ಎರಡರಷ್ಟು ಶಿಕ್ಷೆಯನ್ನು ವಿಧಿಸಬೇಕೆಂದು ಕೋರಬೇಕೆಂದು 
ಬರೆದಿದ್ದಾರೆ. ಇದೂ ಕೂಡ ಪಕ್ಷಪಾತದ, ಸ್ವಾರ್ಥಸಾಧನೆಯ ಮತ್ತು ಮಹಾನ್‌ ಅಧರ್ಮದ ವಿಷಯವೇ -ಆಗಿದೆ. ಇದರಿಂದಾಗಿ. 
ಈಗಿನವರೆಗೂ ಕೂಡ ಮುಸಲ್ಫಾನರಲ್ಲಿ ಬಹು ಮುದಿ ಶಕರು, ಇದೇ ಬಗೆಯ ಕಾರ್ಯಮಾಡಲು ಹೆದರುವುದಿಲ್ಲ. ಶಿಕ್ಷಣವಿಲ್ಲದದ್ದರೆ, 
ಮಾನವರು ಪಶುಗಳಿಗೆ ಸಮಾನರಾಗಿರುತ್ತಾರೆ-ಎನ್ನುವುದು ಸರಿಯಾಗಿದೆ. (೧೨೮). 


ಮತ್ತು ಗಾಳಿಯನ್ನು ಕಳುಹಿಸುವ ಪುರುಷನಾಗಿದ್ದಾನೆ ಅಲ್ಲಾಹನು. ಆಯಿತು; (ಆ ಗಾಳಿ) ಎಬ್ಬಿಸುತ್ತದೆ ಮೋಡಗಳನ್ನು, ನಾವು 
ಅದನ್ನು ಪ್ರಾಣರಹಿತ ನಗರದ ಕಡೆಗೆ ಓಡಿಸಿಬಿಡುತ್ತೇವೆ. ನಾವು ಅದರಿಂದ ಪೃಥಿವಿಯನ್ನು ಸಜೀವಗೊಳಿಸಿದೆವು, ಅದರ ಸಾವಿನ 
ನಂತರ. ಹೀಗೆಯೇ, ಗೋರಿಗಳಿಂದ ಹೊರಡಿಸಬೇಕುಗಿದೆ. ತನ್ನ ದಯೆಯಿಂದ ಸದಾಕಾಲಕ್ಕೂ ಇರುವಂತಹ ಮನೆಯನ್ನು ನಿರ್ಮಿಸಿದವನೇ 
(ಮಂ-೫, ಸೀ೨೨, ಸೂ-೩೫, ಆ-೯, ೩೫) 


ಸಮೀಕ್ಷರ್ಕ ಓಹೋ! ಎಂತಹ ಫಿಲಾಸಫೀ (ತತ್ತ್ವಶಾಸ್ತ್ರ ಖುದಾನದು! ಕಳುಹುತ್ತಾನೆ ವಾಯುವನ್ನು; ಅದು ಮೋಡಗಳನ್ನು 
ಎಬ್ಬಿಸುತ್ತಾ ತಿರುಗಾಡುತ್ತದೆ. ಮತ್ತು ಖುದಾ ಅದರಿಂದ ಶವಗಳನ್ನು ಸಜೀವಗೋಸುತ್ತಾ ಅಲೆಯುತ್ತಾನೆ. ಈ ಮಾತು. ಎಂದಿಗೂ 
ಈಶ್ವರನಿಗೆ ಸಂಬಂಧಪಟ್ಟುದು ಆಗಲಾರದು. ಏಕೆಂದರೆ, ಈಶ್ವರನ ಕಾರ್ಯ ನಿರಂತರವೂ ಏಕಪ್ರಕಾರವಾಗಿ ನಡೆಯುತ್ತಾ ಹೋಗುತ್ತದೆ. 
ಮನೆಗಳು ಇರುವವಾದರೆ, (ಯಾರೂ) ನಿರ್ಮಿಸದೆ ಆಗಲಾರವು. ಮತ್ತು ಯಾವುದು ನಿರ್ಮಿತವಾಗಿರುವುದೋ, ಅದು ಸದಾ 
ಇರಲಾರದು. ಶರೀರವನ್ನುಳ್ಳವನು ಪರಿಶ್ರಮವಿಲ್ಲದಿದ್ದರೆ, ಛಷ್ಠಿಯನಾಗಿ) ದುಃಖಿತನಾಗುತ್ತಾನೆ. ಮತ್ತು ಶರೀರಧಾರಿಯ ರೋಗಿಯಾಗದೆ. 
ಎಂದಿಗೂ ಉಳಿಯಲಾರನು. ಒಬ್ಬಳು ನಾರಿಯೊಂದಿಗೆ ಸಮಾಗಮಮಾಡುವವನು ಕೂಡ ರೋಗಿಯಾಗದೆ ಇರಲಾರನು-ಎಂದ 
ಮೇಲೆ, ಬಹುಮಂದಿ ನಾರಿಯರೊಂದಿಗೆ ವಿಷಯೋಪಭೋಗ ಮಾಡುವವನ ದುರವಸ್ಥೆ ಮತ್ತೆ ಇನ್ನಷ್ಟು ಆಗುತ್ತಿರಬಹುದು? ಆದುದರಿಂದ 
ಮುಸಲ್ಮಾನರ ಸ್ವರ್ಗದಲ್ಲಿನ ಇರುವಿಕೆಯೂ ಸದಾ ಸುಖದಾಯಕವಾಗಿರಲಾರದು. (೧೨೯) 


ದೃಢವಾದ ಕುರಾನಿನ ಆಣೆಯಿೆ. ನಿಜವಾಗಿಯೂ ನೀನು ಕಳುಹಿಸಲ್ಪಟ್ಟವರಲ್ಲಿ ಒಬ್ಬನಾಗಿರುತ್ತೀಯೆ ಸನ್ನ್ಯಕ್ಕಾಗಿ, ದಯಾಳುವಾದ. 
ಮಹಾಶಕ್ತಿ ಪ್ರಭುವು ಇಳಿಸಿದ್ದಾನೆ. (ಮಂ೫, ಸಿ೨೩, ಸೂ- ೩೬, ಆ-೨, ೫). 


ಸಮೀಕ್ಬಕ- ಈಗ ನೋಡಿರಿ! ಈ ಕುರಾನ್‌ ಖುದಾ ರಚಿಸಿದುದಾಗಿದ್ದರೆ, ಅವನು ಇದರ ಮೇಲೇತಕ್ಕೆ ಆಣೆಯಿಡುತ್ತಿದ್ದನು? 
ನಬೀ ಖುದಾನಿಂದ ಕಳುಹಲ್ಬಟ್ಟವನಾಗಿದ್ದರೆ, ತನ್ನ ಸಾಕು-ಮಗನ ಹೆಂಡತಿಯ ಮೇಲೇಕೆ ಮೋಹಿತನಾಗುತ್ತಿದ್ದನು? “ಕುರಾನನ್ನು 
ಅಂಗೀಕರಿಸುವವರು ನೇರವಾದ ಮಾರ್ಗದಲ್ಲಿದ್ದಾರೆ”.- ಎನ್ನುವುದು ಕಥನಮಾತ್ರ. ಏಕೆಂದರೆ- ಎಲ್ಲಿ ಸತ್ಯದ ಅಂಗೀಕಾರ, ಸತ್ಯಭಾಷಣ, 
ಸತ್ಯಾಚರಣ, ಪಕ್ಷಪಾತರಹಿತವಾದ ನ್ಯಾಯ - ಧರ್ಮದ ಅನುಷ್ಠಾನ-ಮೊದಲಾದ ವಿಧಿಗಳೂ ಮತ್ತು ಅವುಗಳಿಗೆ ಪ್ರತಿಕೂಲವಾದುದರ 
ಪರಿತ್ಕಾಗದ ಶಿಕ್ಷಣವು ಲಭಿಸುತ್ತವೋ, ಅದೇ ನೇರವಾದ ಮಾರ್ಗವಾಗಿರುತ್ತದೆ. ಈ ವಿಧದ ವಿಧಿ-ನಿಷೇಧಗಳು ಕುರಾನಿನಲ್ಲಿಯೂ ಇಲ್ಲ: 
ಮುಸಲ್ವಾನರಲ್ಲಿಯೂ ಇಲ್ಲ ಮತ್ತು ಇವರ ಖುದಾನಲ್ಲಿಯೂ ಇಲ್ಲ. ಮುಹಮ್ಮದ್‌ ಸಾಹೇಬರು ಎಲ್ಲರಿಗಿಂತಲೂ ಪ್ರಬಲರಾದ 
ಪೈಗಂಬರರಾಗಿದ್ದರೆ, ಎಲ್ಲರಿಗಿಂತ ಅಧಿಕ ವಿದ್ಯಾವಂತರೂ ಮತ್ತು ಶುಭಗುಣಯಕ್ತರೂ ಆಗಿರಲಿಲ್ಲವೇತಕ್ಕೆ? ಆದುದರಿಂದ, ಕುಳಕ್ಕ ತನ್ನ 
ಎಲಚೀ ಹಣ್ಣುಗಳನ್ನು (ಅವು ಹುಳಿಯೇ ಆಗಿದ್ದರೂ) ಎಂದಿಗೂ ಹುಳಿ-ಎಂದು ಹೇಳದೇ ಇರುವಂತೆಯೇ ಈ ಕಥನವೂ ಆಗಿದೆ. 
(೧೩೦) 


ಮತ್ತು ತುತ್ತೂರಿಯ ಸ್ವರ ಆ ನಡುವೆ ಮೊಳಗುವುದು. ಸರಿ; ಇದ್ದಕ್ಕಿದ್ದಂತೆಯೇ ಅವರು ತಮ್ಮ ತಮ್ಮದಾದ ಗೋರಿಗಳಿಂದ ಎದ್ದು, 
ತಮ್ಮ ಪ್ರಭುವಿನ ಕಡೆಗೆ ಓಡುವರು. ಅವರ ಪಾದಗಳು ಅವರು ಸಂಪಾದಿಸುತ್ತಿದ್ದ ವಸ್ತುವಿನೊಡನೆ ಸಾಕ್ಷ್ಯವನ್ನು ಕೊಡುವುವು. 
ಯಾವುದಾದರೂ ವಸ್ತುವನ್ನು ಖುದಾ ನಿರ್ಮಿಸಲಪೇಶ್ಷಿಸುವಾಗ - “ಅವರುಗಳ ಸಲುವಾಗಿ ಆಗಿಹೋಗು'- ಎನ್ನುತ್ತಾನೆ. ತೀರಿತು. ಅದು. 
ಆಗಿಹೋಗುತ್ತದೆ. (ಮಂ-೫, ಸಿ-೨೩, ಸೂ-೩೬, ಆ-೫೧,೬೫,೮೨) 

ಸೆಮೀಕ್ಷತೆ - ಈಗ ಆಲಿಸಿರಿ ತಲೆ-ಬಾಲಗಳಿಲ್ಲದ ಮಾತುಗಳನ್ನು. ಪಾದಗಳು ಎಂದಾದರೂ ಸಾಕ್ಷ್ಯಕೊಡಬಲ್ಲವೇ? ಖುದಾ 
ಅಲ್ಲದೆ, ಅವನಿಂದ ಆಜಾಿತವಾದ ತತ್ತ್ವವಾವುದಿತ್ತು? ಆಲಿಸಿದುದು ಆವುದು? ಮತ್ತು ಆಗಿಹೋದುದು ಯಾವುದು? (ಯಾವುದೂ) 
ಇರಲಿಲ್ಲವೆಂಬ ಪಕ್ಷದಲ್ಲಿ, ಈ ವಚನವೇ ಸುಳ್ಳು. ಮತ್ತು, “ಇದ್ದಿತು'.- ಎಂಬ ಪಕ್ಷದಲ್ಲಿ “ಖುದಾನ ಹೊರತು ಯಾವುದೇ ವಸ್ತುವೂ 
ಇರಲಿಲ್ಲ. ಮತ್ತು ಖುದಾ ಎಲ್ಲವನ್ನೂ ಸೃಜಿಸಿದನು”.- ಎಂಬ ಪ್ರತಿಜ್ನಾವಚನ ಸುಳ್ಳಾಗಿಹೋಗುತ್ತದೆ. (೧೩೧) 


ಚತುರ್ದಶ ಸಮುಲ್ಲಾಸ. 61 


ಅದರ ನಂತರ ಶುದ್ಧವಾದ ಮದ್ಯದ ಪಾತ್ರೆ.ಸುತ್ತಾಡಿಸಲ್ಪಡುವುದು. ಕುಡಿಯುವವರಿಗೆ ಸರ್ವದಾ ಹರ್ಷಕೊಡುವಂತಹುದು. 
ಅವರ ಸಮೀಪದಲ್ಲಿ, ಕಣ್ಣುಗಳನ್ನು ನೆಲದೆಣಗೆ ಬಾಗಿಸಿರುವ, ಸುಂದರವಾದ ಕಣ್ಣುಗಳನ್ನುಳ್ಳ ದೇವಕನೈೆಯರು ಕುಳತಿರುವರು. ಬ್ಚಿಡಲ್ಪಟ್ಟ 
ಮೊಟ್ಟೆಗಳಂತಿರುವ ಕಣ್ಣುಗಳನ್ನುಳ್ಳವರು. ಆಯಿತು; ನಾವು ಸಾಯುವುದಿಲ್ಲವೇ? ಮತ್ತು ಲೂತನು ಅವಕ್ಕವಾಗಿ ಪೈಗಂಬರರಲ್ಲಿ ನಿಶ್ಚೆಯವಾಗಿ 
ಒಬ್ಬನಾಗಿದ್ದನು. ಯಾವಾಗ ನಾವು ಅವನಿಗೆ ಮತ್ತು ಅವನ ಜನರೆಲ್ಲರಗೆ ಮುಕ್ತಯಿತ್ತೆವೋ, ಆಗ..... ಆದರೆ, ವೃದ್ಧೆಯೊಬ್ಬಳು ಹಿಂದೆ. 
ಉಳಿದವರಲ್ಲಿದ್ದಾಳೆ. ಮತ್ತು ಸಂಹರಿಸಿದೆವು ನಾವು ಬೇರೆಯವರನ್ನು. 

(ಮಂ-೬, ಸಿ-೨೩, ಸೂ-೩೭, ಆ-೪೫, ೪೬, ೪೮, ೪೯, ೫೮, ೧೩೩- ೧೩೬). 


ಸಮೀಕ್ಷಕ - ಏನು ಮಹಾಶಯರೇ! ಇಲ್ಲಿ ಏನೋ ಮುಸಲ್ವಾನರುಗಳು ಮದ್ಯವನ್ನು ಕೆಟ್ಟದೆನ್ನುತ್ತಾರೆ. ಆದರೆ, ಅವರ 
ಸ್ವರ್ಗದಲ್ಲಿಯಾದರೋ (ಮದ್ಯದ ) ನದಿಗಳಿಗೆ ನದಿಗಳೇ ಹರಿಯುತ್ತವೆ. ಇಲ್ಲಿ ಏನೋ ಯಾವುದೋ ಬಗೆಯ ಮದ್ಯ ಕುಡಿಯವುದನ್ನು 
ಬಿಡಿಸಿದರು; ಇಷ್ಟೇನೋ ಒಳ್ಳೆಯದೇ ಆಗಿದೆ. ಆದರೆ, ಇಲ್ಲಿಗೆ ಪ್ರತಿಯಾಗಿ ಅಲ್ಲಿ, ಅವರ ಸ್ವರ್ಗದಲ್ಲಿ ದೊಡ್ಡ ಕೇಡಿದೆ. ಸ್ತ್ರೀಯರ 
ಕಾರಣದಿಂದ, ಅಲ್ಲಿ ಯಾವನ ಚಿತ್ತವ ಸ್ಥಿರವಾಗಿರಲಾರದೇನೋ? ಮತ್ತು ದೊಡ್ಡ-ದೊಡ್ಡ ರೋಗಗಳೂ ಉಂಟಾಗುತ್ತಿರಬಹುದು! 
ಶರೀರಯಕ್ತರಾಗಿರುವರಾದರೆ ಅವಶ್ಯವಾಗಿ ಸಾಯುವರು. ಮತ್ತು ಶರೀರಯುಕ್ತರಾಗಿರುವುದಿಲ್ಲವಾದರೆ, ಭೋಗವಿಲಾಸಗಳನ್ನೇ 
ಅನುಭವಿಸಲಾರರು. ಮತ್ತೆ, ಅವರ ಸ್ವರ್ಗಕ್ಕೆ ಹೋಗುವಿಕೆ ವ್ಯರ್ಥವಾಗಿದೆ. ಲೂತನನ್ನು ಪೈಗಂಬರನೆಂದು ಅಂಗೀಕರಿಸುತ್ತೀರಿಯಾದರೆ, 
ಅವನೊಂದಿಗೆ ಅವನ ಹೆಣ್ಣು ಮಕ್ಕಳು ಸಮಾಗಮವನ್ನು ಮಾಡಿ ಇಬ್ಬರು ಪುತ್ರರನ್ನು ಉತ್ಪನ್ನಮಾಡಿದರು-ಎಂದು ಬೈಬಲಿನಲ್ಲಿ 
ಬರೆದಿರುವ ಮಾತನ್ನೂ ಕೂಡ ಒಪ್ಪಿಕೊಳ್ಳುತ್ತೀರೋ ಅಥವಾ ಇಲ್ಲವೋ? ಒಪ್ಪಿಕೊಳ್ಳುವಿರಾದರೆ, ಇಂತಹವನ್ನು ಪೈಗಂಬರನೆಂದು. 
ಅಂಗೀಕರಿಸುವುದು ವ್ಯರ್ಥವಾಗಿರುತ್ತದೆ. ಇಂತಹವರಿಗೂ ಮತ್ತು ಇಂತಹವರ ಸಂಗಾತಿಗಳಿಗೂ ಖುದಾ ಮುಕ್ತಿಯನ್ನು ಕೊಡುತ್ತಾನೆಯಾದರೆ, 
ಆ ಖುದಾ ಕೂಡ ಅಂತಹವನೇ ಆಗಿರುತ್ತಾನೆ. ಏಕಂದರೆ, ಮುದುಕಿಯ ಕತೆಯನ್ನು ಹೇಳುವವನೂ ಮತ್ತು ಪಕ್ಷಪಾತದಿಂದ ಬೇರೆಯವರನ್ನು 
ಕೊಲ್ಲುವವನೂ ಎಂದಿಗೂ ಖುದಾ ಆಗರಾರನು. ಇಂತಹ ಖುದಾ ಮುಸಲ್ಮಾನರ ಮನೆಗಳಲ್ಲಿ ಮಾತ್ರ ಇರಬಲ್ಲ; ಬೇರೆಡೆಗೆ ಸಲ್ಲನು. 
(೧೩೨). 


ಸ್ವರ್ಗಗಳಿವೆ ಸದಾ ಇರುವಂತಹವು; ಅವುಗಳ ಬಾಗಿಲುಗಳು ತೆರೆಯಲ್ಪಟ್ಟಿವೆ ಅವರ ಸಲುವಾಗಿ. ಅವುಗಳ ನಡುವೆ ಒರಗು. 
ದಿಂಬುಗಳು ಮಾಡಲ್ಪಟ್ಟಿವೆ. ಇದರ ನಡುವೆ ತರಿಸಿಕೊಳ್ಳುವರು ಓಣ ಹಣ್ಣುಗಳನ್ನು ಮತ್ತು ಕುಡಿಯುವ ವಸ್ತುವನ್ನು. ಮತ್ತು ಅವರ. 
ಸಮೀಪದಲ್ಲಿ ದೃಷ್ಟಿಯನ್ನು ಕೆಳಕ್ಕೆ ಇಟ್ಟುಕೊಂಡಿರುವ, ಸಮವಯಸ್ಕರಾದ ಕ್ನಾಕೆಯರಿರುವರು. ಆಯಿತು; ದೇವತೆಗಳೆಲ್ಲರೂ ಪ್ರಣಾಮವನ್ನು 
ಮಾಡಿದರು. ಆದರೆ, ಸೈತಾನನು ಒಬ್ಪಿಲಿಲ್ಲ; ದುರಭಿಮಾನಪಟ್ಟನು ಮತ್ತು ಕಾಫಿರರ ಗುಂಪಿನವನಾಗಿದ್ದನು. “ಓ ಸೈತಾನ್‌! ಯಾವುದನ್ನು 
ನಾನು ನನ್ನ ಎರಡು ಕೈಗಳಿಂದಲೂ ಮಾಡಿದ್ದೆನೋ, ಆ ವಸ್ತುವಿಗೆ ನಮಿಸಬೇಕೆಂದು ಆಜ್ಞಾಪಿಸಿದಾಗ, ನಿನ್ನನ್ನು ತಡೆದ ವಸ್ತುವಾವುದು? 
ನೀನು ಗರ್ವಪಟ್ಟೆಯಾ? ಅಥವಾ ದೊಡ್ಡ ಅಧಿಕಾರಯುಕ್ತರ ಕಡೆಯವನಾಗಿದ್ದೆಯೋ? "- ಎಂದಾಗ ಅವನು - “ನಾನು ಆ. 
ವಸ್ತುವಿಗಿಂತ ಉತ್ತಮನಾಗಿದ್ದೇನೆ. ನೀನು ನನ್ನನ್ನು ಅಗ್ನಿಯಿಂದ ಸೃಜಿಸಿದೆ; ಅವನನ್ನು ಮಣ್ಣಿನಿಂದ". ಎಂದನು. “ಸಾಕು; ನಡೆ ಈ. 
ಆಕಾಶಗಳಿಂದ; ನಿಜವಾಗಿಯೂ ನೀನು ಹೊರಡಿಸಲ್ಪಟ್ಟಿದ್ದೀಯೆ. ನಿಶ್ಚಯವಾಗಿ ನಿನ್ನ ಮೇಲೆ ನನ್ನ ಧಿಕ್ಕಾರವಿದೆ ನ್ಯಾಯತೀರ್ಮಾನದ. 
ದಿನದವರೆಗೆ:-ಎಂದೆವು. ಅವನು, “ಓ ನನ್ನ ಸ್ವಾಮಿ! ಶವಗಳು ಎಬ್ಬಿಸಲ್ಪಡುವ ದಿನದವರೆಗೆ ಅವಕಾಶಕೊಡು”'.- ಎಂದನು. 
ಯಿತು/"ನಿಜವಾಗಿ ನೀನು ಅವಕಾಶ ಕೊಡಲ್ಪಟ್ಟವರಲ್ಲಿ ಇದ್ದೀಯೆ, ಆ ದಿನದ ಗೊತ್ತಾದ ಸಮಯದವರೆಗೆ''-ಎಂದೆವು. “ನಿನ್ನ 
ಪ್ರತಿಷ್ಠೆಯ ಆಣೆ. ಅವಶ್ಯವಾಗಿ ನಾನು ಅವರನ್ನು ಒಟ್ಟಾಗಿ ಪಥಭ್ರಷ್ಟರನ್ನಾಗಿ ಮಾಡುವೆನು”. ಎಂದನು. (ಮಂ-೬, ಸಿ-೨೩, 
ಸೂ-೩೮, ಆ-೫೦, ೫೨, ೭೩-೮೨. 

ಸಮೀಕ್ಬಕೆ - ಅಲ್ಲಿ, ಕುರಾನಿನಲ್ಲಿ ಬರೆದಿರುವಂತೆ ತೋಟ-ತುಡಿಕೆ, ನಾಲೆ-ಮನೆ ಮೊದಲಾದುವು ಇರುವುದಾದರೆ, ಅವು ಸದಾ 
ಇರಲಿಲ್ಲ; ಸದಾ ಇರಲೂ ಶಕ್ಕವಲ್ಲ. ಏಕೆಂದರೆ, ಯಾವ ಪದಾರ್ಥ ಸಂಯೋಗದಿಂದ ಆಗುತ್ತದೋ, ಅದು ಸಂಯೋಗಕ್ಕೆ ಮೊದಲು 
ಇರಲಿಲ್ಲ. ಅವಶ್ಯವಾಗಿ, ಆಗಲಿರುವ ವಿಯೋಗದ ಅಂತದಲ್ಲಿ ಇರುವುದೂ ಇಲ್ಲ. ಸ್ವರ್ಗವೇ ಇರುವುದಿಲ್ಲವಾದರೆ, ಆದರಲ್ಲಿರುವವರು. 
ಸದಾ ಹೇಗೆ ತಾನೇ ಇರಬಲ್ಲರು? ಏಕೆಂದರೆ, ಹಾಸಿಗೆ, ದಿಂಬುಗಳು, ಒಣ ಹಣ್ಣುಗಳು ಮತ್ತು ಕುಡಿಯುವ ಪದಾರ್ಥಗಳು ಅಲ್ಲಿ 
ಸಿಕ್ಕುವುವು ಎಂದು ಬರೆದಿದೆ. ಇದರಿಂದ, “ಯಾವ ಕಾಲದಲ್ಲಿ ಮುಸಲ್ಮಾನರ ಮತ ಪ್ರಚಲಿತವಾಯಿತೋ, ಆ ಕಾಲದಲ್ಲಿ ಅರಬ್‌ 
ದೇಶ ವಿಶೇಷ ಧನಾಡ್ಯವಾಗಿರಲಿಲ್ಲ. ಅದುದರಿಂದ, ಮುಹಮ್ಮದ್‌ ಸಾಹೇಬರು ದಿಂಬು-ಮೊದಲಾದುವುಗಳ ಕಥೆಯನ್ನು ಹೇಳಿ, 
ಬಡವರನ್ನು ತಮ್ಮ ಮತದಲ್ಲಿ ಸಿಕ್ಕಿಸಿೊಂಡರು”-ಎಂದು ಸಿದ್ಧವಾಗುತ್ತದೆ. ಮತ್ತು ಎಲ್ಲಿ ಸ್ವೀಯರಿರುತ್ತಾರೋ, ಅಲ್ಲಿ ನಿರಂತರವಾದ 
ಸುಖಿವೆಲ್ಲಿ? ಆ ಸ್ವ್ರೀಯರು ಅಲ್ಲಿಗೆ ಎಲ್ಲಿಂದ ಬಂದಿದ್ದಾರೆ? ಅಥವಾ ಸ್ವರ್ಗದ ನಿವಾಸಿನಿಯರೇನು? ಬಂದಿರುವರಾದರೆ, ಹೋಗುವರು. 
ಮತ್ತು ಅಲ್ಲಿನ ನಿವಾಸಿನಿಯರೇ ಆಗಿದ್ದರೆ, ಕಯಾವತ್ತಿಗೆ ಮುನ್ನ ಏನು ಮಾಡುತ್ತಿದ್ದರು? ನಿಷ್ಕರ್ಮರಾಗಿ ತಮ್ಮ ಆಯಸ್ಸನ್ನು ತಳ್ಳತ್ತಿದ್ದರೇನು? 
ಯಾವನ ಆಜ್ಞೆಯನ್ನು ಬೇರೆ ಎಲ್ಲಾ ದೇವತಗಳೂ ಒಪ್ಪಿಕೊಂಡರೋ, ಮತ್ತು, ಆದಮ್‌ ಸಾಹೇಬರಿಗೆ ಪ್ರಣಾಮಮಾಡಿದರೋ, ಅವನ. 


4 ಸತ್ಯ್ಯರ್ಕ್ರಪ್ರಕಾಶ. 

ಆಜ್ಞೆಯನ್ನು ಸೈತಾನನು ಒಪ್ಪಲಿಲ್ಲ. ಈಗ ನೋಡಿರಿ ಖುದಾನ ತೇಜಸ್ಸನ್ನು! ಖುದಾ ಸೈತಾನನಿಗೆ - “ನಾನು ಅವನನ್ನು ನನ್ನ ಎರಡು 
ಕೈಗಳಿಂದಲೂ ಸೃಜಿಸಿದೆನು. ನೀನು ಅಭಿಮಾನಪಡಬೇಡ”"-ಎಂದು ಹೇಳಿದನು. ಇದರಿಂದ, ಕುರಾನಿನ ಖುದಾ ಎರಡು ಕೈಗಳ. 
ಮನುಷ್ಯನಾಗಿದ್ದನು-ಎಂದು ಸಿದ್ಧವಾಗುತ್ತದೆ. ಆದುದರಿಂದ ಅವನು ವ್ಯಾಪಕನು ಅಥವಾ ಸರ್ವಶಕ್ತಿವಂತನು ಎಂದಿಗೂ ಆಗಲಾರನು. 
ಮತ್ತು ಸೈತಾನನು “ನಾನು ಆದಮನಿಗಿಂತ ಉತ್ತಮನಾಗಿದ್ದೇನೆ”., ಎಂದು ಸತ್ಯವನ್ನೇ ಹೇಳಿದನು. ಇದರ ಮೇಲೆ ಖುದಾ 
ಕೋಪಿಸಿಕೊಂಡನೇಕೆ? ಆಕಾಶದಲ್ಲಿಯೇ ಖುದಾನ ಮನೆಯಿದೆಯೋ? ಭೂಮಿಯ ಮೇಲೆ ಇಲ್ಲವೋ? ಹಾಗೆ ಇದ್ದರೆ, ಕಾಬಾವನ್ನು 
ಖುದಾನ ಮನೆಯೆಂದು ಮೊದಲೇಕೆ ಬರೆದರು? ಭಲೇ! ಪರಮೇಶ್ವರನು ತನ್ನೊಳಗಿನಿಂದ ಅಥವಾ ಸೃಷ್ಟಿಯೊಳಗಿನಿಂದ ಹೊರಕ್ಕೆ ಹೇಗೆ 
ಕಳುಹಿಸಬಲ್ಲನು? ಮತ್ತು ಆ ಸೃಷ್ಟಿಯೆಲ್ಲಾ ಪರಮೇಶ್ವರನದಾಗಿದೆ. ಇದರಿಂದ, ಕುರಾನಿನ ಖುದಾ ಸ್ವರ್ಗದ ಉತ್ತರ ದಾತೃವಾಗಿದ್ದನು - ಎಂದು 
ವಿದಿತವಾಯಿತು. ಖುದಾನು ಅವನಿಗೆ ಶಾಪವಿತ್ವನ; ಧಿಕ್ಕರಿಸಿದನು ಮತ್ತು ಸೆರೆಹಿಡಿದನು. ಮತ್ತು ಸೈತಾನನು-“ಓ ಪ್ರಭೋ! ನನ್ನನ್ನು 
ಕಯಾವತ್ತಿವವರೆಗೆ ಬಿಟ್ಟುಬಿಡು” ಎಂದು ಹೇಳಿದನು. ಖುದಾ ಹೊಗಳಿಕೆಯಿಂದಾಗಿ ಕಯಾಮತ್ತಿನ ದಿನದವರೆಗೆ ಬಿಟ್ಟುಬಿಟ್ಟನು. 
ಸೈತಾನನು ಬಿಡುಗಡೆ ಹೊಂದಿ, ಖುದಾನಿಗೆ-“ಈಗ ನಾನು ಚೆನ್ನಾಗಿ ದಾರಿತಪ್ಪಿಸುವನು. ಮತ್ತು ದಂಗೆ ಎಬ್ಬಿಸುವೆನು”- ಎಂದು 
ಹೇಳುತ್ತಾನೆ. ಆಗ ಖುದಾ -“ನೀನು ಎಷ್ಟು 'ಮಂದಿಗೆ ದಾರಿ ತಪ್ಪಿಸುವೆಯೋ, ಅವರನ್ನು ನರಕಕ್ಕೆ ಹಾಕಿಬಿಡುವೆನು. ಮತ್ತು ನಿನ್ನನ್ನೂ 
ಕೊಡಗ'- ಎಂದನು. ಸಜ್ಜನರೇ! ಸೈತಾನನನ್ನು ಪಥಭ್ರಷ್ಟನನ್ನಾಗಿ ಮಾಡಿದವನು ಖುದಾನೋ, ಅಥವಾ ತಾನೇ ದಾರಿತಪ್ಪಿದನೋ? 
“ಎಂದು ಈಗ ಆಲೋಚಿಸಿರಿ, ಖುದಾ ದಾರಿತಪ್ಪಿಸಿದನಾದರೆ, ಅವನು ಸೈತಾನನಿಗೂ ಸೈತಾನನಾಗಿ ಕುಳಿತನು. ಸೈತಾನನು ಸ್ವತಃ 
ದಾರಿತಪ್ಪಿದವನಾದರೆ, ಬೇರೆಯ ಜೀವರೂ ಕೂಡ ಸ್ವತಃ ದಾರಿತಪ್ಪವರು. ಸೈತಾನನ ಅವಶ್ಯಕತೆಯಿಲ್ಲ. ಮತ್ತು ದಂಗೆಕೋರನಾದ ಈ 
ಸೈತಾನನನ್ನು ಖುದಾ ಸ್ವತಂತ್ರನಾಗಿ ಬಿಟ್ಟುಬಿಟ್ಟನಾದ ಕಾರಣ, ಅವನೂ ಕೂಡ ಸೈತಾನನ ಭಾಗೀದಾರನಾದನು ಅಧರ್ಮವನ್ನು ಮಾಡುವುದರಲ್ಲಿ 


ಬೇಕಾದೀತು. (೧೩೩) 


ಅಲ್ಲಾಹನು ಸಮಸ್ತ ಪಾಪಗಳನ್ನೂ ಕ್ಷಮಿಸತ್ತಾನೆ. ನಿಶ್ಚಯವಾಗಿಯೂ ಅವನು ಕ್ಷಮಿಸುವ ದಯಾಳವಾಗಿದ್ದಾನೆ. ಮತ್ತು ಸಂಪೂರ್ಣ 
ಪೃಥಿವಿಯು ಅವನ ಮುಷ್ಟಿಯಲ್ಲಿರುವುದೂ ಕಯಾವತ್ತಿನ ದಿನ. ಮತ್ತು ಆಕಾಶ ಅವನ ಬಲಗೈಯಿನ ಸುತ್ತ ಸುತ್ತಿಕೊಂಡಿದೆ. ಮತ್ತು 
ಪೃಥಿವೀ ತನ್ನೊಡೆಯನ ಪ್ರಕಾಶದಿಂದ ಥಳಥಳಿಸುವುದು ಮತ್ತು ಇಡಲ್ಪಡುವುವು ಕರ್ಮಪತ್ರಗಳು (ಛಾಗ್ಯಪತ್ರಗಳು) ಮತ್ತು ಪೈಗಂಬರರನ್ನೂ, 
ಹಾಗೂ ಸಾಕ್ಷಿಗಳನ್ನೂ ತರಲಾಗುವುದು ಮತ್ತು ತೀರ್ಮಾನ ಮಾಡಲ್ಪಡುವುದು. (ಮಂ-೬, 3-೨೪, ಸೂ-೩೯, ಆ-೫೩, ೬೭, ೬೯) 


ಸಮೀಕ್ಷಕ- ಸಮಗ್ರಪಾಪಗಳನ್ನೂ ಖುದಾ ಕ್ಷಮಿಸು್ತಾನೆ-ಎಂದರೆ, ಸಮಸ್ತ ಜಗತ್ತನ್ನೂ ಪಾಪಿಯನ್ನಾಗಿ ಮಾಡುತ್ತಾನೆ ಮತ್ತು 
ದಯಾಹೀನನಾಗುತ್ತಾನೆ. ಏಕೆಂದರೆ, ಒಬ್ಬ ದುಷ್ಟನ ಮೇಲೆ ದಯೆಯನ್ನು ಮಾಡಿ ಮತ್ತು ಕ್ಷಮೆಯನ್ನು ನೀಡುವುದರಿಂದ, ಅವನು ಹೆಜ್ಜು 
ದುಷ್ಟತನವನ್ನು ಮಾಡುವನು ಮತ್ತು ಬೇರೆ ಅನೇಕ ಧರ್ಮಾತ್ಮದಿಗೆ ದುಖವನ್ನುಂಟುಮಾಡುವನು. ಕಿಂಚಿತ್ತಾದರೂ ಅಪರಾಧವನ್ನು 
ಕ್ಷುಿಸುವುದುದರೆ, ಅಪರಾಧವೇ ಜಗತ್ತಿನಲ್ಲಿ ಹರಡಿಹೋಗುವುದು. ಪರಮೇಶ್ವರನು ಅಗ್ನಿಯಂತೆ ಪ್ರಕಾಶಯಕ್ತನಾಗದ್ದಾನೆಯೇ? ಮತ್ತು. 
ಕರ್ಮ-ಪತ್ರಗಳು ಎಲ್ಲಿ ರಾಶಿ ಬಿದ್ದಿರುತ್ತವೆ? ಮತ್ತು ಯಾವನು ಬರೆಯುತ್ತಾನೆ? ಪೈಗಂಬರರ ಮತ್ತು ಸಾಕ್ಷಿಗಳ ಭರವಸೆಯ ಮೇಲೆ. 


ಜನ್ಮೆಳದುಗಬಹುದ. ಹಾಗದರೆ, ಮತ್ತೆ ಕ್ಷಯಿಸುವುದು, ಹೃದಯಗಳ ಮೇಲೆ ಬೀಗ ಬಡೆಯವದು ವತ್ತ ಶಿಕ್ಷಣವನ್ನು ಕೊಡರಿರುವುದ, 
ಸೈತಾನನಿಂದ ದಾರಿತಪ್ಪಿಸುವುದು, ವಿಚಾರಾಧೀನವಾಗಿಡುವುದು - ಕೇವಲ ಅನ್ಯಾಯವಾಗಿರುತ್ತದೆ. (೧೩೪). 

ಪುಸ್ತಕವನ್ನಿಳಸುವುದು ಶಕ್ತಿಮಾನ್‌ ಹಾಗೂ ಜ್ಞಾನವಾನ್‌ ಅಲ್ಲಾಹನ ಕಡೆಯಿಂದಾಗಿರು್ತದೆ. 
(ಮಂ-೬, ಸಿ-೨೪, ಸೂ-೪೦, ೮-೨, ೩) 


ಸಮೀಕ್ಷಕ- ಮುಗ್ಧರಾದ ಜನರು ಅಲ್ಲಾಹನ ಹೆಸರಿನಿಂದ, ಸ್ವಲ್ಪ ಸತ್ಯವನ್ನುಳಿದು ಅಸತ್ಯ ತುಂಬಿರುವ, ಈ ಪುಸ್ತಕವನ್ನು 
ಒಪ್ಪಿಕೊಳ್ಳಲಿ-ಎಂಬುದಕ್ಕಾಗಿ ಈ ಮಾತು ಬರೆಯಲ್ಪಒ್ಟಿದೆ. ಮತ್ತು ಆ ಸತ್ಯವೂ ಕೂಡ ಅಸತ್ಯದೊಂದಿದೆ ಸೇರಿ ಕೆಟ್ಟುಹೋಗಿರುವಂತೆ 
ಇದೆ. ಆದುದರಿಂದ ಕುರಾನ್‌ ಮತ್ತು ಕುರಾನಿನ ದೇವರು ಮತ್ತು ಇದನ್ನು ಒಪ್ಪಿಕೊಳ್ಳುವ ಜನರು ಪಾಪವನ್ನು ಹೆಚ್ಚಿಸುವವರು ಮತ್ತು 
ಪ್ರಾಯಶಃ ಇದರಿಂದಲೇ ಮುಸಲ್ಫಾನರುಗಳು ಪಾಪಗಳನ್ನು ಮತ್ತು ಉಪದ್ರವ್ಯಗಳನ್ನು ಮಾಡುವುದರಲ್ಲಿ ಕಡಿಮೆ ಹೆದರುತ್ತಾರೆ. (೧೩೫). 
ಆಯಿತು; ಎರಡು ದಿನಗಳಲ್ಲಿ ಏಳು ಆಕಾಶಗಳನ್ನು ಸೃಜಿಸಿದೆವು ಮತ್ತು ನಾವು ಅವುಗಳ ಕೆಲಸವನ್ನು ಅವಕ್ಕೆ ಗೊತ್ತುಮಾಡಿದೆವು. 
ಎಲ್ಲಿಯವರೆಗೆ-ಎಂದರೆ, ಯಾವಾಗ ಹೋಗುವರೋ ಅವನ ಬಳಿಗೆ, ಅವರುಗಳ ಮೇಲೆ ಅವರ ಕಿವಿಗಳು ಮತ್ತು ಅವರ ಕಣ್ಣುಗಳು 











ಚತುರ್ದಶ ಸಮಲ್ಗಾಸ 43 
ಮತ್ತು ಚರ್ಮಗಳು ತಮ್ಮ ತಮ್ಮ ಕೆಲಸಗಳೊಂದಿಗ ಸಾಕ್ಷ್ಯವನ್ನು ಕೊಡುವುವು. ಮತ್ತು ತಮ್ಮ ಚರ್ಮಗಳ ಬಗೆಗೆ, "ನಮ್ಮ ಮೇಲೆ ನೀನೇಕೆ 
ಸಾಕ್ಷ್ಯವಸತ್ರೆ?' ಎಂದು ಕೇಳುವರು; ಅವು-*ಯಾವನು ಎಲ್ಲ ವಸ್ತುಗಳನ್ನೂ ಕರೆಯುತ್ತಾನೋ, ಆ ಅಲ್ಲಾಹನು ನಮ್ಮನ್ನು ಕರೆದಿದ್ದಾನೆ”. 
ಎನ್ನುವರು ಅವಶ್ಯವಾಗಿ ಶವಗಳನ್ನು ಸಜೀವಗೊಳಿಸುವವನಾಗಿದ್ದಾನೆ. (ಮಂ-೬, ಸಿ-೨೪, ಸೂ-೪೧, ಆ-೧೨, ೨೦, ೨೧, ೩೯). 


ಸಮೀಕ್ಟಕ - ಭೇಷ್‌, ಮುಸಲ್ಯಾನರೇ! ಭೇಷ್‌! ಯಾವನನ್ನು ನೀವು ಸರ್ವಶಶ್ತಿವರೆತನೆಂದು ಅಂಗೀಕರಿಸುತ್ತೀರೋ, ಅವನು. 
ಏಳು ಆಕಾಶಗಳನ್ನು ಎರಡು ದಿನಗಳಲ್ಲಿ ನಿರ್ಮಿಸಲು ಶಕ್ತನಾದನು! ಮತ್ತು ಯಾವನು ಸರ್ವಶಶ್ತಿವಂತನಾಗಿರುತ್ತಾನೋ, ಅವನು 
ಕ್ಷಾಮಾತ್ರದಲ್ಲಿ ಎಲ್ಲವನ್ನೂ ನಿರ್ಮಿಸಬಲ್ಲನು. ಭಾಘ! ಕವಿಗಳು. ಕಣ್ಣುಗಳು ಮತ್ತು ಚರ್ಮ ಇವನ್ನು ಈಶ್ವರನು ಜಡದಿಂದ ನಿರ್ಮಿಸಿದ್ದಾನೆ; 
ಅವು ಹೇಗೆ ಸಾಕ್ಷ್ಯ ಕೊಟ್ಟಾವು? ಸಾಕ್ಷ್ಯವನ್ನು ಕೊಡಿಸುವವನಾದರೆ, ಅವನ್ನು ಮೊದಲು ಜಡವನ್ನಾಗಿ ಸೃಜಿಸಿದನೇಕೆ? ಮತ್ತು ತನ್ನ 
ಪೂರ್ವಾಪರ ನಿಯಮಗಳಿಗೆ ವಿರುದ್ಧವಾಗಿ ಮಾಡಿದನೇಕೆ? ಇದಕ್ಕಿಂತಲೂ ಹೆಚ್ಚಾದ ಒಂದು ಸುಳ್ಳುಮಾತೆಂದರೆ, ಯಾವಾಗ ಜೀವರುಗಳ. 
ಮೇಲೆ ಸಾಕ್ಷ್ಯವನ್ನು ಕೊಟ್ಟವೋ, ಆಗ ಆ ಜೀವಾತ್ಮರು ತಮ್ಮತಮ್ಮ ಚರ್ಮವನ್ನು “ನೀನು ನಮ್ಮ ಮೇಲೆ ಸಾಕ್ಷ್ಯವನ್ನೇಕೆ ಕೊಟ್ಟಿ?'-ಎಂದು 
ಕೇಳತೊಡಗಿದರು. ಚರ್ಮವು-“ಖುದಾ ಕೊಡಿಸಿದನು. ನಾನೇನು ಮಾಡಲಿ””-ಎನ್ನುವುದು! ಆಹಾ! ಈ ಮಾತು ಎಂದುದರೂ 
ಆಗಬಲ್ಲದೇ? ಯಾವನಾದರೂ “ನಾನು ಬಂಜೆಯ ಮಗನ ಮುಖವನ್ನು ನೋಡಿದೆನು.'- ಎಂದು ಹೇಳಿದಂತೆ ಇದೆ ಇದು. 
ಪು್ರನಿರುವುದಾದರೆ, ಬಂಜೆ ಏಕೆ? ಬಂಜೆಯಾಗಿರುವುದಾದರೆ, ಅವಳಿಗೆ ಮಗನಾಗುವುದು ಅಸಂಭವವಾಗಿದೆ. ಇದೇ ರೀತಿಯ ಈ 
ಮಾತು ಕೂಡ ಸುಳ್ಳಾಗಿದೆ. ಅವನು ಶವಗಳನ್ನು ಸಜೀವಗೊಳಿಸುತ್ತಾನೆಯಾದರೆ, ಮೊದಲು ಸಾಯಿಸಿದನಾದರೂ ಏತಕ್ಕೆ? ತಾನೂ 
ಕೂಡ ಶವವಾಗಬಲ್ಲನೋ, ಅಥವಾ ಇಲ್ಲವೋ? ಆಗಲಾರನಾದರೆ, ರಫ್‌ 
ಮತ್ತು ಕಯಾವತ್ತಿನ ರಾತ್ರಿಯವರೆಗೆ ಮೃತರಾದ ಜೀವರು ಯಾವನ ಮನೆಯಲ್ಲಿರುವರು? ಮತ್ತು 
ಅವರನ್ನು ವಿಚಾರಾಧೀನ ಕೈದಿಗಳನ್ನಾಗಿ ಇಟ್ಟನೇತಕ್ಕೆ? ಹಾಳ ರಾಚ ಗಳ ಇ ಹದ ಇಗ 
ಕಳಂಕ ಬರುತ್ತದೆ. (೧೩೬) 


ಅವನ ಸಲುವಾಗಿ, ಆಕಾಶಗಳ ಮತ್ತು ಪೃಥ್ದಿಯ ಬೀಗದ ಕೈಗಳಿವೆ. ಯಾವನನ್ನು ಬಯಸುತ್ವಾನೋ, ಅವನಿಗಾಗಿ ಭೋಜನವನ್ನು 
ದಯಪಾಲಿಸುತ್ತಾನೆ. ಮತ್ತು ಬೇಕಾದವರನ್ನು ಇಕ್ಕಟ್ಛಿಗೆ ಸಿಕ್ಕಿಸುತ್ತಾನೆ. ತಾನು ಬಯಸಿದುದೆಲ್ಲವನ್ನೂ ಉತ್ಪನ್ನ ಮಾಡುತ್ತಾನೆ. ಮತ್ತು 
ಯಾವನನ್ನು ಇಚ್ಛಿಸುತ್ತಾನೋ, ಅವನಿಗೆ ಪುತ್ರಿಯರನ್ನು ಕರುಣಿಸುತ್ತಾನೆ. ಮತ್ತು ಯಾವನನ್ನು ಬಯಸುತ್ವಾನೋ, ಅವನಿಗೆ ಪ್ರ್ರರನ್ನು 
ಕೊಡುತ್ತಾನೆ. ಅಥವಾ, ಅವನಿಗೆ, (ಅವಳಿಗೆ) ಪುತ್ರ-ಪುತ್ರಿಯರ ನಂಟಸ್ತನವನ್ನೂ ಕಲ್ಪಿಸುತ್ತಾನೆ. ಮತ್ತು ಯಾವಳನ್ನು ಬಂಜೆಯನ್ನಾಗಿಸ 
ಬಯಸುತ್ತಾನೋ, ಅವಳನ್ನು ಬಂಜೆಯನ್ನಾಗಿ ಮಾಡುತ್ತಾನೆ. ಮತ್ತು ಅವನೊಂದಿಗೆ ಮಾತನಾಡಲು ಯಾವ ಮನುಷ್ಯನಿಗೂ ಶಕ್ತಿಯಿಲ್ಲ. 
(ಆದುದರಿಂದ) ಅಲ್ಲಾಹನು ಹೃದಯದಲ್ಲಿ ಸ್ವಂದನವನ್ನುಂಟುಮಾಡಿ, ಅಥವಾ ತೆರೆಯ ಹಿಂದಿನಿಂದ (ಮಾತನಾಡುತ್ತಾನೆ) ಅಥವಾ 
ಸಂದೇಶವಾಹಕರಾದ ದೇವತೆಗಳನ್ನು ಕಳುಹಿಸುವನು. (ಮಂ-೬, ಸಿ-೨೫, ಸೂ-೪೨, ಆ-೧೨, ೫೦, ೫೧) 


ಸಮೀಕ್ಷಕ- ಖುದಾನ ಬಳಿ ಬೀಗದ ಕೈಗಳ ಭಂಡಾರ ತುಂಬಿರಬಹುದು. ಏಕೆಂದರೆ, ಎಲ್ಲೆಡೆಯ ಬೀಗಗಳನ್ನು 
ತೆಗೆಯಬೇಕಾಗುತ್ತಿರಬಹುದು. ಇದು ಹುಡುಗುತನದ ಮಾತಾಗಿದೆ. ಯಾವನನ್ನು ಬಯಸುತ್ತಾನೋ, ಅವನಗೆ ಪುಣ್ಮಕರ್ಮವಿಲ್ಲದೆಯೇ. 
ಐಶ್ವರ್ಯವನ್ನು ಕೊಡುತ್ತಾನೆಯೇ? ಮತ್ತು ಇಕ್ಕಚಗೆ ಸಿಕ್ಕಿಸತ್ತಾನೆಯೇ? ಹೀಗೆ ಆಗುವುದಾದರೆ, ಅವನು ದೊಡ್ಡ ಅನ್ಯಾಯಕಾರಿಯಾಗಿರುತ್ತನೆ. 
ನಾರಿಯರೂ ಕೂಡ ಮೋಹಿತರಾಗಿ, ಸಿಕ್ಕಿಹಾಕಿಕೊಳ್ಳುವಂತಹ, ಕುರಾನ್‌- ಲೇಖಕನ ಆ ಚಾತುರ್ಯವನ್ನಾದರೂ ಈಗ ನೋಡಿರಿ. ತಾನು 
ಬಯಸಿದುದನ್ನು ಉತ್ಪಾರಿಸುತ್ತಾನೆ-ಎನ್ನುವುದಾದರೆ, ಎರಡನೆಯ "ಖದಾ'ನನ್ನು ಉತ್ಪನ್ನಮಾಡಬಲ್ಲನೋ, ಅಥವಾ ಇಲ್ಲವೋ? 
ಮಾಡಲಾರನಾದರೆ, ಸರ್ವಶಕ್ತಿಮತ್ತ್ವ ಇಲ್ಲಿ ಬಂದು ಸಮಾಪ್ತವಾಯಿತು. ಆಯಿತು; ಮಾನವರ ಮಧ್ಯೆ ಏನೋ ಖುದಾ ತನಗೆ 
ಬೇಕಾದವನಿಗೆ ಪುತ್ರರನ್ನೂ, ಪುತ್ರಿಯರನ್ನೂ ಕೊಡುತ್ತಾನೆ. ಆದರೆ, ಬಹಳ ಅಧಿಕ ಹೆಣ್ಣುಮಂ-ಗಂಡು ಮರಿಗಳನ್ನು ಪಡೆದುಕೊಳ್ಳುವ 
ಹುಂಜಗಳು, ಮೀನುಗಳು, ಹಂದಿಗಳು - ಮೊದಲಾದ ಜೀವಧಾರಿಗಳಿಗೆ ಸಂತತಿಯನ್ನಾವನು ಕೊಡುತ್ತಾನೆ ? ಮತ್ತು ಸ್ತ್ರೀ-ಪುರುಷರ 
ಸಮಾಗಮವಿಲ್ಲದೆ (ಸಂತತಿಯನ್ನು) ಕೊಡುವುದಿಲ್ಲವೇಕೆ? ತನ್ನ ಇಚ್ಛೆಯಂತೆ ಯಾವಳನ್ನೋ ಬಂಜೆಯನ್ನಾಗಿ ಮಾಡಿ ದುಃಖವನ್ನೇತಕ್ಕೆ 
ಕೊಡುತ್ತಾನೆ? ಏನೆನ್ನೋಣ? ಅವನ ಸಮ್ಮುಖದಲ್ಲಿ ನಿಂತು ಯಾವನೂ ಮಾತನ್ನೇ ಆಡಲಾರನೆನ್ನುವಷ್ಟು ತೇಜಸ್ವಿಯಾಗಿದ್ದಾನೆ ಖುದಾ! 
ಆದರೆ, ಅವನು ಮೊದಲು "ತೆರೆಯ ಮರೆಯಿಂದ ಮಾತನಾಡಬಲ್ಲನು. ಅಥವಾ ದೇವತೆಗಳು ಖುದಾನೊಂದಿಗೆ ಮಾತನಾಡುತ್ತಾರೆ. 
ಅಥವಾ ಪೈಗಂಬರರು (ಮಾತನಾಡುತ್ತಾರೆ)” ಎಂದು ಹೇಳಿದ್ದಾರೆ. ವಿಷಯ ಹೀಗೆ ಇರುವುದಾದರೆ ದೇವತೆಗಳು ಮತ್ತು ಪೈಗಂಬರರು. 
ಚನ್ನಾಗಿ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳುತ್ತಿರಬಹುದು. ಯಾವನಾದರೂ "ಖುದಾ ಸರ್ವಜ್ಞನ ಮತ್ತು ಸರ್ವವ್ಯಾಪಕನು '.-ಎಂದು. 
ಹೇಳಿದರೆ, ತೆರೆಯ ಹಿಂದಿನಿಂದ ಮಾತನಾಡುವುದು ಅಥವಾ ಅಂಜಿಯಂತೆ ಸಮಾಚಾರಗಳನ್ನು ತರಿಸಿ ತಿಳಿದುಕೊಳ್ಳುವುದು-ಎಂಬುದನ್ನು. 
ಬರೆಯುವುದು ವ್ಯರ್ಥವಾಗಿದೆ. ಮತ್ತು, ಹೀಗಿ. ಇರುವುದಾದರೆ ಅವನು ಖುದಾನೇ ಅಲ್ಲ ಯಾವನಾದರೂ ಚತುರನಾದ ಮನುಷ್ಯನಿರಯಹುದು.. 
ಆದುದರಿಂದ ಈ ಕುರಾನ್‌ ಈಶ್ವರಕ್ಕತವೆಂದಿಗೂ ಆಗಲಾರದು. (೧೩೭). 





464 ಸತ್ಯಾರ್ಥಪ್ರಕಾಶ 
ಮತ್ತು ಯಾವಾಗ ಏಸುವು ಪ್ರತ್ಯಕ್ಷ ಪ್ರಮಾಣದೊಂದಿಗೆ ಬಂದನೋ... (ಮಂ-೬, ಸಿ-೨೫, ಸೂ-೪೩, ಆ-೬೩). 
ಸಮೀಕ್ಷತ :- ಏಸುವೂ ಕೂಡ ಖುದಾನಿಂದ ಕಳುಹಿಸಲ್ಪಟ್ಟವನಾಗಿದ್ದರೆ, ಅವನ ಉಪದೇಶಕ್ಕೆ ವಿರುದ್ಧವಾಗಿ ಖುದಾ ಕುರಾನನ್ನೇತಕ್ಕೆ 

ರಚಿಸಿದನು? ಮತ್ತು ಕುರಾನಗೆ ವಿರುದ್ಧವಾಗಿ ಇಂಜೀಲ್‌ ಇದೆ. ಆದುದರಿಂದಲೇ ಈ ಪುಸ್ತಕಗಳು ಈಶ್ವರಕ್ಕತವಾಗಿರುವುದಿಲ್ಲ-ಎಂಬುದು 

ಸಿದ್ಧವಾಗಿದೆ. 


ಹಿಡಿಯಿರಿ ಅವನನ್ನು, ತೀರಿತು; ಎಳೆಯಿರಿ ಅವನನ್ನು ನರಕದ ನಡು ಮಧ್ಯದಲ್ಲಿ. ಇದೇ ರೀತಿ ಇರುವರು. ಮತ್ತು ಅವರಿಗೆ 
ಬಿಳಿಯ ಬಣ್ಣದವರೂ, ಮುದ್ದಾದ ಕಣ್ಣುಗಳನ್ನುಳ್ಳವರೂ ಆದ ನಾರಿಯೊಂದಿಗೆ ಮದುವೆ ಮಾಡಿಸುವೆವು. 
(ಮಂ-೬, ಸಿ-೨೫, ಸೂ-೪೪ ಅ-೪೭, ೫೪). 


ಸಮೀಕ್ಷಕ-- ಭಲೇ! ಖುದಾ ನ್ಯಾಯಕಾರಿಯಾಗಿ ಪ್ರಾಣಿಗಳನ್ನು ಹಿಡಿಸುತ್ತಾನೆಯೇ ಮತ್ತು ಎಳೆದಾಡಿಸುತ್ತಾನೆಯೇ? ಮುಸಲ್ಮಾನರ 
ಖುದಾನೇ ಹೀಗೆ ಇರುವಾಗ, ಅವನ ಉಪಾಸಕರಾದ ಮುಸಲ್ಮಾನರು, ಅನಾಥರನ್ನೂ, ದುರ್ಬಲರನ್ನೂ ಹಿಡಿದರೆ- ಎಳೆದಾಡಿದರೆ. 
ಇದರಲ್ಲಿ ಆಶ್ಚರ್ಯವೇನಿದೆ? ಮತ್ತು ಅವನು ಸಾಂಸರಿಕರಾದ ಮನುಷ್ಯರ ಹಾಗೆ ವಿವಾಹವನ್ನೂ ಮಾಡಿಸುತ್ತಾನೆ- ಮುಸಲ್ವಾನರ 
ಪುರೋಹಿತನೇ ಆಗಿದ್ದಾನೋ- ಎನ್ನುವಂತೆ. (೧೩೯) 


ಆಯಿತು; ಕಾಫಿರರಾದ ಜನರನ್ನು ನೀವು ಸಂಧಿಸುವಾಗ, ಅವರನ್ನು ಜೂರು- ಚೂರಾಗಿ ಮಾಡಿ ಬಿಡುವವರೆಗೆ, ಅವರ ಕೊರಳಿನ 


ಸ್ವರ್ಗದ ಪ್ರಶಂಸೆಯಾದರೂ ಅದೆಷ್ಟು? ಕೊಳೆಯದ ಜಲದ ನಾಲೆಗಳು ಅದರ ನಡುವೆಯಿವೆ. ಮತ್ತು ಹಾಲಿನ ನಾಲೆಗಳೂ ಕೂಡ. 
ಇವೆ. ಅವುಗಳಿಗೆ ಸರಿತೂಗುವ ಅನಂದವೇ ಇಲ್ಲ. ಮತ್ತು, ಕುಡಿಯುವವರ ಸಲುವಾಗಿ ಮದ್ಯದ ಸುಖಕಾರಕವಾದ ನಾಲೆಗಳೂ 
ನೆ ಮತ್ತು ಶುದ್ಧಿಕರಸಲ್ಪಟ್ಟ ಜೇನುತುಪ್ಪದ ನಾಲಗಳೂ ಆಆರ ಸಲುವಾಗಿವೆ. ಅದರ ಮಧೈೈ ಪ್ರತಿಯೊಂದು ರೀತಿಯ ಹಣ್ಣುಗಳೂ 
ಇವೆ, ಅವರಿಗಾಗಿ ಪ್ರಭುವಿನ ದಾನದಲ್ಲಿ, (ಮಂ-೬, ಸಿ-೨೬, ಸೂ-೪೭, ಆ-೪,೧೩, ೧೫) 


ಸಮೀಕ್ಷಕ :- ಇದೇ ಕಾರಣದಿಂದ ಈ ಕುರಾನ್‌, ಖುದಾ ಮತ್ತು ಮುಸಲ್ಮಾನರು ವಿಪ್ಲವ ಮಾಡುವುವರೂ, ಎಲ್ಲಂಗೂ 


ಮುಸಲ್ಫಾನರಿಗೆ ಕೊಡುವನಾದರೆ, ಅದು ಮುಸಲ್ಫಾನರಗೆ ತಾಗುವುದೋ, ಇಲ್ಲವೋ? ಮುಹಮ್ಮದ್‌ ಸಾಹೇಬರನ್ನು ಹೊರದೂಡಿದವರನ್ನು 
ಖುದಾ ಸಾಯಿಸಿದನು; ಆದುದರಿಂದ, ಖುದಾ ಮಹಾಪಕ್ಷಪಾತಿಯಾಗಿದ್ದಾನೆ. ಅಹಾ!! ನಿರ್ಮಲವಾದ ನೀರು, ಹಾಲು, ಮದ್ಯ ಮತ್ತು 
ಜೇನುತುಪ್ಪ- ಇವುಗಳ ನಾಲೆಗಳಿರುವ ಸ್ಥಳ, ಈ ಜಗತ್ತಿಗಿಂತ ಉತ್ತಮವೆನಿಸಲು ಶಕ್ಕವೇ? ಮತ್ತು, ಹಾಲಿನ ನಾಲೆಗಳು ಎಂದಾದರೂ 
ಇರಬಲ್ಲವೇ? ಏಕೆಂದರೆ ಹಾಲು ಸ್ವಲ್ಪ ಹೊತ್ತಿನಲ್ಲಿಯೇ ಒಡೆದುಹೋಗುತ್ತದೆ. ಆದುದರಿಂದ, ಬುದ್ಧಿಶಾಲಿಗಳಾದ ಜನರು ಕುರಾನಿನ 
ಮತವನ್ನು ಅಂಗೀಕರಿಸುವುದಿಲ್ಲ. (೧೪೦) 

ಯಾವಾಗ ಅಲ್ಲಾಡಿಸಲ್ಪಡುವುದೋ ಪೃಥಿವಿ , ಅಲ್ಲಾಡಿಸಲ್ಪಟ್ಟ ಮೇಲೆ, ಮತ್ತು ಹಾರಿಸಲ್ಪಡುವವೋ ಪರ್ವತಗಳು 
ಹಾರಾಡಿಸಲ್ಪಟ್ಟಮೇಲೆ, ಆಯಿತು. ಕೃಮಿಗಳಂತೆ ಚೂರು-ಚೂರಾಗಿ ಆಯಿತು; ಬಲಗಡೆಗಿರುವ ಭದ್ರಪುರುಷರೇನು? ಬಲಗಡೆಯ 
ಭದ್ರಪುರುಷರೇ, ಮತ್ತು ಎಡಗಡೆಯವರೇನು? ಎಡಗಡೆಯವರೇ, ಮೇಲೆ ಮಂಜಗಳು ಚಿನ್ನದ ಎಳೆಗಳಿಂದ ಹೆಣೆಯಲ್ಪಟ್ಟಿವೆ. 
ಅವುಗಳ ಮೇಲೆ ಎದುರು-ಬದುರಾಗಿ ದಿಂಬುಗಳು ಇಡಲ್ಪಟ್ಟವೆ. ಮತ್ತು ತಿರುಗಾಡುತ್ತಿರುವವರು ಮೇಲೆ ಸದಾ ಇರುವ ಹುಡುಗರು, 
ಹಿಡಿಯಿಲ್ಲದ ಮದ್ಯ-ಪಾತ್ರಗಳೊಂಿಗೆ, ಹಿಡಿಯಳ್ಳ ದೊಡ್ಡ ಬಟ್ಟಲುಗಳೊಂದಿಗೆ ಮತ್ತು ಶುಭ್ರವಾದ ಮದಿರೆ ತುಂಬಿದ ಪಾತ್ರೆಗಳೊಂದಿಗೆ. 
ಅದರಿಂದ ತಲೆನೋವುಗಳು ಉಂಟಾಗುವುದಿಲ್ಲ ಮತ್ತು ಅಪಶಜ್ದಗಳನ್ನು ಆಡುವುದೂ ಇಲ್ಲ. ಮತ್ತು ಹೆಣ್ಣುಗಳು ಮನಸಿಗೆ ಓಪ್ಪವಂತಹ 
ಜಾತಿಯವು, ಮತ್ತು ಮನ್ಸುಗೆ ಒಪ್ಪವಂತಹ ಜಾತಿಯ ಪಶು-ಪಕಿಗಳ ಮಾಂಸ. ಮತ್ತು ಅವರ ಸಲುವಾಗಿ ಚಂದವಾದ ಕಣ್ಣುಗಳನ್ನುಳ್ಳ. 
ನಾರಿಯರು ಇರುತ್ತಾರೆ; (ಕಣ್ಣುಗಳು) ಮರೆಯಲ್ಲಿಡಲ್ಪಟ್ಟ ಮುತ್ತುಗಳಂತೆ ಇರುತ್ತವೆ. ಮತ್ತು ಹಾಸಿಗೆಗಳು ದೊಡ್ಡವು. ನಿಶ್ಚಯವಾಗಿ 
ನಾವು ಉತ್ಪನ್ನಮಾಡಿದ್ದೇವೆ ನಾರಿಯರನ್ನು, ಮಾಡಬೇಕಾದ ವಿಶಿಷ್ಟ ಕ್ರಮದಿಂದ. ಆಯಿತು; ನಾವು ಅವರನ್ನು ಕುಮಾರಿಯರನ್ನಾಗಿ 
ಅಹುದು ; ಆಸ್ಪವಾಗುವ ನಕ್ಷತ್ರಗಳ ಆಣೆಯಿಡುತ್ತೇನೆ ನಾನು. 
(ಮಂ-ಪ, ಸಿ-೨೭,ಸೂ-೫೬, ಆ-೪-೬,ರ್ಭ್ಯ ೧೫-೨೪, ೩೫-೩೭, ೫೩, ೭೫. 


ಹ ಎ ೯ 





ಜತುರ್ದಶ ಸಮುಲ್ಲಾಸ 45 

ಸಮೀಕ್ಷತ - ಈಗ ನೋಡಿರಿ ಕುರಾನನ್ನು ರಚಿಸುವವನ ಲೀಲೆಯನ್ನು. ಅಹುದು; ಪೃಥಿವಿಯಂತೂ ಅಲುಗಾಡುತ್ತಲೇ ಇರುತ್ತದೆ. 
ಆಗಲೂ ಅಲುಗಾಡುತ್ತಲೇ ಇರುವುದು. ಇದರಿಂದ, ಕುರಾನನ್ನು ರಚಿಸಿದವನು ಪೃಥಿವಿಯನ್ನು ಸ್ಥಿರವಾಗಿರುವುದೆಂದು ತಿಳಿದಿದ್ದನೆಂದು 
ಸಿದ್ಧವಾಗುತ್ತದೆ. ಭಲೇ! ಪರ್ವತಗಳನ್ನು ಪಕ್ಷಿಗಳಂತೆ ಹಾರಿಸಿಬಿಡುವನೇ? ಹುಳುಗಳಾಗಿ ಹೋಗುವವಾದರೂ, ಸೂಕ್ಷ್ಮ 
ಶರೀರಧಾರಿಗಳಾಗಿರುವರು. ಮತ್ತೆ , ಅವರಿಗೆ ಎರಡನೆಯ ಜನ್ಮವೇಶಸ್ಥಿಲ್ಲ? ಭಾಪ, ಮಹೋದಯ! ಖುದಾ ಶರೀರಧಾರಿಯಾಗಿರದಿದ್ದರೆ 
ಅವನ ಬಲಗಡೆಗೆ ಮತ್ತು ಎಡಗಡೆಗೆ ಹೇಗೆ ನಿಲ್ಲಲು ಸಾಧ್ಯವಿತ್ತು? ಅಲ್ಲಿ ಮಂಚಗಳು ಚಿನ್ನದ ಎಳೆಗಳಿಂದ ಹೆಣೆಯಲ್ಪಟ್ಟಿರುವುವಾದರೆ, 
ಬಡಗಿಗಳೂ, ಅಕ್ಕಸಾಲಿಗರೂ ಕೂಡ ಅಲ್ಲಿರಬಹುದು. ಅವರನ್ನು ರಾತ್ರಿಯಲ್ಲಿ ನಿದ್ರಿಸಲೂ ಕೂಡ ಬಿಡದಿರಬಹುದಾದ ತಿಗಣೆಗಳು 
ಕಚ್ಚತ್ತಿರಬಹುದು. ಅವರು ದಿಂಬುಗಳನ್ನಿಟ್ಟುಕೊಂಡು ನಿಷ್ಕರ್ಮರಾಗಿ ಸ್ವರ್ಗದಲ್ಲಿ ಕುಳಿತೇ ಇರುತ್ತಾರೋ, ಅಥವಾ ಏನಾದರೂ ಕೆಲಸವನ್ನೂ 
ಮಾಡುತ್ತಾರೋ? ಕುಳಿತೇ ಇರುತ್ತಾರೆಯಾದರೆ, ಅವರಿಗೆ ಅನ್ನ ಜೀರ್ಣವಾಗದೆ, ಅವರು ರೋಗಿಗಳಾಗಿ, ಬೇಗ ಸತ್ತೂಹೋಗುತ್ತಿರಬಹುದು. 
ಮತ್ತು ಕೆಲಸವನ್ನೇನಾದರೂ ಮಾಡುತ್ತಿರಬಹುದಾದರೆ, ಹೇಗೆ ಇಲ್ಲಿ ಶ್ರಮ - ಕೂಲಿಗಾರಿಕೆ ಮಾಡುತ್ತಾರೋ, ಹಾಗೆಯೇ ಅಲ್ಲಿಯೂ 
ಪರಿಶ್ರಮಮಾಡಿ ನಿರ್ವಾಹಮಾಡುತ್ತಿರಬಹುದು. ಮತ್ತೆ, ಇಲ್ಲಿಗಿಂತ ಅಲ್ಲಿ, ಸ್ವರ್ಗದಲ್ಲಿ ವಿಶೇಷವೇನಿದೆ? ಏನೇನೂ ಇಲ್ಲ. ಅಲ್ಲಿ 
ಹುಡುಗರು ಸದಾ ಇರುತ್ತಾರೆಯಾದರೆ, ಅವರ ತಾಯಿ- ತಂದೆಗಳೂ ಕೂಡ ಇರುತ್ತಿರಬಹುದು. ಮತ್ತು ಅತ್ತೆ-ಮಾವಂದಿರೂ ಕೂಡ 
ಇರಬಹುದು. ಅಗಲಂತೂ ಬಹುದೊಡ್ಡ ನಗರವೇ ನೆಲೆಗೊಳ್ಳುತ್ತಿರಬಹುದು. ಮತ್ತೆ , ಮಲ-ಮಾತ್ರಾದಿಗಳು ಹೆಚ್ಚುವುದರಿಂದ, 
ರೋಗಗಳೂ ಬಹಳವಾಗಿ ಉದ್ಭವಿಸುತ್ತಿರಬಹುದು. ಏಕೆಂದರೆ ಹಣ್ಣುಗಳನ್ನು ತಿನ್ನುವರು; ಗ್ಲಾಸಗಳಲ್ಲಿ ನೀರನ್ನು ಕುಡಿಯುವರು ಮತ್ತು 
ಬಟ್ಟಲುಗಳಲ್ಲಿ ಮದ್ಯವನ್ನು ಕುಡಿಯುವರು; ಅವರಿಗೆ ತಲೆನೋವೂ ಬಾರದು; ಮತ್ತು ಯಾವನೂ ಅಪಶಜಬ್ಧಗಳನ್ನಾಡುವುದಿಲ್ಲ. ಯಥೇಷ್ಟವಾಗಿ. 
ಫಲಗಳನ್ನು ಭಕ್ಷಿಸುವರು ಮತ್ತು ಪಶುಗಳ ಹಾಗೂ ಪಕ್ಷಿಗಳ ಮಾಂಸಗಳನ್ನೂ ಕೂಡ ತಿನ್ನುವರು. ಎಂದಮೇಲೆ, ಅನೇಕ ಪ್ರಕಾರದ 
ದುಃಖಗಳೂ, ಪಕ್ಷಿಗಳೂ, ಪ್ರಾಣಿಗಳೂ ಅಲ್ಲಿರುವುವು. ಹತ್ಯೆಯಾಗುವುದು ಮತ್ತು ಮೂಳೆಗಳು ಅಲ್ಲಿ - ಇಲ್ಲಿ ಹರಡಿರುವುವು. ಮತ್ತು 
ಕಟುಕರ ಅಂಗಡಿಗಳೂ ಅಲ್ಲಿರಬಹುದು. ಓಹೋ! ಏನೆಂದು ಹೇಳುವುದು ಇವರ ಸ್ವರ್ಗದ ಪ್ರಶಸ್ತಿಯನ್ನು? ಅದು ಅರಬ್‌ ದೇಶವನ್ನೂ 
ಮೀರಿಸಿದಂತೆ ಕಾಣುತ್ತದೆ!!! ಮತ್ತು ಮದ್ಯಮಾಂಸಗಳನ್ನು ಕುಡಿದು - ತಿಂದು ಉನ್ಮತ್ತರಾಗುತ್ತಾರೆ; ಆದುದರಿಂದ ಒಳ್ಳೆ ಒಳ್ಳೆಯ 
ನಾರಿಯರೂ ಮತ್ತು ಹುಡುಗರೂ ಕೂಡ ಅಲ್ಲಿ ಅವಶ್ಯವಾಗಿರಬೇಕು. ಇಲ್ಲವಾದರೆ ಈ ಮದೋತೃತ್ತರ ತಲೆಗೆ ಕಾವು ಏರಿ ಪ್ರಮತ್ತರಾಗಿ 
ಹೋದಾರು! ಬಹುಮಂದಿ ಸ್ವೀ- ಪುರುಷರು ಕುಳಿತುಕೊಳ್ಳಲು ಮತ್ತು ಮಲಗಲು ಅವಶ್ಯಕವಾಗಿ ದೊಡ್ಡ ದೊಡ್ಡ ಹಾಸಿಗೆಗಳಿರಬೇಕು. 
ಖುದಾ ಕುಮಾರಿಯರನ್ನು ಸ್ವರ್ಗದಲ್ಲಿ ಉತ್ಪನ್ನಮಾಡುತ್ತಾನೆ. ಆಯಿತು; ಕುಮಾರಿಯರ ವಿವಾಹದ ನಿರ್ವಾಹವನ್ನೇನೋ ಖುದಾ ಇಲ್ಲಿಂದ 
ಅಭ್ಯರ್ಥಿಗಳಾಗಿ ಹೋಗುವವರೊಂದಿಗೆ ಆಗುವುದೆಂದು ಬರೆದನು. ಆದರೆ, ಅಲ್ಲಿ ಸದಾ ಇರುವ ಬಾಲಕರ ವಿವಾಹಗಳು ಯಾರಾದರೂ 
ಕುಮಾರಿಯರೊಂದಿಗೆ, (ಆಗುವುವು ಎಂದು ಬರೆಯಲಿಲ್ಲ! ಹಾಗಾದರೆ, ಅವರೂ ಕೂಡ, ಅದೇ ಅಭ್ಯರ್ಥಿಗಳಿಗೆಯೇ ಕುಮಾರಿಯಂತೆ. 
ಕೊಟ್ಟು ಬಿಡಲ್ಪಡುವರೇನು? ಇದರ ವ್ಯವಸ್ಥೆಯನ್ನೇನೂ ಸ್ವಲ್ಪವೂ ಬರೆಯಲಿಲ್ಲ! ಈ ದೊಡ್ಡ ಮರೆವು ಅದೇಶಕ್ಕೆ ಖದಾಗೆ 
ಉಂಟಾಯಿತು? ಸಮವಯಸ್ಕರುದ ಸುಮಂಗಲೀ ಸ್ತ್ರೀಯರು ಪತಿಗಳನ್ನು ಪಡೆದುಕೊಂಡು ಸ್ವರ್ಗದಲ್ಲಿರುತ್ತಾರೆಯಾದರೆ, ಸರಿಹೋಗಲಿಲ್ಲ. 
ಏಕೆಂದರೆ ಸ್ವ್ರೀಯರಿಗಿಂತ ಪುರುಷರ ವಯಸ್ಸು ಎರಡರಷ್ಟು - ಎರಡೂವರೆಯಷ್ಟು ಇರಬೇಕು. ಇದೇನೋ ಮುಸಲ್ಮಾನರ ಸ್ವರ್ಗದ 
ಕಥೆಯಾಗಿದೆ. ಇನ್ನು ನರಕದವರು ಮೂರು ಮೂಲೆಯ ಮುಳ್ಳು ಹಣ್ಣುಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವರಾದರೆ, ಆ ಮಳ್ಳು. 
ಮರಗಳೂ ನರಕದಲ್ಲಿದ್ದಾವು. ಆಗ, ಮುಳ್ಳುಗಳೂ ಚುಜ್ಜುತ್ತಿರಬಹುದು. ಮತ್ತು ಬಿಸಿ ನೀರನ್ನು ಕುಡಿಯುವುದು ಮೊದಲಾದ ದುಃಖಗಳನ್ನು 
ನರಕದಲ್ಲಿ ಅನುಭವಿಸುವರು. ಅಣೆಯನ್ನಿಡುವುದು ಪ್ರಾಯಶಃ ಅಸತ್ಯವಾದಿಗಳ ಕಾರ್ಯವಾಗಿದೆ; ಸತ್ಯವಾದಿಗಳದಲ್ಲ. ಖುದಾ ಕೂಡ 
ಅಣೆಯನ್ನಿುತ್ತಾನೆ- ಎಂದಾದರೆ, ಅವನೂ ಕೂಡ ಸುಳ್ಳಿನಿಂದ ದೂರವಿರಲಾರನು (೧೪೧). 


ಅಲ್ಲಾಹನು ನಿಶ್ಚಯವಾಗಿ, ತನ್ನ ಮಾರ್ಗದಲ್ಲಿ ಹೋರಾಡುವ ಜನರನ್ನು ತನ್ನ ಮಿತ್ರರನ್ನಾಗಿ ಇಟ್ಟುಕೊಳ್ಳುತ್ತಾನೆ; 
(ಮಂ-೭, ಸಿ-೨೮, ಸೂ-೬೧, ಆ-೪) 

ಸಮೀಕ್ಷತೆ- ಆಹಾ! ಇಂತಹ ಮಾತುಗಳನ್ನುಪದೇಶಿಸಿ, ಬಡಪಾಯಿಗಳಾದ ಅರಬ್‌ ದೇಶವಾಸಿಗಳನ್ನು ಎಲ್ಲರೊಂದಿಗೂ 
ಕಾದಾಡಿಸಿ, ಶತ್ರುಗಳನ್ನಾಗಿ ಮಾಡಿ ಪರಸ್ಪರ ದುಃಖವನ್ನು ಕೊಡಿಸಿದನು; ಸರಿಹೋಯಿತು! ಮತ್ತು ಸಂಪ್ರದಾಯದ ಧ್ವಜವನ್ನೇರಿಸಿ, 
ಯದ್ಧನನ್ನು ಪ್ರಸರಿಸುವ ಇಂತಹವನನ್ನು ಯಾವ ವಿದ್ವಾಂಸರೂ ಈಶ್ವರನೆಂದು ಎಂದಿಗೂ ಅಂಗಿಕರಿಸಲಾರರು. ಯಾವನು ಜನಾಂಗದಲ್ಲಿ 
ವಿರೋಧವನ್ನು ಹೆಚ್ಚಿಸುವನೋ, ಅವನೇ ಎಲ್ಲರಿಗೂ ದುಃಖದಾಯಕಾನಾಗಿರುತ್ತಾನೆ. (೧೪೨). 


ಓ ನಬೀ! (ಯಪ್ಪ) ಖುದಾ ನಿನ್ನ ಸಲುವಾಗಿ ಸ್ವೀಕರಣೀಯವಾಗಿ ಮಾಡಿರುವ ವಸ್ತ್ರವನ್ನು ನೀನೇಕೆ ಹೇಯವನ್ನಾಗಿ ಮಾಡುತ್ತೀಯ? 
ನೀನು ನಿನ್ನ ಪತ್ನಿಯರ ಪ್ರಸನ್ನತೆಯನ್ನು ಬಯಸುತ್ತೀಯೆ ಮತ್ತು ಅಲ್ಲಾಹನು ಕ್ಷಮೆಯನ್ನು ಮಾಡುವ ದಯಾಳುವಾಗಿದ್ದಾನೆ. ಅವಳು. 
ನಿನ್ನನ್ನು ಬಿಟ್ಟುಬಿಡುವಳಾದರೆ, ಶೀಘ್ರವಾಗಿ ಸ್ವಾಮಿಯು (ಅಲ್ಲಾಹನು) ಆವರಿಗೆ ಪ್ರತಿಯಾಗಿ, ನಿನಗೆ ಉತ್ತಮ ಮುಸ್ಲಿಮರೂ ಆದ 


466 ಸತ್ಯಾರ್ಥಪ್ರಕಾಶ 


ಮತ್ತು ನಂಬಿಕೆಯನ್ನುಳ್ಳವರೂ ಆದ ಪತ್ನಿಯರನ್ನು, ಸೇವಾತತ್ವರರೂ, ಪಶ್ಚಾತ್ರಾಪಪಡುವವರೂ, ಭಕ್ತಿಯಕ್ತೆಯರೂ, ಉಪವಾಸವ್ರತನಿಷ್ಠೆಯರೂ, 
ಪುರುಷರನ್ನು ನೋಡಿರುವವರೂ, ನೋಡಿರದವರೂ ಆದವರನ್ನು ಕರುಣಿಸುವನು ; (ಮಂ-೭,ಸಿ-೨೮,ಸೂ-೬೬, ಆ-೧,೫) 


ಸಮೀಕ್ಬಕ - ಗಮನವಿತ್ತು ನೋಡಬೇಕು. ಖುದಾ ಆದನಾದರೂ ಏನು? ಮುಹಮ್ಮದ್‌ ಸಾಹೇಬರ ಮನೆಯೊಳಗಿನ ಹಾಗೂ 
ಹೊರಗಿನ ವ್ಯವಸ್ಥೆಯನ್ನು ಮಾಡುವ ಪರಿಚಾರಕ ಮಾತ್ರ! ಮೊದಲ ಆಯತ್ತಿನ ಮೇಲೆ ಎರಡು ಕಥೆಗಳಿವೆ. ಒಂದನೆಯ ಕಥೆ ಇದು: 
ಮುಹಮ್ಮದ್‌ ಸಾಹೇಬರಿಗೆ ಜೇನುತುಪ್ಪ ಶರಬತ್ತು ಪ್ರಿಯವಾಗಿತ್ತು. ಅವರಿಗೆ ಅನೇಕ ಜನ ಪತ್ನಿಯ೦ಿದ್ದರು. ಅವರಲ್ಲಿ ಒಬ್ಬಳ 
ಮನೆಯಲ್ಲಿ ಕುಡಿಯುವುದರಲ್ಲಿ ತಡವಾದುದರಿಂದ, ಅಸ್ಕರಿಗೆ (ಸವತಿಯರಿಗೆ) ಸಹಿಸಲಾಗದಂತೆ ತೋರಿತು. ಅವರೊಂದಿಗೆ ಮಾತು-ಕತೆಯಾದ. 
ಮೇಲೆ ಮುಹಮ್ಮದ್‌ ಸಾಹೇಬರು “ ನಾನು ಕುಡಿಯುವುದಿಲ್ಲ?” - ಎಂದು ಅಣೆಯಿಟ್ಟರು. ಎರಡನೆಯದು ಹೀಗಿದೆ:- ಅವರ ಅನೇಕ 
ಪತ್ನಿಯರಲ್ಲಿ ಒಬ್ಬಳ ಸರದಿ ಬಯದ್ದಿತು. ಅವಳ ಫೆಲೆಗೆ ರಾತ್ರಿಗೆ ಹೋದರೆ, ಅವಳು ಇರಲಿಲ್ಲ. ತನ್ನ ತಂದೆಯ ಮನೆಗೆ ಹೋಗಿದ್ದಳು. 
ಮುಹಮ್ಮದ್‌ ಸಾಹೇಬರು ಒಬ್ಬಳು ದಾಸಿಯನ್ನು ಕರೆದು, ಪಾವನಗೊಳಿಸಿದರು. ಪತ್ನಿಗೆ ಈ ಸಮಾಚಾರ ಸಿಕ್ಕಿದಾಗ ಅಪ್ರಸನ್ನಳಾದಳು. 
ಆಗ. ಮುಹಮ್ಮದ್‌ ಸಾಹೇಬರು -“ನಾನು- ಹೀಗೆ ಮಾಡುವುದಿಲ್ಲ'- ಎಂದು ಆಣೆಯಿಟ್ಟರು. ಮತ್ತು ಪತ್ನಿಗೂ "ನೀನು ಯಾರಿಗೂ 
ಈ ಮಾತನ್ನು ಹೇಳಬಾರದು' ಎಂದು ಹೇಳಿದರು. ಪತ್ನಿಯು "ಹೇಳುವುದಿಲ್ಲ'- ಎಂದು ಒಪ್ಪಿಕೊಂಡಳು. ಮತ್ತು ಇನ್ನೊಬ್ಬಳು 
ಪತ್ನಿಯ ಹತ್ತಿರ ಹೋಗಿ ಹೇಳಿದರು. ಇದರ ಮೇಲೆ ಖುದಾ" ಯಾವ ವಸ್ತುವನ್ನು ನಾವು ನಿನ್ನ ಸಲುವಾಗಿ ಪವಿತ್ರಗೊಳಿಸಿದ್ದೇವೋ, 
ಅದನ್ನು ನೀನೇತಕ್ಕೆ ಹೇಯವಾಗಿ ಮಾಡುತ್ತೀಯೆ?" ಎಂಬ ಆಯತ್ತನ್ನು ಇಳಿಸಿದನು. ಬುದ್ಧಿಶಾಲಿಗಳಾದ ಜನರು-“ಖುದಾ ಕೂಡ 
ಎಲ್ಲಿಯಾದರೂ, ಯಾವನಾದರೂ ಒಬ್ಬನ ಮನೆಯ ಒಡಕನ್ನು ಸರಿಪಡಿಸುತ್ತಾ ತಿರುಗಾಡುತ್ತಾನೋ?” - ಎಂದು ಆಲೋಚಿಸಿ 
ನೋಡಲಿ, ಮತ್ತು ಈ ಮಾತುಗಳಿಂದ ಮುಹಮ್ಮದ್‌ ಸಾಹೇಬರ ಆಚರಣವಂತೂ ಪ್ರಕಟವಾಗಿಯೇ ಇದೆ. ಏಕೆಂದರೆ, ಅನೇಕ. 
ಜನ ಹೆಂಡಿರನ್ನು ಹೊಂದಿರುವ ಪುರುಷನು ಈಶ್ವರನ ಭಕ್ತನು ಅಥವಾ ಪೈಗಂಬರನು ಹೇಗೆ ಆಗಬಲ್ಲನು? ಮತ್ತು ಯಾವನು 
ಪಕ್ಷಪಾತದಿಂದ ಒಬ್ಬ ಸ್ತ್ರೀಯಳಿಗೆ ಅಪಮಾನವನ್ನೂ, ಮತ್ತೊಬ್ಬಳಿಗೆ ಗೌರವವನ್ನೂ ಸಲ್ಲಿಸುವನೋ, ಅವನು ಪಕ್ಷಪಾತಿಯಾಗಿ, 
'ಅಧಾರ್ಮಿಕನಾಗನೇತಕ್ಕೆ? ಮತ್ತು ಯಾವನು ಬಹುಮಂದಿ ಪತ್ನಿಯರಿಂದಲೂ ಸಂತುಷ್ಟನಾಗದೆ, ದಾಸಿಯರ ನಡುವೆಯೂ ಸಿಕ್ಕಿಕೊಳ್ಳುವನೋ, 
ಅವನಿಗೆ ಲಜ್ಜೆ, ಭಯ ಮತ್ತು ಧರ್ಮ ಅನ್ನಯಿಸುವುದಾದರೂ ಎಲ್ಲಿನಿಂದ? ಯಾವನೋ ಒಬ್ಬನು - “ಕಾಮಾತುರಾಣಾಂ ನ. 
ಭಯಂ ನ ಲಜ್ಜಾ" - ಕಾಮೀ ಮಾನವರಿಗೆ ಅಧರ್ಮದಿಂದ ಭಯ ಅಥವಾ ಲಜ್ಜೆ ಉಂಟಾಗುವುದಿಲ್ಲ.” ಎಂದು ಹೇಳಿದ್ದಾನೆ. 
ಮತ್ತು ಇವರ ಖುದಾ ಕೂಡ ಮಹಮ್ಮದ್‌ ಸಾಹೇಬರ ಸ್ತೀಯರ ಮತ್ತು ಪೈಗಂಬರರ ಜಗಳವನ್ನು ತೀರ್ಮಾನಿಸುವಲ್ಲಿ, ಮುಖ್ಯ 
ಪಂಚಾಯತದಾರನಾಗಿರುವಂತೆ ಕಾಣುತ್ತಾನೆ! ಈಗ ಬುದ್ಧಿವಂತರಾದ ಜನರು ಈ ಕುರಾನ್‌ ವಿದ್ವಾಂಸನು ಅಥವಾ ಈಶ್ವರನು ರಚಿಸಿದುದೋ, 
ಅಥವಾ ಯಾವನಾದರೂ ಅವಿದ್ವಾಂಸನಾದ ಸ್ಪಾರ್ಥಿಯು ರಚಿಸಿದುದೋ- ಎಂದು ಪರ್ಯಾಲೋಚಿಸಬೇಕು. ಸ್ಪಷ್ಟವಾಗಿ ವಿದಿತವಾಗಿ 
ಹೋಗುವುದು. ಮತ್ತು ಎರಡನೆಯ ಆಯತ್ತಿನಿಂದ, “ಮುಹಮ್ಮದ್‌ ಸಾಹೇಬರ ಮೇಲೆ, ಅವರ ಯಾವಳೋ ಪತ್ನಿಯೂ 
ಕೋಪಿಸಿಕೊಂಡಿರಬಹುದು, 





ಅದರ ಮೇಲೆ ಖುದಾ ಈ ಆಯತ್ತನ್ನು ಇಳಿಸಿ, " ನೀನು ಗಲಿಬಿಲಿಮಾಡುವೆಯಾದರೆ, ಮತ್ತು ಮುಹಮ್ಮದ್‌ ಸಾಹೇಬರು 
ನನ್ನನ್ನು ಬಿಟ್ಟುಬಿಡುವರಾದರೆ, ಅವರಿಗೆ ಅವರ ಖುದಾ ಪುರುಷರ ಸಂಪರ್ಕವನ್ನೇ ಮಾಡದಿರುವ ನಿನಗಿಂತ ಉತ್ತಮರಾದ ಪಸ್ನಿಯರನ್ನು 
ಕೊಡುವನು . - ಎಂದು ಬೆದರಿಸಿರಬಹುದು””.- ಎಂದು ಪ್ರತೀತವಾಗುತ್ತದೆ. ಕಿಂಚಿನ್ನಾತ್ರವಾದರೂ ಬುದ್ಧಿಯನ್ನುಳ್ಳ ಮಾನವನು-“ಇದು. 
ದೇವರ- ದಿಂಡರ ಕೆಲಸವೋ ಅಥವಾ ತನ್ನ ಸ್ವಾರ್ಥಸಾಧನೆಯದೋ””- ಎಂದು ಆರೋಚಿಸಿಕೊಳ್ಳಬಲ್ಲನು. ಇಂತಹ ಮಾತುಗಳಿಂದ 
"ಖುದಾ ಏನನ್ನೂ ಹೇಳುತ್ತಿರಲಿಲ್ಲ. ಕೇವಲ ದೇಶ-ಕಾಲಗಳನ್ನು ನೋಡಿ. ತಮ್ಮ ಸ್ಪಾರ್ಥ ಸಿದ್ಧವಾಗುವುದಕ್ಕಾಗಿ, ಖುದಾನ ಕಡೆಯಿಂದ 
ಮುಹಮ್ಮದ್‌ ಸಾಹೇಬರು ಹೇಳಿಬಿಡುತ್ತಿದ್ದರು', ಎಂಬುದು ಸರಿಯಾಗಿ ಸಿದ್ಧವಾಗಿದೆ,ಯಾವ ಜನರು (ಈ ಮಾತುಗಳನ್ನೆಲ್ಲು) ಖುದಾನ 
ಕಡೆಯದೆಂದೇ ಗ್ರಹಿಸುತ್ತಾರೋ, ಅವರಿಗೆ ನಾವೇ ಏನು? ಬುದ್ಧಿವಂತರೆಲ್ಲರೂ -“ಖುದಾ ಉಳಿದನೇನಾಗಿ? ಮುಹಮ್ಮದ್‌ 
ಸಾಹೇಬರಿಗಾಗಿ ಪತ್ನಿಯರನ್ನು ಒದಗಿಸುವ ನಾಯಿಂದ ಮಾತ್ರನಾಗಿ* ಉಳಿದನು.”- ಎಂದೇ ಹೇಳುವರು. (೧೪೩) 


ಓ ನಬೀ! ಜಗಳವಾಡು ಕಾಫಿರರೊಂದಿಗೆ ಮತ್ತು ಗುಪ್ತ ಶತ್ರುಗಳೊಂದಿಗೆ ಮತ್ತು ಕಠೋರನಾಗಿ ವರ್ತಿಸು ಅವರ ಮೇಲೆ. 
(ಮಂ-ಪ, ಸಿ-೨೮, ಸೂ-೬೬, ಆ-೯). 


ಸಮೀಕ್ಷಕ- ನೋಡಿರಿ, ಮುಸಲ್ಮಾನರ ಖುದಾನ ಲೀಲೆಯನ್ನು, ಅನ್ಯಮತೀಯರೊಂದಿಗೆ ಹೋರಾಡಲು ಪೈಗಂಬರರನ್ನೂ 
ಮತ್ತು ಮುಸಲ್ವಾನರನ್ನೂ ಉದ್ರೇಕಗೊಳಿಸುತ್ತಾನೆ. ಇದೇ ಕಾರಣದಿಂದ ಮುಸಲ್ಮಾನರು ಉಪದ್ರವ ಮಾಡುವುದರಲ್ಲಿ ಪ್ರವೃತ್ತರಾಗಿರುತ್ತಾರೆ. 
ಈ ಜನರು ಉಪದ್ರವ ಮಾಡುವುದನ್ನು ಬಿಟ್ಟು, ಎಲ್ಲರೊಂದಿಗೂ ಮೈತ್ರಿಯಿಂದ ವರ್ತಿಸುವಂತೆ ಪರಮಾತ್ಮನು ಮುಸಲ್ಮಾನರ ಮೇಲೆ. 
ಕೃಪಾದೃಷ್ಟಿಯನ್ನು ಬೀರಲಿ. (೧೪೪) 

* ಉತ್ತರ ಭಾರತದಲ್ಲಿ ವರ-ಕನ್ಯಾಸ್ವೇಷಣದಲ್ಲಿ ನಾಯಿಂದರ ಪಾತ್ರ ಬಹಳ. 








ಚಿತುರ್ದಶ ಸಮುಲ್ಲಾಸ 407 

ಹರಿದು ಹೋಗುವುದು ಆಕಾಶ; ಆಯಿತು, ಅವನು ಅಂದು ಅಲಸ್ಯಯಕ್ತನಾಗಿರುವನು. ಮತ್ತು ದೇವತೆಗಳು ಆದರ ಅಂಚುಗಳ 

ಮೇಲೆ ಇರುವರು ಮತ್ತು ಆ ದಿನ ನಿನ್ನ ಪ್ರಭುವಿನ ಆಸನವನ್ನು ಎಂಟು ಜನರು ತಮ್ಮ ಹೆಗಲುಗಳ ಮೇಲೆ ಎತ್ತುವರು. ಆ ದಿನ 

ಎದುರಿಗೆ ತರಲ್ಪಡುವೆ ನೀನು; ಮುಚ್ಚಿಟ್ಟ ಯಾವ ಮಾತೂ ಗುಪ್ಪವಾಗಿರುವುದಿಲ್ಲ. ಆಯಿತು; ಯಾವನಿಗೆ ಕರ್ಮಪತ್ರವು ಅವನ. 

ಬಲಗೈಯಲ್ಲಿ ಕೊಡಲ್ಪಡುವುದೋ ಆಗಲೇ ಅವನು " ತೆಗೆದುಕೋ, ಓದು ನನ್ನ ಕರ್ಮಪತ್ರವನ್ನು'- ಎನ್ನುವನು. ಮತ್ತು ಯಾವನಿಗೆ. 

ಕರ್ಮಪತ್ರವು ಎಡಗೈಯಲ್ಲಿ ಕೊಡಲ್ಪಡುವುದೋ, ಅವನು-“ಅಯ್ಯೋ! ನನಗೆ ನನ್ನ ಕರ್ಮಪತ್ರ ಕೊಡಲ್ಪಡದೇ ಇರಬೇಕಾಗಿತ್ತು!''- 
ಎಂದು ಹೇಳುವನು. (ಮಂ-ಪ, ಸಿ-೨೯, ಸೂ- ೬೯, ಆ-೧೬,೧೯, ೨೫) 


ಸಮೀಕ್ಷತ -- ಭಲೇ! ಎಂತಹ ಫಿಲಾಸಫೀ ಮತ್ತು ನ್ಯಾಯದ ಮಾತಾಗಿದೆ? ಅಲ್ಲ; ಆಕಾಶವೂ ಎಂದಾದರೂ ಹರಿದುಹೋಗಬಲ್ಲದೇ? 
ಅದು ಹರಿದು ಹೋಗುವುದಕ್ಕೆ ಬಟ್ಟೆಯ ಹಾಗಿದೆಯೇನು? ಮೇಲಿನ ಲೋಕವನ್ನು ಆಕಾಶವೆಂದು ಹೇಳುವರಾದರೆ, ಈ ಕಥನ. 
ವಿದ್ಯಾ ವಿರುದ್ಧವಾಗಿರುತ್ತದೆ. ಈಗ ಕುರಾನಿನ ಖುದಾ ಶರೀರಧಾರಿಯಾಗಿರುವುದರಲ್ಲಿ ಸಂಶಯಾಸ್ಪದವಾದುದೇನೂ ಉಳಿಯಲಿಲ್ಲ. 
ಏಕೆಂದರೆ, ಆಸನದ ಮೇಲೆ ಕುಳಿತುಕೊಳ್ಳುತ್ತಾನೆ. ಎಂಟು ಜನ ಬೋಯಿಗಳಿಂದ ಎತ್ತಿಸಲ್ಪಡುವುದು - ಮೂರ್ತಿಮಂತನ ಹೊರತು. 
ಮತ್ತಾರಿಗೂ ಅನ್ವಯಿಸದು. ಮತ್ತು ಮುಂದೆ ಅಥವಾ ಹಿಂದೆ ಆಗಮನ - ನಿರ್ಗಮನ ಮಾಡುವುದು ಮೂರ್ತಿಮಂತನಿಗೆ ಮಾತ್ರವೇ. 
ಶಕ್ಕವಾಗಿರುತ್ತದೆ. ಅವನು ಮೂರ್ತಿಮಂತನಾಗಿರುವಾಗ, ಏಕದೇಶೀಯನಾಗಿರುವುದರಿಂದ, ಸರ್ವಜ್ಞನ, ಸರ್ವವ್ಯಾಪಕನೂ, 
ಸರ್ವಶಕ್ತಿವಂತನೂ ಆಗಿರಲಾರನು. ಮತ್ತು (ಐಕದೇಶೀಯನಾಗಿರುವ ಪಕ್ಷದಲ್ಲಿ) ಸಮಸ್ತ ಜೀವರ ಸರ್ವಕರ್ಮಗಳನ್ನೂ ಎಂದಿಗೂ 
ತಿಳಿದುಕೊಳ್ಳಲಾರನು. ಪುಣ್ಯಾತ್ಮರುಗಳ ಬಲಗೈಯಲ್ಲಿ ಪತ್ರಗಳನ್ನು ಕೊಡುವುದು, ಓದಿಸುವುದು, ಸ್ವರ್ಗಕ್ಕೆ ಕಳುಹಿಸುವುದು, ಮತ್ತು 
ಪಾಪಾತ್ಮರುಗಳ ಎಡಗೈಯಲ್ಲಿ ಕರ್ಮ-ಪತ್ರಗಳನ್ನು ಕೊಡುವುದು, ನರಕಕ್ಕೆ ಕಳುಹಿಸುವುದು, ಕರ್ಮಪತ್ರವನ್ನೋದಿ ನ್ಯಾಯ 
ತೀರ್ಮಾನಮಾಡುವುದು- ಇದು ಮಹದಾಶ್ಚರ್ಯದ ವಿಷಯವಾಗಿದೆ. ಭಲೇ! ಈ ವ್ಯವಹಾರ ಸರ್ವಜ್ಞನದಾಗಬಲ್ಲದೇ? ಎಂದಿಗೂ 
ಇಲ್ಲ. ಇದೆಲ್ಲವೂ ಹುಡುಗುತನದ ಲೀಲೆಯಾಗಿದೆ. (೧೪೫) 


ಅವನ ಆತ್ಮನ ಕಡೆಗೆ ದೇವತೆಗಳು - “ಆ ದಿವಸದಂದು ಮಹಾವಿಪತ್ತು ಆಗುವುದು ಮತ್ತು ಅದರ ಅವಧಿ ೫೦,೦೦೦ 
ವರ್ಷಗಳಷ್ಟುಗಿದೆ,' - ಎನ್ನುವರು. ಯಾವಾಗ ಸಮಾಧಿಗಳಿಂದ, ವಿಗ್ರಹಗಳು ಆಲಯಗಳ ಕಡೆಗೆ ಓಡುವಂತೆ, ಓಡುತ್ತಾ ಹೊರಡುತ್ತಾರೋ, 
(ಮಂ-ಒ, ಸೂ-೭೦, ಆ-೪, ೪೩) 


ಸಮೀಕ್ಷಕ್ಷ- ೫೦,೦೦೦ ವರ್ಷಗಳು ದಿನದ ಪರಿಮಾಣವಾಗಿದ್ದರೆ, ೫೦,೦೦೦ ವರ್ಷದ ರಾತ್ರಿ ಏತಕ್ಕಿಲ್ಲ? ಅಷ್ಟು ದೊಡ್ಡ 
ರಾಶ್ರಿಯಿಲ್ಲವಾದರೆ, ಅಷ್ಟು ದೊಡ್ಡ ಹಗಲು ಎಂದಿಗೂ ಇರಲಾರದು. ೫೦,೦೦೦ ವರ್ಷಗಳವರೆಗೆ, ಖುದಾ ದೇವತೆಗಳು ಮತ್ತು 


ಕರ್ಮಪತ್ರಗಳವರು ನಿಂತುಕೊಂಡು, ಅಥವಾ ಕುಳಿತುಕೊಂಡು ಅಥವಾ ಎಚ್ಚರದ ಸ್ಥಿತಿಯಲ್ಲಿಯೇ ಇರುವರೇನು? ಹೀಗೆ ಇರುವರಾದರೆ, 
ಸರ್ವರೂ ರೋಗಿಗಳಾಗಿ, ಮತ್ತೆ ಸತ್ತೇ ಹೋಗುವರು. ಸಮಾಧಿಗಳಿಂದ ಎದ್ದು ಖುದಾನ ನ್ಯಾಯಾಲಯದ ಕಡೆಗೆ ಓಡುವರೇನು? 
ಸಮ್ಮನ್ಸ್‌- ಎಂದರೆ ನ್ಯಾಯಾಲಯದ ಕರೆಯೋಲೆ ಸಮಾಧಿಗಳಿಗೆ ಹೇಗೆ ತಲುಪುವುವು? ಮತ್ತು ಯಾರು ಪುಣ್ಯಾತ್ಮರೋ, ಅಥವಾ 
ಪಾಪಾತ್ಮರೋ ಆಗಿದ್ದಾರೋ, ಆ ಬಡಪಾಯಿಗಳೆಲ್ಲರನ್ನೂ ಇಷ್ಟು ಕಾಲದ ವರೆಗೆ ಸಮಾಧಿಗಳಲ್ಲಿಯೇ ವಿಚಾರಾಧೀನರನ್ನಾಗಿ ಇಟ್ಟರೇತಕ್ಕೆ? 
ಮತ್ತು ಈ ದಿನಗಳಲ್ಲಿ ಖುದಾನ ನ್ಯಾಯಾಲಯ ಮಚ್ಚಿ ಹೋಗಿರಬಹುದು ಮತ್ತು ಖುದಾ ಹಾಗೂ ದೇವತೆಗಳು ನಿಷ್ಕರ್ಮರಾಗಿ 
ಕುಳಿತಿರಬಹುದೇ? ಅಥವಾ ಯಾವ ಕೆಲಸವನ್ನು ಮಾಡುತ್ತಿರಬಹುದು? ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳತ, ಅತ್ತ - ಇತ್ತ ತಿರುಗುತ್ತಾ, 
ನಿಡ್ರಿಸುತ್ತ ನೃತ್ಯ - ವಿನೋದಗಳನ್ನು ನೋಡುತ್ತಾ ಅಥವಾ ಭೋಗ ವಿಲಾಸಗಳಲ್ಲಿ ನಿರತರಾಗಿ ಇರಬಹುದೇನು? ಇಂತಹ ಮೊಬ್ಬು 
ಯಾವನ ರಾಜ್ಯದಲ್ಲಿಯೂ ಇರಲಾರದು. ಇಂತಹ ಮಾತುಗಳನ್ನು ಕಾಡು ಜನರ ಹೊರತು ಬೇರೆ ಯಾವನು ಒಪ್ಪಿಕೊಳ್ಳುವನು? 


(೧೪೬) 


ನಿಶ್ಚಯವಾಗಿ ಉತ್ಪನ್ನ ಮಾಡಿದೆವು ನಿಮ್ಮನ್ನು ಅನೇಕ ಪ್ರಕಾರಗಳಿಂದ ಅಲ್ಲಾಹನು ಏಳು ಆಕಾಶಗಳನ್ನು ಪದರ-ಪದರವಾಗಿ ಹೇಗೆ 
ಸ್ಫಜಿಸಿದ್ದಾನೆ- ಎಂದು ನೀವು ನೋಡಲಿಲ್ಲವೇನು? ಮತ್ತು ಚಂದ್ರನನ್ನು ಅದರ ನಡುವೆ ಪ್ರಕಾಶಕನನ್ನಾಗಿ ಮಾಡಿದನು ಮತ್ತು ಸೂರ್ಯನನ್ನು 
ದೀಪವನ್ನಾಗಿ ಮಾಡಿದನು. (ಮಂ-೭,ಸಿ-೨೯, ಸೂ-೭೧, ಆ-೧೪,೧೬) 


ಸೆಮೀಕ್ಷರ್ಶ- ಜೀವರನ್ನು ಖುದಾ ಉತ್ಪನ್ನಮಾಡಿದ್ದಾನೆಯಾದರೆ, ಅವರು ಎಂದಿಗೂ ನಿತ್ಕರೂ, ಅಮರರೂ, ಆಗಿರಲಾರರು. 
ಮತ್ತೆ ಸ್ವರ್ಗದಲ್ಲಿ ಸರ್ವದಾ ಹೇಗೆ ತಾನೇ ಇರಬಲ್ಲರು? ಯಾವುದು ಉತ್ಪನ್ನವಾಗುತ್ತದೋ ಆ ವಸ್ತು ಅವಶ್ಯವಾಗಿ ನಾಶವಾಗಿ 
ಹೋಗುತ್ತದೆ, ಆಕಾಶವನ್ನು ಮೇಲೆ ತಳಕ್ಕೆ ಹೇಗೆ ಮಾಡಬಲ್ಲನು? ಏಕೆಂದರೆ, ಅದು ನಿರಾಕಾರವೂ ಮತ್ತು ವ್ಯಾಪಕವೂ ಆದ. 
ಪದಾರ್ಥವಾಗಿದೆ. ಬೇರೆ ವಸ್ತುವಿನ ಹೆಸರನ್ನು ಆಕಾಶವೆಂದು ಇಡುವಿರಾದರೆ, ಆಗಲೂ ಕೂಡ ಅದರ ಹೆಸರನ್ನು ಆಕಾಶವೆಂದಿರಿಸುವುದು. 
ವ್ಯರ್ಥವಾಗಿದೆ. ಮೇಲೆ-ಕೆಳಗೆ ಆಕಾಶಗಳನ್ನು ಸೃಜಿಸಿರುವನಾದರೆ, ಅವೆಲ್ಲವುಗಳ ನಡುವೆ ಚಂದ್ರ - ಸೂರ್ಯರು ಎಂದಿಗೂ 





43 ಸತ್ಯಾರ್ಥಪುಣತ 

ಇರಲಾರರು. . ಮಧ್ಯದಲ್ಲಿ ಇಡಲ್ಪಡುವುದಾದರೆ, ಮೇಲಿನದೊಂದು ಮತ್ತು ಕೆಳಗಿನದೊಂದು ಪದಾರ್ಥ ಪ್ರಶಾಶಿತವಾಗುತ್ತದೆ. 
ಎರಡನೆಯದರಿಂದ ಆರಂಭಿಸಿ, ಎಲ್ಲದರಲ್ಲಿಯೂ ಕತ್ತಲೆಯಿರಬೇಕು. ಹಾಗೇನೂ ಕಾಣುವುದಿಲ್ಲ. ಆದುದರಿಂದ, ಈ ಮಾತು. 
ಸರ್ವಥಾ ಸುಳ್ಳಾಗಿದೆ. (೧೪೭). 


ತಥ್ಯವೆಂದರೆ, ಮಸೀದಿಗಳಿರುವುದು ಅಲ್ಲಾಹನ ಸಲುವಾಗಿ, ಸರಿ; ಕರೆಯ ಬೇಡಿ ಮತ್ತೆ ಯಾವನನ್ನೂ ಅಲ್ಲಾಹನೊಂದಿಗೆ. 
(ಮಂ-ಪ್ರಸಿ-೨೯, ಸೂ- ೭೨, ಆ-೧೮) 


ಸಮೀಕ್ಷಕ :- ಈ ಮಾತು ಸತ್ಯವಾಗಿದೆಯಾದರೆ, ಮುಸಲ್ವಾನರು- ಲಾ ಇಲಾಹ್‌ ಇಲ್ಲಿಲ್ಲಾ ಮುಹಮ್ಮಮರ್ರಸೂಲಲ್ಲಾ” 
- ಈ ಕಲಮಾದಲ್ಲಿ ಖಿದಾನ ಸಂಗಾತಿಯಾಗಿ ಮುಹಮ್ಮದ್‌ ಸಾಹೇಬರನ್ನು ಏತ ಕರೆಯುತ್ತಾರೆ? ಈಈ ಮಾತು ಕುರಾನಿಗೆ ವಿರುದ್ಧವಾಗಿದೆ. 
ಮತ್ತು (ಹಾಗೆ ಕರೆಯವಾಗ ವಿರುದ್ಧವಾದುದನ್ನು ಮಾಡುವುದಿಲ್ಲವೆಂದರೆ, ಕುರಾನಿನ ಈ ಮಾತಕ್ನು ಸುಳ್ಳಾಗಿಸುತ್ತಾರೆ. ಮಸೀದಿಗಳು. 
ಖುದಾನ ಮನೆಗಳಾದರೆ, ಮುಸಲ್ಮಾನರು ಮಹಾಮೂರ್ತಿಪೂಜಕರಾದರು. ಏಕಿದೆ, ಪೌರಾಣಿಕರು ಮತ್ತು ಜೈನರು ಚಕ್ಕ 
ಈಶ್ವರನ ಮನೆಯೆಂದು ಒಪ್ಪವುದರಿಂದ ಮೂರ್ತಿಪೂಜಕರೆಂದು ನಿರ್ಧರಿಸಲ್ಪಡುವಂತೆಯೇ, ಈ ಜನರು ಏತಕ್ಕಾಗಿ 
ಮಹಾಮೂರ್ತಿಪೂಜಕರೆಂದು ನಿರ್ಧರಿಸಲ್ಪಡಲಾರರು? (೧೪೮) 


ಒಂದುಗೂಡಿಸಲ್ಪಡುವರು ಸೂರ್ಯನು ಮತ್ತು ಚಂದ್ರನು. (ಮಂ-೭, ಸಿ-೨೯,ಸೂ-೭೫, ಆ-8) 


ಸಮೀಕ್ಷತ :- ಆಹಾ! ಸೂರ್ಯನು ಮತ್ತು ಚಂದ್ರನು ಎಂದಿಗಾದರೂ ಒಂದಾಗ ಬಲ್ಲರೇ? ನೋಡಿರಿ, ಇದೆಷ್ಟು ತಿಳಿವಳಿಕೆಯಿಲ್ಲದ 
ಮಾತಾಗಿದೆ? ಮತ್ತು ಸೂರ್ಯ-ಚಂದ್ರರನ್ನು ಮಾತ್ರ ಒಂದುಗೂಡಿಸುವುದರಲ್ಲಿ ಯುಕ್ತಿ ಏನಿದೆ? ಇಂತಹ- ಇಂತಹ ಅಸಂಭವವಾದ 
ಮಾತುಗಳು ಎಂದಿಗಾದರೂ ಪರಮೇಶ್ವರಕೃತವಾಗಬಲ್ಲವೇನು? ಅವಿದ್ದಾಂಸರ ಹೊರತು ಬೇರೆ ಯಾವ ವಿದ್ದಾಂಸನ ಮಾತುಗಳೂ ಕೂಡ. 
ಆಗಿರಲಾರವು. (೧೪೯) 


ಮತ್ತು ತಿರುಗಾಡುವವರು ಅವುಗಳ ಮೇಲೆ ಸದಾ ಇರುವ ಬಾಲಕರುಗಳು. ಯಾವಾಗ ನೀನು ಅವರನ್ನು ನೋಡುವೆಯೋ, ಆಗ 


ನೀನು ಅವರುಗಳನ್ನು ಚದುರಿದ ಮುತ್ತುಗಳೆಂದು ಊಹಿಸುವೆ. ಮತ್ತು ಬೆಳ್ಳಿಯ ಕಡಗಗಳು ತೊಡಿಸಲ್ಪಡುವುವು ಮತ್ತು ಪ್ರಭುವು 
ಪವಿತ್ರವಾದ ಮದ್ಯವನ್ನು ಅವರಿಗೆ ಕುಡಿಸುವನು. (ಮಂ-೭, ಸಿ-೨೯, ಸೂ-೭೬, ಆ-೧೯,೨೧) 


ಸಮೀಕ್ಷಕ್ಕ ಏನು ಮಹಾಶಯರೇ! ಮುತ್ತಿನ ಬಣ್ಣದ ಹುಡುಗರು ಅಲ್ಲಿ ಏತಕ್ಕಾಗಿರು್ತಾರೆ? ಯುವಕರು ಸೇವೆಯನ್ನು 
ಮಾಡಲಾರರೇ? ಅಥವಾ ನಾರಿಯರು ಅವರನ್ನು ತೃಪ್ತರನ್ನಾಗಿ ಮಾಡಲಾರರೇ? ದುಷ್ಟ ಜನರು ಬಾಲಕರೊಂದಿಗೆ ಮಾಡುವ ಈ 


ಪಕ್ಷಪಾತವೇಶಕ್ಕದೆ? ಮತ್ತು ಸ್ವತಃ ಖುದಾ ಮದ್ಯವನ್ನು ಕುಡಿಸುವನಾದರೆ, ಅವನು ಅವರಿಗೆ ಸೇವಕನಂತಾಗುವನು, ಮತ್ತು ಖುದಾನ 
ಹಿರಿಮ ಹೇಗೆ ತಾನೇ ಉಳಿದೀತು? ಮತ್ತು ಅಲ್ಲಿ, ಸ್ವರ್ಗದಲ್ಲಿ ಸ್ವ ಪುರುಷರ ಸಮಾಗಮ ಮತ್ತು ಗರ್ಭಕ್ಕಿತಿ ಹುಗೂ ಮಕ್ಕಳು- 
ಮರಿಗಳೂ ಕೂಡ ಆಗುತ್ತಾರೋ ಅಥವಾ ಇಲ್ಲವೋ? 'ಆಗುವುದಿಬ್ಲವಾದರೆ, ಅವರ ವಿಷಯ ಸೇವನ ಮಾಡುವಿಕೆ ವ್ಯರ್ಥವಾಯಿತು. 
ಮತ್ತು ಆಗುವರಾದರೆ, ಆ ಜೀವರು ಎಲ್ಲಿಂದ ಬಂದರು? ಮತ್ತು ಖುದಾನ ಸೇವೆಯನ್ನು ಮಾಡದೆಯೇ ಸ್ವರ್ಗದಲ್ಲಿ ಏಕೆ ಜನಿಸಿದರು? 
ಜನಿಸಿದ ಪಕ್ಷದಲ್ಲಿ, ನಂಬಿಕೆಯನ್ನಿಡದೆಯೇ ಮತ್ತು ಖುದಾನ ಭಕ್ತಿಯನ್ನು ಮಾಡದೆಯೇ ಬಿಟ್ಟಿಯಾಗಿ ಸ್ವರ್ಗ ಸಿಕ್ಕಿಹೋಯಿತು! 
ಯಾರಾರೋ ಬಡಪಾಯಿಗಳಿಗೆ ನಂಬಿಕೆಯಿಡುವುದರಿಂದ ಮತ್ತು ಇನ್ನು ಯಾರಾರಿಗೋ ಧರ್ಮವಿಲ್ಲದೆಯೇ ಸುಖ ಸಿಕ್ಕಿಬಿಡುವುದು- 
ಇದಕ್ಕಿಂತ ಬೇರೆ ದೊಡ್ಡ ಅನ್ಯಾಯ ಯಾವುದಿದ್ದೀತು? (೧೫೦). 


ಕರ್ಮಾನುಸಾರವಾಗಿ ಪ್ರತಿಫಲಗಳು ಕೊಡಲ್ಪಡುವುವು. ಮತ್ತು ಬಟ್ಟಲುಗಳಿವೆ ತುಂಬಿರುವಂತಹವು. ಯಾವದಿನ ರೂಹ್‌: (ಆತ್ರು 
ಮತ್ತು ದೇವತೆಗಳು ಸಾಲು ಕಟ್ಟಿನಿಲ್ಲುವರೋ....... (ಮಂ-೭, ಸಿ-೩೦, ಸೂ-೭೮, ಆ-೨೬,೩೪,೩೮) 


ಸಮೀಕ್ಷಕ- ಕರ್ಮಾನುಸಾರವಾಗಿ ಫಲಗಳು ಕೊಡಲ್ಪಡುವುವಾದರೆ, ಸದಾ ಸ್ವರ್ಗದಲ್ಲಿರುವ ಅಪ್ಸರೆಯರು, ದೇವತೆಗಳು ಮತ್ತು 
ಮುತ್ತಿನಂತಿರುವ ಹುಡುಗರು - ಇವರಿಗೆ ಯಾವ ಕರ್ಮಕ್ಕಮಸಾರವಾಗಿ ಸದಾಕಾಂಕ್ಕೂ ಸ್ವರ್ಗ ಸಿಕ್ಕಿತು? ಬಟ್ಟಲುಗಳಲ್ಲಿ ತುಂಬಿ - 
ತುಂಬಿ ಮದ್ಯವನ್ನು ಕುಡಿಯುವರಾದರೆ, ಮತ್ತರಾಗಿ ಕಾದಾಡದೆಯಿರುವರೆಂತು? ಈ ' ಸ್ಥಳದಲ್ಲಿ 'ರೂಹ್‌' ಎನ್ನುವುದು ಎಲ್ಲ. 
ದೇವತೆಗಳಿಗಿಂತಲೂ ದೊಡ್ಡವನಾಗಿರುವ ಒಬ್ಬ ದೇವತೆಯ ಹೆಸರಾಗಿದೆ. ಖುದಾ ರೂಹ್‌ ಮತ್ತು ಬೇರೆ ದೇವತೆಗಳನ್ನು ಪಂಶಿಬದ್ಧರಾಗಿ 
ನಿಲ್ಲಿಸಿ, ಸೇನಾವ್ಯೂಹ ರಚಿಸುವನೇನು? ಸೇನೆಯಿಂದ ಸರ್ವಜೀವರಿಗೂ ಶಿಕ್ಷೆಯನ್ನು ಕೊಡಿಸುವನೇನು? ಮತ್ತು ಖುದಾ ಆಗ 
ನಿಂತಿರುವನೋ ಅಥವಾ ಕುಳಿತಿರುವನೋ? ಕಯಾಮತ್ತಿನ ವರೆಗೆ ಖುದಾ ತ್ನ ಸೇನೆಯನ್ನೆಲ್ಲಾ ಒಟ್ಟುಗೂಡಿಸಿ, ಸೈತಾನನನ್ನು 





ಚತುರ್ದಶ ಸಮುಲ್ಲಾಸ ಕ್‌ 40 
ಹಿಡಿದುಕೊಳ್ಳುವನಾದರೆ, ಅವನ ರಾಜ್ಯ ನಿಷ್ಕಂಟಕವಾಗುವುದು. ಈಶ್ವರತ್ವವೆಂಬ ಹೆಸರು ಇದರದೇ ಆಗಿದೆ. (೧೫೧). 
ಯಾವಾಗ ಸೂರ್ಯನು ಸುತ್ತಲ್ಪಡುವನೋ, ಮತ್ತು ಯಾವಾಗ ನಕ್ಷತ್ರಗಳು ಮಸಕು - ಮಸಜಾಗಿ ಹೋಗುವುವೋ, ಮತ್ತು 
ಯಾವಾಗ ಪರ್ವತಗಳು ನಡೆಯಿಸಲ್ಪಡುವುವೋ ಮತ್ತು ಯಾವಾಗ ಆಕಾಶದ ಚರ್ಮ ಸುಲಿಯಲ್ಪಡುವುದೋ... 
(ಮಂ-೭, ಸಿ-೩೦, ಸೂ- ೮೧, ಆ-೧-೩, ೧೧) 


ಸಮೀಕ್ಷರ್ಕ- ಗೋಳಾಕೃತಿಯ ಸೂರ್ಯ ಚಾಪೆಯಂತೆ ಸುತ್ತಲ್ಪಡುವನೆಂಬುದು ಅತ್ಯಂತ ಅಜ್ನಾನದ ವಿಷಯವಾಗಿದೆ. ನಕ್ಷತ್ರಗಳು 
ಅದು ಹೇಗೆ ಮಸುಕಾಗಬಲ್ಲವು? ಮತ್ತು ಪರ್ವತಗಳು ಜಡವಾಗಿರುವುದರಿಂದ, ನಡೆಯುವುವೆಂತು? ಮತ್ತು ಆಕಾಶದ ಚರ್ಮ 
ಸುಲಿಯಲ್ಪಡುವುದೆನ್ನಲು ಅದನ್ನು ಪಶುವೆಂದು ತಿಳಿದರೇನು? ಇದು ಅತ್ಯಂತ ವಿವೇಕರಹಿತವಾದ ಮಾತಾಗಿದೆ. (೧೫೨) 

ಮತ್ತು ಯಾವಾಗ ಆಕಾಶ ಹರಿದುಹೋಗುವುದೋ, ಮತ್ತು ಯಾವಾಗ ನಕ್ಷತ್ರಗಳು ಉದುರಿಹೋಗುವುವೋ, ಮತ್ತು ಯಾವಾಗ 
ಸಮುದ್ರಗಳು ಸೀಳಲ್ಪಡುವುವೋ, ಮತ್ತು ಯಾವಾಗ ಗೋರಿಗಳು ಸಜೀವಗೊಳಿಸಲ್ಪಟ್ಟು ಎಬ್ಬಿಸಲ್ಪಡುವುವೋ...... 
(ಮಂ-೭, ಸಿ-೩0, ಸೂ-೮೨, ಆ-೧-೪). 

ಸಮೀಕ್ಷಕ ಧನ್ಯ ಧನ್ಯ ಕುರಾನ್‌ ಕರ್ತೃವಾದ ಫಿಲಾಸಫರ್‌ ಮಹಾಶಯ! ಆಕಾಶವನ್ನು ಯಾವನಾದರೂ ಹೇಗೆ ತಾನೇ 
ಹರಿಯಬಲ್ಲನು? ಮತ್ತು ನಕ್ಷತ್ರಗಳನ್ನು ಹೇಗೆ ತಾನೇ ಉದುರಿಸಬಲ್ಲನು? ಮತ್ತು ಸೀಳಿಹಾಕಲು ಸಮುದ್ರಗಳು ಮರಗಳಾಗಿವೆಯೇ? 
ಮತ್ತು ಸಜೀವಗೊಳಿಸಲು ಆದೀತೆನ್ನಲು ಗೋರಿಗಳು ಶವಗಳೇನು? ಈ ಮಾತುಗಳೂ ಕೂಡ ಹುಡುಗರದರ ಹಾಗೆ ಇವೆ. (೧೫೩) 


ಗೋಪುರಗಳನ್ನುಳ್ಳ ಆಕಾಶದ ಅಣೆಯಿದೆ. ಆದರೆ, ಆ ಕುರಾನ್‌ ದೊಡ್ಡದಿದೆ. ಸುರಕ್ಷಿತ ಲೋಹದ ಪೆಟ್ಟಿಗೆಯಲ್ಲಿದೆ. 


(ಮಂ-೭, ಸಿ-೩೦, ಸೂ-೮೫, ಆ-೧, ೨೧, ೨೨) 


ಸಮೀಕ್ಷಕ್ಕ- ಈ ಕುರಾನನ್ನು ರಚಿಸಿದವನು ಭೂಗೋಳ- ಖಗೋಳಗಳನ್ನು ಸ್ವಲ್ಪವೂ ಓದಿರಲಿಲ್ಲ. ಇಲ್ಲವಾದರೆ, ಆಕಾಶವನ್ನು 
ಕೋಟೆಯಂತೆ ಗೋಪುರಗಳನ್ನುಳ್ಳದ್ದೆಂದು ಹೇಳುತ್ತಿದ್ದನೇಕೆ? ಮೇಷ ಮೊದಲಾದ ರಾಶಿಗಳನ್ನು “ಗೋಪುರ ವೆ್ನುತ್ತಾರೆ- ಎನ್ನುವುದಾದರೆ, 
ಬೇರೆಯವು ಗೋಪುರಗಳೇತಕ್ಕಲ್ಲ? ಆದಕಾರಣ, ಇವು ಗೋಪುರಗಳಲ್ಲ ಆದರೆ ಎಲ್ಲ ನಕ್ಷತ್ರಗಳೂ ಲೋಕಗಳಾಗಿವೆ. ಈ ಕುರಾನ್‌ 
ಖುದಾನ ಬಳಿಯಿಜೆಯೇನು? . ಈ ಕುರಾನ್‌ ಅವನು ಬರೆದುದಾರೆ, ಅದು ಕೂಡ ವಿದ್ಯೆ ಮತ್ತು ಯಕ್ತಿಗೆ ವಿರುದ್ಧವಾಗಿ, 
ಅವಿದ್ಯೆಯಿಂದ ಹೆಚ್ಚು ತುಂಬಿರಬಹುದು. (೧೫೪). 

ನಿಶ್ಚಯವಾಗಿ ಅವರು ವಂಚನೆಮಾಡುತ್ತಾರೆ, ಒಂದು ವಂಚನೆಯನ್ನು ಮತ್ತು ನಾನೂ ವಂಚನೆಯನ್ನು ಮಾಡುತ್ತೇನೆ, ಒಂದು 
ವಂಚನೆಯನ್ನು . (ಮಂ-೭, ಸಿ-೩೦, ಸೂ-೮೬, ಆ-೧೫,೧೬) ಸ 

ಸಮೀಕ್ಷಕ - ಮೋಸಗಾರಿಕೆಯನ್ನು "ಮಕರ್‌' ಎನ್ನುತ್ತಾರೆ. ಖುದಾ ಕೂಡ ಮೋಸಗಾರನೇನು? ಮತ್ತು ಕಳುವಿಗೆ ಕಳುವೇ 
ಉತ್ತರ ಮತ್ತು ಸುಳ್ಳಿಗೆ ಸುಳ್ಳೇ ಉತ್ತರವೇನು? ಯಾವನಾದರೂ ಕಳ್ಳನು ಸತ್ತುರುಷನ ಮನೆಯಲ್ಲಿ ಕಳ್ಳತನವನ್ನು ಮಾಡಿದರೆ, ಅವನ: 
ಮನೆಗೆ ಹೋಗಿ ಕಳ್ಳತನ ಮಾಡಬೇಕೇನು? ಧನ್ಯ, ಧನ್ಯ, ಕುರಾನ್‌ ಕರ್ತೃವೇ! ಧನ್ಯ ಧನ್ಯ! (೧೫೫) 

ಮತ್ತು ಯಾವಾಗ ಬರುವನೋ ನಿನ್ನ ಪ್ರಭು ಮತ್ತು ದೇವತೆಗಳು ಪಂಕ್ತಿ ಬದ್ಧರಾಗಿ ಬರುವರೋ....... ಮತ್ತು ಆ ದಿನ 
ತರಲ್ಪಡುವುದು ನರಕ . (ಮಂ-೭, ಸಿ-೩೦, ಸೂ-೮೯, ಆ-೨೨,೨೩). 

ಸಮೀಕ್ಷತ :- ಹೇಳಿರಿ ಮಹೋದಯರೇ! ಹೇಗೆ ಕೋಟಪಾಲನು ಅಥವಾ ಸೇನಾಧ್ಯಕ್ಷನು ತನ್ನ ಸೈನಿಕರನ್ನು ಸಾಲಾಗಿ ನಿಲ್ಲಿಸ, 
ಸುತ್ತಾಡುತ್ತಾನೋ, ಹಾಗೆಯೇ ಇವರ ಖುದಾ (ವರ್ಶಿಸುತ್ತಾನೆಯೇ?) ಎತ್ತಿಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಲು ನರಕ 
ಗುಡಾಣದಂತಿದೆ- ಎದ ತೀಳಬಾರರ್ಣ! ಇಷ್ಟ ದೈರಾರವದಾಖ ಎನುತ್ಯ ಕಣು ಆದರ ಹೆಂ! ಹಿಡಸಬಲ್ಲು] 
(೧೫೬) 

ಆಯಿತು. ಖುದಾನ ಪೈಗಂಬರನು ಅವರ ಸಲುವಾಗಿ "ಖುದಾನ ಹೆಣ್ಣು ಒಂಟೆಯನ್ನು ರಕ್ಷಸಿರಿ ಮತ್ತು ಅದಕ್ಕೆ ನೀರನ್ನು 
ಕುಡಿಸಬೇಕು'. - ಎಂದು ಹೇಳಿದ್ದನು. ತೀರಿತು; ಸುಳ್ಳಗಿಸಿದರು ಅದನ್ನು. ಸರಿ; ಅವರ ಕಾಲುಗಳನ್ನು ಕತ್ತರಿಸಿದನು ಮತ್ತು ಅವರುಗಳ. 
ಪ್ರಭುವು ಅವರ ಮೇಲೆ ಮಾರೀ ಬೇನೆಯನ್ನು ಕಳುಹಿಸಿದನು. (ಮಂ-೭, ಸಿ-೩೦, ಸೂ-೯೧, ಆ-೧೩,೧೪) 

ಸೆಮೀಕ್ಷತ - ಖುದಾ ಕೂಡ ಹೆಣ್ಣು ಒಂಟೆಯಮೇಲೆ ಕುಳಿತು ಪರ್ಯಟನವನ್ನು ಮಾಡುತ್ತಾರೇನು? ಇಲ್ಲವಾದರೆ, ಇಟ್ಟುಕೊಂಡನೇಕಕ್ಕೆ 
ಮತ್ತು ಕಯಾವತ್ತು ಬಾರದೆ, ತನ್ನ ನಿಯಮವನ್ನು ಮುರಿದು, ಅವರುಗಳ ಮೇಲೆ ಮಾರೀ ಬೇನೆಯನ್ನು ಕಳುಹಿಸಿದನೇ? ಕಳುಹಿಸಿದನಾದರೆ, 





00 ಸತ್ಯಾರ್ಥಪ್ರಕಾಶ 

ಅವರಿಗ ಶಕ್ಷಯನ್ನತ್ತರ. ಮತ್ತು ಕಯಾವತ್ತಿನ. ರಾತ್ರಿ ನ್ಯಾಯದ ತೀರ್ಪು ಮತ್ತು ಆ ರಾತ್ರಿಯ ಇರುವಿಕೆ ಸುಳ್ಳೆಂದು ತಿಳಿಯಲ್ಪಡುವುದು. 
ಹೆಣ್ಣು ಒಂಟೆಯ ಈ ಉಲ್ಲೇಖನದಿಂದ , ಅರಬ್‌ ದೇಶದಲ್ಲಿ ಗಂಡು ಒಂಟೆ - ಹೆಣ್ಣು ಒಂಟೆಗಳನ್ನುಳಿದರೆ ಬೇರೆ ವಾಹನಗಳು 
ಕಡಿಮೆಯಿರುತ್ತವೆ- ಎಂಬ ಊಹೆ ತಲೆಯಸ್ಸತ್ತತ್ತದೆ. ಇದರಿಂದ, ಯಾವನೋ ಅರಬ್‌ ದೇಶೀಯನು ಕುರಾನನ್ನು ರಚಿಸಿದ್ದಾನೆ - 
ಎಂಬುದು ಸಿದ್ಧವಾಗುತ್ತದೆ. (೧೫೭) 


ಈ ರೀತಿ ಅವನು ನಿಲ್ಲನಾದರೆ, ನಾವು ಅವಶ್ಯಕವಾಗಿ ಅವನನ್ನು ಅವನ ಮುಂಗುರುಳುಗಳನ್ನು ಹಿಡಿದು ಎಳೆಯುವವು. ಆ ತರೆ 
ಸುಳ್ಳುಗಾರ ಹಾಗೂ ಅಪರಾಧಿಯಾಗಿದೆ. ನಾವು ಕರೆಯವೆವು ನರಕದ ದೇವತೆಯನ್ನು. (ಮಂ-, ಸಿ-೩೦, ಸೂ-೬೬, ಆ-೧೫,೧೬,೧೮) 

ಸಮೀಕ್ಷತ :- ನೀಚ ಕಾರ್ಯವಾದ ಈ ಭೃತ್ಯರುಗಳದಾದ, ಎಳೆದಾಟದಿಂದಲೂ ಕೂಡ ಖುದಾ ದೂರ ಉಳಿಯಲಿಲ್ಲ! ಓಹೋ 
ತಲೆ ಎಂದಿಗಾದರೂ ಸುಳ್ಳುಗಾರ ಹಾಗೂ ಅಪರಾಧಿಯಾಗಬಲ್ಲದೇ? ಕಾರಾಗಾರದ ಅಧಿಕಾರಿಯನ್ನು ಕರೆಕಳುಹಿಸುವಂತೆ ವರ್ತಿಸುವ 
ಇವನು ಜೀವನಲ್ಲದೆ ಎಂದಾದರೂ ಖುದಾ.ಆಗಬಲ್ಲನೇ? (೧೫೮). 


ನಿಶ್ಚಯವಾಗಿ ಇಳಿಸಿದೆವು ನಾವು ಕುರಾನನ್ನು ಪ್ರಾರ್ಥನೆಯ ರಾತ್ರಿಯ ನಡುವೆ, ಮತ್ತು ಪ್ರಾರ್ಥನಾ ರಾತ್ರಿ ಏನೆಂದು ನೀನೇನು 
ಬಲ್ಲೆ? ಆದರ ನಡುವೆ ದೇವತೆಗಳೂ ಮತ್ತು ಪದಿತ್ರಾತ್ಮನೂ ಪ್ರತಿಯೊಂದು ಕಾರ್ಯಕ್ಕಾಗಿಯೂ ತಮ್ಮ ಪ್ರಭುವಿನ ಅಜ್ಞೆಯೊಂದಿಗೆ 
ಇಳಿಯುತ್ತಾರೆ. (ಮಂ-೭, ಸಿ-೩೦, ಸೂ-೯೭, ಆ-೧,೨,೪) 

ಸಮೀಕ್ಬಕ ಒಂದೇ ರಾತ್ರಿಯಲ್ಲಿ ಕುರಾನ್‌ ಇಳಿಯಿತಾದರೆ, “ ಆ ಆಯತ್ತು ಆ ಸಮಯದಲ್ಲಿಂಯಿತು ಮತ್ತು ನಿಧಾನ- 
ನಿಧಾನವಾಗಿ ಇಳಿಸಿದನು'. - ಎಂಬ ಈ ಮಾತು ಹೇಗೆ ತಾನೇ ಶಕ್ಕವಾಗಬಲ್ಲದು? ಮತ್ತು ರಾತ್ರಿ ಅಂಧಕಾರಮಯವಾಗಿದೆ. ಈ 
ಬಗೆಗೆ ಕೇಳುವುದಾದರೂ ಏನಿದೆ? ಮೇಲೆ- ಕೆಳಗೆ - ಎಂಬುದೇನೂ ಸಿದ್ಧಿಸದು - ಎಂದು ನಾವು ಬರೆದೇ ಇದ್ದೇವೆ. ಮತ್ತು ಇಲ್ಲಿ 
ದೇವತೆಗಳು ಮತ್ತು ಪವಿತ್ರಾತ್ಮಾ ಖುದಾನ ಅಪ್ಪಣೆಯಿಂದ ಜಗದ್ದವಸ್ಕೆಮಾಡಲು ಬರುತ್ತಾರೆ - ಎಂದ ಕಾರಣ ಖುದಾ ಮಾನವರಂತೆ 
ಏಕದೇಶೀಯನಾಗಿದ್ದಾನೆ- ಎಂದು ಸ್ವಷ್ಟವಾಯಿತು.'- ಎಂದು ಬರೆಯುತ್ತೇವೆ... ಇಲ್ಲಿಯವರೆಗೆ ಖುದಾ ದೇವತೆಗಳು ಮತ್ತು 
ಪೈಗಂಬರ್‌- ಈ ಮೂವರ ಕತೆಯಿದೆಯೆಂದು ನೋಡಿದ್ದೆವು. ಈಗ ಒಬ್ಬ ಪವಿತ್ರಾತ್ಮಾನಾಲ್ಕನೆಯವನಾಗಿ ಹೊರಟುಬಂದನು! ಈಗ 
ಈ ಪರಿತ್ರಾತ್ಮಾ ಏನಾಗಿದ್ದಾನೋ- ತಿಳಿಯದು. ಇದೇನೋ ಕೈಸ್ತರ ಮತದಂತೆ, ಎಂದರೆ - ಪತಾ, ಪುತ್ರ ಹಾಗೂ ಪವಿತ್ರಾತ್ಮಾ- ಈ 
ಮೂವರನ್ನು ಒಪ್ಪವುದಕ್ಕಿಂ ಹೆಚ್ಚಾಗಿ, ನಾಲ್ಕನೆಯವನೂ ಕೂಡ ಬಂದಿಳಿದನು! ನಾವು ಈ ಮೂವರನ್ನೂ “ಖಿದಾ” ಎಂದು ಒಪ್ಪವು- 
ಅಥವಾ ಬೇಡವೋ? ಪರಿತ್ರಾತ್ಮಗಿದ್ದಾರೆ ಎಂದಾದರೆ, ಕೇವಲ ಒಬ್ಬನ ಹೆಸರು “ಪಪಿತ್ರಾತ್ಮ' ನೆಂದೇಕೆ? ಮತ್ತು ಕುದುರೆಗಳೇ 
ಮೊದಲಾದ ಪ್ರಾಣಿಗಳು, ರಾತ್ರಿ-ಹಗಲು ಮತ್ತು ಕುರಾನ್‌- ಮೊದಲಾದುವುಗಳ ಮೇಲೆ ಖುದಾ ಅಣೆಯಿಡುತ್ತಾನೆ. ಆಣೆಯಿಡುವುದು 
ಸತ್ಪುರುಷರ ಕಾರ್ಯವಲ್ಲ (೧೫೯) 


ಹೀಗೆ ಈ ಕುರಾನಿನ ವಿಷಯವನ್ನು ಸಂಕ್ಚಪ್ತವಾಗಿ ಬರೆದು, ಬುದ್ಧಿವಂತರ ಸಮ್ಮುಖದಲ್ಲಿ" ಈ ಪುಸ್ತಕ ಹೇಗಿದೆ? ಎಂದು 
ವಿಮರ್ಶಿಸಲಿ"" - ಎಂದು ಮಂಡಿಸುತ್ತೇನೆ. ನನ್ನನ್ನು ಕೇಳುವಿರಾದರೆ, ಈ ಪುಸ್ತಕ ಈಶ್ವರನಿಂದ ಅಥವಾ ವಿದ್ದಾಂಯಾಂದ ರಚಿತವಾದುದಲ್ಲ: 
ಮತ್ತು ವಿದ್ಯಾಪಸ್ತರವೂ ಆಗಲಾರದು. ಜನರು ವಂಚನೆಗೆ ಸಿಕ್ಕ ತಮ್ಮ ಜನ್ಮವನ್ನು ವ್ಯರ್ಥವಾಗಿ ಕಳೆದುಕೊಳ್ಳದಿರಲಿ- ಎಂಬ ಉದ್ದೇಕ್ಕದಿಂದ , 
ಈ ರೀತಿ ಅಲ್ಪ-ಸ್ವಲ್ಪ ದೋಷಗಳನ್ನು ಪ್ರಕಟಪಡಿಸಿದ್ದೇನೆ. ಇದರಲ್ಲಿರುವ ಸ್ವಲ್ಪ ಸತ್ಯ, ವೇದಗಳೇ ಮೊದಲಾದ ವಿದ್ಯಾ ಪುಸ್ತಕಗಳಿಗೆ 
ಅನುಕೂಲವಾಗಿರುವುದರಿಂದ, ನನಗೆ ಹೇಗೋ ಹಾಗೆಯೇ ಹಠ ಮತ್ತು ಪಕ್ಷಪಾತಗಳಿಂದ ರಹಿತರಾದ, ವಿದ್ದಾಂಸರೂ, ಬುದ್ಧಿಶಾಲಿಗಳೂ 
ಆದ ಅನ್ಯಮತೀಯರಿಗೂ ಗ್ರಾಹ್ಯವಾಗಿದೆ. ಇದನ್ನು ಬಿಟ್ಟರೆ ಇದರಲ್ಲಿರುವ ಬೇರೆ ವಿಷಯಗಳೆಲ್ಲಾ ಅವಿದ್ಯೆ, ಭ್ರಾಂತಿ ಜಾಲ ಮತ್ತು 
ಮಾನವನ ಆತ್ಮನನ್ನು ಪಾಶವಿಕವಾಗಿ ಮಾಡಿ, ಶಾಂತಿಭಂಗವನ್ನುಂಟುಮಾಡಿ, ಉಪದ್ರವಗಳನ್ನು ಹರಡಿ, ಮಾನವರಲ್ಲಿ ವಿದ್ರೋಹದ 
ಬೀಜಜಿತ್ತಿ, ಪರಸ್ಪರ ದುಃಖವನ್ನು ಅಭಿವೃದ್ಧಿಗೊಳಿಸುವ ವಚನಗಳೇ ಆಗಿವೆ. ಮತ್ತು ಪುನರುಕ್ತದೋಷಕ್ಕಂತೂ ಕುರಾನ್‌ ಭಂಡಾರವೇ 


ವಿದ್ವಾಂಸರೂ ಮಾಡುವರಾದರೆ ಪರಸ್ಪರವಿರೋಧ ಕೊನೆಗೊಂಡು, ಒಗ್ಗಟ್ಟು ಕೈಗೂಡಿ, ಆನಂದದಲ್ಲಿ ಏಕಮತರಾಗಿ, ಸತ್ಯದ ಪ್ರಾಪ್ತಿ. 
ಸಿದ್ಧಿಸುವದರಲ್ಲಿ ಅಡ್ಡಿಯಾದರೂ ಏನಿದೆ? 

ಹೀಗೆ ಸ್ವಲ್ಪ ಕುರಾನಿನ ವಿಷಯದಲ್ಲಿ ಬರೆದೆವು. ಬುದ್ಧಿವಂತರಾದ ಧಾರ್ಮಿಕ ಜನರು ಗ್ರಂಥಕಾರನ ಅಭಿಪ್ರಾಯವನ್ನು ತಿಳಿದು, 
ಇದರಿಂದ ಲಾಭ ಪಡೆಯಲಿ. ಎಲ್ಲಿಯಾದರೂ ಭ್ರಮದಿಂದ ಆಯುಕ್ತವಾಗಿ ಏನಾದರೂ ಬರೆಯಲ್ಪಟ್ಟದ್ದರ, ಅದನ್ನು ಸರಿಪಡಿಸಿಕೊಳ್ಳಲಿ. 








ಚತುರ್ದಶ ಸಮುಲ್ಲಾಸ 01 


ಈಗ ಇನ್ನೊಂದು ಮಾತು ಉಳಿದುಕೊಂಡಿದೆ. ಅದೇನೆಂದರೆ, ಅನೇಕ ಮಂದಿ ಮುಸಲ್ಮಾನರು “ ನಮ್ಮ ಸಂಪ್ರದಾಯದ ವಿಷಯ 
ಅಥರ್ವವೇದದಲ್ಲಿ ಬರೆಯಲ್ಪಟ್ಟಿದೆ”. - ಎಂದು ಹೇಳುತ್ತಾ ಬರೆಯುತ್ತಾ ಅಥವಾ ಮುದ್ದಿಸುತ್ತಾ ಇರುತ್ತಾರೆ. ಅಥರ್ವವೇದದಲ್ಲಿ ಈ 
ಮಾತಿನ ಅಸ್ಪಷ್ಟವಾದ ನೆರಳೂ ಕೂಡ ಇಲ್ಲವೆಂಬುದೇ ಇದಕ್ಕೆ ಉತ್ತರವಾಗಿದೆ. 


ಪ್ರಶ್ನೆ- ನೀವು ಸಮಸ್ತ ಅಥರ್ವವೇದವನ್ನೂ ನೋಡಿದ್ದೀರೋ? ನೋಡಿರುವಿರಾದರೆ ಅಲ್ಲೋಪನಿಷತ್ತನ್ನು ನೋಡಿರಬಹುದು. 
ಇದು ಸಾಕ್ಷಾತ್ತಾಗಿ ಅದರಲ್ಲಿ ಬರೆಯಲ್ಪಟ್ಟಿದೆ. ಮತ್ತೆ ಅಥರ್ವವೇದದಲ್ಲಿ ಮುಸಲ್ಮಾನರ ನಾಮ-ಸಂಕೇತ ಕೂಡ ಇಲ್ಲವೆಂದು, ಅದೇಕೆ 
ಹೇಳುತ್ತೀಂ? 


ಆಥಾಕಿಲ್ಲೋಸನಿಷದ್ದಾ ಖ್ಯಾಸ್ಮಮಃ 


ಅಸ್ಕಾಲ್ಲಾಂ ಇಲ್ಲೇ ಮಿತ್ರಾವರುಣಾ ದಿವ್ಯಾನಿ ಧತ್ತೇ 1! ಇಲ್ಲಲ್ಲೇ ವರಣೋ ರಾಜಾ ಪುನರ್ದದುಃ !! ಹಯಾ ಮಿತ್ರೋ 
ಇಲ್ಲಾಂ ಇಲ್ಲಲ್ಲೇ ಇಲ್ಲಾಂ ವರುಣೋ ಮಿತ್ರಸ್ತೇಜಸ್ಕಾಮಃ 1೧1! ಹೋತಾರಮಿಂದ್ರ ಮಹಾಸುರಿಂದ್ರಾಃಲಲ| ಅಲ್ಲೋ 
ಜ್ಯೇಷ್ಠಂ ಶ್ರೇಷ್ಠಂ ಪರಮಂ ಪೂರ್ಣಂ ಬ್ರಹ್ಮಾಣಂ ಅಲ್ಲಾಂ ॥1೨11. ಅಲ್ಲೋ ರಸೂಲ ಮಹಾಮದರಕಬರಸ್ಕೆ ಅಲ್ಲೋ 
ಅಲ್ಲಾಂ 1೩॥ ಆದಲ್ಲಾ ಬೂಕಮೇಶಕ್ರಂ |! ಅಲ್ಲಾಬೂಕನಿಖಾತಕಂ 11೪1! ಅಲ್ಲೋ ಯಜ್ಞೇನ ಹುತಹುತ್ವಾ ಅಲ್ಲಾ 
ಸೂರ್ಯಚಂದ್ರ ಸರ್ವನಕ್ಷತ್ರಾಃ 18! ಅಲ್ಲಾ ಯಷೀಣಾಂ ಸರ್ವದಿವ್ಕಾಂ ಇಂದ್ರಾಯ ಪೂರ್ವಂ ಮಾಯಾಪರಮಂತರಿಕ್ಟಾ? 
1 ೬॥ ಅಲ್ಲ! ಪೃಥಿವ್ಯಾ ಅಂತರಿಕ್ಚಂ ವಿಶ್ವರೂಪಂ 11 ೭1! ಇಲ್ಲಾಂ ಕಬರಇಲ್ಲಾಂ ಕಬರಇಲ್ಲಾಂ ಇಲ್ಲಲ್ಲೇತಿ ಇಲ್ಲಲ್ಲಾ! 
1೮0. ಓಂ ಅಲ್ಲಾ ಇಲ್ಲಲ್ಲಾ ಅನಾದಿಸ್ಮರೂಪಾಯ ಅಥರ್ವಗಾಶ್ಮಾಮಾ ಹುಂ ಹ್ರೀಂ ಜನಾನಪಶೂನ ಸಿದ್ಧಾನ್‌ 
ಜಲ ಚರಾನ್‌ ಅದ್ಯಷ್ಟಂ ಕುರುಕುರು ಫಟ್‌ 1೯1 ಅಸುರಸಂಹಾರಿಣೀ ಹುಂ ಹ್ರೀಂ ಅಲ್ಲೋ ರಸೂಲಮಹಮದರಕಬರಸ್ಥೆ 
ಅಲ್ಲೋ ಅಲ್ಲಾಂ ಇಲ್ಲಲ್ಲೇತಿ ಇಲ್ಲಲ್ಲಾ: ॥೧೦॥1 


ಇತ್ಯರ್ದೋಪನಿಸತ್ತಮಾಪ್ತಾ ॥॥ 


ಇದರಲ್ಲಿ ಪ್ರತ್ಯಕ್ಷವಾಗಿ ಮುಹಮ್ಮದ್‌ ಸಾಹೇಬರನ್ನು ರಸೂಲರೆಂದು ಬರೆದಿರುವ ಕಾರಣದಿಂದ, ಮುಸಲ್ಮಾನರ ಮತ 
ವೇದಮೂಲಕವಾಿದೆ- ಎಂದು ಸಿದ್ಧವಾಗುತ್ತದೆ. 


ಉತ್ತರ-- ನೀವು ಅಥರ್ವವೇದವನ್ನು ನೋಡಿಲ್ಲವಾದರೆ, ನಮ್ಮ ಹತ್ತಿರ ಬನ್ನಿರಿ. ಆದಿಯಿಂದ ಸಮಾಪ್ತಿಯವರೆಗೆ ನೋಡಿರಿ. 
ಅಥವಾ ಯಾವನಾದರೂ ಅಥರ್ವವೇದಿಯ ಬಳಿ ೨೦ ಕಾಂಡಗಳನ್ನುಳ್ಳ ಮಂತ್ರಸಂಹಿತಾ ಅಥರ್ವವೇದವನ್ನು ನೋಡಿಕೊಳ್ಳಿಂ. 
ಎಲ್ಲಿಯೂ ನಿಮ್ಮ ಪೈಗಂಬರ ಸಾಹೇಬರ ಹೆಸರಿನ ಅಥವಾ ಮತದ ಚಿಹ್ನೆಯನ್ನು ನೀವು ಕಾಣುವುದಿಲ್ಲ. ಮತ್ತು ಈ ಅಲ್ಲೋಪನಿಷತ್ತು 
ಅಥರ್ವವೇದದಲ್ಲಿಯೂ ಇಲ್ಲ; ಅದರ ಗೋಪಥಬ್ರಾಹ್ಮಣದಲ್ಲಿ ಅಥವಾ ಯಾವುದೇ ಶಾಖೆಯಲ್ಲಿಯೂ ಇಲ್ಲ; ಇದನ್ನಾದರೋ ಅಕ್ಕರ 
ಬಾದಶಾಹನ ಕಾಲದಲ್ಲಿ ಯಾವನೋ ರಚಿಸ್ದಾನೆ - ಎಂದು ತೋರುತ್ತದೆ. ಇದರ ಲೇಖಕನು ಸ್ವಲ್ಪ ಅರಬ್ಬಿಯನ್ನೂ ಮತ್ತು ಸ್ವಲ್ಪ 
ಸಂಸ್ಕೃತವನ್ನೂ ಓದಿದ್ದನೆಂದು ಕಾಣುತ್ತದೆ. ಏಕೆಂದರೆ ಇದರಲ್ಲಿ ಅರಬ್ಬಿಯ ಮತ್ತು ಸಂಸ್ಕೃತದ ಪದಗಳು ಲಿಖಿತವಾಗಿರುವುದು 
ಕಂಡುಬರುತ್ತದೆ. ನೋಡಿರಿ, “ಅಸ್ಮಾಲ್ಸಾಂ ಇಲ್ಲೇ ಮಿತ್ರಾವರುಣಾ ದಿವ್ಯಾನಿ ಧತ್ತೇ” - ಈ ಮೊದಲಾಗಿ ಹತ್ತನೆಯ ಅಂಕದಲ್ಲಿ 
ಏನು ಬರೆದಿದೆಯೋ, ಇದರಲ್ಲಿ “ ಅಸ್ಮಾರ್ಸಾಂ ಮತ್ತು ಇಲ್ಲೇ” ಈ ಅರಬ್ಬಿಯ ಮತ್ತು “ ಮಿತ್ರಾವರುಗಾ ದಿವ್ಯಾನಿ ಧತ್ತೇ” 
ಈ ಸಂಸ್ಕೃತದ ಪದಗಳನ್ನು ಬರೆದಿದ್ದಾರೆ. ಹಾಗೆಯೇ ಎಲ್ಲೆಡೆಯೂ ಕಂಡು ಬರುವುದರಿಂದ, ಯಾವನೋ ಸಂಸ್ಕೃತವನ್ನು ಮತ್ತು 
ಅರಬ್ಬಿಯನ್ನು ಓದಿರುವವನು ರಚಿಸಿದ್ದಾನೆ. ಇದರ ಅರ್ಥ ನೋಡಲ್ಪಟ್ಟರೆ, ಇದು ಕೃತ್ರಿಮವೂ, ಆಯಕ್ತವೂ, ವೇದಗಳಿಗೆ ಮತ್ತು 
ವ್ಯಾಕರಣದ ರೀತಿಗೆ ವಿರುದ್ಧವೂ ಆಗಿದೆ. ಹೇಗೆ ಈ ಉಪನಿಷತ್ತನ್ನು ಬರೆದಿದ್ದಾರೋ, ಹಾಗೆಯೇ ಅನೇಕ ಉಪನಿಷತ್ತುಗಳನ್ನು 
ಮತಮತಾಂತರವಾದಿಗಳಾದ ಪಕ್ಷಪಾತಿಗಳು, ಸ್ವರೋಪನಿಷತ್‌, ನೃಸಿಂಹತಾಪನೀ, ರಾಮತಾಪನೀ, ಗೋಪಾಲತಾಪನೀ - 
ಮೊದಲಾದುವುಗಳಂತೆ ಬಹಳವಾಗಿ ರಚಿಸಿಕೊಂಡಿದ್ದಾರೆ. 


ಪ್ನೆ- ಇಂದಿನವರೆಗೆ ಯಾವನೂ ಹೀಗೆ ಹೇಳಲಿಲ್ಲ. ಈಗ ನೀವು ಹೇಳುತ್ತೀರಿ. ನಾವು ನಿಮ್ಮ ಮಾತನ್ನು ಹೇಗೆ ಒಪ್ಪಿಕೊಳ್ಳೋಣ? 


ಉತ್ತರ :- ನಿಮ್ಮ ಒಪ್ಪವಿಕೆ ಅಥವಾ ಒಪ್ಪದಿರುವಿಕೆಯಿಂದ ನಮ್ಮ ಮಾತು ಸುಳ್ಳಾಗಲಾರದು. ಹೇಗೆ ನಾನು ಇದನ್ನು 
ಯುಕ್ತವೆಂದು ಪ್ರತಿಪಾದಿಸಿದ್ದೇನೆಯೋ, ಹಾಗೆಯೇ ನೀವು ಅಥರ್ವವೇದ, ಗೋಪಥ ಅಥವಾ ಇದರ ಶಾಖೆಗಳಿಂದ, ಪ್ರಾಚೀನ 


-*ಅಿಖಿತ ಪುಸ್ತಗಳಲ್ಲಿ ಯಥಾವತ್ತಾದ ಉಲ್ಲೇಖವನ್ನು ತೋರಿಸುವಿರಾದರೆ, ಮತ್ತು ಅರ್ಥ ಸಂಗತಿಯ ದೃಷ್ಟಿಯಿಂದಲೂ ಶುದ್ಧನೆಂದು. 


ಸಿದ್ಧಪಡಿಸುವಿರಾದರೆ, ಆಗ ಸಪ್ರಮಾಣವಾಗಬಲ್ಲದು. 


472 ತ ಸತ್ಕಾರ್ಥಪ್ರಕಾಶ 

ಪ್ರ್ನೆ- ಯಾವುದರಲ್ಲಿ ಸರ್ವವಿಧದ ಸುಖವೂ ಮತ್ತು ಕೊನೆಯಲ್ಲಿ ಮುತ್ತ ಪ್ರಾಪ್ತಿಯೂ ಆಗುತ್ತದೋ, ಆ ನಮ್ಮಮತ ಎಷ್ಟು. 
ಒಳ್ಳೆಯದಾಗಿದೆ, ನೋಡಿರಿ. ೫ 

ಉತ್ತರ:- ಸರ್ವಮತೀಯರೂ ಹೀಗೆಯೇ - “ ನಮ್ಮಮತ ಮಾತ್ರ ಒಳ್ಳೆಯದಾಗಿದೆ. ಉಳಿದುದೆಲ್ಲವೂ ಕೆಟ್ಟವಾಗಿವೆ. ನಮ್ಮ 
ಮತದ ಹೊರತು, ಅನ್ಯ ಮತದಲ್ಲಿ ಮುಕ್ತಿ ಲಭಿಸಲಾರದು.- ಎಂದೇ ಹೇಳುತಾರೆ. ಈಗ ನಾವು ನಿಮ್ಮ ಮಾತನ್ನು ಸತ್ಯವಂದು 
ಒಪ್ಪಿಕೊಳ್ಳೋಣವೋ, ಅಥವಾ ಅವರದನ್ನೋ? ನಾವೇನೋ “ಇತ್ಯಭಾಷಣ, ಅಹಿಂಸೆ, ದಯೆ- ಮೊದಲಾದ ಶುಭಗುಣಗಳು ಎಲ್ಲ 
ಮತಗಳಲ್ಲಿಯೂ 'ಳ್ಳೆಯವಾಗಿವೆ. ಉಳಿದ ವಾದ - ವಿವಾದಗಳು, ಈರ್ಡ್ಯ, ದ್ವೇಷ, ಮಿಥ್ಯಾಭಾಷಣ ಮೊದಲಾದ ಕರ್ಮಗಳು 
ಎಲ್ಲ ಮತಗಳಲ್ಲಿಯೂ ಕೆಟ್ಟವಾಗವೆ”.- ಎಂದು ಅಂಗೀಕರಿಸುತ್ತೇವೆ. ನಿಮಗೆ ಸತ್ಯಮತವನ್ನು ಗ್ರಹಿಸುವ ಇಚ್ಛಿಯಿರುವುದಾದರೆ, ವೈದಿಕ 
ಮತವನ್ನು ಗ್ರಹಿಸಿರಿ. 

ಇದರಿಂದ ಮುಂದೆ ಸ್ಪಮಂತವ್ಯ- ಅಮಂತವ್ಯದ ಪ್ರಕಾಶವು ಸಂಕ್ಷೇಪವಾಗಿ ಬರೆಯಲ್ಪಡುವುದು. 
ಇತಿ ಶ್ರೀಮದ್ಭಯಾನಂದಸರಸ್ಥತೀ ಸ್ಥಾಮಿಕೃತೇ ಸತ್ಕಾರ್ಥಪ್ರಕಾಶೇ 
ಸುಭಾಷಾವಿಭೂಪಿತೇ ಯವನಮತ ಎಷಯೇ 
ಚತುರ್ದಶಃ ಸಮುಲ್ಲಾಸಃ ಸಂಪೂರ್ಣಃ 














॥ಓಂ॥ 


ಸ್ವಮಂತವ್ಯಾಮಂತವ್ಯಸ್ರಕಾಶಃ 
ಸರ್ವರೂ, ಸದಾಕಾಲದಿಂದಲೂ ಅನುಸರಿಸುತ್ತಾ ಬಂದಿರುವ, ಈಗ ಅಂಗೀಕರಿಸುತ್ತಿರುವ ಮತ್ತು ಮುಂದಕ್ಕೂ ಅಂಗೀಕರಿಸುತ್ತಾ. 
ಹೋಗುವ, ಯಾವನಿಂದಲೂ ವಿರೋಧಿಸಲು ಶಕ್ಕವಾಗದ ತತ್ತ್ವ ಸರ್ವತಂತ್ರ ಸಿದ್ಧಾಂತ - ಎಂದರೆ, ಸಾರ್ವಭೌಮ ಸಾರ್ವಜನಿಕ 
ಧರ್ಮವಾಗಿದೆ. ಅದನ್ನು ಸನಾತನ ನಿತ್ಯ ಧರ್ಮವೆನ್ನತ್ತಾರೆ. ಅವಿದ್ಯಾಯಕ್ತವಾದ ಮಾನವನು ಅಥವಾ ಯಾವನಾದರೂ ಮತೀಯನಿಂದ : 
ಭ್ರಾಂತಿಗೀಡು ಮಾಡಲ್ಪಟ್ಟ ಮಾನವನು ಅದನ್ನು ಅನ್ಕಥಾ ತಿಳಿಯುವನಾದರೆ, ಅಥವಾ ಅಂಗೀಕರಿಸುವನಾದರೆ, ಅದನ್ನು ಯಾವ 
ಬುದ್ಧಿವಂತರೂ ಕೂಡ ಸ್ವೀಕರಿಸಲಾರರು. ಆದರೆ, ಅಪ್ತರು- ಎಂದರೆ ಸತ್ಯವನ್ನು ಅಂಗೀಕರಿಸುವವರೂ, ಸತ್ಯವಾದಿಗಳೂ, ಸತ್ಯಾನುಷ್ಠಾನವನ್ನು 
ಮಾಡುವವರೂ, ಪರೋಪ' ಕಾರಿಗಳೂ, ಪಕ್ಷಪಾತರಹಿತರೂ ಆದ ವಿದ್ವಾಂಸರು ಒಪ್ಪಿಕೊಳ್ಳುವ (ತತ್ತ್ವ) ವೇ ಎಲ್ಲರಿಗೂ ಮಂತವ್ಯ- 
ಎಂದರೆ ಮಾನನೀಯವೂ, ಮತ್ತು ಅವರು ಒಪ್ಪಿಕೊಳ್ಳದಿರುವ ತತ್ತ್ವವೇ ಅಮಾನನೀಯವೂ ಆಗಿರುವ ಕಾರಣ, ಪ್ರಮಾಣ 
ಯೋಗ್ಯವಾಗಿರುವುದಿಲ್ಲ. ಈಗ ವೇದಗಳೇ ಮೊದಲಾದ ಸತ್ಯಶಾಸ್ತ್ರಗಳಿಂದಲೂ ಮತ್ತು ಬ್ರಹ್ಮಂದಾರಂಭಿಸಿ, ಜೈಮಿನಿ ಮುನಿಯವರೆಗಿನವರು. 
ಅಂಗೀಕರಿಸಿರುವ ಮತ್ತು ನಾನೂ ಕೂಡ ಅಂಗೀಕರಿಸುವ ಈಶ್ವರನೇ ಮೊದಲಾದ ಪದಾರ್ಥಗಳನ್ನು ಸಮಸ್ತ ಸಜ್ಜನ ಮಹಾಶಯರುಗಳ 
ಸಮ್ಮುಖದಲ್ಲಿ ಪ್ರಕಾಶಪಡಿಸುತ್ತೇನೆ. ಮೂರು ಕಾಲಗಳಲ್ಲಿಯೂ, ಸರ್ವರಿಗೂ ಏಕಪ್ರಕಾರವಾಗಿ ಸ್ವೀಕಾರ ಯೋಗ್ಯವಾಗಿರುವುದನ್ನೇ ನನ್ನ 
ಮತ-ಮತಾಂತರವನ್ನು ಪ್ರತಿಷ್ಠಾಪಿಸುವ ಅಭಿಪ್ರಾಯ ನನಗೆ ಲೇಶಮಾತ್ರವೂ ಇಲ್ಲ. ಆದರೆ, ಸತ್ಯವಾದುದನ್ನು ಒಪ್ಪವುದು ಮತ್ತು 
ಓ್ಪಿಸುವುದು ಮತ್ತು ಅಸತ್ಯವಾದುದನ್ನು ಬಿಡುವುದು ಮತ್ತು ಬಿಡಿಸುವುದು ನನಗೆ ಅಭೀಷ್ಟವಾಗಿದೆ. ನಾನು ಪಕ್ಷಪಾತ ಮಾಡುತ್ತಿದ್ದ 
ಪಕ್ಷದಲ್ಲಿ, ಆರ್ಯಾವರ್ತದಲ್ಲಿ ಪ್ರಚಲಿತವಾಗಿರುವ ಮತಗಳಲ್ಲಿ ಯಾವುದಾದರೂ ಒಂದು ಮತದ ಆಗ್ರಹಿಯಾಗಿರುತ್ತಿದ್ದೆನು. ಆದರೆ, 
`ಆರ್ಯಾವರ್ತದಲ್ಲಿ ಅಥವಾ ೪ನ್ಕ ದೇಶಗಳಲ್ಲಿ ಪ್ರಚಲಿತವಾಗಿರುವ ಅಧರ್ಮಯುಕ್ತವಾದ ನಡವಳಿಕೆಗಳ ಸ್ವೀಕಾರವನ್ನೂ, ಮತ್ತು 
ಧರ್ಮಯಕ್ತವಾದ ವಿಷಯಗಳ ತ್ಯಾಗವನ್ನೂ ಮಾಡುವುದಿಲ್ಲ. ಮಾಡಲಪೇಕ್ಷಿಸುವುದೂ ಇಲ್ಲ. ಏಕೆಂದರೆ, ಹೀಗೆ ಮಾಡುವುದು 
ಮಾನವ ಧರ್ಮಕ್ಕೆಯೇ ಹೊರತಾದುದಾಗಿದೆ. . ಮನಸಶೀಲನಾಗಿ, ತನ್ನ ಆತ್ಮನಂತೆಯೇ ಅನ್ಕರ (ಆತ್ಮಗಳಿಗೂ) ಸುಖ ದುಃಖಗಳೂ, 
ಹಾನಿ- ಲಾಭಗಳೂ ಇವೆಯೆಂದು ತಿಳಿಯುತ್ತಾ ಹೋಗುವವನನ್ನೇ ಮನುಷ್ಯನೆಂದು ಹೇಳಬೇಕು. ಅನ್ಯಾಯಕಾರಿಯಾದ ಬಲಶಾಲಿಗೂ 
ಹೆದರಬಾರದು. ಮತ್ತು ಧರ್ಮಾತ್ಮನಾದ ನಿರ್ಬಲನಿಗೂ ಕೂಡ ಹೆದರುತ್ತಿರಬೇಕು. ಇಷ್ಟೇ ಅಲ್ಲ, ತನ್ನ ಸಮಸ್ತ ಸಾಮರ್ಥ್ಯದಿಂದಲೂ, 
ಧರ್ಮಾತ್ಮರುಗಳು ಎಷ್ಟೇ ದೊಡ್ಡ ಅನಾಥರೂ, ನಿರ್ಬಲರೂ ಮತ್ತು ಪದವಿ, ಅಧಿಕಾರ- ಮೊದಲಾದ (ಅನ್ಕರ ಮೇಲೆ ವರ್ಚಸ್ಸನ್ನು 
ಬೀರುವ) ಗುಣಗಳಿಂದ ರಹಿತರೂ ಆಗಿರಲಿ; ಅವರ ರಕ್ಷಣೆಯನ್ನೂ, ಉನ್ನತಿಯನ್ನೂ , ಪ್ರಿಯಾಚರಣವನ್ನೂ ಹಾಗೂ ಅಧರ್ಮಿಯು 
ಬೇಕಾದರೆ ಚಕ್ರವರ್ತಿಯೂ, ಸನಾತನೂ, ಮಹಾಬಲಶಾಲಿಯೂ ಮತ್ತು (ಅನ್ಕರ ಮೇಲೆ ವರ್ಚಸ್ಸನ್ನೆರಚುವ) ದರ್ಪಾದಿಗುಣಗಳಿಂದ 
ಯುಕ್ತನೂ ಆಗಿರಲಿ; ಅವನ ಧ್ವಂಸವನ್ನೂ, ಪತನವನ್ನೂ ಸಾಧಿಸಬೇಕು. ಸದಾ ಅವನ ಬಗೆಗೆ ಅಪ್ರಿಯಾಚರಣವನ್ನು ಮಾಡುತ್ತಾ 
ಸರ್ವಥಾ ಸಾಧಿಸುತ್ತಾ ಹೋಗಬೇಕು. ಈ ಕಾರ್ಯದಲ್ಲಿ ಅವನಿಗೆ ಎಷ್ಟೇ ದಾರುಣವಾದ ದುಃಖ ಪ್ರಾಪ್ತವಾಗಲಿ; ಪ್ರಾಣಗಳೇ 
ಬೇಕಾದರೂ' ಹೊರಟುಹೋಗಲಿ; ಆದರೆ, ಮನುಷ್ಯತ್ವವೆಂಬ ಧರ್ಮದಿಂದ ಎಂದಿಗೂ ದೂರಸರಿಯಬಾರದು. ಈ ವಿಷಯದಲ್ಲಿ - 
ಶ್ರೀಮನ್ಮಹಾರಾಜಾ ಭತೃಹರಿ- ಮೊದಲಾದವರು ಶ್ಲೋಕಗಳನ್ನು ರಚಿಸಿದ್ದಾರೆ. ಅವುಗಳನ್ನು ಬರೆಯುವುದು ಉಪಯುಕ್ತವೆಂದು ತಿಳಿದು 
ಉದ್ಭಯತ್ತೇನೆ- 
ನಿಂದಂತು. ನೀತಿನಿಪುಣಾ ಯದಿ ವಾ ಸ್ತುವಂತು ಲಕ್ಷ್ಮಿಣ ಸಮಾವಿಶತು ಗಚ್ಛತು ವಾ. ಛುಥೇಷ್ಟಮ್‌ | 
ಅದ್ಮೈವ ವಾ ಮರಣಮಸ್ತು ಯುಗಾಂತರೇ ವಾ. ನ್ಯಾಯ್ಯಾತ್ಟಥಃ ಪ್ರವಿಚಲಂತಿ ಪದಂ ನ ಧೀರಾಃ ॥| 
ನೀತಿಶತಕ :- ೮೪) 
ನ. ಜಾತು ಕಾಮಾನ್ನ ಭಯಾನ್ನ ಲೋಭಾತ್‌ ಧರ್ಮಂ ತೃಚೇಜ್ವೀವಿತಸ್ಯಾಪಿ ಹೇತೋಃ | 
ಧರ್ಮೊ ನಿತ್ಯಃ ಸುಖದುಃಖೇ ತ್ವನಿತ್ಯೇ ಜೀವೋ. ನಿತ್ಕೋ: ಹೇತುರಸ್ಕೆ ತ್ವ ನಿತ್ಯ 11೨11 
(ಮಹಾಭಾರತ, ಉದ್ಯೋಗ- ೪೦-೧೨) 
ಏಕ ಏನ ಸುಹೃದ್ಧರ್ಮೋ ನಿಧನೇಂಪ್ಮನುಯಾತಿ ಯಃ | 


ಶರೀರೇಣ . ಸಮಂ. ನಾಶಂ. ಸರ್ವಮನ್ಮದ್ಧಿ. ಗಚ್ಛತಿ. 11೩11 (ಮನು- ೮.೧೭) 


414 ಸತ್ಯಾರ್ಥಪ್ರಕಶ 
ಸತ್ಯಮೇವ ಜಯತೇ ನಾನೃತಂ ಸತ್ಯೇನ ಪಂಥಾ ವಿತತೋ ದೇವಯಾನಃ | 


ಯೇನಾಕ್ರಮಂತ್ಸಷಯೋ ಹ್ಯಾಪ್ಟಕಾಮಾಃ ಯತ್ರ ತತ್ವತ್ವಸ್ಕೆ ಪರಮಂ ನಿಧಾನಮ್‌ 11 ೪॥| (ಮುಂಡಕ :- ೩,೧,೬) 
ನಹಿ. ಸತ್ಯಾತರೋ ಧರ್ಮೋ ನಾನ್ಯತಾತ್ವಾತಕಂ ಪರಮ್‌ | 

ನಹಿ ಸತ್ಯಾತ್ತರಂ ಜ್ಞಾನಂ ತಸ್ನಾತ್ವತ್ಕಂ ಸಮಾಚರೇತ್‌ 1೫1! (ಪೂರ್ವಾರ್ಧ- ಮನು -- ೮.೮೩) 

ಈ ಮಹಾಶಯರುಗಳು ಶ್ಲೋಕಗಳ ಅಭಿಪ್ರಾಯಕ್ಕೆ ಅನುಕೂಲವಾಗಿಯೇ ಎಲ್ಲರೂ ನಿಶ್ಚಯವನ್ನು ತಾಳುವುದು ಯೋಗ್ಯವಾಗಿದೆ. 


ಈಗ ನಾನು ಯಾವ ಯಾವ ಪದಾರ್ಥಗಳನ್ನು (ತತ್ತ್ವಗಳನ್ನು) ಹೇಗೆ ಹೇಗೆ ಅಂಗೀಕರಿಸುತ್ತೇನೋ, ಯಾವಯಾವವುಗಳ ವಿಶೇಷ 
ವ್ಯಾಖ್ಯಾನವನ್ನು ಈ ಗ್ರಂಥದಲ್ಲಿ ಅಯಾ ಪ್ರಕರಣದಲ್ಲಿ ಮಾಡಿದ್ದೇನೋ, ಅವುಗಳ ವರ್ಣನೆಯನ್ನು ಇಲ್ಲಿ ಸಂಕ್ಷೇಪವಾಗಿ ಮಾಡುತ್ತೇನೆ. 

೧. ಈಶ್ವರ :- ಯಾವನಿಗೆ ಬ್ರಹ್ಮ, `ಪರಮಾತ್ಮ- ಮೊದಲಾದ ಹೆಸರುಗಳಿವೆಯೋ, ಯಾವನು ಸತ್‌, ಚಿತ್‌, ಆನಂದ- 
ಮೊದಲಾದ ಲಕ್ಷಣಗಳಿಂದ ಯಕ್ತನಾಗಿದ್ದಾನೋ, ಯಾವನ ಗುಣ - ಕರ್ಮ- ಸ್ವಭಾವಗಳು ಪಪಿತ್ರವಾಗಿವೆಯೋ, ಯಾವನು ಸರ್ವಜ್ಞತ್ಯ, 
ನಿರಾಕಾರ್ವ, ಸರ್ವವ್ಯಾಪಕತ್ವ, ಜನ್ನರಸಿತತ್ವ, ಅನಂತತ್ವ, ಸರ್ವಶಕ್ತಿಮತ್ತ್ವ , ದಯಾಳುತ್ವ , ನ್ಯಾಯಕಾರತ್ವ, ಸರ್ವಸೃ್ಚಿರ್ತತ್ತ, ಧತ್ಯತ್ವ, 
ಹತ್ರ (ಧಾರಕತ್ವ , ಸಂಹಾರಕತ್ತು, ಸಮಸ್ತ ಜೀವರಿಗೂ ಅವರವರ ಕರ್ಮಗಳಿಗನುಸಾರವಾಗಿ, ಸತ್ಯ - ನ್ಯಾಯಾನುಕೂಲವಾಗಿ ಫಲವನ್ನು 
ಕೊಡುವಿಕೆಯೇ ಮೊದಲಾದ ಲಕ್ಷಣಗಳಿಂದ ಯುಕ್ತನಾಗಿದ್ದಾನೋ, ಅವನನ್ನೇ ನಾನು ಪರಮೇಶ್ವರನೆಂದು ಒಪ್ಪಿಕೊಳ್ಳುತ್ತೇನೆ. 

೨. ಸ್ವತಃ ಪ್ರಮಾಣಗಳು: (ವಿದ್ಯಾಧರ್ಮಯುಕ್ತವೂ, ಈಶ್ವರ ಪ್ರಣೀತವೂ ಆದ ಸಂಹಿತಾ ಮಂತ್ರಭಾಗರೂಪವಾದ) ನಾಲ್ಕು 
ವೇದಗಳನ್ನೂ ನಿರ್ಭ್ರಾಂತವಾದ ಸ್ವತಃ ಪ್ರಮಾಣವೆಂದು ಅಂಗೀಕರಿಸುತ್ತೇನೆ. ಯಾವವುಗಳ ಪ್ರಮಾಣವಾಗಿರುವಿಕೆಗೆ ಬೇರೆ ಯಾವ 
ಗ್ರಂಥಗಳ ಆಧಾರವೂ ಆವಶ್ಯವಲ್ಲವೋ, ಅಂತಹ ಸ್ವತಃ ಪ್ರಮಾಣರೂಪವಾದ ಶಾಸ್ತ್ರಗಳಾಗಿವೆ. ಆ ವೇದಗಳು. ಸೂರ್ಯನು ಅಥವಾ 
ಪ್ರದೀಪವು ತಮ್ಮ ಸ್ವರೂಪದಿಂದಲೇ ಸ್ವತಃ ಪ್ರಕಾಶಮಯವು, ಮತ್ತು ಪೃಥಿವೀ ಮೊದಲಾದುವುಗಳ ಪ್ರಕಾಶವೂ ಆಗಿರುವ ಹಾಗೆಯೇ 
ನಾಲ್ಕೂ ವೇದಗಳೂ (ಸ್ವಯಂಪ್ರಕಾಶಮಯವು) ಆಗಿರುತ್ತವೆ. ಮತ್ತು ನಾಲ್ಕು ವೇದಗಳ ಬ್ರಾಹ್ಮಣಗಳು, ಆರು ಅಂಗಗಳು, ಆರು. 
ಉಪಾಂಗಗಳು, ನಾಲ್ಕು ಉಪವೇದಗಳು ಮತ್ತು ವೇದಗಳ ವ್ಯಾಖ್ಯಾನ ರೂಪವಾದ, ಬ್ರಹನೇ ಮೊದಲಾದ ಮಹರ್ಷಿಗಳಿಂದ 
ರಚಿತವಾದ ಗ್ರಂಥಗಳಾಗಿರುವ ೧, ೧೨೭ (ವೇದಗಳಿ) ಶಾಖೆಗಳು - 'ಇವನ್ನು ಪರತಃ ಪ್ರಮಾಣವೆಂದು ಗ್ರಹಿಸುತ್ತೇನೆ. ಮತ್ತು 
ಇವುಗಳಲ್ಲಿರುವ ವೇದವಿರುದ್ಧವಾದ ವಚನಗಳನ್ನು ಅಪ್ರಮಾಣವೆಂದು ತಿಳಿಯುತ್ತೇನೆ. 

೩. ಧರ್ಮ- ಪಕ್ಷಪಾತ ರಹಿತವಾದ ನ್ಯಾಯಾಚರಣ, ಸತ್ಯಭಾಷಣ - ಮೊದಲಾದುದರಿಂದ ಯುಕ್ತವಾದ ಈಸ್ವರಾಜ್ಞೆಯನ್ನು, 
ವೇದಗಳಿಗೆ ಅವಿರುದ್ದವಾಗಿರುವ ಜೀವಸಕ್ರಮಗಳನ್ನು " ಧರ್ಮ ' ವೆಂದೂ, ಮತ್ತು ಪಕ್ಷಪಾತ ಸಹಿತವಾದ ಅನ್ಯಾಯಾಚರಣ, ಮಿಥ್ಯಾಭಾಷಾ 
ಮೊದಲಾದ ಈಶ್ವರಾಜ್ನಾಭಂಗವನ್ನು ಮತ್ತು ವೇದವಿರುದ್ದವಾಗಿರುವುದನ್ನು 'ಅಧರ್ಮ' ವೆಂದೂ ಅಂಗೀಕರಿಸುತ್ತೇನೆ. 

` ೪. ಜೀವ ಇಚ್ಛಾ, ದ್ವೇಷ, ಪ್ರಯತ್ನ, ಸುಖಿ,ದುಃಖ ಮತ್ತು ಜ್ಞಾನ - ಮೊದಲಾದ ಗುಣಗಳಿಂದ ಯುಕ್ತಮೂ, ಅಲ್ಪಜ್ನನೂ, 
ನಿತ್ಯನೂ ಆದ (ಅಣುಚೇತನ್ರನ್ನೇ "ಜೀವ ' ನೆಂದು ಅಂಗೀಕಕರಸುತ್ತೇನೆ.. 

೫. ಜೀವೇಶ್ವರಭೇದ- ಜೀವನು ಮತ್ತು ಈಶ್ವರನು ಸ್ವರೂಪದಿಂದ ಮತ್ತು ವೈಧಮ್ಯನದಿಂದ  ಭಿನ್ನರೂ, ಹಾಗೂ ವ್ಯಾಪ್ಮ- 
ವ್ಯಾಪಕ ಭಾವದಿಂದ ಮತ್ತು ಸಾಧರ್ಮ್ಮದಿಂದ ಅಭಿನ್ನರೂ ಆಗಿದ್ದಾರೆ. ಎಂದರೆ, ಹೇಗೆ ಆಕಾಶದಿಂದ ಮೂರ್ತಿಮಾನ್‌ ಪದಾರ್ಥವು 


ಇರುವದೂ ಇಲ್ಲವೊ5, ಇದೇ ಪ್ರಕಾರ ಪರಮೇಶ್ವರ ಹಾಗೂ ಜೀವರನ್ನು ವ್ಯಾಪ್ನ- ವ್ಯಾಪಕ , ಉಪಾಸ್ಯ- ಉಪಾಸಕ ಮತ್ತು ಶತೃ ಪತ್ರ. 
ಮೊದಲಾದ ಸಂಬಂಧಗಳಿಂದ ಯಕ್ತರೆಂದು ಅಂಗೀತರಿಸುತ್ತೇನೆ. 

೬, ಅನಾದಿಪದಾರ್ಥಗಳು- ಮೂರು ಇವೆ. ಒಬ್ಬನು ಈಶ್ವರ, ಎರಡನೆಯವನು ಜೀವ, ಮೂರನೆಯದು ಪ್ರಕ್ಕತಿ ಎಂದರೆ, 
ಜಗತ್ತಿನ (ಉಪಾದಾನ) ಕಾರಣ. ಇವುಗಳನ್ನೇ ನಿತ್ಯವೆಂದೂ ಕೂಡ ಹೇಳುತ್ತಾರೆ. ಯಾವುವು ನಿತೃಪದಾರ್ಥಗಳೋ, ಅವುಗಳ ಗುಣ- 
ಕರ್ಮ-ಸ್ವಭಾವಗಳೂ ಕೊಡ ನಿತ್ಯವಾಗಿರುತ್ತವೆ. 

೭. ಪ್ರವಾಹದಿಂದ ಅನಾದಿ- ಯಾವ ದ್ರವ್ಯಗಳು, ಗುಣಗಳು ಮತ್ತು ಕರ್ಮಗಳು ಸಂಯೋಗದಿಂದ ಉತ್ಪನ್ನವಾಗುತ್ತವೋ, 
ಅವು ವಿಯೋಗದಿಂದ ಇರುವುದಿಲ್ಲ. ಆದರೆ, ಯಾವುದರಿಂದ ಮೊದಲು 'ಸಂಯೋಗವಾಗುತ್ತದೋ, ಆ ಸಾಮರ್ಥ್ಯ ಅವುಗಳಲ್ಲಿ 





ಸ್ವಮಂತವ್ಮಾಮಂತವೃಪ್ರಕಾಶಃ 05 
ಅನಾದಿಯಾಗಿರುತ್ತದೆ. ಮತ್ತು ಅದರಿಂದ ಮತ್ತೆಯೂ ಸಂಯೋಗವಾಗುವುದು ; ಹಾಗೆಯೇ ವಿಯೋಗವೂ ಕೂಡ: ಈ ಮೂರನ್ನೂ 
ಪ್ರವಾಹದಿಂದ ಅನಾದಿಯೆಂದು ಅಂಗೀಕರಿಸುತ್ತೇನೆ. 


೮. ಸೃಷ್ಟಿ- ಬೇರೆ ಬೇರೆ ಊಕ್ಷ್ಮ ಪರಮಾಣುಗಳು, ಪೃಥಿವೀ- ಮೊದಲಾದುವು ದ್ರವ್ಯಗಳ ಸಂಯೋಜನವು ಜ್ಞಾನ- 
ಯುಕ್ತಿಪೂರ್ವಕವಾಗಿ ಆಗಿ, ನಾನಾ ರೂಪವಾಗುವುದನ್ನು "ಸೃಷ್ಟಿ ಎನ್ನುತ್ತಾರೆ. 

೯. ಸೃಷ್ಠಿಯ ಉದ್ಯೇಶ್ವ:- ಈಶ್ವರನ ಸೃಷ್ಟಿಗೆ ನಿಮಿತ್ತವಾದ ಗುಣ-ಕರ್ಮ-ಸ್ವಭಾವಗಳ ಸಾಫಲ್ಯ - ಸಿದ್ಧಿಯೇ ಸೃಷ್ಟಿಯ 
ಉದ್ದೇಶ್ವವಾಗಿದೆ.. ಉದಾಹರಣೆಗೆ, ಒಬ್ಬನು ಇನ್ನೊಬ್ಬನನ್ನು'ಕಣ್ಣುಗಳು ಏಕಿವೆ?' - ಎಂದು ಪ್ರಶ್ನಿಸುತ್ತಾನೆ; ಆ ಇನ್ನೊಬ್ಬನು 
"ನೋಡುವುದಕ್ಕೆ' ಎನ್ನುತ್ತಾನೆ. ಹಾಗೆಯೇ ಈಶ್ವರನ ಸೃಜನಸಾಮರ್ಥ್ಯದ ಸಾಫಲ್ಯ ಸೃಷ್ಟಿಸುವುದರಲ್ಲಿಯೇ ಇದೆ. ಆದರೆ, ಇದೊಂದೇ 
ಅಲ್ಲ ಜೀವರುಗಳು (ಪೂರ್ವಕೃತ) ಕರ್ಮಗಳು ಫಲ- ಭೋಗವನ್ನು ಯಥಾವತ್ತಾಗಿ ಪಡೆದುಕೊಳ್ಳುವುದು ಹಾಗೂ ಭವಿಷ್ಯದ್ದಕಾಸಕ್ಕಾಗಿ 
ಪುರುಷಾರ್ಥವನ್ನು ಮಾಡುವುದು- ಮೊದಲಾದ (ಉದ್ದೇಶ್ಮಗಳೂ ಕೂಡ) ವೂ ಇದ್ದೇ ಇವೆ. 

೧೦. “ಸೃಷ್ಟಿ ಕರ್ತೃಯುಕ'' ವಾಗಿದೆ. ಪೂರ್ವೋಕ್ತ ಈಶ್ವರನೇ ಇದರ ಕತವಾಗಿದ್ದಾನೆ. ಏಕೆಂದರೆ, ಸೃಷ್ಟಿರಚನೆಯನ್ನು 
ನೋಡುವುದರಿಂದ ಮತ್ತು ಜಡಪದಾರ್ಥಗಳಲ್ಲಿ ತನ್ನಷ್ಟಕ್ಕೆ ತಾನೇ ಯಥಾಯೋಗ್ಯವಾಗಿ ಬೀಜವೇ ಮೊದಲಾದ ಸ್ವರೂಪ ತಾಳುವ 
ಸಾಮರ್ಥ್ಯವಿಲ್ಲದಿರುವುದರಿಂದ ಸೃಷ್ಟಿಯ ಕತ್ಯವು ಅವಶ್ಶವಾಗಿಯೂ ಇದ್ದಾನ. 

೧೧. ಬಂಧ- ಇದು ನೈಮಿತ್ತಿಕ, ಎಂದರೆ- ಅವಿದ್ಯಾನಿಮಿತ್ತದಿಂದಾಗುತ್ತದೆ. ಈಶ್ವರನಿಂದ ಬೇರೆಯಾದುದರ ಉಪಾಸೆ, ಅಜ್ಞಾನ- 
ಮೊದಲಾದುದರಿಂದಾಗುವ ಪಾಪ ಕರ್ಮಗಳಿಲ್ಲವೂ ದುಃವಂಬ ಫಲವನ್ನುಂಟುಮಾಡುವಂತಹವಾಗಿವೆ. (ಬಂಧದ, ದುಃ ಇಚ್ಛ 
ಏನೋ ಇಲ್ಲ; ಅದರೂ ಅನುಭವಿಸಬೇಕಾಗುತ್ತದೆ. ಆದುದರಿಂದಲೇ ಅದು " ಬಂಧ ' ವೆನಿಸುತ್ತದೆ. 

೧೨. ಮುಕ್ತಿ- ಎಂದರೆ ಎಲ್ಲ ದುಃಖಗಳಿಂದಲೂ ಬಿಡುಗಡೆ ಹೊಂದಿ, ಬಂಧರಹಿತನಾಗಿ, ಸರ್ವವ್ಯಾಪಕನಾದ ಈಶ್ವರನಲ್ಲಿಯೂ 
ಮತ್ತು ಅವನ ಸೃಷ್ಟಿಯಲ್ಲಿಯೂ ಸ್ವೇಚ್ಛೆಯಿಂದ ವಿಚರಣ ಮಾಡುವುದು ' ಮುಕ್ತ ; ನಿಯತ ಸಮಯದವರೆಗೆ ಮುಕ್ತಿಯ ಆನಂದವನ್ನು 
ಸವಿದು, ಪುನಃ ಜಗತ್ತಿಗೆ ಬರುವುದು ವೇದೋಕ್ತವಾದ ಸಹಜಧರ್ಮವಾಗಿದೆ. 

೧೩. ಮುಕ್ತಿಸಾಧನಗಳು :- ಈಶ್ವರೋಪಾಸನೆ, ಎಂದರೆ - ಯೋಗಾಭ್ಯಾಸ, ಧರ್ಮಾನುಷ್ಠಾನ, ಬ್ರಹ್ಮಚರ್ಯಪೂರ್ವಕವಾದ. 
ವಿದ್ಯಾ-ಪ್ರಾಪ್ರಿ ಅಪ್ತ ವಿದ್ವಾಂಸರ ಸಂಗ, ಸತ್ಯವಿದ್ಯಾ, ಸದ್ವಿಚಾರ, ಮತ್ತು ಪುರುಷಾರ್ಥ ಮಾಡುವುದು ಮೊದಲಾದುವು ಮಕ್ತಿಸಾಧನಗಳಾಗಿವೆ. 

೧೪, ಅರ್ಥ- ಕೇವಲ ಧರ್ಮದಿಂದ ಗಳಿಸಲ್ಪಡುವ ಸಂಪತ್ತೇ “ಅರ್ಥ” ಮತ್ತು ಅಧರ್ಮದಿಂದ ಲಬ್ಧನಾಗುವದ್ನು ' ಅನರ್ಥ' 
ವನ್ನುತ್ತಾರೆ. 

೧೫. ಕಾಮ್ಮ[- ಧರ್ಮದಿಂದ ಮತ್ತು (ತದನುಕೂಲವಾದ) ಅರ್ಥದಿಂದ ಸಾಧಿಸಲ್ಪಡುವುದು 'ಕಾಮ' ವೆನಿಸುತ್ತದೆ. 

೧೬. ವರ್ಣಾಶ್ರಮಗಳು- ಗುಣ-ಕರ್ಮ-ಸ್ವಭಾವ) ಗಳ ಯೋಗ್ಯತೆಯ ತಳಹದಿಯ ಮೇಲೆ ನಾನು ಇವನ್ನು ಅಂಗಿಚರಿಸುತ್ತೇನೆ. 
(ಕೇವಲ ಹುಟ್ಟಿನ ಆಧಾರದಿಂದಲ್ಲು 


6೭. ರಾಜ- ಶುಭಗುಣ-ಕರ್ಮ-ಸ್ವಭಾವಗಳಿಂದ ಪ್ರಕಾಶಿಸುವವನೂ, ಪಕ್ಷಪಾತ ರಹಿತನೂ, ನ್ಯಾಯ- ಧರ್ಮದ ಅನುಷ್ಠಾನ 
ಮಾಡುವವನೂ, ಪ್ರಜೆಗಳ ಬಗೆಗೆ ತಂದೆಯಂತೆ ವರ್ತಿಸುವವನೂ ಮತ್ತು ಅವರನ್ನು ಮಕ್ಕಳಂತೆಯೇ ತಿಳಿದು, ಅವರ ಉನ್ನತಿಯನ್ನು 
ಮತ್ತು ಸುಖವನ್ನು ಸಂವರ್ಧಿಸುವುದರಲ್ಲಿ ಸದಾ ಯತ್ನಿಸುತ್ತಿರುವವನೂ ಆದವನನ್ನು “ರಾಜ' ನೆನ್ನತಾರೆ.. 

೧೮, ಪ್ರಜೆ- ಪವಿತ್ರ ಗುಣ-ಕರ್ಮ- ಸ್ವಭಾವಗಳನ್ನು ರೂಢಿಸಿಕೊಂಡು, ' ಪಕ್ಷಪಾತ ರಹಿತವಾದ 'ನ್ಯಾಯ- ಧರ್ಮವನ್ನು 
ಅವಲಂದಿಸುವುದರಿಂದ ರಾಜವರ್ಗ- ಪ್ರಜಾವರ್ಗಗಳ ಉತ್ನತಿಯನ್ನು ಬಯಸುತ್ತಾ, ರಾಜದ್ರೋಹರಹಿತರಾಗಿ, ರಾಜನೊಂದಿಗೆ ಮಕ್ಕಳಂತೆ. 
ವರ್ತಿಸುವವರನ್ನು "ಪ್ರೆ ಯೆನ್ನುತ್ತಾರೆ. 

೧೯. ನ್ಯಾಯಕಾರಿ-- ಸದಾ ವಿವೇಕವಂತರಾಗಿ, ಅಸತ್ಯವನ್ನು ವರ್ಜಿಸಿ, ಸತ್ಯವನ್ನು ಗ್ರಹಿಸುವವನೂ, ಅನ್ಯಾಯಕಾರಿಗಳನ್ನು 





೨೦, ದೇವ-- ವಿದ್ವಾಂಸರನ್ನು ದೇವಜನರೆಂದೂ, ಮತ್ತು 'ಅವಿದ್ದಾಂರನ್ನು "ಆಸುರ ರೆಂದೂ, ಪಾವಿಗಳ್ನು 'ಡಿಕ್ಕಹ ' 


06 ಸತ್ಯಾರ್ಥಪ್ರಕಾಶ 
ರೆಂದೂ, ಅನಾಚಾರಿಗಳನ್ನು 'ಹಿಶಾಚೆ' ರೆಂದೂ ಅಂಗೀಕೆರಸುತ್ತೇನೆ. 


೨೧. ದೇವಪೂಜ್ಜಾ-.ಅದೇ ರೀತಿ ವಿದ್ವಾಂಸರುಗಳು, ತಾಯಿ, ತಂದೆ, ಆಚಾರ್ಯ, ಅತಿಥಿ, ನ್ಯಾಯಕಾರಿಯಾದ ರಾಜ್ಯ 
ಹಾಗೂ ಧರ್ಮಾತ್ಮರಾದ ಜನರು, ಪತಿವ್ರತೆಯಾದ ನಾರಿ ಮತ್ತು ಪತ್ನೀವ್ರತನಾದ ಪತಿ- ಇವರ ಸತ್ಕಾರಮಾಡುವುದು 
"ಜೀವರಪೂಜೆ'-ಎನಿಸುತ್ತದೆ. ಇದಕ್ಕೆ ಪ್ರತಿಕೂಲವಾದುದು "ಅದೇವಪೂಜೆ' . ಮೂರ್ತಿಮಂತರು (ದೇಹಯುಕ್ತರು) ಗಳಾದ ಇವರು. 
ಪೂಜ್ಯರೆಂದು, ಶಿಲೆಯೇ ಮೊದಲಾದ ಜಡಮೂರ್ತಿಗಳು ಸರ್ವಥಾ ಅಪೂಜ್ಯವೆಂದೂ ತಿಳಿಯುತ್ತೇನೆ. 


೨೩, ಶಿಕ್ಷಣ-- ವಿದ್ಯೆ, ಸಭ್ಯತೆ, ಧರ್ಮಾತತ್ವ, ಜಿತೇಂದ್ರಿಯತ್ವ - ಮೊದಲಾದುದರ ವೃದ್ಧಿಯೂ ಮತ್ತು ಅವಿದ್ಯೆ - ಮೊದಲಾದ 
ದೋಷಗಳ ದೂರೀಕರಣವೂ ಯಾವುದರಿಂದ ಆಗುವುವೋ, ಅದನ್ನು " ಶಿಶ್ಹಣ' ವೆ್ನುತ್ತಾರೆ. 

೨೩, ಪುರಾಣ- ಬ್ರಹಸೇ ಮೊದಲಾದವರಿಂದ ನಿರ್ಮಿತವಾದ ಐತರೇಯವೇ ಮೊದಲಾದ ಬ್ರಾಹ್ಮಣ ಗ್ರಂಥಗಳಿಗೆಯೇ 
ಪುರಾಣ, ಇತಿಹಾಸ, ಕಲ್ಪ, ಗಾಥಾ, ನಾರಾಶಂಸೀ- ಎಂಬ ಹೆಸರುಗಳಿವೆ; ಭಾಗವತವೇ ಮೊದಲಾದ ಬೇರೆಯ ಗ್ರಂಥಗಳು ಪುರಾಣಗಳಲ್ಲ- 
ಎಂದು ನಾನು ಗ್ರಹಿಸುತ್ತೇನೆ. 

೨೪. ತೀರ್ಥ- ಸತ್ಯಭಾಷಣ, ವಿದ್ಯೆ, ಸತ್ಸಂಗ, ಯಮ - ನಿಯಮ ಮೊದಲಾದ ಯೋಗಾಂಗಗಳ ಅಭ್ಯಾಸ, ಪುರುಷಾರ್ಥ 
(ಪರುಷ ಪ್ರಯತ್ನ) ವಿದ್ಯಾದಾನ - ಮೊದಲಾದ ಮಾನವರನ್ನು ದುಃಖಸಾಗರದಿಂದ ಪಾರುಗಾಣಿಸುವ ಶುಭಕರ್ಮಗಳನ್ನೇ 'ತೀರ್ಥ' 
ವೆಂಥು ತಿಳಿಯುತ್ತೇನೆ; ಬೇರೆ ಜಲ-ಸ್ಥಳ ಮೊದಲಾದುವನ್ನಲ್ಲ. 

೨೫. ಪುರುಷಾರ್ಥ ಪ್ರಾರಬ್ಛಕ್ಕಂತ ಶ್ರೇಷ್ಠ:- ಪುರುಷಾರ್ಥದಿಂದಲೇ ಸಂಚಿತ ಕರ್ಮಗಳೂ, ಉದ್ಭವಿಸುತ್ತವೆ. 
ಅದರ ಸುಧಾರಣೆಯಿಂದಲೇ ಸರ್ವವೂ ಸುಧಾರಿಸುತ್ತದೆ; ಅದರ ವಿಕೃತಿಯಿಂದಲೇ ಸರ್ವವು ವಿಕೃತವಾಗುತ್ತದೆ. ಆದುದರಿಂದ ಪುರುಷಾರ್ಥವೇ 
ಶ್ರೇಷ್ಠ. ಇದೇ ಕಾರಣದಿಂದ ಪ್ರಾರಬ್ಯಕ್ತಿಂತ ಪುರುಷಾರ್ಥವೇ ಶ್ರೇಷ್ಠವೆಂದು ಗ್ರಹಿಸು್ತೇನೆ. 

೬. ಮನುಷ್ಯ ನಾದವನಿಗೆ ಸರ್ವರೊಂದಿಗೂ ಯಥಾಯೋಗ್ಯವಾಗಿ ಸುಖ - ದುಃಖಗಳಲ್ಲಿ ಮತ್ತು ಲಾಭ-ಹಾನಿಗಳಲ್ಲಿ 
ತನ್ನ ಆತ್ಮನಂತೆಯೇ ಎಲ್ಲರೂ ಎಂದರಿತು ವರ್ತಿಸುವುದು ಶ್ರೇಷ್ಠವೆಂದೂ, ಅನ್ಕಥಾ ವರ್ತಿಸುವುದು ನೀಚವೆಂದೂ ತಿಳಿಯುತ್ತೇನೆ. 


೨೭, ಸಂಸ್ಕಾರಣ ಶರೀರ, ಮನಸ್ಸು, ಆತ್ಮ: ಇವನ್ನು ಉತ್ತಮಗೊಳಿಸುವ ಶಾಸ್ತ್ರ - ವಿಧಿಯನ್ನೇ ಸಂಸ್ಕಾರವನ್ನುತ್ತಾರೆ. ಅದು 
ನಿಷೇಕದಿಂದಾರಂಭಿಸಿ ಅಂತ್ಯೇಷ್ಟಿಯವರೆಗೆ ಹದಿನಾರು ಬಗೆಯದಿದೆ. ಅದು ಮಾಡಬೇಕಾದುದೆಂದು ತಿಳಿಯುತ್ತೇನೆ, ಮತ್ತು 
ಶವದಹನವಾದ ಮೇಲೆ ಮೃತನಿಗಾಗಿ ಮಾಡಬೇಕಾದುದು ಏನೂ ಇಲ್ಲ. 


೨೮. ಯಜ್ಞ.- ವಿದ್ದಾಯರ ಸತ್ಯಾರವೂ, ಯಥಾಯೋಗ್ಯವಾಗಿ ಶಿಲ್ಪವಿದ್ಯೆಯು, ರಾಸಾಯನಿಕ - ಎಂದರೆ, ಪದಾರ್ಥವಿದ್ಯೆಯ 
ಉಪಯೋಗವಾ, ಮತ್ತು ವಿದ್ಯೆ -' ಮೊದಲಾದ ಶುಭತತ್ತ್ವಗಳ ದಾನವ, ವಾಯು, ಜಲ, ಮಳೆ, ಓಷಧಿಗಳು - ಇವೆಲ್ಲದರ 
ಪವಿಶ್ರೀಕರಣದಿಂದ ಸರ್ವಜೀವರ ಸುಖ-ಸಂಪಾದನೆಯೂ ಆಗುವಂತೆ ಮಾಡುವ ಶಾಸ್ತ್ರೀಯ ಕ್ರಿಯೆಯನ್ನು 'ಯಜ್ನ' ವೆನ್ನತ್ತಾರೆ. 
ಅದನ್ನು ಉತ್ತಮವೆಂದು ತಿಳಿಯುತ್ತೇನೆ. 

೨೯, ಆರ್ಯರು- ಎಂದರೆ ಶ್ರೇಷ್ಠರು; “ಡಸ್ಮುಗಳು”.- ಎಂದರೆ ದುಷ್ಪರಾದ ಮಾನವರೆಂದು ಜನರು ಹೇಳುವ 
ರೀತಿಯಲ್ಲಿಯೇ ನಾನೂ ಕೂಡ ತಿಳಿಯುತ್ತೇನೆ. 

೩೦. ಆರ್ಯಾವರ್ತ ದೇರ್ಶ- ಸೃಷ್ಟಿಯ ಆದಿಕಾಲದಿಂದ ಈ ದೇಶದಲ್ಲಿ ಆರ್ಯರು ವಾಸಿಸುತ್ತಾ ಬಂದಿರುವುದರಿಂದ ಈ 
ಭೂಖಂಡದ ಹೆಸರು ಆರ್ಯಾವರ್ತವೆಂದಾಗಿದೆ.. ಆದರೆ, ಇದರ ಎಲ್ಲೆಗಳು ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಪೂರ್ವಘಟ್ಟ- 
ಪಸ್ನಮ ಘಟ್ಟಗಳೆಂಬ ಉತ್ತರ-ದಕ್ಷಿಣ ದಿಕ್ಕಿಗೆ ಹಬ್ಬಿರುವ ವಿಂಧ್ಯಾಚಲ ಮತ್ತು ಬ್ರಹಸತ್ರಾನದಿ-ಇವೇ ಆಗುತ್ತವೆ. ಈ ನಾಲ್ಕರ ಮಧ್ಯೆ 
ಎಷ್ಟು ದೇಶವಿದೆಯೋ ಅದನ್ನು ಆರ್ಯಾವರ್ತವೆನ್ನತ್ತಾರೆ. ಮತ್ತು ಇದರಲ್ಲಿ ಯಾರು ಸದಾ ಇರುತ್ತಾರೋ, ಅವರನ್ನೊ ಕೂಡ. 
ಆರ್ಯರರನ್ನತ್ತಾರೆ. (ಬೇಶ ಸಂಬಂಧದ ಈ ಪರಿಭಾಷೆಯಲ್ಲದೆ,ಶ್ರೇಷ್ಠರನ್ನೂ “ ಆರ್ಯ” ರೆಂದು ಮಹರ್ಷಿಗಳು ತಮ್ಮ ಮಂತವೃ-ರ೯ 
ರಲ್ಲಿ ಹೇಳಿರುವುದನ್ನು ಇಲ್ಲಿ ಸ್ಮರಿಸಬಹುದು) 


೩೧. ಆಚಾರ್ಯ- ಸಾಂಗೋಪಾಂಗವಾಗಿ ವೇದವಿದೆಗಳ್ನು ಕಲಿಸುವವನು, ಸತ್ಯಾಚಾರದ ಸ್ವೀಕಾರವನ್ನೂ, ಮತ್ತು ಮಿಥ್ಯಾಚಾರದ. 
ತ್ಯಾಗವನ್ನೂ ಮಾಡಿಸುವವನು "ಆಚಾರ್ಯ' ನನಸುತ್ತಾನೆ. 


೬೨. ಶಷ್ಯ- ಸತ್ಯಶಿ್ಷಣವ್ನು ಮತ್ತು ವಿದ್ಯೆಯನ್ನು ಗ್ರಹಿಸಲು ಅರ್ಹನೂ, ಧರ್ಮಾತ್ಮನವಿದ್ಯಸ್ತೀಕೃತಿಯ ಇಚ್ಛಿೂ ಮತ್ತು 


ಸ್ವಮಂತವ್ಯಾಮಂತವೃಪ್ಪಕಾಶಃ 47 
ಆಚಾರ್ಯನಿಗೆ ಪ್ರಿಯವಾದುದನ್ನು ಮಾಡುವವನೂ ಅದವನನ್ನು 'ಶಷ್ಠೆ' ನೆನ್ನತ್ತಾರೆ. 

೩೩. ಗುರು- ತಾಯಿ, ತುದೆ, ಮತ್ತು ಸತ್ಯವನ್ನು ಸ್ವೀಕಾರಮಾಡಿಸುವವರೂ, ಅಸತ್ಯವನ್ನು ಪರಿತ್ಯಾಗಮಾಡಿಸುವವರೂ, "ಗುರುಗಳು" 
ಎನಿಸುತಾರೆ. 

೩೪. ಪುರೋಹಿತ ಯಜಮಾನರುಗಳಿಗೆ (ಯಜ್ಞಕತಣ್ಣಗಳಿಗೆ) ಹಿತಕಾರಿಯೂ, ಸತ್ಕೋಪದೇಶಕನೂ ಆಗಿರುವನು. 
ಪುರೋಹಿತನೆನಿಸುತ್ತಾನೆ. 

೩೫. ಉಪಾಧ್ಯಾಯ-- ವೇದಗಳ ಒಂದು ಭಾಗವನ್ನು ಅಥವಾ ಅಂಗಗಳನ್ನು ಓದಿಸುವವನು ಉಪಾಧ್ಯಾಯನೆನಿಸುತ್ತಾನೆ. 

೩೬. ಶಿಷ್ಟಾಚಾರ ಧರ್ಮಾಚರಣಪೂರ್ವಕವಾಗಿ, ಬ್ರಹ್ಮಚರ್ಯಾನುಷ್ಠಾನ ಮಾಡುತ್ತಾ, ವಿದ್ಯೆಯನ್ನು ಕ್ರಹಿಸಿ, ಪ್ರತ್ಯಕ್ಷವೇ 
ಮೊದಲಾದ ಪ್ರಮಾಣಗಳಿಂದ ಸತ್ಯಾಸತ್ಕ ನಿರ್ಣಯವನ್ನು ಮಾಡಿ, ಸತ್ಯದ ಶ್ವೀಕಾರವನ್ನೂ, ಅಸತ್ಯದ ಪರಿತ್ಯಾಗವನ್ನೂ ಮಾಡುವುದೇ 
ಶಿಷ್ಟಾಚಾರ; ಇದಷ್ಟೆಸರಿಸುವವನೇ ಶಿಷ್ಟನೆನಿಸುತ್ತಾನೆ. 

೩೭. ಪ್ರಮಾಣಗಳು: ಪ್ರತ್ಯಕ್ಷವೇ ಮೊದಲಾದ ಎಂಟು ಪ್ರಮಾಣಗಳನ್ನು ನಾನು ಅಂಗೀಕರಿಸುತ್ತೇನೆ. 

೩೮, ಅಸ್ತ- ಯಥಾರ್ಥವಾದುದನ್ನು ಹೇಳುವವನೂ, ಧರ್ಮಾತ್ಮನೂ, ಸರ್ವರ ಸುಖಕ್ಕಾಗಿ ಪ್ರಯತ್ನಿಸುವವನೂ ಆಗಿರುವವನನ್ನೇ 
“ಅಪ್ಟ ನೆಂದು ಗ್ರಹಿಸುತ್ತೇನೆ.. 

೩೯. ಪರೀಕ್ಷೆ- ಐದು ವಿಧವಾಗಿರುತ್ತದೆ. ಇವುಗಳಲ್ಲಿ ಮೊದಲನೆಯದು ಈಶ್ವರನ ಗುಣ-ಕರ್ಮ-ಸ್ವಭಾವಗಳು ಮತ್ತು 
ವೇದವಿದೈೆ; ಎರಡನೆಯದು ಪ್ರತ್ಯಕ್ಷ- ಮೊದಲಾದ ಎಂಟು ಪ್ರಮಾಣಗಳು, ಮೂರನೆಯದು ಸೃಷ್ಟಿಕ್ರಮ ; ನಾಲ್ಕನೆಯದು ಆಪ್ತರ. 
ವ್ಯವಹಾರ ಮತ್ತು ಐದನೆಯದು ತನ್ನ ಆತ್ಮನ ಪವಿತ್ರತೆ ಹಾಗೂ ವಿದ್ಯೆ , ಈ ಐದು ಪರೀಕ್ಷೆಗಳಿಂದ ಸತ್ಯಾಸತ್ಯ ನಿರ್ಣಯವನ್ನು ಮಾಡಿ, 
ಸತ್ಯದ ಸ್ವೀಕಾರವನ್ನೂ, ಅಸತ್ಯದ ಪರಿತ್ಯಾಗವನ್ನೂ ಮಾಡಬೇಕು. 

೪೦. ಸರೋಪಕಾರ- ಮಾನವರೆಲ್ಲರ ದುರಾಚಾರ- ದುಃಗಳು ದೂರವಾಗಿ. ಶ್ರೇಷ್ಠಾಚಾರ ಮತ್ತು ಸುಖಗಳು ಹೆಚ್ಚುವಂತಹ 
ಕಾರ್ಯಮಾಡುವುದನ್ನೇ ಪರೋಪಕಾರವೆಂದು ಭಾಮಿಸುತ್ತೇನೆ. 

೪೧, ಸ್ವತಂತ್ರ - ಪರತಂತ್ರ- ಜೀವನು ತನ್ನ ಕರ್ಮಗಳನ್ನು ಮಾಡುವುದರಲ್ಲಿ ಸೃತಂತ್ರನೂ, ಮತ್ತು ಕರ್ಮಫಲಾನುಭವ 
ಮಾಡುವಲ್ಲಿ ಈಶ್ವರನ ವ್ಯವಸ್ಥೆಯಿಂದ ಪರತಂತ್ರನೂ ಆಗಿದ್ದಾನೆ. ಹಾಗೆಯೇ ಸತ್ಯಾಚಾರ ಮೊದಲಾದ ಕರ್ಮಗಳನ್ನು ಮಾಡುವುದರಲ್ಲಿ 
ಈಶ್ವರನೂ ಕೂಡ ತನ್ನ ಪವಿತ್ರ ಗುಣ - ಕರ್ಮ- ಸ್ವಭಾವಾನುಗುಣವಾಗಿ ಸ್ಥತಂತ್ರವಾಿದ್ದಾನೆ. 

೪೨. ಸ್ನರ್ಗ- ಸುಖ ವಿಶೇಷದ ಭೋಗದ ಮತ್ತು ಅದರ ಸಾಧನಗಳ ಸಂಪಾದನೆಯ ಹೆಸರು ''ಸ್ಥರ್ಗ'ವಂದಾಗಿದೆ. 

೪೩. ನರಕ ದುಃಖ ವಿಶೇಷದ ಭೋಗದ ಮತ್ತು ಅದರ ಸಾಧನಗಳ ಸಂಪಾದನೆಯ ಹೆಸರು "ನರಕೆ ' ವೆಂದಾಗಿದೆ. 

೪೪. ಜನ್ಮಣ ಶರೀರಧಾರಣ ಮಾಡಿ ಜೀವನು ಪ್ರಕಟನಾಗುವುದೇ ಜನ್ಮವಾಗಿದೆ. ಪೂರ್ವಜನ್ಮ, ಆಗಾಮಿ ಜನ್ಮ ಹಾಗೂ 
ವರ್ತಮಾನ ಜನ್ಯ. ಎಂಬ ಭೇದದಿಂದ ಮೂರು ಬಗೆಯದನ್ನೂ ಒಪ್ಪಿಕೊಳ್ಳುತ್ತೇನೆ. 

೪೫. ಜನನ-ಮರಣ ಜೀವನೊಂದಿಗೆ ದೇಹದ ಸಂಯೋಗವಾಗುವುದರ ಹೆಸರು ಜನನ ಮತ್ತು ಜೀವನಿಂದ ದೇಹದ 
ವಿಯೋಗವಾಗುವುದರ ಹೆಸರು ಮರಣ - ಎಂದು ಹೇಳುತ್ತಾರೆ. 

೪೬. ವಿವಾಹ್ಹ ಶಾಸ್ತ್ರೀಯ ನಿಯಮಪೂರ್ವಕವಾಗಿ, ಪ್ರಕಟರೂಪದಲ್ಲಿ ಪರಸ್ಪರರ ಸ್ವಂತ ಇಚ್ಛೆಯಿಂದ ವರನು ವಧುವಿನ. 
ಪಾಣಿಗ್ರಹಣಮಾಡುವುದು ವಿವಾಹವೆನಿಸುತ್ತದೆ. 

೪೭. ನಿಯೋಗ ವಿವಾಹಾನಂತರ ಪತಿ ಅಥವಾ ಪತ್ನಿ ಮೃತರಾಗುವುದು, ಇಬ್ಬರೂ ಜೀವಂತರಾಗಿದ್ದರೂ ಸಂತತಿಯಾಗದಿರುವುದು, 
ಪತಿಯ ನಪುಂಸಕತ್ವ ಪಶ್ನಿಯ ಬಂಜೆತನ, ಯಾವುದಾದರೂ ಅಸಾಧ್ಯ ರೋಗದಿಂದ ಗ್ರಸ್ತರಾಗಿರುವುದು - ಈ ಮೊದಲಾದ ಆಪತ್ಯಾಲಗಲಲ್ಲಿ, 
ಗುರು - ಹಿರಿಯರ ಮುಂದೆ ಪ್ರಕಟಪಡಿಸಿ, ಕೇವಲ ಸಂತಾನ: ಪ್ರಾಪ್ತಿಗಾಗಿ ಸ್ವವರ್ಣದ ಅಥವಾ ತನ್ನದಕ್ಕಿಂತ ಉತ್ಕೃಷ್ಟ ವರ್ಣದ. 
ಸ್ತ್ರೀಯರೊಂದಿಗೆ ಅಥವಾ ಪುರುಷರೊಂದಿಗೆ ದೇಹಸಂಗ ಮಾಡುವುದು ನಿಯೋಗವನಿಸುತ್ತದೆ. 

೪೮. ಸ್ವುತಿ- ಎಂದರೆ, ಗುಣಕೀರ್ತನ, ಶ್ರವಣ ಮತ್ತು ಜ್ಞಾನದ ` ಲಭಿಸುವಿಕೆ, ಇದರ ಫಲ ಪ್ರೀಕಿ - ಮೊದರಾದದಾಗಿದೆ. 





478 ಸತ್ಯಾರ್ಥಪ್ರಕಾಶ ಆ 

೪೯. ಪ್ರಾರ್ಥನೆ-- ತನ್ನ ಸಾಮರ್ಥ್ಯದ ಪ್ರಯೋಗದ ನಂತರ, (ಆಥವಾ ಪ್ರಯೋಗದೊಂದಿಗೆ) ಈಶ್ವರನಿಗೆ ಸಂಬಂಧಿಸಿದಂತಹ 
ವಿಜ್ಞಾನ - ಮೊದಲಾದುವಕ್ಯಾಗಿ ಈಶ್ವರನಲ್ಲಿಯೇ ಯಾಚನೆಯನ್ನು ಮಾಡುವುದು ಪ್ರಾರ್ಥನೆಯೆನಿಸುತ್ತದೆ. ನಿರಭಿಮಾನತ್ವ (ಗರ್ವನಾಶ, 
ನಮ್ಹತಾವರ್ಧನ) ಮೊದಲಾದುವು ಇದರ ಫಲವಾಗಿರುತ್ತವೆ. 


೫೦. ಉಪಾಸನೆ ಈಶ್ವರನ ಗುಣ-ಕರ್ಮ- ಸ್ವಭಾವಗಳು ಪದಿತ್ರವಾಗಿರುವಂತೆ ತಮ್ಮನ್ನೂ ನಿರ್ಮಲೀಕರಿಸಿಕೊಳ್ಳುವುದು, 
ಈಶ್ವರನು ಸರ್ವವ್ಯಾಪಕನು ಮತ್ತು ತಾವು ವ್ಯಾಪ್ಕರು- ಎಂದು ತಿಳಿದು, "ಈಶ್ವರನ ಬಳಿ ನಾವಿದ್ದೇವೆ; ನಮ್ಮ ಬಳಿ ಈಶ್ವರವ್ದಾನೆ'- 
ಎಂಬ ನಿರ್ಧಾರವನ್ನು ಯೋಗಾಭ್ಯಾಸದಿಂದ ಸಾಕ್ಷಾತ್ತಾಗಿ ಮಾಡಿಕೊಳ್ಳುವುದು ಉಪಾಸನೆಯೆನಿಸುತ್ತದೆ. ಇದರ ಫಲ ಜ್ಞಾನೋನ್ನತಿ 
ಮೊದಲಾದುದಾಗಿದೆ. 

೫೧. ಸಗುಣ-ನರ್ಗುಣ ಸ್ತುತಿ ಪ್ರಾರ್ಥನೋಪಾಸನ್ನಾ-- ಪರಮೇಶ್ವರನಲ್ಲಿರುವ ಗುಣಗಳಿಂದ ಅವನು ಯುಕ್ತನು; ಮತ್ತು 
ಅವನ್ನ್ಲಿ ಇಲ್ಲದ ಗುಣಗಳಿಂದ ಅವನು ರಹಿತನು- ಎಂದು ಗ್ರಹಿಸಿ, ಅವನ ಗುಣಗಾನ ಮಾಡುವುದು * ಸಗುಣ - ನಿರ್ಗುಣ 
ಸತಿ ಈಶ್ವರನಿಂದ ಶುಭಗುಣಗಳನ್ನು ಪಡೆದುಕೊಳ್ಳಲು ಇಚ್ಛಿಸುವುದು ಮತ್ತು ದೋಷ ವಿಮೋಚಕಕ್ಕಾಗಿ ಪರಮಾತ್ಮನ ಸಹಾಯವನ್ನು 
ಬಯಸುವುದು “ಸೆಗುಣ-ನರ್ಗುಣ ಪಾರ್ಥನೆ"; ಮತ್ತು ಪರಮೇಶ್ವರನ ಬಗೆಗೆ, ಅವನು ಸಮಸ್ತ ಸದ್ಯುಣಸಹಿತನು ಹಾಗೂ 
ಸರ್ವದೋಷರಹಿತನು- ಎಂದು ಗ್ರಹಿಸಿ, ತನ್ನ ಆತ್ಮನ್ನನ್ನು ಆವನ * ಹಾಗೂ ಅವನ ಅಜ್ಞೆಯ (ಪರಿಪಾಲನದ) ಸಲುವಾಗಿ ಸಮರ್ಪಣ 
ಮಾಡಿಬಿಡೆವುದು 'ಸಗುಣ-ನಿರ್ಗುಣೋಪಾಸನೆ' ಎನಿಸುತ್ತದೆ. (ಸಾಧಾರಣತಃ ಪಾಮರರು ಗ್ರಹಿಸುವಂತೆ, "ಸಗುಣ - ಎಂದರೆ 
ಸಾಕಾರ; ನಿರ್ಗುಣನೆಂದರೆ ನಿರಾಕಾರ' - ಎಂದು ತಿಳಿಯುವುದು ಪ್ರಮಾಣ - ಯುಕ್ತಿಯೆರಡಕ್ಕೂ ವಿರುದ್ಧವಾಗಿರುತ್ತದೆ). 


ಹೀಗೆ ಸಂಕ್ಷೇಪವಾಗಿ ಸ್ವಸಿದ್ಯಾಂತಗಳನ್ನು ತೋರಿಸಿದ್ದೇವೆ. ಇವುಗಳ ವಿಶೇಷ ವ್ಯುಖ್ಯಾನ ಇದೇ “ಸತ್ಯಾರ್ಥಪ್ರಕಾಶ'ದ ದ್ವಿತೀಯ 
ಪ್ರಕರಣದಲ್ಲಿದೆ. ಮತ್ತು “ಯುಗ್ಗೇದಾದಿ ಭಾಷ್ಕಭೂಮಿಕಾ” ಮೊದಲಾದ ಗ್ರಂಥಗಳಲ್ಲಿಯೂ ಕೂಡ ಬರೆದಿದ್ದೇವೆ. ಎಂದರೆ, ಸರ್ವರಿಗೂ 
ಮಾನನೀಯವಾಗಿರುವ ತತ್ತ್ವಗಳನ್ನು ಒಪ್ಪತ್ತೇನೆ. ಉದಾಹರೆಣೆಗೆ, ಸತ್ಯ ಭಾಷೂ ಸರ್ವರ ದೃಷ್ಟಿಯಲ್ಲಿಯೂ ಒಳ್ಳೆಯದು ಮತ್ತು 
ಮಿಥ್ಯಾಭಾಷಣ ಕೆಟ್ಟದು, ಇಂತಹ ಸರ್ವಸಾಮಾನ್ಯ ಸಿದ್ಧಾಂತಗಳನ್ನು ಅಂಗೀಕರಿಸುತ್ತೇನೆ. ಮತ್ತು ಮತ- ಮತಾಂತರಗಳಲ್ಲಿನ ಪರಸ್ಪರ. 
ವಿರುದ್ಧವಾದ ಕಲಹಗಳನ್ನು ನಾನು ಅಪೇಕ್ಷಿಸುವುದಿಲ್ಲ. ಏಕೆಂದರೆ - ಈ ಮತವಾದಿಗೆಳೇ ತಮ್ಮ ಮತಗಳನ್ನು ಪ್ರಸರಸಿ, ಮಾನವರನ್ನು 
ಜಾಲಕ್ಕೆ ಸಿಕ್ಕಿಸಿಕೊಂಡು, ಪರಸ್ಪರ ಶತ್ರುಗಳನ್ನಾಗಿ ಮಾಡಿಟ್ಟದ್ದಾರೆ. ಈ ಮತೀಯ ವಿವಾದವನ್ನು ಖಂಡಿಸಿ, ಸರ್ವಸತ್ಯವನ್ನು ಪ್ರಚುರಗೊಳಿಸಿ, 
ಸರ್ವರನ್ನೂ ಐಕೃಮತ್ಯದ ಆಶ್ರಯಕ್ಕೆ ತಂದು, ದ್ವೇಷವನ್ನು ದೂರೀಕರಿಸಿ, ಪರಸ್ಪರ ದೃಢ ಪ್ರೀತಿಯುಕ್ತರನ್ನಾಗಿ ಮಾಡಿ, ಎಲ್ಲಂಂದಲೂ, 
ಎಲ್ಲರಿಗೂ ಸುಖಿಲಾಭವನ್ನುಂಟುಮಾಡುವ ಸಲುವಾಗಿಯೇ ನನ್ನ ಪ್ರಯತ್ನ ನಡೆದಿದೆ. ನನ್ನ ಅಭಿಪ್ರಾಯವೂ ಅದೇ ಆಗಿದೆ. 


ಸನ್ನು ಪಡೆದುಕೊಡು ಸದಾ ಸಮನ್ಪತೂ, ಆನಂದ ಸವನ್ವಿತರೂ ಆಗುತ್ತು ಮು್ನಡೆಯಲಿ, ಇದೇ ನನ್ನ ಮುಖ್ಯ ಆದರ್ಶವಾಗರುತ್ತದೆ. 
ಅಲಮತಿವಿಸ್ವೆಕೇಣ ಬುದ್ಧಿಮದ್ವರ್ಯೇಷು | 
(ಬುದ್ಧಿವಂತರಾದ ಶ್ರೇಷ್ಠರ ಮುಂದೆ ಅತಿ ವಿಸ್ತಾರವೇಕೆ?) 
ಓಂ ಶಂ ನೋ ಮಿತ್ರಃ ಶಂ. ವಹಿಣಃ ಶನ್ನೋ ಭವತ್ವರ್ಯಮಾ | 
ಶನ್ನ ಇಂದ್ರೋ ಬ್ರಹಸ್ತತಃ ಶನ್ನೋ ವನ್ನುರುರುತ್ತವ॥| 
ನಮೋ ಬ್ರಹ್ಮಣೇ | ನಮಿಸ್ತೀ ವಾಯೋ। ತೃಮೇವ ಪ್ರತ್ಯಕ್ಷಂ ಬ್ರಹ್ಮ! 
ತ್ವಾಮೇವ ಪ್ರತ್ಯಕ್ಷ ಬ್ರಹ್ಮಾವಾದಿಸಂ 1 ಮತರುವಾದಿಸು! ಸತ್ಯಮುವಾದಿಷಂ | ತನ್ಮಾಯಾವೀತ್‌॥ 
ತದ್ವಕ್ತರೆಮಾವೀತ್‌। ಆವೀನ್ಮಾಮ್‌ | ಆವೀದ್ವಕ್ರಾಕಿಮ್‌॥॥ 


ಓಂ ಶಾಂತಿಃ ಶಾಂತಿಃ ಶಾಂತಿಃ 





'' ಅವನ ಸಲುವಾಗಿ, ಎಂದರೆ- ಅವನ ಸಾಕ್ಷಾತ್ಮಾರದ ಸಲುವಾಗಿ, "ಅವನಿಗೆ ನಮ್ಮಿಂದ ಏನೋ ಬೇಕಾಗಿದೆ; ಅದಕ್ಕಾಗಿ' - 
ಎಂಬ ಭಾವನೆ ವೇದಾನುಕೂಲವಲ್ಲ 


ಒಡೆ 




















ಸ್ವಮಂತವ್ಯಾಮಂತವೃಪ್ಪತಾಶಃ 49 
("ಓಂ ಮಿತ್ರ) ಸರ್ವರಕ್ಷಕನೂ ಸರ್ವಸ್ನೇಹಿಯೂ ಆದ ಭಗವಂತನು, (ನೆ) ನಮಗೆ (ಶಂ) ಶಾಂತಿದಾಯಕನಾಗಲಿ. (ವರುಣ) 
ಸರ್ವತಾಪ ನಿವಾರಕನೂ, ಸರ್ವವರಣೀಯನೂ ಆದ ಈ್ಟರನು, (ಕಂ) ಶಾಂತಿಪ್ರದನಾಗಲಿ. (ಅರ್ಯಮು) ಆತ್ಮಾದಪಕ್ಕ ಪಡೆದವರನ್ನು 
ಮಾನಿಸುವ, ಆತ್ಮಾರಿಪತ್ಯಪಡೆದವರಿಂದಲೇ ತಿಳಿಯಲ್ಪಡುವ ಪರಮಾತ್ಮನ್ನನೆ) ನಮಗೆ, (ಶಂ ಭವತು) ಶಾಂತಿದಾಯಕನಾಗಲಿ. 
(ಇಂದ್ರ) ಪರಮೈಶ್ರರ್ಯಸಂಪನ್ನನೂ, ಸರ್ವೇಶ್ವರನೂ, ಜೀವಮಾತ್ರರಿಗೆ ದಯೆ ತೋರುವ ಕರುಣಾನಿಧಿಯೂ, (ಬಹತ ಬೃಹದ್ವಿಶ್ವದ, 
ಬೃಹತೀ ವೇದವಾಣಿಯ ಸ್ವಾಮಿಯೂ, ರಕ್ಷಕನೂ ಆದ ಪರಮಾತ್ಮನ್ಮ (ನಃ) ನಮಗೆ, (ಶಂ) ಶಾಂತಿ ಪ್ರದಾತ್ಮವಾಗಲಿ. (ವಿಷ್ಣು) 
ಸರ್ವವ್ಯಾಪಕನೂ, (ಉರುಕ್ರಮಃ) ಮಹಾನ್‌ ಶಕ್ತಿಕಾಲಿಯೂ ಅದ ಭಗವಂತನು (ನ) ನಮಗೆ, (ಶಂ) ಶಾಂತಿದಾಯಕನಾಗಲಿ, 
(ಬ್ರಹ್ಮಣೇ) ಸರ್ವಶ್ರೇಷ್ಟ ಸರ್ವಜ್ಯೇಷ್ಠ ಪ್ರಜ್ಞಾನಮಯನಿಗೆ , (ನಮಃ) ನಮಸ್ಕಾರ, (ವಾಯೋ) ಪ್ರಾಣಗಳಿಗೂ ಪ್ರಾಣನಾದ ಸರ್ವಜೀವನ 
ಪ್ರದನೇ। ( ತೇ ನಮ) ನಿನಗೆ ಸಮಸ್ಯಾರ. (ತ್ವಂವಿವ) ಸರ್ವಜೀವನಾಧಾರನಾದ ನೀರೇ, (ಪ್ರತ್ಯಕ್ಷಂ) ಜ್ಞಾನಗೋಚರವಾದ, (ಬ್ರಹ್ಮ. 
ಅಸಿ) ಸರ್ವೋತ್ತಮತತ್ತ್ವವಾಗಿದ್ದೀಯೆ, (ತ್ಹಾಂ ಏವ) ಆ ನಿನ್ನನ್ನೇ, (ಪ್ರತ್ಯಕ್ಷಂ ಬ್ರಹ್ಟಅನುಭವಗಮ್ಮವಾದ ಮಹಾತತ್ವವೆಂದು, 
(ಅವಾದಿಷಂ) ಹೇಳುತ್ತಾ ಬಂದಿದ್ದೇನೆ. (ಮತಂ) ಸತ್ಯಜ್ಞಾನಸ್ವರೂಪನೆಂದು, (ಅವಾದಿಷಂ) ಹೇಳುತ್ತಾ ಬಂದಿದ್ದೇನೆ. (ಅಥವಾ, ನಿನ್ನನ್ನು 
ಪ್ರಶ್ನಕ್ಷಬ್ರಹೆನ್ನುವಾಗ ಸತ್ಯವನ್ನೇ ಹೇಳಿದ್ದೇನೆ) (ಸತ್ಯಂ ಅವಾದಿಸ 0) ನನ್ನನ್ನು ಸತ್ಯಸ್ತರೂಪನೆಂದೇ, ಸತ್ಯವನ್ನೇ ಹೇಳಿದ್ದೇನೆ. (ತತ್‌) 
ಅದು (ಮಾಂ ಆವೀತ್‌) ನನ್ನನ್ನು ಕಾಪಾಡಿಕೊಂಡು ಬಂದಿದೆ. (ತತ್‌) ಅದೇ. (ವಕ್ತಾರಂ) ನನಗೆ ಉಪದೇಶಕನಾದ ಗುರುವನ್ನು, 
(ಆವೀತ್‌) ರಕ್ಷಿಸಿಕೊಂಡು ಬಂದಿದೆ. (ಅವೀತ್‌ ಮಾಂ) ರಕ್ಷಿಸುತ್ತಾ ಬಂದಿದೆ ನನ್ನನ್ನು. (ಆವೀತ್‌ ವಕ್ಚಾರಂ) ರಕ್ಷಿಸುತ್ತಾ ಬಂದಿದೆ. 
ಪ್ರವಚನಕತಥ್ಳವಾದ ಗುರುವನ್ನು. (ಓಂ ಶಾಂತಿಃ ಶಾಂತಿಃ ಶಾಂತಿ) ಸರ್ವರಕ್ಷಕನು ಅಧಿದೈವಿಕೀ ಶಾಂತಿಯನ್ನೂ, ಆಧಿಭೌತಿಕೀ 

ಶಾಂತಿಯನ್ನೂ, ಆಧ್ಯಾತ್ಮಿಕಾ ಶಾಂತಿಯನ್ನೂ ಕರುಣಿಸಲಿ. 

ಇತಿ. ಶ್ರೀಮತ್ಪರಮಹಂಸ ಪರಿವ್ರಾಜಕಾಚಾರ್ಯಾಣಾಂ ಪರಮ. 
ವಿದುಷಾಂ ಶ್ರೀವಿರಜಾನಂದ ಸರಸ್ಯತೀ ಸ್ಥಾಮಿನಾಂ ಶಿಷ್ಯೇಣ 
ಶ್ರೀಮದ್ವಯಾನಂದ ಸರಸ್ಥತೀ ಸ್ಥಾಮಿನಾ ಎರಚಿತಃ 
ಸ್ವಮಂತವ್ಯಾಮಂತವ್ಕ ಸಿದ್ಧಾಂತ ಸಮನ್ವಿತಃ 
ಸುಪ್ರಮಾಣಯುಕ್ತಃ ಸುಭಾಷಾವಿಭೂಿತಃ 
ಸತ್ಕಾರ್ಥಪ್ರಕಾಶೋ5ಯಂ ಗ್ರಂಥ 
ಸ 











ತಪ್ಪು ಸರಿ ತಪ್ಪು ಸರಿ 
ಕೊಂಬಗಳನ್ನು.. ಕೊಂಬುಗಳನ್ನು ರೀ ೩೦ ಮುನವು ಮಾನವನು. 
ಗುಣಾಗಳಾಗಿವೆ.. ಗುಣಗಳಾಗಿವೆ. ೮೦. ೩೧ ಮಚನ್ನು ದುಃಖವನ್ನು 
ಮುಂಜೆಯಿದೆ.. ಮುಂಚಿಯಿದೆ. ಆಣ ೧೦. ತೊಡಗಿರವವನು. ತೊಡಗಿರುವವನು. 
ಕರುಗುವುದು. ಕರಗುವುದು ೮೨ ೨೩ ಗಳಿಸಿಕೊಳ್ಳುವವನು ಗಳಿಸಿಕೊಳ್ಳುವನು. 
ದೃಷ್ಟಯಿಂದ..' ದೃಶ್ಟಿಯಿಂದ ೮೨ ೩೦ ಪಡೆದುಕೊಲ್ಟುತ್ತಾನೆ ಪಡೆದುಕೊಳ್ಳುತ್ತಾನೆ 
ಕಾರ್ಯರಂಭ ಕಾರ್ಯಾರಂಭ ೨: ೩೧: ಅನನ: ಅವತು. 

ಶೇಷ ವೈಶೇಷಿಕ. ೮೩.೨೪ ವೃಕತ್ವಗಲನ್ನು..ವ್ಯಕತ್ವಗಳನ್ನು 
ಎರಡಯದು .... ಎರಡನೆಯದು. ೮೩ ೨೬ ಮಾತ-ಪಿತೃಗಳಿಗೆ ಮಾತಾ-ಪಿತೃಗಳಿಗೆ 
ಸ್ಪರ್ಶವು ಸ್ಪರ್ಶವು. ೮೫೩೩ ವಿದ್ಯುರ್ಥಿಗಲು ವಿದ್ಯಾರ್ಥಿಗಳು 
ಉದಾರಹಗೆ ಉದಾಹರಣೆಗೆ ೮೬ ೮. ವೈಕ್ತರ ವೈಶ್ಯರ 

ಮತ್ತೆ, ಮತ್ತು ೮೬ ೧೩ ಉಪಾಣಾರ ಉಪಕಾರ 
ವರ್ಷಗಳಲ್ಲಿವರ್ಷದಲ್ಲಿ ವರ್ಷದಲ್ಲಿ ಅಪ್ಪಿ ೪. ಇಚ್ಛಿಸಿದೆರೆ, ಇಚ್ಛಿಸಿದರೆ, 
ಛಂದಸ್ಸಿಗಳು.. ಛಂದಸ್ಸುಗಳ ೮೮.೨೧೪ ವಿಧರಾ ವಿಧವಾ 
ವರ್ಷಗಳೊಳೆಗೆ. ವರ್ಷಗಳೊಳಗೆ. ೮೮. ೧೬ ತಿಳೋ ತಿಳಿದುಕೋ 
ಯೋರ್ಥಮ್‌`” : ಯೋಂರ್ಥಮ್‌ ೮೮.೧೭ ಉತ್ಪನ್ನಮಾಡ.|  ಉತ್ಪನ್ನಮಾಡು 
ಹೊರರನನ0ರತ್ತಾಳೆ. ಹೊರುವವರು. ಅಂ ೩೬ ಎದಂರೆ. ಎಂದರೆ 
ಯಥವತ್ತಾಗಿ. ಯಥಾವತ್ತಾಗಿ ೯೦ ೨ ಸ್ಥಿಸಮಾಗದು ಸ್ವೀ ಸಮಾಗಮ 
ಪಡೆಯುತ್ತಾನೆ. ಪಡೆಯುತ್ತಾರೆ. ೯೧ ೬ (ಶೇಷೇ (ಶೇಷೇ) 
ಯಥವತ್ತಾಗಿ ಯಥಾವತ್ತಾಗಿ ಕ. 'ತ॥ -' ಧೈಷ್ಧಿಪವನ ಚತ 
ವಿಧವನ್ನು ವಿಧಾನವನ್ನು ೯೨ ೧೭ ಸಂತಾನೋತ್ಪತಿ ಸಂತಾನೋತ್ಪತ್ತಿ 
ಯಥವತ್ತಾಗಿ.. ಯಥಾವತ್ತಾಗಿ ೯೨ ೩೬. ವಿವಾಹತ ವಿವಾಹಿತ 
ನ್ಯಾಯಸೂತ್ರ. ನ್ಯಾಯಸೂತ್ರದ ೯೩ ೯ ತಂದೆಯು ತಂದೆಯ 
ಮಕ್ಕತವಾದ.. ಮುಸಿಕೃತವಾದ ೯೩.೯೧ ಅಂಕರಯುಗತ್ತಾರೋ ಅಧಿರಿಯಾಗುತ್ತಾರೋ 
ಪುರಣಾನಿ ಪುರಾಣಾನಿ ೯೪ ೩೬ ಸಂತೋತ್ಪತ್ತಿ ಸಂತಾನೋತ್ಪತ್ತಿ 
್ರಹ್ಟಸೂತ್ರ ಗೃಷ್ಟಸೂತ್ರ ೪೮ ೮]. ಮತಸತ” ಸತುತ 
ಮೀಮಾಂಸಾದರ್ಶವು ' ಮೀಮಾಂಸಾದರ್ಶನವು 5೫.೨೪ ನದಗಳೂ ನದಿಗಳೂ 
ಹೇಳಲ್ಪಟ್ಟವೆಯೋ ಹೇಳಲ್ಪಟ್ಟಿವೆಯೋ ೯೭ ೨೫ ಸಾಮಾಗ್ರಿಗಳನ್ನು ಸಾಮಗ್ರಿಗಳನ್ನು 
ಪಂಡ ಪುಂಡ್ರ ೯೯ ೧೯ ತೆಡೆಂಟ್ಟು ತಡೆದಟ್ಟು 
ಕಪೋಕಲ್ಪನೆಯಿಂದ. ಕಪೋಲಕಲ್ಪನೆಯಿಂದು ೧೦೦ ೨೯ ನಿರೂಪ್ಯೇಷ್ಠಿಂ. ನಿರೂಪೈಸ್ವಿಂ 
(ಅರುಣಾಯ) (ಅರಣಯ) ೧೦೧. ೩೩ ಗ್ರಾಹ್ಮಪತ್ಯ ಗಾರ್ಹಪತ್ಯ. 
ಸೇವದಿಂದ ಸೇವನದಿಂದ ೧೦೧. ೩೩ ಪ್ರಾಜಪತ್ಯ ಪ್ರಾಜಾಪತ್ಯ 
ಯುವತಿಯಾಗಿ ಯುವತಿಯಾಗಿ, ೧೦೨ ೧೪ ಹೊಳೆಗಳಲ್ಲಿ ಹೊಳ್ಳೆಗಳಲ್ಲಿ 
ಯುವಾವಾಸ್ಥಾಯುಕ್ತ ಯವಾಪಸ್ಥಾಯಕ್ತ ೧೦೨ ೨೧ ಕೂಡದೆ. ಕೊಡದೆ. 
ನ್ಯಾಯಧೀಶಶ್ವ... ನ್ಯಾಯಾಧೀಶತ್ವ ೧೦೨ ೩೧ ಕದಡದ ಕದಡಿದ 
ಯೋಗ್ಯರಾಗಿದೆ.. ಯೋಗ್ಯವಾಗಿದೆ. ೧೦೩ ೩೧ ಶ್ವಾಸೋಚ್ಛಾಸಗಳ. ಳ. 
ಬ್ರಾಹ್ಯನದ ಬ್ರಾಹ್ಮಂದ ೧೦೫ ೧೩ ಸಂನ್ಯಾಸಿಗಳು. ಪ್ರಶ್ನೆ-ಸಂನ್ಕಾಸಿಗಳು 
ಜ್ರಾಹ್ಮಮದ ಜ್ರಾಹ್ಯಂದ ಕಂತೆ (ಜಂ ಬು] 
ಯೋಗ್ಯ ಯೋಗ್ಯವಾದ. ೧೦೭ ೨೮ ಮಾಡಿಕೊಳ್ಳುವುದೇ ಮಾಡಿಕೊಳ್ಳದೇ. 
ಪದಾರ್ಥಗಲಿಂದ. ಪದಾರ್ಥಗಳಿಂದ. ೧೦೮ ೨೩ ಶ್ರೀಮಡ್ಡಯಾನಂದ ಸರಸ್ವತೀ ಶ್ರೀಮ್ವಯಾನಂದ ಸರಸತೀ. ಜ್ಯ 
ಅವನಿದ ಅವನಿಂದ. ೧೧೨ ೧೫ ಎಲ್ಲ ಎಲ್ಲಿ 
ಮೊದಲಾದವವೂ. ಮೊದಲಾದವರೂ. ೧೧೨ ೧೬. ಸಿಕ್ಕಿದೆ ಸಿಕ್ಕದೆ. 


ಹರಟೆಹೊಡುವವರು ಹರಟೆಹೊಡೆಯುವವರು.. ೧೧೩ ೫. ಸೇನಾಪತ್ಯಂ ರಾಜ್ಯಂ ಸೇನಾಪತ್ಯಂ ಚ ರಾಜ್ಯಂ 
ಸಾರೀರಿಕ ಶಾರೀರಿಕ ೧೧೩ ೩೦ ಸಭೆಯ ಸಭೆಯು 


೧೧೫ 
೧೧೮ 
೧೧೮ 
೧೧೮ 
೧೨೦ 
೧೨೨ 
೧೨೩ 
೧೨೬ 
೧೨೭ 
೧೩೧: 
೧೩೨ 
೧೩೩ 
೧೩೪ 
೧೩೫ 
೧೩೬ 
೧೩೭ 
೧೩೭ 
೧೩೯ 
೧೪೦. 
೧೪೦. 
೧೪೦. 
೧೪೧ 
೧೪೧ 
೧೪೩ 
೧೪೬ 
೧೪೭ 
೧೪೭ 
೧೪೭ 
೧೪೯ 
೧೫೧. 
೧೫೧ 
೧೫೨ 
೧೫೨ 
೧೫೨ 
೧೮೬ 
೧೮೬ 
೧೯೧ 
೧೯೩ 
೧೯೩- 
೧೯೬ 
೧೯೭ 
೧೯೭ 
೧೯೯ 
೨೦೧ 
೨೦೨ 


ಸಾಲು ತಪ್ಪು ಸ 
೧೬ ಪಡೆಯಾಡುವುದು. ಪಗಡೆಯಾಡುವುದು 
೧೬. ಒಡಕಿರುವಡೆ. ಒಡಕಿರುವಡೆ. 
ಹನ ಹಾವತ ಆವೃತವು. 

೨೨ ಸುತ್ತಲ್ಪಣ್ಟದೂ. ಸೆತ್ತಲ್ಟಟ್ಟುದೂ 
೧೪ ಯುದ್ಧ ಯುದ್ಧ 

೩೧ ಪರುಷಾರ್ಥಗಳು. ಪುರುಷಾರ್ಥಗಳು 
೨೫ ಕರ್ಮಾಜಾರಿಗಳು ಕರ್ಮಜಾರಿಗಳು 
೧೩. ಒಂದಗೂಡಿ ಒಂದುಗೂಡಿ 

೨೯. ಕುಳಿತಿರವುದು.. ಕುಳಿತಿರುವುದು 
೧೨. ಪುಹಿರಿಸಬೇಕು. ಪ್ರಹರಿಸಬೇಕು. 
೨೦ ಶತ್ರವಾಗಿ ಶತ್ರುವಾಗಿ 

೩. ಹನ್ಕೆರಡೆಯ ಹನ್ನೆರಡನೆಯ 
೨೧. ತೆಗೆದುಕೊಲ್ಬುವುದು ತೆಗೆದುಕೊಳ್ಳುವುದು. 
೨೦. ಆಗಿಹೋಗುತ್ತಾರೇ . ಆಗಿಹೋಗುತ್ತಾರೆ. 
೨೩. ಅತ್ಯಾಪಶ್ಯಕವೆಂದೂ ಅತ್ಯಾವಶ್ಕಕವೆಂದು. 
೩. ಅವನ್ನೇಲ್ಲಾ ಅವನ್ನೆಲ್ಲಾ 

೩೪. ಮಾತಗಳನ್ನಾಡುವುದಿಲ್ಲ ಮಾಷುಗಳ್ನ್ನಡುವದಿಲ್ಲ. 
೨... ಮೊದಲನೆಯ. ಮೊದಲನೆಯದು. 
೭. ಶ್ರೇಣಿಯನಿಗೆ.. ಶ್ರೇಣಿಯವನಿಗೆ 
೨೯ ಧರ್ಮನ್ನು ಧರ್ಮವನ್ನು 

೩೪ ಈಗೆ. ಈಗಿನ 

೨೦. ನ್ಯಾಯಾದೀಶನಾಗಲಿ ನ್ಯಾಯಾಧೀಶನಾಗಲಿ 
೨೫... ಅಂಗಿಕರಿಸುವರು. ಅಂಗೀಕೆಸುವರು 
೪೦. ಸರ್ವದಿಗಳಲ್ಲಿಯೂ ಸರ್ವದಿನಗಳಲ್ಲಿಯೂ 
೨೪ ಜೀವರುಗಳಾಗ. ಜೀವರುಗಳಾದ 
ತ ಹಬ್‌ ಉದ್ದೆಜ್ಯ 

೨೪. ರಹಿತನಾಗಿರಲಾನು. ರಹಿತನಾಗಿರಲಾರನು. 
೨೬ ಅವಯವಗಳ್ನು. ಅವಯವಗಳನ್ನು 
೧೫ ಮಹಿ ಮಯಿ 

೨೩ ಪ್ರಾರ್ಥಸುತ್ತಾನೋ ಪ್ರಾರ್ಥಿಸುತ್ತಾರೋ 
೩೭ ಸಗುಣನೆಂದ.. ಸಗುಣನೆು 

೬ ಯೋಗ್ಯವಾಗಿ ಯೋಗ್ಯವಾಗಿದೆ. 

೮. ಪರುಷನನ್ನು. ಪುರುಸನನ್ನು 

೨೫. ಪ್ರೀತಿಯನ್ನುಡುವುದು ಪ್ರೀತಿಯನ್ನಿಡುವುದು. 
೨೦. ಪೃತಿವೀ ಪೃಥಿವೀ 

೩೧ ಪೃತಿವತ್ಯುಕ್ತಂ.. ಪೃಥಿವೀಶ್ಯಕ್ತಂ 
೧೯ ಯಮಾ ಯಯಾ 

೧೪ ಎಂದೂ ಎಂದು. 
ಪಾದಟಿಪ್ಪಣಿ-೧೯೪ನೇ ಪುಟಕ್ಕೆ. 

೧೬... ಶರೀರದ, ಶರೀರದ. 

೨೩ ಪುನರಾಗಮವಿಲ್ಲ ಪುನರಾಗಮನವಿಲ್ಲ 
೨೪ ತದ್ದಾಮು ತದ್ದಾಮ 

೫. ಗುಜಗುಂಪಲಾಗಿ ಗುಜುಗುಂಪಲಾಗಿ. 
೧೩ ಪುರುಷದಿಂದ.. ಪುರುಷರಿಂದ. 

೪... ಸುಖಜನರಲ್ಲಿ . ಸುಖೀಜನರಲ್ಲಿ 


ಪು ಸಾಲು 
೨೦೫ ೩೯ 
೨೦೬ ೩೧ 
೨೦೮ 


ತಪ್ಪು ಸರಿ 
ಬರಿದದೆ. ಬರೆದಿದೆ. 
ಮಟ್ಟಿಗೆ ಹೆಚ್ಚಿಗೆ 
ಯತ್ನರ್ಮಕ್ಛತ್ತು ಯತ್ಯರ್ಮಕ್ಕತ್ಹಾ. 
ಶ್ರೇಷ್ಠರೂ.. ಶ್ರೇಷ್ಠವೂ 
ಕಮೋ ಕಾಮೋ. 
ಮಂಡನವು. ಮುಂಡನವು. 
ರಿಚರಿತಾಂ. ವಿಚರಿತಾಂ. 
ನಚಾತು. ನಜಾತು. 
ವಿಪ್ರದುಷ್ಟಬಾವಸ್ಯ ವಿಪ್ರದುಷ್ಟಭಾವಸ್ಯ 
(ಯಾವನ)... (ಯಾವನೂ) 


ಎನು ಏನೂ 
ಯಾವೂ ಹಬ್ಬವೂ 

(ಡೆ ಕೇಡೇ 
ಶ್ರೀಮದ್ಭಯಾನಂದ ಶ್ರೀಮದ್ದಯಾನಂದ 
ಕೇಚಿತ್‌ ಸುದ್ಯುಮನ್ನ ಕೇಚಿತ್‌ಸುದ್ದುಮ್ಮ 
ಸಿದ್ದಸುತ್ತಿದ್ದವೇನು.. ಸಿದ್ಧಸತ್ತಿದ್ದವೇನು 
ಅವಿಷ್ಯಾರಗಳನ್ನು ಆವಿಷ್ಕಾರಗಳನ್ನು 
ಹೇಳಿಬಿಟ್ಟರು. ಹೇಳಿಬಿಟ್ಟರು. 
ವಿಕೃತಿ ವಿಕೃತ 

ಮೇಲೆಯೂ ಮೇಲೆಯೋ 
ಅಭಾಣಕ ಅಭಾಣಕ 
ವಿರುದ್ಧವಾಗಿ, ವಿರುದ್ಧವಾಗಿ 
ಮಾಡುವುದಿಲ್ಲ. ಮೂಡುವುದಿಲ್ಲ 
ಜ್ಞಾನಿದಿಂದ ಜ್ಞಾನದಿಂದ 
ಸಿಕ್ಕಕೊಂಡ ಸಿಕ್ಕಿಕೊಂಡ 
ಬೀಳಬಾರದು. ಬೀಳಲಾರದು 

ತಂ ತ್ಕ ಜೇದಂತ್ಯಜಂ ತಂ ತೃಚೇದಂತ್ಯಜಂ. 


ನಾರಾಯಣ... ನಾರಾಯಣ 
ಯತ್ನ ಮಾಣಂ ಯತ್ನಮಾಣಂ 
ಫಲಿವಿದೆಯೋ / ಫಲವಿದೆಯೋ. 
ಫಲತದ್ದಲ್ಲ... ಫರಿತದ್ದಲ್ಲ 
ಮಟ್ಟಿದಳು..... ಮುಟ್ಟಿದಳು. 
ಮಾಡಿದಿದ್ದರೆ. ಮಾಡದಿದ್ದರೆ. 
ಸೇರಿಸನ. :./.. ಸೇರಿಸುವ 
ಮುಗಿಳ್ಳಗೆ. ಮುಗು್ಳಗೆ 








॥ ಓಂ॥| 


ಆರ್ಯಸಮಾಜದ ದಶನಿಯಮಗಳು 


ಸಮಸ್ತ ಸತ್ಯವಿದ್ಯೆಗಳ ಮತ್ತು ಆ ವಿದ್ಯೆಗಳಿಂದ ಯಾವ ಪದಾರ್ಥಗಳು ತಿಳಿಯಲ್ಪಡುತ್ತದೋ, ಅವೆಲ್ಲದರ 
ಆದಿಮೂಲನು ಪರಮೇಶ್ವರನು. 

ಈಶ್ವರನು ಸಚ್ಚಿದಾನಂದ ಸ್ವರೂಪನೂ, ನಿರಾಕಾರನೂ, ಸರ್ವಶಕ್ತಿವಂತನೂ, ನ್ಯಾಯಕಾರಿಯೂ, 
ದಯಾಳುವೂ, ಅಜನ್ಮನೂ, ಅನಂತನೂ, ನಿರ್ವಿಕಾರನೂ, ಅನಾದಿಯೂ, ಅನುಪಮನೂ, 
ಸರ್ವಾಧಾರನೂ, ಸರ್ವೇಶ್ವರನೂ, ಸರ್ವವ್ಯಾಪಕನೂ, ಸರ್ವಾಂತರ್ಯಾಮಿಯೂ, ಅಜರನೂ, 
ಅಮರನೂ, ಅಭಯನ, ನಿತ್ಯನೂ, ಪವಿತ್ರನೂ ಮತ್ತು ಸೃಷ್ಟಿಕತ್ಯವೂ ಆಗಿದ್ದಾನೆ. ಕೇವಲ ಅವನ 
ಉಪಾಸನೆಯನ್ನೇ ಮಾಡುವುದು ಯೋಗ್ಯವಾಗಿದೆ. 

ವೇದವು ಸಮಸ್ತ ಸತ್ಕವಿದೈಗಳ ಪುಸ್ತಕವಾಗಿದೆ. ವೇದಗಳನ್ನು ಓದುವುದು-ಓದಿಸುವುದು ಮತ್ತು 
ಶ್ರವಣಮಾಡುವುದು-ಮಾಡಿಸುವುದು ಸಮಸ್ತ ಆರ್ಯರ ಪರಮ ಧರ್ಮವಾಗಿದೆ. 


ಸತ್ಯವನ್ನು ಗ್ರಹಿಸಲು ಮತ್ತು ಅಸತ್ಯವನ್ನು ವರ್ಜಿಸಲು ಸರ್ವದಾ ಸನ್ನದ್ಧರಾಗಿರಬೇಕು. 

ಸಮಸ್ಯ ಕಾರ್ಯಗಳನ್ನೂ ಧರ್ಮಾನುಸಾರವಾಗಿ, ಎಂದರೆ-ಸತ್ಯದ ಮತ್ತು ಅಸತ್ಯದ ವಿಮರ್ಶೆಯನ್ನು 
ಮಾಡಿ, ಮಾಡಬೇಕು. 

ಜಗತ್ತಿಗೆ ಉಪಕಾರವನ್ನು ಮಾಡುವುದು, ಎಂದರೆ-ಶಾರೀರಿಕ, ಆತ್ಮಿಕ ಮತ್ತು ಸಾಮಾಜಿಕ ಉನ್ನತಿಯನ್ನು 
ಸಾಧಿಸುವುದು ಈ ಸಮಾಜದ ಮುಖ್ಯ ಉದ್ದೇಶ್ವವಾಗಿದೆ. 

ಎಲ್ಲರೊಂದಿಗೂ ಪ್ರೀತಿಪೂರ್ವಕವಾಗಿ, ಧರ್ಮಾನುಸಾರವಾಗಿ ಯೋಗ್ಯತಾನುಗುಣವಾಗಿ. 
ವ್ಯವಹರಿಸಬೇಕು. 

ಅವಿದ್ಯೆಯ ನಾಶವನ್ನೂ ಮತ್ತು ವಿದ್ಯೆಯ ವೃದ್ಧಿಯನ್ನೂ ಸಾಧಿಸಬೇಕು. 

ಯಾವನೊಬ್ಬನೂ ತನ್ನ ಉನ್ನತಿಯಿಂದಲೇ ಸಂತುಷ್ಟನಾಗಿರಬಾರದು; ಆದರೆ ಸರ್ವರ ಉನ್ನತಿಯಲ್ಲಿ 
ತನ್ನ ಉನ್ನತಿಯು ನಿಹಿತವಾಗಿದೆ ಎಂದು ತಿಳಿದುಕೊಳ್ಳಬೇಕು. 


, ಮಾನವರೆಲ್ಲರೂ ಸಾಮಾಜಿಕ ಸರ್ವಹಿತಕಾರೀ ನಿಯಮಗಳನ್ನು ಪಾಲಿಸುವಲ್ಲಿ ಪರತಂತ್ರರಾಗಿರಬೇಕು 


ಮತ್ತು ವೈಯುಕ್ತಿಕ ಹಿತಕಾರೀ ನಿಯಮದಲ್ಲಿ ಸರ್ವರೂ ಸ್ವತಂತ್ರರಾಗಿರಬೇಕು. 


ಒಡ 








